ಸಮಗ್ರ 
ವಚನ 
ಸಂಪುಟ 


ಜನಪ್ರಿಯ ಆವೃತ್ತಿ 


ಸಂಕೀರ್ಣ 
ವಚನಸರಿಸುವ 


ಸಂಪಾದಕ 
ಡಾ . ವೀರಣ್ಣ ರಾಜೂರ 


ಕರ್ನಾಟಕ ಸರ್ಕಾರ 
ಕನ್ನಡ ಪುಸ್ತಕ ಪ್ರಾಧಿಕಾರ 

ಬೆಂಗಳೂರು 


ಸಮಗ್ರ ವಚನಸಾಹಿತ್ಯದ ಜನಪ್ರಿಯ ಆವೃತ್ತಿ : ಸಂಪುಟ - ೧೪ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


( ಬಸವೋತ್ತರ ಯುಗ) 


೧ . ಬಸವಣ್ಣನವರ ವಚನಸಂಪುಟ - ಸಂ : ಡಾ . ಎಂ . ಎಂ . ಕಲಬುರ್ಗಿ 
೨ . ಅಲ್ಲಮಪ್ರಭುದೇವರ ವಚನಸಂಪುಟ - ಸಂ : ಡಾ . ಬಿ . ವಿ. ಮಲ್ಲಾಪುರ 
೩ . ಚೆನ್ನಬಸವಣ್ಣನವರ ವಚನಸಂಪುಟ - ಸಂ : ಡಾ . ಬಿ. ವಿ. ಮಲ್ಲಾಪುರ 
೪ . ಸಿದ್ದರಾಮೇಶ್ವರ ವಚನಸಂಪುಟ - ಸಂ : ಡಾ . ಎಸ್. ವಿದ್ಯಾಶಂಕರ 
೫ . ಶಿವಶರಣೆಯರ ವಚನಸಂಪುಟ - ಸಂ : ಡಾ . ವೀರಣ್ಣ ರಾಜೂರ 
೬ . ಸಂಕೀರ್ಣ ವಚನಸಂಪುಟ : ಒಂದು - ಸಂ : ಡಾ . ಎಂ . ಎಂ . ಕಲಬುರ್ಗಿ 
೭ . ಸಂಕೀರ್ಣ ವಚನಸಂಪುಟ : ಎರಡು - ಸಂ : ಡಾ . ಎಸ್ . ವಿದ್ಯಾಶಂಕರ 
೮. ಸಂಕೀರ್ಣ ವಚನಸಂಪುಟ : ಮೂರು - ಸಂ : ಡಾ . ಬಿ . ಆರ್ . ಹಿರೇಮಠ 
೯ , ಸಂಕೀರ್ಣ ವಚನಸಂಪುಟ : ನಾಲ್ಕು - ಸಂ : ಡಾ . ಬಿ . ಆರ್ . ಹಿರೇಮಠ 
೧೦ . ಸಂಕೀರ್ಣ ವಚನಸಂಪುಟ : ಐದು - ಸಂ : ಡಾ . ವೀರಣ್ಣ ರಾಜೂರ 
೧೧ . ಸಂಕೀರ್ಣ ವಚನಸಂಪುಟ : ಆರು - ಸಂ : ಎಸ್ . ಶಿವಣ್ಣ 
೧೨. ಸಂಕೀರ್ಣ ವಚನಸಂಪುಟ : ಏಳು - ಸಂ : ಡಾ . ವೀರಣ್ಣ ರಾಜೂರ 
೧೩ . ಸಂಕೀರ್ಣ ವಚನಸಂಪುಟ : ಎಂಟು - ಸಂ : ಡಾ . ವೀರಣ್ಣ ರಾಜೂರ 
೧೪, ಸಂಕೀರ್ಣ ವಚನಸಂಪುಟ : ಒಂಬತ್ತು - ಸಂ : ಡಾ . ವೀರಣ್ಣ ರಾಜೂರ 
೧೫. ವಚನ ಪರಿಭಾಷಾಕೋಶ - ಸಂ : ಡಾ . ಎನ್ . ಜಿ . ಮಹಾದೇವಪ್ಪ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 

( ಬಸವೋತ್ತರ ಯುಗ) 


ಸಂಪಾದಕ 

ಡಾ . ವೀರಣ್ಣ ರಾಜೂರ 
ಕನ್ನಡ ಪ್ರಾಧ್ಯಾಪಕರು, ಕರ್ನಾಟಕ ವಿಶ್ವವಿದ್ಯಾಲಯ , ಧಾರವಾಡ 


ಕರ್ನಾಟಕ ಸರ್ಕಾರ 
ಕನ್ನಡ ಪುಸ್ತಕ ಪ್ರಾಧಿಕಾರ 

ಬೆಂಗಳೂರು 


SANKEERNA VACHANASAMPUTA : OMBATTU : Complete 
Vachanas of 9 Vachanakaras of Post Basaveshvara Period , Ed. by 
Dr. Veeranna Rajur, Professor, Institute of Kannada Studies , 
Karnataka University , Dharwad - 580 003 and Published by 
The Administrative Officer, Kannada Pusthaka Pradhikara 
(Kannada Book Authority), Pampa Mahakavi Road , Chamarajpet, 
Bangalore - 560018 


ISBN : 81 - 7713 - 098 - 6 


Pp . Liv + 628 


ಹಕ್ಕುಗಳನ್ನು ಕಾಯ್ದಿರಿಸಿದೆ 


ಪ್ರಥಮ ಮುದ್ರಣ : ೧೯೯೩ 
ದ್ವಿತೀಯ ಪರಿಷ್ಕೃತ ಮುದ್ರಣ : ೨೦೦೧ 


ಪ್ರತಿ : ಐದು ಸಾವಿರ 


ಬೆಲೆ : ರೂ . ೮೫೦ / 

( ೧೫ ಸಂಪುಟಗಳ ಸೆಟ್ ) 


ಅಕ್ಷರ ಜೋಡಣೆ : 
ತ್ವರಿತ ಮುದ್ರಣಾಲಯ 
ಆಫ್‌ಸೆಟ್ ಪ್ರಿಂಟರ್ , ಗದಗ 


ಮುದ್ರಣ : 
ಇಳಾ ಮುದ್ರಣ 
೩೬ , ೪೦ ಅಡಿ ರಸ್ತೆ , ರಾಘವನಗರ 
ನ್ಯೂ ಟಿಂಬರ್ ಯಾರ್ಡ್ ಲೇಔಟ್ 
ಬೆಂಗಳೂರು - ೫೬೦ ೦೨೬ 
ದೂರವಾಣಿ : ೬೭೫೫೭೪೬ 


ಸಮಗ್ರ ವಚನಸಾಹಿತ್ಯದ ಜನಪ್ರಿಯ ಆವೃತ್ತಿ ಪ್ರಕಟನ ಯೋಜನೆ 


ಸಂಪಾದಕ ಮಂಡಳಿ 


ಪ್ರಧಾನ ಸಂಪಾದಕರು 

ಡಾ . ಎಂ . ಎಂ . ಕಲಬುರ್ಗಿ 
ವಿಶ್ರಾಂತ ಕುಲಪತಿಗಳು , ಕನ್ನಡ ವಿಶ್ವವಿದ್ಯಾಲಯ , ಹಂಪಿ 


ಸದಸ್ಯರು 

ಡಾ . ಎಂ . ಚಿದಾನಂದಮೂರ್ತಿ 
ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕರು , ಬೆಂಗಳೂರು ವಿಶ್ವವಿದ್ಯಾಲಯ , ಬೆಂಗಳೂರು 


ಡಾ . ಸಿ. ಪಿ. ಕೃಷ್ಣಕುಮಾರ 
ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕರು , ಮೈಸೂರು ವಿಶ್ವವಿದ್ಯಾಲಯ , ಮೈಸೂರು 


ಡಾ . ಎಸ್ . ವಿದ್ಯಾಶಂಕರ 
ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕರು , ಬೆಂಗಳೂರು ವಿಶ್ವವಿದ್ಯಾಲಯ , ಬೆಂಗಳೂರು 


ಎಸ್. ಶಿವಣ್ಣ 
ವಿಶ್ರಾಂತ ಸಂಪಾದಕರು , ಬೆಂಗಳೂರು ವಿಶ್ವವಿದ್ಯಾಲಯ , ಬೆಂಗಳೂರು 


ಕೆ . ಸಿ . ರಾಮಮೂರ್ತಿ 
ನಿರ್ದೆಶಕರು, ಕನ್ನಡ ಮತ್ತು ಸಂಸ್ಕೃತಿ ನಿರ್ದೆಶನಾಲಯ , ಬೆಂಗಳೂರು 


ಮುನ್ನುಡಿ 
ಎಸ್ . ಎಂ . ಕೃಷ್ಣ 
ಮುಖ್ಯಮಂತ್ರಿಗಳು 


ಕನ್ನಡನಾಡಿನ ಪ್ರಥಮ ಪ್ರಜಾಸಾಹಿತ್ಯವಾಗಿರುವ ವಚನವಾಯ ನಮ್ಮ 
ಪರಂಪರೆಯ ಅಪೂರ್ವ ಸಾಂಸ್ಕೃತಿಕ ಆಸ್ತಿಯೆನಿಸಿದೆ. ಅನೇಕ ಜನ ವಿದ್ವಾಂಸರು , 
ಅನೇಕ ಸಂಸ್ಥೆಗಳು ಈ ಸಾಹಿತ್ಯವನ್ನು ಬೆಳಕಿಗೆ ತರಲು ಕಳೆದ ನೂರು ವರ್ಷಗಳಿಂದ 
ದುಡಿಯುತ್ತ ಬಂದುದು, ಇದರ ವ್ಯಾಪಕತೆಯ ದ್ಯೋತಕವಾಗಿದೆ . ಹೀಗೆ 
ಪ್ರಕಟವಾಗಿದ್ದ ಮತ್ತು ಅಪ್ರಕಟಿತ ಸ್ಥಿತಿಯಲ್ಲಿದ್ದ ಈ ಸಾಹಿತ್ಯದ ದ್ವಿತೀಯ ಆವೃತ್ತಿಯನ್ನು 
ವಚನ ಪರಿಭಾಷಾಕೋಶವೂ ಒಳಗೊಂಡಂತೆ ೧೫ ಸಂಪುಟಗಳ ಮೂಲಕ 
ಕರ್ನಾಟಕ ಸರ್ಕಾರ ಹೊರತರುತ್ತಿರುವುದು, ನಮ್ಮ ಸಾಹಿತ್ಯ ಪ್ರಕಟಣೆಯ 
ಇತಿಹಾಸದಲ್ಲಿ ಒಂದು ಗಣ್ಯ ಸಾಧನೆಯೆಂದೇ ಹೇಳಬೇಕು. ಈ ಪ್ರಜಾಸಾಹಿತ್ಯವನ್ನು 
ಪ್ರಜೆಗಳಿಗೆ ಮುಟ್ಟಿಸುವುದು ತನ್ನ ಕರ್ತವ್ಯವೆಂದು ಭಾವಿಸಿ , ಕರ್ನಾಟಕದ 
ಪ್ರಜಾಸರ್ಕಾರ ಈ ಕೆಲಸವನ್ನು ಪೂರೈಸಿದೆ . 

ವಚನಸಾಹಿತ್ಯಕ್ಕೆ ನಮ್ಮ ನಾಡಿನಲ್ಲಿ ಸುಮಾರು ೮೦೦ ವರ್ಷಗಳ 
ಇತಿಹಾಸವಿದೆ. ಈವರೆಗೆ ಬಸವಯುಗದ ಬರವಣಿಗೆಯನ್ನು ಹೊರತರಲು 
ವಿದ್ವಾಂಸರು ಹೆಚ್ಚು ಗಮನಕೊಟ್ಟಿದ್ದರು . ಈ ಯೋಜನೆ ಅದನ್ನೂ ಒಳಗೊಂಡು, 
ಬಸವೋತ್ತರ ಯುಗದ ಮೇಲೆಯೂ ಒತ್ತುಕೊಟ್ಟುದು ವಿಶೇಷವೆನಿಸಿದೆ. ಇದರಿಂದಾಗಿ 
ಈ ಯೋಜನೆಗೆ ಒಂದು ಸಾಹಿತ್ಯ ಪ್ರಕಾರದ ಪ್ರಕಟಣೆ ” ಎಂಬ ಕೀರ್ತಿ ಸಲ್ಲುತ್ತದೆ. 

ವಚನವೆಂಬುದು ಚಳುವಳಿ ಸಾಹಿತ್ಯಪ್ರಕಾರವಾಗಿದೆ . ಆತ್ಮ ಕಲ್ಯಾಣದೊಂದಿಗೆ 
ಸಮಾಜಕಲ್ಯಾಣವನ್ನೂ ಕಾರ್ಯಗತಗೊಳಿಸಲು ಹೋರಾಡಿ ಮಡಿದ ಹುತಾತ್ಮರ 
ಸಾಹಿತ್ಯವಿದು. ರಾಜಸತ್ತೆ , ಪುರೋಹಿತಸತ್ತೆ , ಪುರುಷಸತ್ತೆಗಳೆಂಬ ಪ್ರತಿಗಾಮಿ 
ಸತ್ತೆಗಳ ವಿರುದ್ಧ ಕರ್ನಾಟಕದ ಎಲ್ಲ ಸಮಾಜದ ಜನರು ನಡೆಸಿದ ಹೋರಾಟದ 
ಉಪನಿಷ್ಪತ್ತಿಯಾದ ಈ ಸಾಹಿತ್ಯದಲ್ಲಿ ಜೀವಪರಧ್ವನಿಗಳು ದಟ್ಟವಾಗಿ ಕೇಳಿಸುತ್ತವೆ . 
ಪ್ರಾಚೀನ ಕರ್ನಾಟಕದ ಬೌದ್ದಿಕ ಶ್ರಮದ ವಿದ್ವತ್ ಜನತಾಸಾಹಿತ್ಯಕ್ಕಿಂತ ದೈಹಿಕ 
ಶ್ರಮದ ಜನತಾಸಾಹಿತ್ಯ ಹೇಗೆ ಭಿನ್ನವಾಗಿದೆಯೆಂಬುದನ್ನು ಕಾಣಬೇಕಾದರೆ ನಾವು 
ಈ ಸಾಹಿತ್ಯಕ್ಕೆ ಮೊರೆಹೊಗಬೇಕು. 

“ ವಿಪ್ರ ಮೊದಲು ಅಂತ್ಯಜ ಕಡೆಯಾಗಿ ” ಸಮಾಜದ ಎಲ್ಲ ವರ್ಗದ 
ಸ್ತ್ರೀ - ಪುರುಷರ ಸಂಕೀರ್ಣ ಧ್ವನಿಗಳು ಇದರಲ್ಲಿ ತುಂಬ ಕಲಾತ್ಮಕವಾಗಿ 


vii 


ಎರಕಗೊಂಡಿವೆ . ಹೀಗಾಗಿ ಸಮಗ್ರ ಕರ್ನಾಟಕದ ಪ್ರಾತಿನಿಧಿಕ ಧ್ವನಿಯೆನಿಸಿದ ಈ 
ಸಾಹಿತ್ಯದ ಪ್ರಕಟನೆಯು ತನ್ನ ಕರ್ತವ್ಯದ ಭಾಗವೆಂದು ಭಾವಿಸಿರುವ ಕರ್ನಾಟಕ 
ಸರ್ಕಾರ , ಅದನ್ನು ಸುಲಭ ಬೆಲೆಯಲ್ಲಿ ಜನತೆಗೆ ನೀಡುತ್ತಿದೆ. 

ಈ ಯೋಜನೆಯ ನೇತೃತ್ವ ವಹಿಸಿ ದುಡಿದ ಡಾ . ಎಂ . ಎಂ . ಕಲಬುರ್ಗಿ 
ಅವರ ಶ್ರದ್ಧೆಯನ್ನು, ಸಂಪಾದಕ ಮಂಡಳಿಯ ಮಾರ್ಗದರ್ಶನವನ್ನು , ಸಂಪಾದಕರ 
ಶ್ರಮವನ್ನು ಸ್ಮರಿಸುತ್ತ, ಈ ಐತಿಹಾಸಿಕ ಪ್ರಕಟನೆಯ ಪರಿಷ್ಕತ ದ್ವಿತೀಯ ಆವೃತ್ತಿ 
ಸಂಪುಟಗಳನ್ನು ಕನ್ನಡ ಜನತೆಗೆ ಅರ್ಪಿಸುತ್ತೇನೆ. 


ಬಿನ್ನಹ 

ರಾಣಿ ಸತೀಶ್ 
ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


ಸಾಹಿತ್ಯಕ್ಕೆ ಸಾಹಿತ್ಯ , ಶಾಸ್ತ್ರಕ್ಕೆ ಶಾಸ್ತ್ರವಾಗಿರುವ ವಚನವಾಣ್ಮಯ ನಮ್ಮ 
ಪರಂಪರೆಯ ಅಪೂರ್ವ ಸೃಷ್ಟಿಯಾಗಿದೆ; ಅತ್ಯಪೂರ್ವ ಆಸ್ತಿಯೆನಿಸಿದೆ . ಪಂಡಿತರ 
ಮಾರ್ಗಸಾಹಿತ್ಯಕ್ಕೆ ಪ್ರತಿಯಾಗಿ ಸಾಮಾನ್ಯರ ಈ ದೇಶೀಸಾಹಿತ್ಯ ಹೊರಹೊಮ್ಮಿದ್ದು 
೧೨ನೆಯ ಶತಮಾನದಲ್ಲಿ ; ಕಲಚುರಿಗಳ ರಾಜಧಾನಿಯಾಗಿದ್ದ ಕಲ್ಯಾಣದಲ್ಲಿ 
ಬಸವಾದಿ ಶರಣರ ಚಳುವಳಿಯಲ್ಲಿ. 

ಮೂಲತಃ ಭಾರತೀಯರದು ಆತ್ಮ ಪರಮಾತ್ಮನಾಗಬೇಕೆಂಬ ವ್ಯಕ್ತಿಕೇಂದ್ರಿತ 
ಸಿದ್ದಾಂತ, ಶರಣರು ಇದನ್ನು ಸಮಾಜಕೇಂದ್ರಿತ ಸಿದ್ದಾಂತಕ್ಕೆ ವಿಸ್ತರಿಸಿದರು. ಹೀಗಾಗಿ 
ವ್ಯಕ್ತಿ ಕಲ್ಯಾಣದ ಜೊತೆ ಸಮಾಜಕಲ್ಯಾಣವೂ ಈ ಚಳುವಳಿಯ ಮುಖ್ಯ 
ಲಕ್ಷಣವೆನಿಸಿತು. ಸಾಹಿತ್ಯ ಸಾಹಿತ್ಯಕ್ಕಾಗಿ ಅಲ್ಲ , ವ್ಯಕ್ತಿ ಪರಿವರ್ತನೆಗಾಗಿ , ಸಮಾಜ 
ಪರಿವರ್ತನೆಗಾಗಿಯೆಂಬ ಸಿದ್ದಾಂತ ಇಲ್ಲಿ ಅರ್ಥ ಪಡೆಯಿತು. 

೧೨ನೆಯ ಶತಮಾನದ ಹೊತ್ತಿಗೆ , ಶೂದ್ರಜೀವ ದೇವನಾಗಲಾರನೆಂಬ 
ಸಿದ್ದಾಂತ ಸ್ಥಾಪಿತವಾಗಿದ್ದಿತು. ಸಮಾಜದಲ್ಲಿ ಪುರುಷ- ಸ್ತ್ರೀ , ಪ್ರಭು- ಪ್ರಜೆ, 
ಬ್ರಾಹ್ಮಣ- ಶೂದ್ರರಲ್ಲಿ ಸಮಾನತೆ ಸಾಧ್ಯವಿಲ್ಲವೆಂಬ ಭೇದಸಂಸ್ಕೃತಿಯ 
ನಿರ್ಮಾಣವಾಗಿದ್ದಿತು. ಈಗ, ಶೂದ್ರನಿಗೂ ದೇವರಾಗುವ ಅರ್ಹತೆಯಿದೆ; ಸ್ತ್ರೀಗೆ 
ಪುರುಷನಷ್ಟು - ಪ್ರಜೆಗೆ ಪ್ರಭುವಿನಷ್ಟು - ಶೂದ್ರನಿಗೆ ಬ್ರಾಹ್ಮಣನಷ್ಟು 
ಅಧಿಕಾರವಿದೆಯೆಂದು ಶರಣರು ವಾದಿಸಿದರು. ಇದರ ಫಲವಾಗಿ, ಹೊಸ 
ಸಮಾಜವೊಂದು ಸೃಷ್ಟಿಯಾಯಿತು. ಇದರಿಂದಾಗಿ ಎಲ್ಲರೂ ಸ್ವತಂತ್ರರು, ಎಲ್ಲರೂ 
ಸಮಾನರು , ಎಲ್ಲರೂ ಸಹೋದರರೆಂಬ ತತ್ವ ಅನುಷ್ಠಾನಕ್ಕೆ ಬಂದಿತು. ಇದರ 
ಮುಂದುವರಿಕೆಯೆಂಬಂತೆ ಎಲ್ಲರೂ ದುಡಿಯಬೇಕು ಎಂಬ ಕಾಯಕತತ್ವ , ಎಲ್ಲರೂ 
ಹಂಚಿಕೊಂಡು ಉಣ್ಣಬೇಕು ಎಂಬ ದಾಸೋಹತತ್ವಗಳು ಆಕಾರ ಪಡೆದವು. 

ಹೊಸ ಸಮಾಜದ ಈ ಎಲ್ಲ ನೆಲೆಗಳನ್ನು ಗುರಿಯಿಟ್ಟು ಆಡಿದ ಶರಣರ 
ಮಾತು ವಚನವೆಂಬ ಸಾಹಿತ್ಯಪ್ರಕಾರವಾಗಿ ಮೂಡಿತು. ವರ್ಗಭೇದ, ವರ್ಣಭೇದ, 
ಲಿಂಗಭೇದವೆನ್ನದೆ ಎಲ್ಲ ಜನವರ್ಗದವರ ಸಾವಿರ ಸಾವಿರ ವಚನಗಳು ಈ 
ಕಾಲದಲ್ಲಿ ಸೃಷ್ಟಿಯಾದವು. ಆದರೆ ಒಮ್ಮೆಲೇ ತಲೆದೋರಿದ ಕಲ್ಯಾಣ 
ಕ್ರಾಂತಿಯಿಂದಾಗಿ ಈ ಸಾಹಿತ್ಯ ನಾಡಿನ ತುಂಬ ಹರಿದು ಹಂಚಿಹೋಯಿತು. 

ಹೀಗೆ ಹಂಚಿಹೋಗಿದ್ದ ಈ ಸಾಹಿತ್ಯವನ್ನು ೧೫ - ೧೬ನೆಯ ಶತಮಾನಗಳಲ್ಲಿ 


ಶೋಧಿಸುವ , ಸಂಪಾದಿಸುವ ಪ್ರಯತ್ನ ನಡೆದು, ನೂರಾರು ಸಂಪಾದನ ಕೃತಿಗಳು 
ಹುಟ್ಟಿ ಬಂದು , ವಚನಸಾಹಿತ್ಯ ವೀರಶೈವ ಮಠಗಳಲ್ಲಿ ತಕ್ಕ ಮಟ್ಟಿಗೆ ರಕ್ಷಿಸಲ್ಪಟ್ಟಿತು. 
ದುರ್ದೈವದ ಸಂಗತಿಯೆಂದರೆ ಮಠಗಳಲ್ಲಿ ಪ್ರವೇಶ ಪಡೆದ ಸಂಸ್ಕೃತ 
ಭಾಷೆಯಿಂದಾಗಿ ಕನ್ನಡ ಭಾಷೆಯ ಈ ವಚನಗಳು ಅಲ್ಲಿ ಮೂಲೆಸೇರಿದವು. 

ಹೀಗೆಮೂಲೆಗುಂಪಾಗಿದ್ದ ವಚನಸಾಹಿತ್ಯವು ೨೦ನೆಯ ಶತಮಾನದಲ್ಲಿ 
ಅನೇಕ ಜನ ವಿದ್ವಾಂಸರ , ಹತ್ತಾರು ಸಂಸ್ಥೆಗಳ ಪ್ರಯತ್ನದ ಫಲವಾಗಿ 
ಪ್ರಕಟಣೆಗೊಳ್ಳುತ್ತ ಬಂದಿತು . ಈಗ ೧೨ನೆಯ ಶತಮಾನದ ಶರಣಸಾಹಿತ್ಯ 
ಪ್ರಕಟನೆಗೆ ಒತ್ತುಬಿದ್ದರೂ ಅದು ಬಿಡಿಬಿಡಿಯಾಗಿ ಪ್ರಕಟಣೆಗೊಂಡಿತು . ಆ 
ತರುವಾಯದ ಶರಣ ಸಾಹಿತ್ಯವಂತೂ ಉಪೇಕ್ಷೆಗೆ ಗುರಿಯಾಯಿತು. ಈ ಎರಡೂ 
ಕೊರತೆಗಳನ್ನು ನೀಗಿಸುವ ಉದ್ದೇಶದಿಂದ ಎಲ್ಲ ಶರಣರ ಎಲ್ಲ ವಚನಗಳನ್ನು 
ಸಂಪುಟ ಶ್ರೇಣಿಯಲ್ಲಿ ಪ್ರಕಟಿಸಲು ಕರ್ನಾಟಕ ಸರಕಾರ “ ಸಮಗ್ರ ವಚನಸಾಹಿತ್ಯದ 
ಜನಪ್ರಿಯ ಆವೃತ್ತಿ ಪ್ರಕಟನ ಯೋಜನೆಯನ್ನು ಕೈಗೆತ್ತಿಕೊಂಡಿತು. 

ಡಾ . ಎಂ . ಎಂ . ಕಲಬುರ್ಗಿಯವರ ಪ್ರಧಾನ ಸಂಪಾದಕತ್ವದಲ್ಲಿ ವ್ಯಾಪಕ 
ಕಾರ್ಯ ನಡೆದು , ೨೦ ಸಾವಿರ ವಚನ, ೧೦ ಸಾವಿರ ಪುಟಗಳನ್ನೊಳಗೊಂಡ 
೧೫ ಸಂಪುಟಗಳು ೧೯೯೩ರಲ್ಲಿ ಬೆಳಕು ಕಂಡವು. ಆಶ್ಚರ್ಯದ ಸಂಗತಿಯೆಂದರೆ 
ಇದರ ೫ ಸಾವಿರ ಪ್ರತಿಗಳು ಒಂದೇ ವರ್ಷದಲ್ಲಿ ಮಾರಾಟವಾಗಿ , ಜನರಿಂದ 
ಬೇಡಿಕೆ ಹೆಚ್ಚುತ್ತ ನಡೆಯಿತು. ಇದನ್ನು ಪೂರೈಸುವ ದಿಕ್ಕಿನಲ್ಲಿ ಪರಿಷ್ಕೃತ ದ್ವಿತೀಯ 
ಆವೃತ್ತಿ ಈಗ ಹೊರಬರುತ್ತಲಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವೆಯಾಗಿ 
ಕನ್ನಡದ ಈ ಅಪೂರ್ವ ಆಸ್ತಿಯನ್ನು ಕನ್ನಡ ಜನತೆಗೆ ಅರ್ಪಿಸುತ್ತೇನೆ. 


ನಿರ್ದೆಶಕರ ಮಾತು 


ಕೆ . ಸಿ. ರಾಮಮೂರ್ತಿ 
ನಿರ್ದೆಶಕರು , ಕನ್ನಡ ಮತ್ತು ಸಂಸ್ಕೃತಿ ನಿರ್ದೆಶನಾಲಯ 


ವಚನಸಾಹಿತ್ಯ , ಕರ್ನಾಟಕದ ಬಹುದೊಡ್ಡ ಸಾಂಸ್ಕೃತಿಕ ಸಂಪತ್ತು. ಪ್ರಾಚೀನ 
ಕರ್ನಾಟಕದ ಜನಸಾಮಾನ್ಯರ ಧ್ವನಿಯಾಗಿರುವ ಇದನ್ನು ಪ್ರಕಟಿಸುವುದು , ಪ್ರಸಾರ 
ಮಾಡುವುದು ಜನತಂತ್ರ ಸರಕಾರದ ಮುಖ್ಯ ಕರ್ತವ್ಯವಾಗಿದೆ. 

ಭಾರತದಲ್ಲಿ ಆತ್ರೋದ್ದಾರದ ಬಗ್ಗೆ ಉದಾತ್ತ ತತ್ವಗಳನ್ನು ಪ್ರತಿಪಾದಿಸುತ್ತ 
ಬಂದಿದ್ದರೂ ಸಮಾಜೋದ್ದಾರದ ಬಗ್ಗೆ ಉಪೇಕ್ಷೆ ಬೆಳೆದು , ಅಲ್ಲಿ ಶೋಷಣೆ 
ವರ್ಧಿಸುತ್ತ ಬಂದುದು ನಮ್ಮ ಇತಿಹಾಸದ ಒಂದು ವಿಪತ್ಯಾಸವೇ ಸರಿ . ೧೨ನೆಯ 
ಶತಮಾನದಲ್ಲಿ ಉಲ್ಬಣಗೊಂಡಿದ್ದ ಈ ವಿಷಮ ಪರಿಸ್ಥಿತಿಯನ್ನು ನಾಶಗೊಳಿಸಿ , 
ಸಮಸ್ಥಿತಿಯನ್ನು ಸಮಾಜದಲ್ಲಿ ತರಲು ಹೋರಾಡಿದವರು, ಕಲ್ಯಾಣದ ಶರಣರು. 
ಈ ಕಾರಕ್ಕಾಗಿ ಅವರು ಕೈಕೊಡ ಜನಪರ ಆಂದೋಲನ ನಮ್ಮ ದೇಶದ 
ಇತಿಹಾಸದಲ್ಲಿಯೇ ಒಂದು ವಿಶಿಷ್ಟ ಘಟನೆಯಾಗಿದೆ . 

ಭಾರತದಲ್ಲಿ ರಾಜಸತ್ತೆಯ ಸ್ಥಾಪನೆಗಾಗಿ ರಾಜರು , ಮತಸತ್ತೆಯ ಸ್ಥಾಪನೆಗಾಗಿ 
ಧರ್ಮಗಳು ಪರಸ್ಪರ ಸಂಘರ್ಷಕ್ಕಿಳಿದುದು ಸರ್ವಶ್ರುತ . ಆದರೆ ಸಾಮಾಜಿಕ 
ನ್ಯಾಯದ ಸ್ಥಾಪನೆಗಾಗಿ ಈ ರಾಜಸತ್ತೆ , ಮತಸತ್ತೆಗಳ ವಿರುದ್ದ ಸಮಾಜದ ವಿವಿಧ 
ಸ್ತರಗಳ ಜನತೆ , ಅದರಲ್ಲಿಯೂ ದೀನರು - ದಲಿತರು- ಮಹಿಳೆಯರು ಬೀದಿಗಿಳಿದು 
ನಡೆಸಿದ ಈ ಆಂದೋಲನ , ಇಪ್ಪತ್ತನೆಯ ಶತಮಾನವೂ ಆಶ್ಚರ್ಯಪಡುವ 
ಸಂಗತಿಯಾಗಿದೆ. 

ಅಂದಿನ ಸನ್ನಿವೇಶಕ್ಕೆ ಅನುಗುಣವಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ಅಂಕುರಿಸಿದ 
ಈ ಆಂದೋಲನ , ಸಾಮಾಜಿಕ ಕ್ಷೇತ್ರವನ್ನೂ ಆವರಿಸಿದ ಕಾರಣ , ಇದನ್ನು 
'ಸಮಾಜೋ ಧಾರ್ಮಿಕ ಆಂದೋಲನವೆಂದು ಗುರುತಿಸಲಾಗುತ್ತದೆ. 
ಸಮಾಜವೆನ್ನುವುದು ಸಂಕೀರ್ಣ ವ್ಯವಸ್ಥೆ . ಅದರ ಎಲ್ಲ ಸ್ತರಗಳನ್ನೂ ಎಲ್ಲ 
ಮಗ್ಗಲುಗಳನ್ನೂ ಬದಲಿಸಲು ಮಾಡಿದ ಪ್ರಯತ್ನವಾಗಿರುವುದರಿಂದ ಇದು ಒಂದು 
“ ಸಮಗ್ರ ಆಂದೋಲನ' ವಾಗಿದೆ. ಈ ಆಂದೋಲನದ ನೇರ ಧ್ವನಿ , ವಚನಸಾಹಿತ್ಯ. 

ಹನ್ನೆರಡನೆಯ ಶತಮಾನದಲ್ಲಿ ಬಸವಣ್ಣನಿಂದಾಗಿ ವ್ಯಕ್ತಿ ಸ್ವಾತಂತ್ರ್ಯ ಪಡೆದ 
ಜನವರ್ಗವು ವ್ಯಕ್ತಪಡಿಸಿದ ಅಭಿಪ್ರಾಯ ಸ್ವಾತಂತ್ರದ ಫಲ , ಈ ಸಾಹಿತ್ಯ . 
ಹೀಗಾಗಿ ಇಲ್ಲಿ ಆತ್ಮವಿಮರ್ಶೆಯಷ್ಟೇ ವಿಪುಲವಾಗಿ ಸಮಾಜವಿಮರ್ಶೆಯನ್ನೂ 
ಕಾಣಬಹುದಾಗಿದೆ. ಅದರಲ್ಲಿಯೂ ವರ್ಣಭೇದ ನಿರಾಕರಣೆ, ವರ್ಗಭೇದ 


ನಿರಾಕರಣೆ, ಲಿಂಗಭೇದ ನಿರಾಕರಣೆಗಳಂಥ ವಿಚಾರಗಳು ಸ್ಫೋಟಗೊಂಡುದು 
ಲಕ್ಷಿಸತಕ್ಕ ಸಂಗತಿಯಾಗಿದೆ. ಇಲ್ಲಿ ಪುರುಷರಷ್ಟೇ ಪ್ರಧಾನವಾಗಿ ಮಹಿಳೆಯರೂ , 
ಕುಲಜರಷ್ಟೇ ಪ್ರಧಾನವಾಗಿ ಅಂತ್ಯಜರೂ , ಪ್ರಭುಗಳಷ್ಟೇ ಪ್ರಧಾನವಾಗಿ ಪ್ರಜೆಗಳೂ 
ಬಾಳಿದುದು , ಬರೆದುದು ಬಹುಶಃ ಜಗತ್ತಿನ ಇತಿಹಾಸದಲ್ಲಿಯೇ ಏಕೈಕ 
ಉದಾಹರಣೆಯಾಗಿದೆ. ಇಂಥ ವಿಚಾರಶೀಲರ ಅಂದರೆ ಇವರ ತತ್ವ- ಸಾಹಿತ್ಯಗಳ 
ಉತ್ತರಾಧಿಕಾರಿಗಳಾದುದು ನಮ್ಮ ಭಾಗ್ಯ ; ಇವರ ಸಾಹಿತ್ಯಸಂಪತ್ತನ್ನು ರಕ್ಷಿಸುವುದು , 
ಪ್ರಸಾರಮಾಡುವುದು ನಮ್ಮ ಕರ್ತವ್ಯ. ಈ ಕರ್ತವ್ಯದ ಭಾಗವಾಗಿ " ಸಮಗ್ರ 
ವಚನಸಾಹಿತ್ಯದ ಜನಪ್ರಿಯ ಆವೃತ್ತಿ ಪ್ರಕಟನ ಯೋಜನೆಯನ್ನು ಕರ್ನಾಟಕ 
ಸರಕಾರ ಕೈಗೆತ್ತಿಕೊಂಡಿತು . 

ಈವರೆಗೆ ವಚನಸಾಹಿತ್ಯ ಬಿಡಿಬಿಡಿಯಾಗಿ ಭಾಗಶಃ ಪ್ರಕಟವಾಗಿದ್ದಿತು, 
ಕೆಲವು ಭಾಗ ಅಪ್ರಕಟಿತ ಸ್ಥಿತಿಯಲ್ಲಿ ಉಳಿದಿದ್ದಿತು. ಇದೆಲ್ಲವನ್ನು ಕ್ರೋಢೀಕರಿಸಿ, 
ಪರಿಷ್ಕರಿಸಿ ಪ್ರಕಟಿಸುವುದು ಶ್ರಮದಕೆಲಸ . ಡಾ . ಎಂ . ಎಂ . ಕಲಬುರ್ಗಿಯವರ 
ಪ್ರಧಾನ ಸಂಪಾದಕತ್ವದಲ್ಲಿ ಅನೇಕ ಜನ ವಿದ್ವಾಂಸರ ಮತ್ತು ಸಂಪಾದಕ ಮಂಡಳಿ 
ಸದಸ್ಯರ ಸಂಯುಕ್ತ ಪರಿಶ್ರಮದಿಂದ ಈ ಬೃಹತ್ ಯೋಜನೆ ಪೂರ್ತಿಗೊಂಡುದು 
ಸಂತೋಷದ ಸಂಗತಿ . ಕನ್ನಡ ಮತ್ತು ಸಂಸ್ಕೃತಿ ನಿರ್ದೆಶನಾಲಯದ ಆಶ್ರಯದಲ್ಲಿ 
ಅಸ್ತಿತ್ವಕ್ಕೆ ಬಂದು, ನಿರ್ದಿಷ್ಟ ಅವಧಿಯಲ್ಲಿ ಪೂರ್ಣಗೊಂಡ ಈ ಐತಿಹಾಸಿಕ 
ಯೋಜನೆಗಾಗಿ ಸಂಬಂಧಪಟ್ಟ ಎಲ್ಲ ವಿದ್ವಾಂಸರನ್ನು ಅಭಿನಂದಿಸುತ್ತೇನೆ. ಕನ್ನಡ 
ಪುಸ್ತಕ ಪ್ರಾಧಿಕಾರದ ಮೂಲಕ ಪ್ರಕಟವಾಗುತ್ತಲಿರುವ ಈ ಪರಿಷ್ಕತ ದ್ವಿತೀಯ 
ಆವೃತ್ತಿ ಸಂಪುಟಗಳನ್ನು ಕನ್ನಡ ಜನತೆಗೆ ಅರ್ಪಿಸುತ್ತೇನೆ. 


ಪ್ರಕಾಶಕರ ಮಾತು 


ಪ್ರೊ . ಮಲ್ಲೇಪುರಂ ಜಿ . ವೆಂಕಟೇಶ 
ಅಧ್ಯಕ್ಷರು, ಕನ್ನಡ ಪುಸ್ತಕ ಪ್ರಾಧಿಕಾರ 


ಸಮಗ್ರ ವಚನ ಸಂಪುಟಗಳ ಪರಿಷ್ಕೃತ ಆವೃತ್ತಿ ಪ್ರಕಟಣೆ ಕರ್ನಾಟಕ 
ಸಾಂಸ್ಕೃತಿಕ ಇತಿಹಾಸದಲ್ಲಿ ನಡೆದಿರುವ ಒಂದು ದಿವ್ಯಘಟನೆ. ವಚನಸಾಹಿತ್ಯದ 
ಪ್ರಕಟಣೆಗೆ ಸುಮಾರು ಎಂಬತ್ತು ವರ್ಷಗಳ ಇತಿಹಾಸವಿದೆ. ವಚನಪಿತಾಮಹ 
ಶ್ರೀ ಫ. ಗು . ಹಳಕಟ್ಟಿ ಅವರಿಂದ ಪ್ರಕಟಣೆಯ ದಿವ್ಯಘಟನೆ ಆರಂಭಗೊಂಡಿತು. 
ಇದೀಗ ಡಾ . ಎಂ . ಎಂ . ಕಲಬುರ್ಗಿಯವರ ಪ್ರಧಾನ ಸಂಪಾದಕತ್ವದ ಮೂಲಕ 
ಸಹಸ್ರಮಾನದ ಸೂರ್ಯೋದಯದ ವೇಳೆಗೆ ಇದು ಒಂದು ಪೂರ್ಣ ಘಟ್ಟಕ್ಕೆ 
ಬಂದಿದೆ. ಶರಣ ಸಾಹಿತ್ಯದ ಪ್ರಕಟಣೆಯ ಇತಿಹಾಸದಲ್ಲಿ ಇದು ಚಾರಿತ್ರಿಕ 
ಘಟನೆಯೇ ಸರಿ. ಈ ನಡುವೆ ವಚನಸಾಹಿತ್ಯದ ಸಹಸ್ರಾರು ಬಿಡಿ ಪ್ರಕಟಣೆಗಳು 
ಹೊರಬಂದಿವೆ . ವಿಶ್ವವಿದ್ಯಾಲಯಗಳು , ಖಾಸಗಿ ಸಂಸ್ಥೆಗಳು , ಮಠಗಳು , ಶಿಕ್ಷಣ 
ಕೇಂದ್ರಗಳು , ಖಾಸಗಿ ಪ್ರಕಾಶಕರು , ಆಸಕ್ತ ಲೇಖಕರು ಬಿಡಿಬಿಡಿಯಾಗಿ 
ವಚನಸಾಹಿತ್ಯದ ಪ್ರಕಟಣೆಗಳನ್ನು ಹೊರತಂದಿದ್ದಾರೆ . ನಾವು ಪ್ರೀತಿಯಿಂದ 
ಇವರನ್ನೆಲ್ಲ ಈ ಹೊತ್ತಿನಲ್ಲಿ ನೆನೆಯುವುದು, ಆ ಪಾತ್ರಃಸ್ಮರಣೀಯರ ಹಾದಿಯಲ್ಲಿ 
ಮುನ್ನಡೆಯುವುದು ನಮ್ಮ ಸಾಂಸ್ಕೃತಿಕ ಕರ್ತವ್ಯ . 

ಸಮಗ್ರ ವಚನ ಸಂಪುಟಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ 
೧೯೯೩ರಲ್ಲಿ ಪ್ರಕಟಗೊಂಡಿದ್ದವು. ಆ ಸಂಪುಟಗಳು ಪ್ರಕಟವಾದ ವರ್ಷವೇ 
ಕನ್ನಡಿಗರ ಮನೆಯನ್ನು ಸೇರಿಕೊಂಡವು. ಆದರೆ , ಸಂಪುಟಗಳ ಬೇಡಿಕೆ 
ಮಹಾಜನರಿಂದ ಇದ್ದೇ ಇತ್ತು. ಆನಂತರ ಕರ್ನಾಟಕ ಸರ್ಕಾರ ಪರಿಷ್ಕೃತ ಆವೃತ್ತಿಗೆ 
ತಾತ್ವಿಕ ಒಪ್ಪಿಗೆ ನೀಡಿತು. ಹೀಗೆ ಒಪ್ಪಿಗೆ ನೀಡಿದ ಸಂಸ್ಕೃತಿ ಸಂಪನ್ನರೂ 
ಮುಖ್ಯಮಂತ್ರಿಗಳೂ ಆದ ಸನ್ಮಾನ್ಯ ಶ್ರೀ ಎಸ್ . ಎಂ . ಕೃಷ್ಣ ಅವರನ್ನು ತುಂಬು 
ಹೃದಯದಿಂದ ಈ ಪ್ರಕಟಣೆಯ ದಿವ್ಯಘಟನೆಯ ಹೊತ್ತಿನಲ್ಲಿ ಸ್ಮರಿಸಿಕೊಳ್ಳುತ್ತೇನೆ. 
ಅನಂತರ ನಾಡಿನ ಶ್ರೇಷ್ಠ ವಿದ್ವಾಂಸರಾದ ಡಾ . ಎಂ . ಎಂ . ಕಲಬುರ್ಗಿ ಅವರ 
ಪ್ರಧಾನ ಸಂಪಾದಕತ್ವದಲ್ಲಿ ವಚನ ಸಂಪುಟಗಳ ಪರಿಷ್ಕೃತ ಆವೃತ್ತಿ ಸಿದ್ದಗೊಂಡವು. 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಈ ಸಂಪುಟಗಳನ್ನು ಪ್ರಕಟಿಸಬೇಕಿತ್ತು . 
ಆದರೆ , ಆ ಕಾರ್ಯವನ್ನು ಕನ್ನಡ ಪುಸ್ತಕ ಪ್ರಾಧಿಕಾರಕ್ಕೆ ಒಪ್ಪಿಸಿದ್ದು ಕನ್ನಡ ಮತ್ತು 
ಸಂಸ್ಕೃತಿ ಇಲಾಖೆಯ ಔದಾರ್ಯ; ಅದನ್ನು ಪಡೆದು ಪ್ರಕಟಿಸುತ್ತಿರುವುದು ಪುಸ್ತಕ 
ಪ್ರಾಧಿಕಾರದ ಭಾಗ್ಯ . ಈ ಭಾಗ್ಯಕ್ಕೆ ಕಾರಣರಾದವರು ಕನ್ನಡ ಮತ್ತು ಸಂಸ್ಕೃತಿ 


xiy 


ಇಲಾಖೆಯ ಸಚಿವೆಯರಾದ ಮಾನ್ಯ ಶ್ರೀಮತಿ ರಾಣಿ ಸತೀಶ್ ಮತ್ತು ಕನ್ನಡ 
ಮತ್ತು ಸಂಸ್ಕೃತಿ ನಿರ್ದೆಶನಾಲಯದ ನಿರ್ದೆಶಕರಾದ ಶ್ರೀ ಕೆ. ಸಿ . ರಾಮಮೂರ್ತಿ. 
ಇವರಿಬ್ಬರ ಆಸಕ್ತಿಯ ಫಲ ಈ ಕಾರ್ಯವನ್ನು ಆಗುಗೊಳಿಸಿತು. ಕನ್ನಡ ಮತ್ತು 
ಸಂಸ್ಕೃತಿ ಇಲಾಖೆಯ ಮಾನ್ಯ ಸಚಿವೆಯರ ಆಪ್ತ ಕಾರ್ಯದರ್ಶಿ 
ಡಾ . ಎ . ಆರ್ . ಮಂಜುನಾಥ್ , ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿ 
ಶ್ರೀ ಸಿ. ಎಸ್ . ಕೇದಾರ್ , ಕನ್ನಡ ಸಂಸ್ಕೃತಿ ನಿರ್ದೆಶನಾಲಯದ ಜಂಟಿ ನಿರ್ದೇಶಕ 
ಶ್ರೀ ಕಾ . ತ. ಚಿಕ್ಕಣ್ಣ ಪ್ರಕಟಣೆಯ ವಿವಿಧ ಹಂತಗಳಲ್ಲಿ ನನಗೆ ನೆರವಾಗಿದ್ದಾರೆ . 
ಈ ಮೇಲಿನ ಎಲ್ಲ ಮಹನೀಯರಿಗೂ ಕನ್ನಡ ಪುಸ್ತಕ ಪ್ರಾಧಿಕಾರವು ಅನನ್ಯವಾದ 
ಕೃತಜ್ಞತೆಯನ್ನು ಅರ್ಪಿಸುತ್ತದೆ . 

- ಸಮಗ್ರವಚನ ಸಂಪುಟಗಳ ಪರಿಷ್ಕೃತ ಆವೃತ್ತಿಯ ಸಂಪಾದಕ ಮಂಡಳಿಯ 
ವಿದ್ವಾಂಸರಾದ ಡಾ . ಎಂ . ಎಂ . ಕಲಬುರ್ಗಿ , ಡಾ . ಎಂ . ಚಿದಾನಂದಮೂರ್ತಿ, 
ಡಾ . ಸಿ. ಪಿ . ಕೃಷ್ಣಕುಮಾರ್ , ಡಾ . ಎಸ್ . ವಿದ್ಯಾಶಂಕರ್ , ಎಸ್ . ಶಿವಣ್ಣ 
ಇವರನ್ನು , ಕನ್ನಡ ಪುಸ್ತಕ ಪ್ರಾಧಿಕಾರದ ಮೂಲಕ ಹೊರತರಲು ಒಪ್ಪಿಗೆ ನೀಡಿದ 
ಪುಸ್ತಕ ಪ್ರಾಧಿಕಾರದ ಸ್ಥಾಯಿಸಮಿತಿ ಸದಸ್ಯರಾದ ಪ್ರೊ . ರಾಮೇಗೌಡ, 
ಶ್ರೀ ಆರ್ . ಜಿ . ಹಳ್ಳಿ ನಾಗರಾಜ್ , ಪ್ರೊ . ಸಿದ್ದಪ್ಪ ಉತ್ನಾಳ್ , ಶ್ರೀ ಛಾಯಾಪತಿ 
ಮತ್ತುಶ್ರೀಮತಿ ಇಂದಿರಾ ಶಿವಣ್ಣ ಇವರನ್ನು ತುಂಬು ಮನಸ್ಸಿನಿಂದ ನೆನೆಯುತ್ತೇನೆ. 
ಹದಿನೈದು ಸಂಪುಟಗಳ ಅಕ್ಷರ ಜೋಡಣೆ ಮಾಡಿಕೊಟ್ಟವರನ್ನು , ಬಹು ಅಂದವಾಗಿ 
ಮುದ್ರಿಸಿದವರನ್ನು , ಸುಂದರವಾಗಿ ಮತ್ತು ಆಕರ್ಷಕವಾಗಿ ಸಂಪುಟಗಳನ್ನು 
ಬೈಂಡ್ ಮಾಡಿಕೊಟ್ಟವರನ್ನು , ಮುಖಪುಟ ವಿನ್ಯಾಸ ಮಾಡಿಕೊಟ್ಟವರನ್ನು , 
ತುಂಬು ಪ್ರೀತಿಯಿಂದ ನೆನೆಯುವುದು ನನ್ನ ಕರ್ತವ್ಯ. ಇವರ ಮುದ್ರಣ ಪರಿಣತಿಯ 
ಫಲ ಈ ಸಂಪುಟಗಳಿಗೆ ದೊರಕಿ ಅಂದವಾಗಲು ಕಾರಣವಾಗಿದೆ . ಪುಸ್ತಕ 
ಪ್ರಾಧಿಕಾರದ ಆಡಳಿತಗಾರರಾದ ಶ್ರೀ ಬಲವಂತರಾವ್ ಪಾಟೀಲ ನನ್ನೊಡನೆ 
ಉದ್ದಕ್ಕೂ ಸಹಕರಿಸಿದ್ದಾರೆ . ಈ ಮೇಲೆ ಹೆಸರಿಸಿದ ಎಲ್ಲ ಮಹನೀಯರನ್ನು 
ಕೃತಜ್ಞತಾಪೂರ್ವಕವಾಗಿ ನೆನೆಯುತ್ತೇನೆ. 

ಕನ್ನಡ ಪುಸ್ತಕ ಪ್ರಾಧಿಕಾರವು ಪ್ರಕಟಿಸುತ್ತಿರುವ ಸಮಗ್ರ ವಚನ ಸಂಪುಟಗಳನ್ನು 
ಕನ್ನಡದ ಮಹಾಜನತೆ ಪ್ರೀತಿಯಿಂದ ಸ್ವೀಕರಿಸಬೇಕೆಂದು ಬೇಡುತ್ತೇನೆ. 


ಸಂಪಾದಕೀಯ 
ಡಾ . ಎಂ . ಎಂ . ಕಲಬುರ್ಗಿ 
ಪ್ರಧಾನ ಸಂಪಾದಕರು 


ಕರ್ನಾಟಕದ ಇತಿಹಾಸದಲ್ಲಿ ಶಿವಶರಣರ ಚಳುವಳಿ ಒಂದು ಅಪೂರ್ವ ಘಟನೆ, 
ವಚನಗಳ ಸೃಷ್ಟಿ ಒಂದು ಅನನ್ಯ ಪ್ರಯೋಗ, ಸಮಾಜದ ಎಲ್ಲ ವರ್ಗ , ಎಲ್ಲ ವರ್ಣಗಳ 
ಜನಸಮುದಾಯ ಬಸವಣ್ಣನವರ ನೇತೃತ್ವದಲ್ಲಿ ಕೈಗೊಂಡಿದ್ದ ವ್ಯಕ್ತಿಕಲ್ಯಾಣ ಮತ್ತು 
ಸಮಾಜಕಲ್ಯಾಣ ಚಳುವಳಿಯ ಸೃಷ್ಟಿಯೆನಿಸಿದ ಈ ವಚನಗಳು , ಜಾಗತಿಕ ಸಾಹಿತ್ಯದ 
ಮಹತ್ವಪೂರ್ಣ ಭಾಗವೆನಿಸಿವೆ. 

' ವಚನ' ಶಬ್ದಕ್ಕೆ ಇಲ್ಲಿ ಗದ್ಯ ಸಾಹಿತ್ಯಪ್ರಕಾರವೆಂದು ಅರ್ಥವಲ್ಲ; ಪ್ರತಿಜ್ಞೆ ಆತ್ಮಸಾಕ್ಷಿಯ 
ಮಾತು ಎಂದು ಅರ್ಥ . ನಡೆ ಹೇಗೇ ಇರಲಿ , ನುಡಿ ಮಾತ್ರ ಕಲಾತ್ಮಕವಾಗಿದ್ದುದು 
`ರಚನೆ' ಯಾದರೆ , ನಡೆದಂತೆ ನುಡಿದ ಆತ್ಮಸಾಕ್ಷಿಯ ವಾಣಿ ' ವಚನ' ವೆನಿಸುತ್ತದೆ . 

ವಚನಗಳು ಆಚಾರೈರ ಸಾಹಿತ್ಯವಲ್ಲ, ಅನುಭಾವಿಗಳ ಸಾಹಿತ್ಯ , ಆಚಾರರು 
ಜೀವಿಸಿರುವಾಗಲೇ ತಮ್ಮ ವಿಚಾರಗಳನ್ನು ಬರೆದು, ಅವುಗಳಿಗೆ ಸಂವಿಧಾನಾತ್ಮಕ ಮುದ್ರೆ 
ಒತ್ತುತ್ತಾರೆ . ಅನುಭಾವಿಗಳು ಮಾತ್ರ ತಮ್ಮ ಚಿಂತನೆಯನ್ನು ಹೃದಯದಿಂದ ಹೃದಯಕ್ಕೆ 
ಮುಟ್ಟುವಂತೆ ಬಿಡಿಮಾತುಗಳ ಮೂಲಕ ಹೇಳುತ್ತಾರೆ. ಬಿಡಿಮುತ್ತುಗಳಂತೆ ಸೂರೆಯಾದ 
ಅವುಗಳನ್ನು ಸಂಗ್ರಹಿಸುವ, ಸಂಕಲಿಸುವ , ಸಂಪಾದಿಸುವ ಕೆಲಸವನ್ನು ಉತ್ತರಕಾಲೀನ 
ಅನುಯಾಯಿಗಳು ಮಾಡುತ್ತಾರೆ . ಏಸುವಿನ ವಾಣಿಯಾದ ಬೈಬಲ್ , ಮಹಮ್ಮದನ 
ಉಪದೇಶವಾದ ಕುರಾನ್ , ಬುದ್ಧನ ಬೋಧೆಯಾದ ತ್ರಿಪಿಟಕ , ಶರಣರ ಸಂದೇಶವಾದ 
ವಚನಕೃತಿಗಳು ಈ ಬಗೆಯ ಉತ್ತರಕಾಲೀನ ಸಂಕಲನಗಳಾಗಿವೆ. 

ಮೂಲತಃ ವಚನನಿಧಿ ಜನರಿಂದ , ಜನರಿಗಾಗಿ ಹುಟ್ಟಿ, ಜನರ ಮಧ್ಯದಲ್ಲಿ ಬಾಳಿದ 
ಸಾಹಿತ್ಯವಾಗಿದೆ. ಹೀಗಾಗಿ ಹನ್ನೆರಡರಿಂದ ಹದಿನೈದನೆಯ ಶತಮಾನಕ್ಕೆ ಬರುವಷ್ಟರಲ್ಲಿ 
ಅದಕ್ಕೆ ವಿಪುಲ ಭಿನ್ನಪಾಠಗಳು ಹುಟ್ಟಿಕೊಂಡವು. ಆಮೇಲೆ ಸಂಕಲನ- ಸಂಪಾದನ 
ಕಾಲ್ಯದಿಂದಾಗಿ ಕೆಲವೊಮ್ಮೆ ಪ್ರಕ್ಷಿಪ್ತ ವಚನಗಳೂ ತಲೆಯೆತ್ತಿದವು. ಈ ಗೊಂದಲ 
ಕಾರಣವಾಗಿ ಕವಿಸಾಹಿತ್ಯಕ್ಕಿಂತ ವಚನಸಾಹಿತ್ಯದ ಸಂಪಾದನಕಾರ ತುಂಬ ಜಟಿಲಸ್ವರೂಪ 
ದ್ದಾಗಿದೆ . 

- ಪ್ರಾಚೀನ ಕನ್ನಡ ಸಾಹಿತ್ಯದ ಪ್ರಕಟನಕಾರವನ್ನು ಮೊದಲು ಕೈಗೆತ್ತಿಕೊಂಡವರು , 
ಕ್ರೈಸ್ತ ಪಾದ್ರಿಗಳು, ಜೈನ ಪುರಾಣ- ಕಾವ್ಯಗಳನ್ನು , ವೈದಿಕ ಪುರಾಣ -ಕೀರ್ತನೆಗಳನ್ನು, ವೀರಶೈವ 
ಶಾಸ್ತ್ರ - ಪುರಾಣಗಳನ್ನು ಪ್ರಕಟಿಸಿದ ಇವರು , ವಚನಸಾಹಿತ್ಯವನ್ನು ಮಾತ್ರ ತಪ್ಪಿಯೂ 
ಪ್ರಕಟಿಸಲಿಲ್ಲ. ದೇಶೀ ವಿದ್ವಾಂಸರೇ ಈ ಕೆಲಸವನ್ನು ಪ್ರಾರಂಭ ಮಾಡಬೇಕಾಯಿತು. ಈ 


xvi 


ದಿಸೆಯಲ್ಲಿ ಮೊದಲು ಪ್ರಕಟವಾದ ವಚನಕೃತಿ ( ೧೮೮೩ ) ' ಅಪ್ರಮಾಣ ಕೂಡಲ 
ಸಂಗಮದೇವಾ' ಮುದ್ರಿಕೆಯ ವಚನಗಳನ್ನೊಳಗೊಂಡ ಶಿಖಾರತ್ನಪ್ರಕಾಶ '೧. ಆಮೇಲೆ 
ಒಂದು ಮೈಲಿಗಲ್ಲಿನಂತೆ ಪ್ರಕಟವಾದ ವಚನಕೃತಿ , ಬಸವಣ್ಣನವರ ಷಟ್‌ಸ್ಥಲವಚನ ಸಂಪುಟ . 
ಅದು ಮೊದಲು ಬೆಳಕು ಕಂಡುದು ೧೮೮೯ರಲ್ಲಿ . ಅಲ್ಲಿಂದ ಸರಿಯಾಗಿ ಒಂದು ಶತಮಾನ 
ಕಳೆಯುವಷ್ಟರಲ್ಲಿ ಅಂದರೆ ೧೯೮೮ರಲ್ಲಿ ಈ 'ಸಮಗ್ರ ವಚನಸಾಹಿತ್ಯದ ಜನಪ್ರಿಯ 
ಆವೃತ್ತಿ ಪ್ರಕಟನ ಯೋಜನೆ' ಅಸ್ತಿತ್ವಕ್ಕೆ ಬಂದುದು ಒಂದು ಯೋಗಾಯೋಗವಾಗಿದೆ; 
ವಚನಸಾಹಿತ್ಯದ ಪ್ರಕಟನಚರಿತ್ರೆಯ ಶತಮಾನಸ್ಮರಣೆಯಾಗಿದೆ . 

ಈ ನೂರು ವರ್ಷಗಳ ಕಾಲವ್ಯಾಪ್ತಿಯಲ್ಲಿ ವಚನಸಾಹಿತ್ಯ ಪ್ರಕಟಣೆಗಾಗಿ ಅನೇಕರು 
ದುಡಿದಿರುವರಾದರೂ ಯೋಜನಾಬದ್ಧ ವ್ಯಾಪಕ ಪ್ರಯತ್ನಗಳು, ವಿಜಾಪುರ , ಧಾರವಾಡ, 
ಗದಗಗಳಲ್ಲಿ ಹೀಗೆ ಜರುಗಿವೆ : 
೧ . ಶಿವಾನುಭವ ಗ್ರಂಥಮಾಲೆ , ವಿಜಾಪುರ - ಡಾ . ಫ . ಗು . ಹಳಕಟ್ಟಿ 

ಕನ್ನಡ ಅಧ್ಯಯನ ಪೀಠ, ಕ. ವಿ . ಧಾರವಾಡ - ಡಾ . ಆರ್. ಸಿ. ಹಿರೇಮಠ 
೩ . ತೋಂಟದಾರ್ಯಮಠ, ಗದಗ - ಡಾ . ಎಂ . ಎಂ . ಕಲಬುರ್ಗಿ 

ವಚನಸಾಹಿತ್ಯದ ಪ್ರಕಟನ ಕಾರ್ಯ ಹೀಗೆ ವಿಜಾಪುರದಲ್ಲಿ ಪ್ರಾರಂಭವಾಗಿ , 
ಧಾರವಾಡದಲ್ಲಿ ಬೆಳೆದು, ಗದುಗಿನಲ್ಲಿ ಒಂದು ನಿಲುಗಡೆಗೆ ಬರುತ್ತಿದ್ದಂತೆಯೇ , ಈಗ 
ನಾಲ್ಕನೆಯ ಘಟ್ಟದಲ್ಲಿ ಸಮಗ್ರ ವಚನಸಾಹಿತ್ಯದ ಜನಪ್ರಿಯ ಆವೃತ್ತಿ ಪ್ರಕಟನ ಯೋಜನೆ' ಯ 
ಅಂಗವಾಗಿ , ೧೫ ಸಂಪುಟಗಳು ಕರ್ನಾಟಕ ಸರಕಾರದ ಮೂಲಕ ಪ್ರಕಟವಾಗುತ್ತಲಿವೆ. 
ಸುಮಾರು ೧೧೦ ಜನ ಪ್ರಕ್ಷಿಪ್ತ ವಚನಕಾರರನ್ನೂ ಪ್ರಕ್ಷಿಪ್ತವಾಗಿರಬಹುದಾದ ಅನೇಕ 
ವಚನಗಳನ್ನೂ ಕೈಬಿಟ್ಟು ಸಂಯೋಜಿಸಲಾದ ಈ ಹದಿನೈದು ಸಂಪುಟಗಳ ಒಟ್ಟು ಪುಟ 
ಸುಮಾರು ಹತ್ತು ಸಾವಿರ ; ಒಟ್ಟು ವಚನ ಸಂಖ್ಯೆ ಸುಮಾರು ಇಪ್ಪತ್ತು ಸಾವಿರ . 
ವಚನಸಾಹಿತ್ಯವನ್ನು ಒಮ್ಮೆ ಸಮಗ್ರವಾಗಿ ಹೊರತಂದ ಪ್ರಥಮ ಮಹತ್ವಾಕಾಂಕ್ಷೆಯ 
ಯೋಜನೆಯಿದು. ಈ ಸಾಹಿತ್ಯದ ಗಡಿಗೆರೆಗಳನ್ನು , ಸಂಖ್ಯಾಬಾಹುಳ್ಯವನ್ನು ವ್ಯವಸ್ಥೆಗೊಳಿಸಿ 
ಕೊಟ್ಟು, ವಿದ್ವಾಂಸರ ಅಧ್ಯಯನದ ಮುಂದುವರಿಕೆಗೆ ಒಂದು ನಿರ್ದಿಷ್ಟ ಚೌಕಟ್ಟನ್ನು ಒದಗಿಸಿದ 
ಹಿರಿಮೆ ಈ ಯೋಜನೆಗೆ ಸಲ್ಲುತ್ತದೆ . 

ಈ ಯೋಜನೆಯ ಅಂಗವಾಗಿ ಬಸವಣ್ಣನವರ ವಚನ , ಪ್ರಭುದೇವರ ವಚನ , 
ಚೆನ್ನಬಸವಣ್ಣನವರ ವಚನ, ಸಿದ್ದರಾಮೇಶ್ವರ ವಚನ , ಶಿವಶರಣೆಯರ ವಚನ - ಹೀಗೆ 
ಐದು ಸಂಪುಟಗಳು , ಬಸವ ಸಮಕಾಲೀನ ಮಿಕ್ಕ ಶರಣರ ವಚನಗಳ ನಾಲ್ಕು ಸಂಪುಟಗಳು , 


೧ . ಮೊದಲು ಪ್ರಕಟವಾದ ವಚನಕೃತಿ ಅಖಂಡೇಶ್ವರ ವಚನ ( ೧೮೮೨) ವೆಂದು ಡಾ . ಬಿ . ನಂಜುಂಡ 

ಸ್ವಾಮಿ ಅವರ ಅಭಿಪ್ರಾಯ . ( ಬಸವಪಥ ೧೬ . ೬ ) 
೨ . ಬಸವಣ್ಣನವರ ಷಟ್ಟಲದ ವಚನಗಳು ಪ್ರಥಮ ಸಲ ಬೆಳಕುಕಂಡುದು ೧೮೮೬ರಲ್ಲಿಯೆಂದು 

ಡಾ . ಬಿ. ನಂಜುಂಡಸ್ವಾಮಿ ಹೇಳುತ್ತಾರೆ. ( ಬಸವಪಥ ೧೫ - ೫ ಪು. ೪೫) 


xvii 


ಬಸವೋತ್ತರ ಕಾಲೀನ ಶರಣರ ವನಚಗಳ ಐದು ಸಂಪುಟಗಳು ಮತ್ತು ಒಂದು ವಚನ 
ಪರಿಭಾಷಾಕೋಶ - ಹೀಗೆ ಹದಿನೈದು ಸಂಪುಟಗಳು ಬೆಳಕುಕಾಣುತ್ತಲಿವೆ. ಇವುಗಳಲ್ಲಿ 
ಮೊದಲಿನ ಐದು ಸಂಪುಟಗಳು (ಬಸವಣ್ಣ , ಅಲ್ಲಮಪ್ರಭು, ಚೆನ್ನಬಸವಣ್ಣ , ಸಿದ್ದರಾಮ , 
ಶಿವಶರಣೆಯರು) ಈಗಾಗಲೇ ಕರ್ನಾಟಕ ವಿಶ್ವವಿದ್ಯಾಲಯದ ಮೂಲಕ ಪ್ರಕಟವಾಗಿದ್ದವು. 
ಆ ಬಳಿಕ ಲಭ್ಯವಾದ ನೂರಾರು ಹೊಸ ವಚನಗಳನ್ನು ಸೇರಿಸಿ , ಈ ಐದೂ ಸಂಪುಟಗಳಿಗೆ 
ಸಮಗ್ರರೂಪ ಕೊಟ್ಟಿದ್ದೇವೆ ಮತ್ತು ಪರಿಷ್ಕರಿಸಿದ್ದೇವೆ. 

ಬಸವ ಸಮಕಾಲೀನ ಮಿಕ್ಕ ಶರಣರ ನಾಲ್ಕು ಸಂಪುಟಗಳ ಕೆಲಸ ಈವರೆಗೆ 
ಸಮರ್ಪಕವಾಗಿ ನಡೆದಿರಲಿಲ್ಲ. ಈ ಶರಣರ ಸಂಖ್ಯೆ , ಇವರ ವಚನಸಂಖ್ಯೆ ಅಸ್ಪಷ್ಟವಾಗಿಯೇ 
ಉಳಿದಿದ್ದಿತು. ವಚನಗಳೂ ಅಲ್ಲಿಷ್ಟು, ಇಲ್ಲಿಷ್ಟು ಪ್ರಕಟವಾಗಿದ್ದವು. ಒಂದಿಷ್ಟು ಅಪ್ರಕಟಿತ 
ಸ್ಥಿತಿಯಲ್ಲಿಯೇ ಉಳಿದುಬಿಟ್ಟಿದ್ದವು. ಇವೆಲ್ಲವುಗಳನ್ನು ಸಂಗ್ರಹಿಸಿ , ಪರಿಷ್ಕರಿಸಿ ಈ ನಾಲ್ಕೂ 
ಸಂಪುಟಗಳಿಗೆ ಸಮಗ್ರ ರೂಪಕೊಟ್ಟಿದ್ದೇವೆ. ಒಟ್ಟಿನಲ್ಲಿ ಬಸವಯುಗದ ಈ ಎಲ್ಲ ಒಂಬತ್ತು 
ಸಂಪುಟಗಳಿಗೆ ಸುಮಾರು ಸಾವಿರದಷ್ಟು ಹೊಸ ವಚನಗಳನ್ನು ಸೇರಿಸಿದ್ದೇವೆ. 

ಬಸವೋತ್ತರ ಕಾಲೀನ ಶರಣರ ಸಂಪುಟಗಳ ಕೆಲಸ ಇನ್ನೂ ಅಲಕ್ಷಿತವಾಗಿದ್ದಿತು. 
ಈವರೆಗೆ ತಿಳಿದುಬಂದಿದ್ದ ವಚನಕಾರರ ಹೊಸ ವಚನಗಳನ್ನು ಶೋಧಿಸುವುದರೊಂದಿಗೆ , 
ಅನೇಕ ಹೊಸ ವಚನಕಾರರನ್ನೂ ಬೆಳಕಿಗೆ ತಂದಿದ್ದೇವೆ. ಇದರಿಂದಾಗಿ ಬಸವೋತ್ತರಯುಗದ 
ಶರಣರನ್ನೂ ಅವರ ವಚನಗಳ ವ್ಯಾಪ್ತಿಯನ್ನೂ ಜನತೆಯ ಮುಂದಿಟ್ಟ ಪ್ರಥಮ ಕೀರ್ತಿ 
ಈ ಐದು ಸಂಪುಟಗಳಿಗೆ ಸಲ್ಲುತ್ತದೆ . ಹೀಗೆ ಬಸವಯುಗ , ಬಸವೋತ್ತರಯುಗಗಳ 
ವಚನಸಾಹಿತ್ಯಕ್ಕೆ ಸಂಬಂಧಪಟ್ಟ ಎಲ್ಲ ಕೊರತೆಗಳನ್ನು ತುಂಬಿಕೊಡುವ ಒಂದು ಪರಿಪೂರ್ಣ 
ಯೋಜನೆ ಇದಾಗಿದೆ. ಮೊದಲ ಬಾರಿಗೆ ೧೯ನೆಯ ಶತಮಾನದವರೆಗಿನ ಎಲ್ಲ ಶರಣರ 
ಎಲ್ಲ ವಚನಗಳನ್ನು ಒಂದೆಡೆ ಸಂಗ್ರಹಿಸಿ, ಒಂದು ಕ್ರಮಕ್ಕೆ ಅಳವಡಿಸಿ , ಸಂಪುಟ ಶ್ರೇಣಿಯಲ್ಲಿ 
ಹೊರತಂದ ದೊಡ್ಡಪ್ರಯತ್ನ ಇಲ್ಲಿದೆ. 

ವಚನಸಾಹಿತ್ಯದ ಪರಿಷ್ಕರಣಕಾರ ತುಂಬ ಜಟಿಲವಾದುದು. ೧. ಎಲ್ಲ ಶರಣರ 
ಎಲ್ಲ ವಚನಗಳನ್ನು ಎಲ್ಲ ಪ್ರಾಚೀನ ಆಕರಗಳಿಂದ ಸಂಗ್ರಹಿಸುವುದು, ೨ . ಪ್ರಕ್ಷಿಪ್ತವಾಗಿರ 
ಬಹುದಾದ ವಚನಕಾರರನ್ನು , ವಚನಗಳನ್ನು ಕೈಬಿಡುವುದು , ೩ . ನಿಜವಚನಗಳ ಪಾಠವನ್ನು 
ಪರಿಷ್ಕರಿಸುವುದು - ಇದು ಈ ಯೋಜನೆಯ ಉದ್ದೇಶವಾಗಿದೆ . ಈ ಉದ್ದೇಶ ಸಾಧನೆಗಾಗಿ 
ಎಲ್ಲ ಪ್ರಾಚೀನ ಆಕರಗಳಿಂದ ಅಂದರೆ ಸುಮಾರು ೧೦೮ ಆಕರಗಳಿಂದ ಎಲ್ಲ ವಚನಗಳನ್ನು 
ಸಂಗ್ರಹಿಸಿ , ಪ್ರತಿಯೊಂದು ವಚನದ ಕೆಳಗೆ ಅದರ ಎಲ್ಲ ಆಕರಗಳನ್ನು ನಮೂದಿಸಿದ 
' ವಚನ ಬ್ಯಾಂಕನ್ನು ಅಸ್ತಿತ್ವಕ್ಕೆ ತರಲಾಯಿತು. ಒಂದು ವಚನಕ್ಕೆ ಇರುವ ವಿವಿಧ ಪಾಠಾಂತರ , 
ರೂಪಾಂತರಗಳ ಸ್ವರೂಪವನ್ನು ಅರ್ಥಮಾಡಿಕೊಳ್ಳಲು, ಮುದ್ರಿಕೆಯ ವ್ಯತ್ಯಾಸವನ್ನು 
ಗಮನಿಸಲು, ಒಬ್ಬ ವಚನಕಾರನ ಒಟ್ಟು ವಚನಗಳ ಸಂಖ್ಯೆಯನ್ನು ನಿರ್ಧರಿಸಲು , 
ಕೊನೆಯದಾಗಿ ವಚನದ ನಿಜಪಾಠವನ್ನು ನಿರ್ಣಯಿಸಲು ಈ ಬ್ಯಾಂಕ್ ತುಂಬ 
ನೆರವಾಯಿತು. 


xviii 


ಇವು ಜನಪ್ರಿಯ ಆವೃತ್ತಿಗಳಾಗಿರುವುದರಿಂದ ಲಭ್ಯವಿರುವ ಪಾಠಾಂತರಗಳಲ್ಲಿ 
ಯೋಗ್ಯವಾದುದನ್ನು ಸ್ವೀಕರಿಸಿ , ಅನ್ಯಪಾಠಗಳನ್ನು ಅಡಿಯಲ್ಲಿ ನಮೂದಿಸದೆ ಕೈಬಿಟ್ಟಿದ್ದೇವೆ. 
ಜನಸಾಮಾನ್ಯರ ಅನುಕೂಲತೆಗಾಗಿ ಶಕಟರೇಫೆಗೆ ಬದಲು ರೇಫೆ ಇಟ್ಟುಕೊಂಡಿದ್ದೇವೆ. 
ಅಭ್ಯಾಸಿಗಳ ಉಪಯೋಗದೃಷ್ಟಿಯಿಂದ ಕಠಿಣ ಪದಕೋಶ, ಅಕಾರಾದಿ, ಆಕರಸೂಚಿಗಳನ್ನು 
ಅನುಬಂಧದಲ್ಲಿ ಕೊಟ್ಟಿದ್ದೇವೆ. ಹೆಚ್ಚಿನದಾಗಿ ಪಾರಿಭಾಷಿಕ ಪದಗಳ ಒಂದು ಸ್ವತಂತ್ರ 
ಕೋಶವನ್ನೇ ಪ್ರಕಟಿಸಿದ್ದೇವೆ. ಒಟ್ಟಿನಲ್ಲಿ ಇವು ಜನಪ್ರಿಯ ಆವೃತ್ತಿಗಳಾದರೂ ವಿದ್ವಜ್ಜನಪ್ರಿಯ 
ಆವೃತ್ತಿಗಳೂ ಆಗಬೇಕೆಂಬ ಆದರ್ಶದಲ್ಲಿ ಈ ಸಂಪುಟಗಳನ್ನು ರೂಪಿಸಲು ಪ್ರಯತ್ನಿಸಿದ್ದೇವೆ. 


- ಕೃತಜ್ಞತೆ 


ವಿಶ್ವವಿದ್ಯಾಲಯದಂಥ ಶಿಕ್ಷಣ ಸಂಸ್ಥೆಗಳು, ಲಿಂಗಾಯತ ವಿದ್ಯಾಭಿವೃದ್ಧಿ ಸಂಸ್ಥೆಯಂಥ 
ಸಾರ್ವಜನಿಕ ಸಂಸ್ಥೆಗಳು , ವೀರಶೈವ ಮಠಗಳಂಥ ಧಾರ್ಮಿಕ ಸಂಸ್ಥೆಗಳು , 
ಡಾ . ಫ. ಗು . ಹಳಕಟ್ಟಿಯವರಂಥ ವಿದ್ವಾಂಸ ವ್ಯಕ್ತಿಗಳು ನಿರಂತರ ದುಡಿದರೂ ವಚನಸಾಹಿತ್ಯ 
ಪೂರ್ಣಪ್ರಮಾಣದಲ್ಲಿ ಪ್ರಕಟವಾಗಲು ಒಂದುನೂರು ವರ್ಷ ಹಿಡಿದುದು ಅದರ 
ಗಾತ್ರಬಾಹುಳ್ಯಕ್ಕೆ ಸಾಕ್ಷಿಯಾಗಿದೆ . ನೂರುವರ್ಷ ದುಡಿದು, ಸಾಮಗ್ರಿಯನ್ನು ಪ್ರಕಟಿಸಿದ 
ಈ ಎಲ್ಲ ವ್ಯಕ್ತಿ- ಸಂಸ್ಥೆಗಳಿಗೆ ನಮ್ಮ ಕೃತಜ್ಞತಾಪೂರ್ವಕ ವಂದನೆಗಳು ಸಲ್ಲುತ್ತವೆ . 
* ಈ ಯೋಜನೆಯ ಕಾತ್ಯಾಲಯ ಅಸ್ತಿತ್ವಕ್ಕೆ ಬಂದು ಕೆಲಸ ಪ್ರಾರಂಭವಾದದ್ದು 
ಅಕ್ಟೋಬರ್ ೧೫ , ೧೯೮೮ರಂದು. ಹಸ್ತಪ್ರತಿಗಳು ಅಚ್ಚಿಗೆ ಹೋದದ್ದು ೧೬ ಮಾರ್ಚ್ 
೧೯೯೦ರಂದು. ಹೀಗೆ ಮೊದಲೇ ಯೋಜಿಸಿದಂತೆ ಎರಡು ವರ್ಷಗಳ ನಿರ್ದಿಷ್ಟ 
ಅವಧಿಯಲ್ಲಿ ಈ ಕೆಲಸವನ್ನು ಪೂರ್ಣಗೊಳಿಸಿದ್ದೇವೆ. ಪ್ರತಿಯೊಂದು ಹಂತದಲ್ಲಿಯೂ 
ಈ ಯೋಜನೆ ಸಕ್ರಮವಾಗಿ ಮುನ್ನಡೆಯುವುದಕ್ಕಾಗಿ ಸಂಪಾದಕ ಮಂಡಳಿಯ ಸದಸ್ಯರಾದ 
ಡಾ . ಎಂ . ಚಿದಾನಂದಮೂರ್ತಿ, ಡಾ . ಸಿ. ಪಿ. ಕೃಷ್ಣಕುಮಾರ , ಡಾ . ಎಸ್ . ವಿದ್ಯಾಶಂಕರ , 
ಶ್ರೀ ಎಸ್ . ಶಿವಣ್ಣ ಅವರು ಉದ್ದಕ್ಕೂ ಬೆಲೆಯುಳ್ಳ ಸಲಹೆ- ಮಾರ್ಗದರ್ಶನ ನೀಡಿದ್ದಾರೆ . 
ಡಾ . ಎಚ್ . ತಿಪ್ಪೇರುದ್ರಸ್ವಾಮಿ ಅವರು ಆರಂಭದ ಕೆಲವು ತಿಂಗಳು ಸಂಪಾದಕ 
ಮಂಡಳಿಯ ಸದಸ್ಯರಾಗಿ , ವಿಶ್ವಾಸದಿಂದ ನೆರವಾಗಿದ್ದಾರೆ . ಸಂಪಾದಕ ಮಿತ್ರರಾದ 
ಡಾ . ಬಿ . ವಿ . ಮಲ್ಲಾಪುರ , ಡಾ . ಎಸ್ . ವಿದ್ಯಾಶಂಕರ , ಡಾ . ವೈ . ಬಿ . ರಾಜೂರ, 
ಡಾ . ಬಿ. ಆರ್. ಹಿರೇಮಠ, ಶ್ರೀ ಎಸ್ . ಶಿವಣ್ಣ ತುಂಬ ಶ್ರಮ -ಶ್ರದ್ಧೆಗಳಿಂದ ಸಂಪಾದನ 
ಕೆಲಸ ಪೂರೈಸಿದ್ದಾರೆ . ಸಹಾಯಕ ಸಂಶೋಧಕರಾದ ಶ್ರೀಮತಿ ವಿಜಯಶ್ರೀ ಹಿರೇಮಠ, 
ಶ್ರೀ ವಾಯ್ . ಎಂ . ಯಾಕೊಳ್ಳಿ, ಶ್ರೀ ಬಿ. ವಿ. ಕೋರಿ ಅವರು ದಣಿವನ್ನು ಲೆಕ್ಕಿಸದೆ 
ದುಡಿದಿದ್ದಾರೆ . ಇವರೆಲ್ಲರಿಗೆ ನಾವು ಕೃತಜ್ಞರಾಗಿದ್ದೇವೆ. 
* ಈ ಯೋಜನೆಯನ್ನು ಅನುದಾನ ಮಾಡಿದ ಕರ್ನಾಟಕ ಸರಕಾರದ ಔದಾರಕ್ಕೆ 
ನಮ್ಮ ಅಭಿನಂದನೆಗಳು ಸಲ್ಲುತ್ತವೆ . ಈ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿದ್ದ ಮಾನ್ಯ 
ಶ್ರೀ ರಾಮಕೃಷ್ಣ ಹೆಗಡೆ, ಶ್ರೀ ಎಸ್ . ಆರ್ . ಬೊಮ್ಮಾಯಿ , ಶ್ರೀ ವೀರೇಂದ್ರ ಪಾಟೀಲ , 
ಶ್ರೀ ಎಸ್ . ಬಂಗಾರಪ್ಪ ಅವರಿಗೂ , ಸಾಹಿತಿಗಳೂ ಸಾಹಿತ್ಯ - ಸಂಸ್ಕೃತಿಗಳ ಗಾಢ ಆಸಕ್ತರೂ 


xix 


ಆಗಿರುವ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಎಂ . ವೀರಪ್ಪ ಮೊಯಿಲಿ ಅವರಿಗೂ 
ಋಣಿಯಾಗಿದ್ದೇವೆ. 

ಈ ಯೋಜನೆ ಅಸ್ತಿತ್ವಕ್ಕೆ ಬರುವಲ್ಲಿ ವಿಶೇಷ ಆಸಕ್ತಿ ವಹಿಸಿದವರು , ಕನ್ನಡ ಮತ್ತು 
ಸಂಸ್ಕೃತಿ ಇಲಾಖೆಯ ಅಂದಿನ ಸಚಿವರಾಗಿದ್ದ ಶ್ರೀ ಎಂ . ಪಿ . ಪ್ರಕಾಶ ಅವರು. 
ಸಾಹಿತ್ಯ - ಸಂಸ್ಕೃತಿಗಳ ಬಗ್ಗೆ ಅನನ್ಯ ಪ್ರೀತಿ- ಗೌರವ ಬೆಳೆಸಿಕೊಂಡಿರುವ ಶ್ರೀಯುತರಿಗೆ 
ನಾವು ಕೃತಜ್ಞರಾಗಿದ್ದೇವೆ. ಆಮೇಲೆ ಈ ಇಲಾಖೆಗೆ ಸಚಿವರಾಗಿ ಬಂದ 
ಶ್ರೀ ಎಂ . ವೀರಪ್ಪ ಮೊಯಿಲಿ, ಶ್ರೀ ಕೆ. ಎಚ್ . ರಂಗನಾಥ, ಶ್ರೀ ಎಸ್ . ರಮೇಶ್ , 
ಇಂದಿನ ಸಚಿವರಾದ ಮಾನ್ಯ ಶ್ರೀ ಎಚ್ . ವಿಶ್ವನಾಥ್ ಅವರಿಗೆ ನಮ್ಮ ಗೌರವಗಳು 
ಸಲ್ಲುತ್ತವೆ. 

ಈ ಪ್ರಸಂಗದಲ್ಲಿ ಆತ್ಮೀಯ ಆಡಳಿತ ನಿರ್ದೇಶನ ಮಾಡಿದ ಕನ್ನಡ ಮತ್ತು ಸಂಸ್ಕೃತಿ 
ನಿರ್ದೆಶನಾಲಯದ ಅಂದಿನ ನಿರ್ದೆಶಕರಾಗಿದ್ದ ಶ್ರೀ ಐ . ಎಂ . ವಿಠಲಮೂರ್ತಿ, 
ಶ್ರೀ ಬಿ . ಪಾರ್ಥಸಾರಥಿ , ಕಮಿಷನರ್‌ ಡಾ . ಪಿ . ಎಸ್ . ರಾಮಾನುಜಂ, ಇಂದಿನ 
ಕಮಿಷನರ್‌ರಾದ ಶ್ರೀ ಪಿ . ಎಸ್ . ವಿ . ರಾವ್ ಅವರನ್ನೂ ಅಧಿಕ ನಿರ್ದೆಶಕರಾದ 
ಶ್ರೀ ಕೆ . ದೇವರಸಯ್ಯ , ಉಪನಿರ್ದೆಶಕರಾದ ಶ್ರೀ ಕಾ . ತ . ಚಿಕ್ಕಣ್ಣ ಅವರನ್ನೂ ನೆನೆಯುವುದು 
ಪ್ರೀತಿಯ ವಿಷಯವಾಗಿದೆ. 

ಇಂಥ ಒಂದು ಬೃಹತ್ ಯೋಜನೆಗೆ ಕಾದ್ಯಾಲಯವೊಂದು ಅತ್ಯವಶ್ಯ . ಕರ್ನಾಟಕ 
ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಪೀಠದಲ್ಲಿ ಈ ಅವಕಾಶ ಕಲ್ಪಿಸಿಕೊಟ್ಟ ಕರ್ನಾಟಕ 
ವಿಶ್ವವಿದ್ಯಾಲಯದ ಅಂದಿನ ಕುಲಪತಿ ಡಾ . ಜಿ . ಕೆ . ನಾರಾಯಣರೆಡ್ಡಿ , ಇಂದಿನ ಕುಲಪತಿ 
ಡಾ . ಎಸ್ . ರಾಮೇಗೌಡ ಅವರ ಔದಾಲ್ಯವನ್ನು , ಪೀಠದ ಮುಖ್ಯಸ್ಥರ ಸಹಕಾರವನ್ನು 
ಕೃತಜ್ಞತೆಯಿಂದ ನೆನೆಯುತ್ತೇವೆ. 

ಇದು ಒಂದು ದೊಡ್ಡಯೋಜನೆ. ಇದರ ಸಂಪಾದನೆಯ ಸಮಸ್ಯೆಗಳೂ ದೊಡ್ಡವು. 
ಪಾಠಾಂತರ , ರೂಪಾಂತರ , ಪ್ರಕ್ಷಿಪ್ತತೆ ಇತ್ಯಾದಿಗಳ ದಾಳಿಗೆ ಗುರಿಯಾಗುತ್ತ ಬಂದ 
ವ್ಯಾಪಕ ಪ್ರಮಾಣದ ಈ ಸಾಹಿತ್ಯವನ್ನು ಒಂದೆಡೆ ಸಂಗ್ರಹಿಸುವುದು, ಪುನರುಕ್ತಿಗಳನ್ನು 
ಗುರುತಿಸುವುದು , ಮುದ್ರಿಕೆ ಪಲ್ಲಟಗಳನ್ನು ಸರಿಪಡಿಸುವುದು , ಪ್ರಕ್ಷಿಪ್ತಗಳನ್ನು 
ದೂರೀಕರಿಸುವುದು , ಕೊನೆಯದಾಗಿ ವಚನಗಳನ್ನು ಶುದ್ದೀಕರಿಸುವುದು - ಎಂಥವರನ್ನೂ 
ಧೈಯ್ಯಗೆಡಿಸುವ ಕೆಲಸ. ಹೀಗಿದ್ದೂ ವಚನಸಾಹಿತ್ಯದ ಮೇಲಿನ ಗೌರವ , ಕೆಲಸದ ಮೇಲಿನ 
ಪ್ರೀತಿಗಳು ನಮ್ಮಿಂದ ಈ ಕಾರ್ ಮಾಡಿಸಿವೆ . ನಮ್ಮ ಶಕ್ತಿಗೆ ಮೀರಿ ಉಳಿದಿರಬಹುದಾದ 
ದೋಷಗಳನ್ನು ಮನ್ನಿಸಬೇಕೆಂದುಕೋರುತ್ತ, ಎರಡು ವರ್ಷ ರಾತ್ರಿಯನ್ನೂ ಹಗಲುಮಾಡಿ 
ದುಡಿದು ರೂಪಿಸಿದ ಈ ಹದಿನೈದು ಸಂಪುಟಗಳನ್ನು ಸಹೃದಯಲೋಕಕ್ಕೆ ಅರ್ಪಿಸುತ್ತೇವೆ. 
“ ಶಿವಶರಣರ ಸಮಗ್ರ ವಚನಸಾಹಿತ್ಯ ' ಸುಲಭ ಬೆಲೆಯಲ್ಲಿ ಕನ್ನಡಿಗರ ಮನೆ- ಮನಗಳನ್ನು 
ಬೆಳಗಲೆಂದು ಹಾರೈಸುತ್ತೇವೆ. 


ದ್ವಿತೀಯ ಆವೃತ್ತಿ 
ಸಮಗ್ರ ವಚನಸಾಹಿತ್ಯದ ಜನಪ್ರಿಯ ಆವೃತ್ತಿ ಸಂಪುಟಗಳು ೧೯೯೩ರಲ್ಲಿ ಪ್ರಕಟವಾಗಿ , 
ಒಂದು ವರ್ಷ ಕಳೆಯುವಷ್ಟರಲ್ಲಿ ಮಾರಾಟವಾದವು. ಕರ್ನಾಟಕ ಸರಕಾರದ ಗ್ರಂಥಪ್ರಕಟನೆಯ 
ಇತಿಹಾಸದಲ್ಲಿಯೇ ಈ ಬಗೆಯ ಮಾರಾಟ ಒಂದು ದಾಖಲೆ. ಜನತೆಯ ಅಪಾರ 
ಬೇಡಿಕೆಯನ್ನು ಗಮನಿಸಿ , ಈಗ ಪರಿಷ್ಕತ ದ್ವಿತೀಯ ಆವೃತ್ತಿಯನ್ನು ಪ್ರಕಟಿಸುತ್ತಿದ್ದೇವೆ. 
ಇತ್ತೀಚೆಗೆ ಲಭ್ಯವಾದ ಸುಮಾರು ಒಂದು ಸಾವಿರ ಹೊಸವಚನಗಳನ್ನು ಸೇರಿಸುವ, 
ಮೊದಲ ಆವೃತ್ತಿಯ ವಚನಪಾಠವನ್ನು ಮತ್ತೆ ಪರಿಷ್ಕರಿಸುವ ಮೂಲಕ ಮೊದಲಿನ ೧೪ 
ಸಂಪುಟಗಳನ್ನು ಸಮಗ್ರವಾಗಿ ಮತ್ತೆ ರೂಪಿಸಿದ್ದೇವೆ. ೧೫ನೆಯ ಸಂಪುಟ ( ಪರಿಭಾಷಾಕೋಶ) 
ವನ್ನು ಹೊಸದಾಗಿ ಸಿದ್ಧಪಡಿಸಿದ್ದೇವೆ. ಹೊಸ ವಿಚಾರ , ಶೋಧಗಳ ಬೆಳಕಿನಲ್ಲಿ 
ಸಂಪಾದಕೀಯ , ಪ್ರಸ್ತಾಪವನೆಗಳನ್ನು ಸೂಕ್ತ ರೀತಿಯಲ್ಲಿ ಪರಿಷ್ಕರಿಸಿದ್ದೇವೆ. 

ಈ ಆವೃತ್ತಿ ಬೆಳಕು ಕಾಣಲು ವಿಶೇಷ ಆಸಕ್ತಿ ವಹಿಸಿದ ನಮ್ಮ ರಾಜ್ಯದ 
ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಎಸ್ . ಎಂ . ಕೃಷ್ಣ ಅವರಿಗೂ , ಕನ್ನಡ ಮತ್ತು ಸಂಸ್ಕೃತಿ 
ಇಲಾಖೆಯ ಸಚಿವರಾದ ಮಾನ್ಯ ಶ್ರೀಮತಿ ರಾಣಿ ಸತೀಶ್ ಅವರಿಗೂ ನಾವು 
ಋಣಿಯಾಗಿದ್ದೇವೆ. ಈ ಕೆಲಸ ನಿರ್ದಿಷ್ಟ ಕಾಲಾವಧಿಯಲ್ಲಿ ಪೂರ್ಣಗೊಳ್ಳುವಂತೆ 
ನೋಡಿಕೊಂಡ ಕನ್ನಡ ಸಂಸ್ಕೃತಿ ನಿರ್ದೆಶನಾಲಯದ ನಿರ್ದೆಶಕರಾದ 
ಶ್ರೀ ಕೆ. ಸಿ. ರಾಮಮೂರ್ತಿ ಅವರಿಗೂ ಅವರ ಸಿಬ್ಬಂದಿ ವರ್ಗಕ್ಕೂ , ಮಾರ್ಗದರ್ಶನ 
ಮಾಡಿ ಸಂಪುಟಗಳ ಉತ್ತಮಿಕೆ ಕಾರಣರಾದ ಸಂಪಾದಕ ಮಂಡಲದ ಸದಸ್ಯರಿಗೂ , 
ಸಂಸ್ಕೃತ ಶ್ಲೋಕಗಳನ್ನು ಪರಿಷ್ಕರಿಸಿಕೊಟ್ಟ ಮೈಸೂರಿನ ಪೂಜ್ಯ ಶ್ರೀ ಇಮ್ಮಡಿ 
ಶಿವಬಸವಸ್ವಾಮಿಗಳು ಕುಂದೂರುಮಠ ಅವರಿಗೂ , ೧೫ನೆಯ ಪರಿಭಾಷಾ ಸಂಪುಟವನ್ನು 
ಹೊಸದಾಗಿ ರೂಪಿಸಿಕೊಟ್ಟ ಡಾ . ಎನ್ . ಜಿ . ಮಹಾದೇವಪ್ಪ ಅವರಿಗೂ ನಮ್ಮ 
ವಂದನೆಗಳು ಸಲ್ಲುತ್ತವೆ . ಹತ್ತು ಸಾವಿರ ಪುಟಗಳ , ಹದಿನೈದು ಸಂಪುಟಗಳ ಪ್ರಕಟನೆ 
ಸುಲಭದ ಕೆಲಸವೇನಲ್ಲ . ಸಾಹಿತ್ಯದ ಮೇಲಿನ , ಅದರಲ್ಲಿಯೂ ವಚನಸಾಹಿತ್ಯದ ಮೇಲಿನ 
ಪ್ರೀತಿ ಕಾರಣವಾಗಿ ಪುಸ್ತಕ ಪ್ರಾಧಿಕಾರದ ಮೂಲಕ ಪ್ರಕಟಿಸಿದ ಅಧ್ಯಕ್ಷರಾದ 
ಪ್ರೊ . ಮಲ್ಲೇಪುರಂ ಜಿ . ವೆಂಕಟೇಶ ಅವರಿಗೆ ನಾವು ಋಣಿಯಾಗಿದ್ದೇವೆ. 

ಮೊದಲ ಆವೃತ್ತಿಯಲ್ಲಿ ಉಳಿದುಕೊಂಡಿದ್ದ ಕೊರತೆ , ದೋಷಗಳನ್ನು ಕಷ್ಟಪಟ್ಟು 
ಹುಡುಕಿ , ನಮಗೆ ಪೂರೈಸಿದ ತುಮಕೂರಿನ ಶ್ರೀ ಎಂ . ಚಂದ್ರಪ್ಪ ಅವರಿಗೂ , ಬೆಂಗಳೂರಿನ 
ಶ್ರೀ ಎಸ್ . ಶಿವಣ್ಣ ಅವರಿಗೂ ನಾವು ಕೃತಜ್ಞರಾಗಿದ್ದೇವೆ. 


ಪ್ರಸ್ತಾವನೆ 


- ೧ 


C 


ಇದು 'ಸಮಗ್ರ ವಚನಸಾಹಿತ್ಯದ ಜನಪ್ರಿಯ ಆವೃತ್ತಿ ಪ್ರಕಟನ ಯೋಜನೆ' ಯ 
ಅಡಿಯಲ್ಲಿ ಸಿದ್ದಪಡಿಸಿದ ಒಂಬತ್ತನೆಯ '' ಸಂಕೀರ್ಣ ವಚನ ಸಂಪುಟ'' ; ಬಸವೋತ್ತರ 
ಯುಗದ ಐದನೆಯ ಸಂಪುಟ. ಇದರಲ್ಲಿ ಒಂಬತ್ತು ಜನ ವಚನಕಾರರ ಒಟ್ಟು ೧೨೭೩ 
ವಚನಗಳು ಸಂಗ್ರಹವಾಗಿವೆ. ” 
೧. ಮೂರುಸಾವಿರ ಮುಕ್ತಿಮುನಿ 

- ವಚನ ೧೦೧ 
೨. ಮೆಟ್ಟೇರಿ ಶಿವಲಿಂಗ 

- ೨೩ 
೩. ವೀರಣ್ಣದೇವರು (ಕರಸ್ಥಲದ ವೀರಣೋಡೆಯ ) - ೭ 
೪. ವೀರಸಂಗಯ್ಯ 

- ೧೧೨ 
೫ ಷಣ್ಮುಖಸ್ವಾಮಿಗಳು 

- ೭೧೭ 
ಸಂಗನಬಸವೇಶ್ವರದೇವರು 
೭ . ಸಿದ್ದಮಲ್ಲಪ್ಪ 

- ೯ 
೮. ಸಿದ್ಧವೀರದೇಶಿಕೇಂದ್ರ 
೯ . ಹೇಮಗಲ್ಲ ಹಂಪ 

- ೩೦೨ 
ಬಸವೋತ್ತರ ಯುಗದ ವಚನ ಸಾಹಿತ್ಯದ ವ್ಯಾಪ್ತಿ- ವೈಶಿಷ್ಟ್ಯಗಳನ್ನು ಕುರಿತು 
“ ಸಂಕೀರ್ಣ ವಚನಸಂಪುಟ : ಐದು'' ಈ ಗ್ರಂಥದಲ್ಲಿ ವಿವರವಾಗಿ ಹೇಳಿರುವುದ 
ರಿಂದ ಇಲ್ಲಿ ಮತ್ತೆ ಅದರ ಪ್ರಸ್ತಾಪ ಮಾಡದೆ, ಈ ಸಂಪುಟದಲ್ಲಿ ಎಡೆಪಡೆದ ವಚನಕಾರರ 
ಹಾಗೂ ವಚನಗಳ ಸ್ಕೂಲಪರಿಚಯವನ್ನು ಮಾತ್ರ ಮಾಡಿಕೊಡಲಾಗಿದೆ. 

ಇಲ್ಲಿ ಸೇರಿದ ಒಂಬತ್ತು ಜನ ವಚನಕಾರರಲ್ಲಿ ವೀರಣ್ಣದೇವರು ಮಾತ್ರ 
ನೂರೊಂದು ವಿರಕ್ತರ ಕಾಲ ಅಂದರೆ ೧೫ನೆಯ ಶತಮಾನದ ಆದಿಯಲ್ಲಿದ್ದವನಾದರೆ , 
ಉಳಿದವರು ಏಳುನೂರೊಂದು ವಿರಕ್ತರ ಕಾಲಾನಂತರ ಅಂದರೆ ೧೬ - ೧೮ನೆಯ 
ಶತಮಾನದಲ್ಲಿ ಬಾಳಿದವರಾಗಿದ್ದಾರೆ. 
ಮೂರುಸಾವಿರ ಮುಕ್ತಿಮುನಿ : 

ಹೆಸರೊಂದನ್ನು ಬಿಟ್ಟರೆ ಈತನ ಜೀವನ ಚರಿತ್ರೆಗೆ ಸಂಬಂಧಿಸಿದಂತೆ ಮತ್ತಾವ 
ಸಂಗತಿಗಳೂ ದೊರಕುವುದಿಲ್ಲ, ಚೆನ್ನಬಸವಪುರಾಣ ( ೧೫೮೪) ದಲ್ಲಿ ಒಬ್ಬ ಮುಕ್ತಿಮುನಿ 
ಸ್ವಾಮಿಯ ಉಲ್ಲೇಖ ಬರುತ್ತದೆ. ಹಾಗೆಯೇ ಕೆಳದಿ ಪ್ರದೇಶದ ಭುವನಗಿರಿದುರ್ಗದ 
ಮಹಂತಿನಮಠದ ಗುರುಪರಂಪರೆಯಲ್ಲಿಯೂ ಒಬ್ಬ ' ಮುಕ್ತಿಮುನಿಸ್ವಾಮಿ ' ಆಗಿ 


೧. ಇವುಗಳಲ್ಲಿ ೨೧ ಸ್ವರವಚನ ಮತ್ತು ೧ ರಗಳೆಯೂ ಸೇರಿವೆ. 
೨. ಚೆನ್ನಬಸವಪುರಾಣ : ಸಂ . ೨ ಪದ್ಯ ೩೭ ರಿಂದ ೪೨. 


xxii 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಹೊದಂತೆ ತಿಳಿದುಬರುತ್ತದೆ. ಆದರೆ ಈತನಿಗೂ ಅವರಿಗೂ ಇರುವ ಸಂಬಂಧ 
ಸ್ಪಷ್ಟವಿಲ್ಲ 

“ಸರ್ವಾಚಾರ ಸಾರಾಮೃತಸುಧೆ' ಮೂರುಸಾವಿರ ಮುಕ್ತಿಮುನಿಗಳ ವಚನ 
ಗ್ರಂಥ. ಇದನ್ನು 'ರೇವಣಸಿದ್ದಲಿಂಗದೇಶಿಕ' ಎಂಬ ಶಿಷ್ಯನಿಗೆ ಬೋಧಿಸಿರುವುದಾಗಿ 
ಕೃತಿಯ ಆದಿ ಮತ್ತು ಅಂತ್ಯದ ಗದ್ಯದಿಂದ ತಿಳಿದುಬರುತ್ತದೆ. ಇಲ್ಲಿಯ ಒಂದು 
ವಚನದಲ್ಲಿ ( ೯೨) ಘನಲಿಂಗದೇವ( ೧೪೮೦) ರ ಉಲ್ಲೇಖವಿದೆ. ಇದರಿಂದ ಈ 
ವಚನಕಾರ ಘನಲಿಂಗ ದೇವರಿಗಿಂತ ಈಚಿನವನೆಂಬುದು ಸ್ಪಷ್ಟ . ಘನಲಿಂಗದೇವ 
ತೋಂಟದ ಸಿದ್ದಲಿಂಗರ ಶಿಷ್ಯ ಪರಂಪರೆಗೆ ಸೇರಿದ ಒಬ್ಬ ವಚನಕಾರ. ಮುಕ್ತಿಮುನಿಯ 
ಶಿಷ್ಯನ ಹೆಸರಿನಲ್ಲಿ ಸೇರಿದ ' ದೇಶಿಕ' ಎಂಬುದು ತೋಂಟದ ಸಿದ್ದಲಿಂಗರ ನಂತರ ಹೆಚ್ಚು 
ಪ್ರಚಲಿತವಾದ ಪದವಾಗಿದೆ. ಅವರ ಶಿಷ್ಯ ಪ್ರಶಿಷ್ಯರಲ್ಲಿ ಅನೇಕರು ತಮ್ಮ 
ಹೆಸರಿನೊಂದಿಗೆ ಈ ಪದ ಸೇರಿಸಿಕೊಂಡು ಪ್ರಸಿದ್ದರಾಗಿದ್ದಾರೆ. ಹೀಗಾಗಿ 'ರೇವಣ 
ಸಿದ್ದಲಿಂಗದೇಶಿಕ' ಹಾಗೂ ಅವನ ಗುರು - ಪ್ರಸ್ತುತ ಮೂರುಸಾವಿರ ಮುಕ್ತಿಮುನಿ 
ತೋಂಟದ ಸಿದ್ದಲಿಂಗರ ಶಿಷ್ಯ ಪರಂಪರೆಗೆ ಸೇರಿದವರಾಗಿರಬೇಕೆಂದು 
ಊಹಿಸಲವಕಾಶವಿದೆ. ಆದರೆ ಖಚಿತ ನಿರ್ಧಾರಕ್ಕೆ ಇನ್ನಷ್ಟು ಆಧಾರಗಳ 
ಆವಶ್ಯಕತೆಯಿದೆ. ಮುಕ್ತಿಮುನಿಯ ಕೆಲವು ವಚನಗಳಲ್ಲಿ ಪೀರ, ಗೋರಿ, ಭಂಗಿ, ಗಾಂಜಿ, 
ಗುಡಾಕು, ತಂಬಾಕದ ಚಿಲುಮೆ , ನಾಸಿಬುಕಣಿ, ಜರೂರು, ಬಾಜಾರ, ಜಾಮೀನು, 
ರೊಕ್ಕ ಮೊದಲಾದ ಪದಗಳ ಬಳಕೆ ಮತ್ತು ವಚನಗಳ ಶಿಥಿಲಬಂಧವನ್ನು ಗಮನಿಸಿ, ಈತ 
೧೮ನೆಯ ಶತಮಾನದ ಸುಮಾರಿನಲ್ಲಿ ಇದ್ದಿರಬೇಕೆಂದು ಈ ಕೃತಿಯ ಸಂಪಾದಕರು 
ಸರಿಯಾಗಿಯೇ ಊಹಿಸಿದ್ದಾರೆ.' 
* ಸರ್ವಾಚಾರ ಸಾರಾಮೃತಸುಧೆಯಲ್ಲಿ ೧೦೧ ವಚನಗಳಿವೆ. ' ನಿರವಯ ಪ್ರಭು 
ಮಹಾಂತ ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ' ಎಂಬುದು ಇವುಗಳ ಅಂಕಿತ. 
ನೂರೊಂದರ ಈ ಸಂಖ್ಯೆ ನೂರೊಂದು ವಿರಕ್ತರನ್ನು ಇಲ್ಲವೆ ನೂರೊಂದು ಸ್ಥಲವನ್ನು 
ದೃಷ್ಟಿಯಲ್ಲಿಟ್ಟು ಕೊಂಡು ಬಳಸಿದುದಾಗಿರಬೇಕು. 

ಹೆಸರೇ ಸೂಚಿಸುವಂತೆ ಇದು ವೀರಶೈವ ಆಚರಣೆಗಳನ್ನು ಸಂಗ್ರಹರೂಪವಾಗಿ 
ಹೇಳುವ ಕೃತಿ. ಇದರ ವಿಷಯವನ್ನು ಅಂತ್ಯದ ಗದ್ಯದಲ್ಲಿ ಹೀಗೆ ಹೇಳಲಾಗಿದೆ : ' ಹರ 
ಗುರುವಾಕ್ಯ ಪ್ರಮಾಣವಾಗಿ ನಿಜಾನುಭಾವಸೂತ್ರಗಳಿಂದ ಹಾಲುಕ್ಕಿ ಮೇಲುವರಿ 
ದೋಪಾದಿಯಲ್ಲಿ ಅನಾದಿ ಪ್ರಮಥಗಣ ನಿರಾಭಾರಿ ವೀರಶೈವ ಸನ್ಮಾರ್ಗೊದ್ದಾರಕ 
ಸಕಲಿಂಗ ಜಂಗಮದ ಸತ್ಯ ಶುದ್ದ ನಡೆ ನುಡಿಯುಳ್ಳ ಪರಮ ಪಾತಕ ಸೂತಕ 
ವಿರಹಿತರಪ್ಪ ಶರಣರಾಚರಣೆ ಸಂಬಂಧದ ನಿಲುಕಡೆ ವಚನಸಾರಾಮೃತೋಪ 
ದೇಶದೊಳಗಣ ಆಚರಣೆಯ ಸಂಬಂಧವನ್ನು ಉಪದೇಶಾರ್ಥವಾಗಿ ಬಸವರಾಜ 
ಮೊದಲಾದ ಅಸಂಖ್ಯಾತ ಪ್ರಮಥಗಣ ವಚನ ಸಾರಾಮೃತೋಪದೇಶದೊಳಗಣ 
೩ ಸರ್ವಾಚಾರಸಾರಾಮೃತಸುಧೆ : ಸಂ . ಡಾ . ಬಿ. ವಿ. ಶಿರೂರ ಪ್ರ . ಶ್ರೀ ಜಗದ್ಗುರು 

ತೋಂಟದಾಯ್ಯಮಠ ಗದಗ ( ೧೯೮೯ ) ಪ್ರಸ್ತಾವನೆ ಪು. xi 
೪. ಅದೇ , ಪ್ರಸ್ತಾವನೆ ಪು. xi 


ಪ್ರಸ್ತಾವನೆ 


XXili 


ಆಚರಣೆಯ ಸಂಬಂಧ ಸ್ವರೂಪನಿಲುಕಡೆಯ, ನಿರವಯ ಪರಿಪೂರ್ಣ ಜ್ಞಾನಾನುಭಾವ 
ಷಟ್‌ಸ್ಥಲಸಮ್ಮತವಾದ ೧೦೧ ವಚನಗಳಿಂದ ಸೇರಿಸಿ, ಪರಿಪೂರ್ಣಾನಂದವೆನಿಸಿದಂಥ 
ಸರ್ವಾಚಾರಸಾರಾಮೃತಸುಧೆ''. 

ವೀರಶೈವದಲ್ಲಿ ಆಚರಣೆಗೆ ಪ್ರಮುಖ ಸ್ಥಾನ, ಕ್ರಿಯೆ ಮತ್ತು ಜ್ಞಾನ ಇಲ್ಲಿ 
ಅವಿನಾಭಾವ ಸಂಬಂಧವನ್ನು ಹೊಂದಿವೆ. ಅದನ್ನೇ ಚೆನ್ನಬಸವಣ್ಣ ತನ್ನೊಂದು 
ವಚನದಲ್ಲಿ ಕ್ರಿಯೆಯೇ ಜ್ಞಾನ, ಆ ಜ್ಞಾನವೇ ಕ್ರಿಯೆ, ಜ್ಞಾನವೆಂದಡೆ ತಿಳಿಯುವುದು; 
ಕ್ರಿಯೆಯೆಂದರೆ ತಿಳಿದಂತೆ ಮಾಡುವುದು' ಎಂದು ಅರ್ಥಪೂರ್ಣವಾಗಿ ಹೇಳಿದ್ದಾನೆ. 
ವೀರಶೈವದ ಪ್ರಾಣವಾಗಿರುವ ಪಂಚಾಚಾರಗಳ ಸ್ವರೂಪ- ಲಕ್ಷಣ - ಆಚರಣೆ 
ವೈಶಿಷ್ಟ್ಯಗಳನ್ನು ಕುರಿತು ಸಾಮಾನ್ಯವಾಗಿ ಎಲ್ಲ ವಚನಕಾರರೂ ಹೇಳಿದ್ದಾರೆ. ಬಿಡಿ 
ಬಿಡಿಯಾಗಿ - ಒಟ್ಟಾಗಿ ಹೇಳಿದ, ಈ ವಿಚಾರಗಳನ್ನೊಳಗೊಂಡ ವಚನಗಳನ್ನು ಒಂದೆಡೆ 
ಕೊಡೀಕರಿಸುವ ಕಾರ್ ಮುಂದೆ ಬಂದ ಸಂಕಲನಕಾರರಿಂದ ವ್ಯಾಪಕವಾಗಿ ನಡೆಯಿತು. 
ಈ ಕಾರಣದಿಂದ ಆಚರಣೆ ಸಂಬಂಧದ ವಚನ ಕೃತಿಗಳ ಒಂದು ಪರಂಪರೆಯೇ 
ನಿರ್ಮಾಣವಾಯಿತು. ಇದಕ್ಕೆ ಅಸ್ತಿವಾರ ಹಾಕಿದವನು ಗುಬ್ಬಿ ಮಲ್ಲಣ್ಣ ಅವನು ತನ್ನ 
' ಗಣಭಾಷಿಕರತ್ನಮಾಲೆ' ಎಂಬ ಕೃತಿಯಲ್ಲಿ ವಿವಿಧ ಶರಣರ ವಚನಗಳನ್ನು ನೂರೊಂದು 
ಸ್ಥಲಗಳಡಿಯಲ್ಲಿಜೋಡಿಸಿ ವೀರಶೈವ ಆಚರಣೆಗಳಿಗೆ ಒಂದು ವ್ಯವಸ್ಥಿತ ರೂಪಕೊಡಲು 
ಪ್ರಯತ್ನಿಸಿದ. ಇವನ ಜಾಡುಹಿಡಿದು ಮುಂದೆ ಆಚರಣೆಯ ಸಂಬಂಧದ ವಚನಗಳು 
[ ಚೆನ್ನಂಜಯದೇವರು, ಸಿದ್ದವೀರೇಶ್ವರದೇವರು), ವಿರತಾಚರಣೆ ಶರಣ ಸಂಬಂಧದ 
ವಚನಗಳು [ ಶಂಕರದೇವು, ನಿಜಾಚರಣೆಯ ಸಂಬಂಧದ ವಚನಗಳು [ ಗುರುಸಿದ್ಧದೇವು, 
ಆಚರಣೆಯ ವಚನಗಳು [ ಕುಂತೂರು ಮಹಾದೇವರು , ಸಂಬಂಧಾಚರಣೆಯ 
ವಚನಗಳು (?), ಸದ್ಭಕ್ತ ಸದ್ವೀರಮಾಹೇಶ್ವರನ ಸನ್ನಿಯಾ ಸಮ್ಯಜ್ಞಾನ ಸಮರಸಭಕ್ತಿ 
ನಿಜಾಚರಣೆಯ ವಚನಗಳು (?), ಷಟ್ಟಕಾರ ಸಂಗ್ರಹ ( ಶಾಂತಾರ್ , ಶೀಲಸಂಪಾದನೆ 
( ಸಪ್ತಶರಣರ ಆಚರಣೆಯ ವಚನಗಳು) - ಇವೇ ಮೊದಲಾದ ಸಂಕಲನಗಳು , 
ಸ್ಥಲಕಟ್ಟಿನ ಕೃತಿಗಳು ಹುಟ್ಟಿಕೊಂಡವು. ಇವು ಅನೇಕ ವ್ಯಕ್ತಿ ವಚನಗಳಿಂದ 
ಸಂಯೋಜಿಸಿದ ಕೃತಿಗಳಾದರೆ, ಮೂರುಸಾವಿರ ಮುಕ್ತಿಮುನಿಯ ' ಸರ್ವಾಚಾರ 
ಸಾರಾಮೃತಸುಧೆ' ಏಕವ್ಯಕ್ತಿಯ ಸ್ವಕೃತ ವಚನಗಳಿಂದಕೂಡಿದ ಕೃತಿ; ಬಸವಾದಿ ಶರಣರ 
ವಚನಗಳನ್ನು ಓದಿ, ಅನುಭವಿಸಿ, ಪ್ರಭಾವಿತನಾಗಿ ಬರೆದ ವಿಶಿಷ್ಟ ಕೃತಿ. 

' ಆಚಾರಂ ಸರ್ವಕಾರಣಂ' ಎಂದು ನಂಬಿ , 'ಸರ್ವಾಚಾರದ ಘನತೆಯನ್ನು 
ಉಸುರಲು ಮುಂದಾದ ಮುಕ್ತಿಮುನಿ ಈ ಕೃತಿಯಲ್ಲಿ ಕ್ರಮವಾಗಿ ಕೇವಲ ಸುಜ್ಞಾನವೇ 
ಚಿಪ್ಪಿಂಡಾಕೃತಿ ಧರಿಸುವುದು, ಆ ಪಿಂಡಮಧ್ಯದಲ್ಲಿ ಮಹಾಜ್ಞಾನ ಚಿತ್ರಾಣವಾಗಿ 
ಶೋಭಿಸುವುದು, ಅವೆರಡರ ಮಧ್ಯ ಪರಿಪೂರ್ಣ ಸ್ವಾನುಭಾವ ಮೂಡುವುದು, 
ಅದರಿಂದ ಗುರುಚರಮಾರ್ಗವಿಡಿದು ಅಷ್ಟವಿಧಭಕ್ತಿಯನ್ನು ಆಚರಿಸುತ್ತ ಬೆಳಗುವ 
ಮಹಾಲಿಂಗ ಶರಣನ ವಿವರ; ನಿಜವೀರಶೈವೋದ್ದಾರಕ ಭಕ್ತಮಹೇಶ್ವರರು ಮಹಾ 
ಲಿಂಗ ಆದಿಯಾಗಿ ನಿರವಯಲಿಂಗ ಅಂತ್ಯ ಪರಿಯಂತರ , ಸಚ್ಚಿದಾನಂದ ರೂಪದಿಂದ 
ಸಯಾ ಸಮ್ಯಜ್ಞಾನ ಸಂಪೂರ್ಣಾನಂದಭರಿತ ಆಚಾರಂಗಳಲ್ಲಿ ಸ್ವಾನುಭಾವ 


XXiv 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಸದ್ದರ್ಮದಿಂದ ಪರತತ್ವಶಿವಯೋಗಾನುಸಂಧಾನದ ನಿಜಾವಧಾನದಲ್ಲಿ ತೃಪ್ತರಾಗಿ , 
ಮುಕ್ತಿಸ್ವರೂಪ ಪಡೆಯುವುದು; ಇದಕ್ಕೆ ಪೂರಕವಾದ ಶೌಚಲಕ್ಷಣ, ಧೂಳ 
ಪಾದೋದಕ, ಗುರುಪಾದೋದಕ ವಿವರ, ವಿಭೂತಿ ಶುದ್ಧಮಾಡುವುದು, ಪಾದ 
ಪೂಜೆಯ ಕ್ರಮ , ಜಂಗಮತೀರ್ಥ ಸಲಿಸುವ ಕ್ರಮ, ಭಕ್ತಿ ಸಲಿಸುವ ಕ್ರಮ, 
ವಿಸರ್ಜನೆಯ ಪ್ರಕಾರಗಳು, ದುರಾಚಾರ ನೆನಹು, ಅಂಗವಿಕಾರ ನಿರಸನ, ಲಹರಿ 
ನಿರಸನ, ಪಂಚಾಚಾರ ಹೇಳುವನ ಬಾಳುವೆ ನಿರಸನ, ಸ್ವಪ್ನ ನಿರಸನ, ಷಡ್ವಧಭವಿ 
ಲಕ್ಷಣ , ಪಂಚಸೂತಕ ನಿರಸನ , ಪ್ರಸಾದ ಮಹತ್ವ , ತನು - ಮನ- ಪ್ರಾಣ- ಜೀವ 
ಭಾವಸೂತಕ, ಗುಪಪಾತಕಸೂತಕ ನಿರಸನ, ಶೈವ ಆಚರಣೆ ಖಂಡನೆ, ಲಿಂಗ ಭಿನ್ನ 
ಭಿನ್ನವಾದ ಲಕ್ಷಣ, ಗುರುನಿರೂಪಣ, ಜಲವಿಸರ್ಜನ, ಶುದ್ಧಸಿದ್ಧಪ್ರಸಾದ ವಿವರ, 
ತೀರ್ಥವ ಸಲಿಸುವ ಕ್ರಮ , ಷಡ್ಯೂತ ನಿವೃತ್ತಿ ಚಿತ್ಕಲಾ ಪ್ರಸಾದಸ್ಥಲ , ಸಂಸಾರ 
ನಿರ್ಮೊಹ, ಪಿಂಡಾದಿ ಜ್ಞಾನಶೂನ್ಯದ ವರೆಗಿನ ಸ್ಥಲಗಳು, ೨೧೬ ಸಕೀಲಗಳು ಇತ್ಯಾದಿ 
ವಿಷಯಗಳನ್ನು ವಿವರಿಸಿದ್ದಾನೆ. 

ಆಚರಣೆಗಳ ವಿವರದ ಜೊತೆಗೆ ಇಲ್ಲಿ ಅವುಗಳನ್ನು ಅನುಸರಿಸದವರ ಟೀಕೆಯೂ 
ಏಕಕಾಲಕ್ಕೆ ನಡೆದಿದೆ. ತಾನು ಹೇಳುವ ವಿಷಯಗಳಿಗೆ ಪ್ರಮಾಣವಾಗಿ ಈ ವಚನಕಾರ 
ಅಲ್ಲಲ್ಲಿ ಸಂಸ್ಕೃತ ಉದ್ದರಣೆಗಳನ್ನು ಬಳಸಿಕೊಂಡಿದ್ದಾನೆ. ತತ್ವ ನಿರೂಪಣೆಯೇ ಈ ಕೃತಿಯ 
ಮುಖ್ಯ ಉದ್ದೇಶವಾಗಿರುವುದರಿಂದ ಇಲ್ಲಿ ಭಾವಕ್ಕಾಗಲಿ, ಕಾವ್ಯಾಂಶಕ್ಕಾಗಲಿ , ವಿಶೇಷ 
ಕಲ್ಪನೆಗಾಗಲಿ ಸ್ಥಾನವಿಲ್ಲ. ಆದರೂ ' ಸುಟ್ಟವೆಯಂತೆ ಜೀವನ ವರ್ತನಗಳಿಲ್ಲದೆ' [ ೨೨], 
“ ಎಲೆಗಳೆದ ವೃಕ್ಷದಂತೆ ಕರಣಂಗಳುಲುವಿಲ್ಲದೆ' [ ೨೧], 'ಕೆಡಪಿದ ದಂಡದಂತೆ 
ಸರ್ವಾಂಗಪ್ರಣುತನಾಗಿ' [ ೨೦], ' ಘನಮನೋಲ್ಲಾಸ ಚಿದ್ದೆಳಗುಗಳ ಚಿತ್ಪಾದತೀರ್ಥ 
ಪ್ರಸಾದ' [ ೨೯] ಎಂಬಂಥ ಮಾತುಗಳು ಅಲ್ಲೊಂದು ಇಲ್ಲೊಂದು ಕ್ವಚಿತ್ತಾಗಿ ಮಿಂಚಿ 
ಮಾಯವಾಗುತ್ತವೆ. 

ವಚನಗಳ ಬಂಧ ತುಂಬ ಶಿಥಿಲ ; ಸೂತ್ರಬದ್ದ, ಭಾವಗರ್ಭಿತ ಸಂಕ್ಷಿಪ್ತ 
ವಚನಗಳಿಗಿಂತ ವಿವರಣಾತ್ಮಕವಾದ - ವಾಚ್ಯವಾದ ದೀರ್ಘವಚನಗಳೇ ಅಧಿಕ. ವಾಕ್ಯ 
ಸಂಯೋಜನೆಯಲ್ಲಿ ಸ್ಪಷ್ಟತೆಯಿಲ್ಲ, ವಚನಗಳನ್ನು ಓದುತ್ತ ಹೋದಂತೆ ಶಾಸ್ತ್ರದ 
ಗೊಂಡಾರಣ್ಯವನ್ನು ಪ್ರವೇಶಿಸಿದ ಅನುಭವವಾಗುತ್ತದೆ. ಶೈಲಿಯ ಸೊಬಗು 
ಸೌಂದರ್ಯಗಳಿಗೆ ಇಲ್ಲಿ ಎಳ್ಳನಿತೂ ಎಡೆಯಿಲ್ಲ ; ಗದ್ಯದ ಹೃದ್ಯತೆಯೂ ತೋರದು. 
ಹೀಗಿದ್ದೂ ' ಪರಮಾಮೃತ ಸುಧೆಯಿದು' ಎಂದು ವಚನಕಾರ ತನ್ನ ಕೃತಿಯನ್ನು ಕುರಿತು 
ಅಭಿಮಾನದಿಂದ ಹೇಳಿದ ಮಾತನ್ನು ತತ್ವನಿರೂಪಣೆಯ ಹಿನ್ನೆಲೆಯಲ್ಲಿ ಪರಿಗಣಿಸಬೇಕೇ 
ವಿನಃ ಸಾಹಿತ್ಯದ ದೃಷ್ಟಿಯಿಂದ ಅಲ್ಲ ಎಂದು ಹೇಳಬೇಕಾಗುತ್ತದೆ. 
ಮೆಡೇರಿ ಶಿವಲಿಂಗ : 

೧೬ನೆಯ ಶತಮಾನದ ( ೧೫೫೦) ದಲ್ಲಿ ಆಗಿ ಹೋದ ಈತನ ಜೀವನಕ್ಕೆ 
ಸಂಬಂಧಿಸಿದ ಕೆಲವು ಸಂಗತಿಗಳು ಈತನೇ ರಚಿಸಿದ ' ಶಿವಾಮೃತಲೀಲೆ' ಮತ್ತು 
“ ವೀರಭದ್ರ ತಾರಾವಳಿ' ಎಂಬ ಕೃತಿಗಳಿಂದ ತಿಳಿದುಬರುತ್ತವೆ. 


ಪ್ರಸ್ತಾವನೆ 


XXV 


ಮೆಡೇರಿ ಈತನ ಸ್ಥಳ . ಈ ಊರಿನ ಹಿರೇಮಠದ ದೊಡ್ಡ ಚೆನ್ನವೀರಸ್ವಾಮಿ ಈತನ 
ತಂದೆ. ಈತ ಕಬ್ಬಿನ ಕಂಥೆಯ ಬಗೆಗೆ ಸೇರಿದವನು. ಬಾಳೆಹಳ್ಳಿ ಸಿಂಹಾಸನದ ಕುಮಾರ 
ಚೆನ್ನಬಸವ ಈತನ ಗುರು. ಮೇಲೆಉಲ್ಲೇಖಿಸಿದ ಎರಡು ಕೃತಿಗಳಲ್ಲದೆ ' ಸಿದ್ದಲಿಂಗೇಶ್ವರ 
ಶತಕ' ಎಂಬ ಕೃತಿಯನ್ನೂ , ಸ್ವರವಚನಗಳನ್ನೂ ಈತ ರಚಿಸಿದ್ದಾನೆ. 

- 'ಶಿವಾಮೃತಲೀಲೆ' ೨೫ ಸಂಧಿ ೧೧೪೩ ಭಾಮಿನಿ ಷಟ್ನದಿಯಲ್ಲಿ ವಿಸ್ತ್ರತಗೊಂಡು 
ಶಿವನಲೀಲೆಗಳನ್ನು ನಿರೂಪಿಸುತ್ತದೆ. ಇದನ್ನು ಗುರುಶಾಂತಲಿಂಗನ ಪ್ರೇರಣೆಯಿಂದ 
ಬರೆದುದಾಗಿ ಕವಿ ತಿಳಿಸುತ್ತಾನೆ. ಸಿದ್ದಲಿಂಗಶತಕ' ತೋಂಟದ ಸಿದ್ದಲಿಂಗರ ಮಹಿಮೆ 
ಯನ್ನು ಹೇಳುವ ೯೮ ವೃತ್ತಗಳಿಂದ ಕೂಡಿದ ಕೃತಿಯಾದರೆ, ವೀರಭದ್ರನ ತಾರಾವಳಿ 
ವೀರಭದ್ರನ ವೀರಜೀವನವನ್ನು ವರ್ಣಿಸುವ ೨೭ ನುಡಿಗಳುಳ್ಳ ಲಘುಕೃತಿ. 

ಮೆಟ್ಟೇರಿ ಶಿವಲಿಂಗ ಈ ಕೃತಿಗಳನ್ನಲ್ಲದೆ ವಚನಗಳನ್ನು ಬರೆದಿದ್ದಾನೆಂದು 
ತಿಳಿಯಲಾಗಿತ್ತು . ಆದರೆ ಅವು ದೊರೆತಿರಲಿಲ್ಲ. ಈಗ ಅವು ಶಿವಾಮೃತಲೀಲೆ ಎಂಬ 
ಅವನ ಕಾವ್ಯದಲ್ಲಿ ಅಡಕವಾಗಿರುವುದು ಬೆಳಕಿಗೆ ಬಂದಿದೆ. ಆ ಕಾವ್ಯದ ೧ ಮತ್ತು ೩ 
ನೆಯ ಗತಿಯನ್ನು ಬಿಟ್ಟು ಉಳಿದ ೨೩ ಗತಿಗಳ ಆದಿಯಲ್ಲಿ 'ಸೂಚಿ ವಚನ' ಎಂದು 
ಒಂದೊಂದು ವಚನಗಳನ್ನು ಜೋಡಿಸಲಾಗಿದೆ. ಇದರಿಂದಾಗಿ ಸದ್ಯ ಈತನ ೨೩ 
ವಚನಗಳು ದೊರೆತಂತಾಗಿದೆ. ಅವು ಇಷ್ಟಲಿಂಗೇಶ್ವರ, ಕರಸ್ಥಳದ ಇಷ್ಟಲಿಂಗೇಶ್ವರ, 
ಚನ್ನಬಸವೇಶ್ವರ, ಕುವರ ಚೆನ್ನಬಸವೇಶ್ವರ, ಚೆನ್ನಸಂಗಮದೇವ ಎಂಬ ಅಂಕಿತವನ್ನು 
ಹೊಂದಿವೆ. ' ಇಷ್ಟಲಿಂಗೇಶ್ವರ' ಎಂಬುದು ಈತನ ಅಂಕಿತವಾಗಿದೆ ಎಂಬುದು 
(ಸಿದ್ದಲಿಂಗಶತಕ' ದಿಂದ ಖಚಿತವಾಗಿದೆ. ಅದರ ಜೊತೆಗೆ ಕೆಲವು ವಚನಗಳಲ್ಲಿ ಬಳಸಿದ 
ಚೆನ್ನಬಸವೇಶ್ವರ, ಕುವರ ಚೆನ್ನಬಸವೇಶ್ವರ ಎಂಬ ಅಂಕಿತಗಳೂ ಈತನವೇ ಆಗಿರಬೇಕು 
ಎಂಬುದಕ್ಕೆ ಈತನ ಗುರುವಿನ ಹೆಸರು ' ಕುಮಾರ ಚೆನ್ನಬಸವ' ಎಂದಿರುವುದು 
ಪುಷ್ಟಿ ನೀಡುತ್ತದೆ. ಅಂದರೆ ಮತ್ತೇರಿ ಶಿವಲಿಂಗದೇವ ವಚನಗಳಿಗೆ ಇಷ್ಟಲಿಂಗ ಮತ್ತು 
ಗುರುವಿನ ಹೆಸರು - ಎರಡನ್ನೂ ಅಂಕಿತಗಳನ್ನಾಗಿ ಬಳಸಿಕೊಂಡಿದ್ದಾನೆ ಎಂಬುದು 
ಇದರಿಂದ ಸ್ಪಷ್ಟವಾಗುತ್ತದೆ. 

ಎಲ್ಲ ವಚನಗಳು ಶಿವಸ್ತುತಿ ಪರವಾಗಿವೆ. ಶಿವನ ಮಹಿಮಾತಿಶಯಗಳನ್ನು ಸರಳ , 
ಸುಂದರವಾಗಿ ಹೇಳುವುದೇ ಅವುಗಳ ಮುಖ್ಯ ಆಶಯವಾಗಿದೆ. ಆಯಾ ಸ್ಥಲಕ್ಕೆ 
ಹೊಂದಿಕೆಯಾಗುವ ವಿಷಯವನ್ನು ಅವು ಅಳವಡಿಸಿಕೊಂಡಿವೆ. 
ವೀರಣ್ಣ ದೇವರು : 

ಕರಸ್ಥಲದ ವೀರಣೋಡೆಯನೆಂದು ಪ್ರಸಿದ್ಧನಾದ ಈತನಿಗೆ ವೀರಯ್ಯ , ವೀರಣಯ್ಯ 
ವೀರಣೋಡೆಯ , ಗುರುವೀರಣಯ್ಯ , ಕರಸ್ಥಲದ ವೀರಣ್ಣ , ಕರಸ್ಥಲದ ಗುರುಶಾಂತ 
ವೀರಯ್ಯ ಎಂಬ ನಾಮಾಂತರಗಳಿವೆ. ವಿಜಯನಗರದ ವೀರಶೈವ ದೊರೆ ಪ್ರೌಢ 
ದೇವರಾಯ [ ೧೪೨೪ - ೧೪೪೬] ನ ಕಾಲದಲ್ಲಿ ಇದ್ದ ಈತ ನೂರೊಂದು ವಿರಕ್ತರಿಗೆ 
ಆದ್ಯನಾಗಿ, ವಿರಕ್ತ ಸಮೂಹದ ನಾಯಕನಾಗಿ, ಅರಸನ ಆಪ್ತಮಂತ್ರಿಯಾಗಿ, ಅಳಿಯ 
ನಾಗಿ, ಗುರುವಾಗಿ, ರಾಜಯೋಗಿಯಾಗಿ ವೀರಶೈವ ಧರ್ಮ - ತತ್ವ - ಸಿದ್ದಾಂತ 


xxvi 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಸಾಹಿತ್ಯ ಸಂಸ್ಕೃತಿಗಳನ್ನು ಉಜ್ವಲಗೊಳಿಸುವಲ್ಲಿ ಮಹತ್ವದ ಪಾತ್ರವಾಡಿದ ಮಹಾನು 
ಭಾವ, ಕಾರಣಪುರುಷ ಎಂದು ವೀರಶೈವ ಕಾವ್ಯ - ಪುರಾಣಗಳಿಂದ ತಿಳಿದುಬರುತ್ತದೆ. 
ಕರಸ್ಥಲನಾಗಿದೇವ ಈತನ ಶಿಷ್ಯ. 

ಲೌಕಿಕವಾಗಿ ಬಾಳಿ ಅಲೌಕಿಕ ಸಿದ್ದಿಯನ್ನು ಸಂಪಾದಿಸಿದ ವೀರಣ್ಣದೇವರು, 
ಲೋಕಾನುಭವ ಶಿವಾನುಭವಗಳೆರಡನ್ನೂ ಗಳಿಸಿಕೊಂಡು, ಧರ್ಮತತ್ವಬೋಧೆಯ 
ಜೊತೆಗೆ ವೀರಶೈವ ತತ್ವಬೋಧಕ ಕೃತಿಗಳನ್ನೂ ರಚಿಸಿ, ವೀರಶೈವ ಸಾಹಿತ್ಯಕ್ಷೇತ್ರಕ್ಕೆ 
ತನ್ನದೇ ಆದ ಕಾಣಿಕೆಯನ್ನು ಸಲ್ಲಿಸಿದ್ದಾನೆ. ಇವು ಈಗ ಉಪಲಬ್ದವಾದ ಈತನ ಕೃತಿಗಳು : 

೧. ಕರಸ್ಥಲದ ವೀರಣೋಡೆಯರ ಕಂದ - - ೨೫ ಕಂದ 
೨. ನಿಷ್ಕಲ ಶತಕ 

- ೧೦೧ ವೃತ್ತ 
೩ . ಕರಸ್ಥಲ ವೀರಣೋಡೆಯರ ವಚನ - ೭೦ ಕಂದ 
೪ . ಪರಮವಿರಕನ ಐಕ್ಯಸ್ಥಲ 

- ೬೧ ತ್ರಿಪದಿ 
೫. ಅಷ್ಟವಿಧಾರ್ಚನೆ 

- ವೃತ್ತ 
೬. ಮಂತ್ರೋತ್ಸರಗಳೆ 

- ರಗಳೆ 
೭ . ಲಿಂಗಸೂತ್ರದ ವಚನ 

- ಪ್ರಭುದೇವರ ವಚನಗಳ 

ಸಂಗ್ರಹ 
೮. ಸ್ವರವಚನ 

- ೧೧ ಸ್ವರವಚನ 
೯ . ವಚನ 

- ೭ ವಚನ 
ವಿವಿಧ ಬಂಧಗಳಲ್ಲಿ ರಚಿತವಾದ ಕೃತಿಗಳ ವಸ್ತು ಪ್ರಧಾನವಾಗಿ ಶಿವಸ್ತುತಿ ಮತ್ತು 
ವೀರಶೈವ ತತ್ವನಿರೂಪಣೆ, ಪ್ರತಿಯೊಂದು ಕೃತಿ ಇಷ್ಟ ದೈವದ ಅಂಕಿತವನ್ನು ಹೊಂದಿದೆ. 
ಈ ಅಂಕಿತಗಳಲ್ಲಿ ವೈವಿಧ್ಯತೆಯಿದೆ. ಹೀಗಾಗಿ ವೀರಣದೇವರ ನಿಜವಾದ ಅಂಕಿತ 
ಯಾವುದು ಎಂಬ ವಿಷಯದಲ್ಲಿ ಗೊಂದಲ ಉಂಟಾಗಿದೆ. ಅದರ ಚರ್ಚೆಗೆ 
ಕೈಹಾಕದೇ , ಈಗ ಈತನವೆಂದು ಭಾವಿಸಿದ ಅಂಕಿತಗಳನ್ನು ಹೀಗೆ ಸಂಗ್ರಹಿಸಬಹುದು: 

ಗುರುಶಾಂತ [ಕಂದು, ನಿಜಶಾಂತ ನಿಷ್ಕಳಾ [ ಶತಕ ], ನಿಜಗುರುಶಾಂತ [ ಕಂದ, 
ತ್ರಿಪದಿ, ವಚನ], ಶಂಭುಶಾಂತ, ಶಾಂತಮಲ್ಲೇಶಾ [ ಅಷ್ಟವಿಧಾರ್ಚನೆ , ಶಾಂತ, ಶಾಂತ 
ಮಲ್ಲಿಕಾರ್ಜುನ [ ರಗಳೆ], ಶಾಂತಮಲ್ಲ ಗುರುಶಾಂತಮಲ್ಲೇಶ, ಸದ್ಗುರು 
ಶಾಂತಮಲ್ಲೇಶ, ಶಾಂತಮಲ್ಲೇಶಲಿಂಗ, ನಿಜಗುರು ಮುಗ್ಧಶಾಂತಮಲ್ಲ ಮದ್ಗುರು 
ಶಾಂತಮಲ್ಲೇಶಲಿಂಗ [ಸ್ವರವಚನ , ಮಹಾಘನ ಶಾಂತಮಲ್ಲಿಕಾರ್ಜುನ, ನಿಜಗುರು 
ಶಾಂತಮಲ್ಲಿಕಾರ್ಜುನ, ಶಾಂತಮಲ್ಲಿಕಾರ್ಜುನ, ಪರಮಪಂಚಾಕ್ಷರಮೂರ್ತಿ ಶಾಂತ 
ಮಲ್ಲಿಕಾರ್ಜುನ , ಪರಮ ಪ್ರಭು ಶಾಂತಮಲ್ಲಿಕಾರ್ಜುನ, ನಿಜಗುರು ಶಾಂತ 
ಮಲ್ಲೇಶ್ವರಾ[ ವಚನ]. 

ವಿವರವಾದ ಚರ್ಚೆಗೆನೋಡಿ: ಪ್ರೌಢದೇವರಾಯನಕಾಲದ ಕನ್ನಡ ಸಾಹಿತ್ಯ ; ಡಾ . ವಿ. ಶಿವಾನಂದ, 
ಕ. ವಿ. ವಿ. ಧಾರವಾಡ ( ೧೯೭೮) ಪುಟ ೧೨೮ ; ಶಿವಯೋಗಪ್ರದೀಪಿಕೆ : ಡಾ ವೀರಣ್ಣ ರಾಜೂರ, ಕ. 
ವಿ. ವಿ. ಧಾರವಾಡ ( ೧೯೮೧) ಪ್ರಸ್ತಾವನೆ ಪು . IV 


ಪ್ರಸ್ತಾವನೆ 


XXVil 


ಕೊನೆಯಲ್ಲಿಸೂಚಿಸಿದ ಆರು ವಿಧದ ಅಂಕಿತಗಳಲ್ಲಿ ಸದ್ಯ ಈತನ ಏಳು ವಚನಗಳು 
ದೊರೆತಿವೆ. ಅವು ಅದೈತಾನಂದದ ವಚನಗಳು , ಬ್ರಹ್ಮಾದೈತ ಸಿದ್ದಾಂತ 
ಷಟ್‌ಸ್ಥಲಾಭರಣ , ಭಕ್ಯಾನಂದ ಸುಧಾರ್ಣವ, ಶರಣಚಾರಿತ್ರದ ವಚನಗಳು, ಶಿವ 
ಯೋಗ ಚಿಂತಾಮಣಿ, ಷಟ್ಟಕಾರಸಂಗ್ರಹ ಮತ್ತು ಎಳಮಲೆಯ ಗುರುಶಾಂತ ದೇವನ 
ಮಿಶ್ರಸ್ತೋತ್ರದ ವಚನಗಳು ಎಂಬ ಸ್ಥಲಕಟ್ಟಿನ ಕೃತಿಗಳಲ್ಲಿ ಎಡೆಪಡೆದಿವೆ. 

ಏಳರಲ್ಲಿ ಮೂರು ವಚನಗಳು ಬಸವ, ಚನ್ನಬಸವ, ಪ್ರಭು, ಸಿದ್ದರಾಮ , 
ಮಡಿವಾಳ ಮಾಚಯ್ಯ , ಅಜಗಣ್ಣ ಮುಕ್ತಾಯಕ್ಕಗಳ ಸುತ್ತಿ, ವ್ಯಕ್ತಿತ್ವ ವಿಶೇಷತೆಗಳನ್ನು 
ಹೇಳಲು ಮೀಸಲಾಗಿದ್ದರೆ, ಉಳಿದ ನಾಲ್ಕರಲ್ಲಿ ಒಂದು ಸಮರಸೈಕ್ಯದ ಸ್ವರೂಪ 
ದರ್ಶನವನ್ನು ಮತ್ತೊಂದು ಜಂಗಮನ ಸ್ವರೂಪವನ್ನು, ಮತ್ತೆರಡು ಶರಣನ ನಿಲವನ್ನು 
ಸರಳ ಸುಂದರವಾಗಿ ತಿಳಿಸುತ್ತವೆ. 
ವೀರಸಂಗಯ್ಯ : 

ನಮ್ಮ ಕೂಡಲಚೆನ್ನಸಂಗಮದೇವ' ಅಂಕಿತದಲ್ಲಿ ವಚನಗಳನ್ನು ಬರೆದ ಈತ ಈಚೆಗೆ 
ಬೆಳಕಿಗೆ ಬಂದ ನೂತನ ವಚನಕಾರ. ಬಸವಪೂರ್ವ ಯುಗದವನೆಂದು ತಿಳಿದುಬರುವ 
ಬಿದರಿಕೋಟೆಯ (ಬೀದರ್) ಶರಣ ವೀರಸಂಗಯ್ಯನಿಂದ ಭಿನ್ನನಾದ ಈತನ ವೈಯಕ್ತಿಕ 
ಜೀವನಕ್ಕೆ ಸಂಬಂಧಿಸಿ ಸದ್ಯ ಯಾವುದೇ ಸಂಗತಿ ತಿಳಿದುಬಂದಿಲ್ಲ ಎಸ್ . ಶಿವಣ್ಣ ಅವರು 
ಈತನ ಕಾಲವನ್ನು ಸು . ೧೫೮೭ ಎಂದು ನಿರ್ಧರಿಸಿದ್ದಾರೆ. 

ಈಗ ವೀರಸಂಗಯ್ಯನ ೧೧೨ ವಚನಗಳು ದೊರೆತಿವೆ. ವೀರಶೈವ ತತ್ವ ನಿರೂಪಣೆ, 
ಸಮಾಜ ವಿಮರ್ಶೆ ಅವುಗಳ ಮುಖ್ಯ ಗುರಿ, ಸದ್ಭಕ್ತನ ಲಕ್ಷಣ, ಜಾತಿಭೇದ ನಿರಸನ, 
ಅಹಂಕಾರಿಗಳ, ಡಾಂಭಿಕ ಭಕ್ತರ, ಮೂಢಆಚರಣೆ ಗಳ, ವ್ರತಹೀನರ ಟೀಕೆ; ಮಾಯೆ, 
ವಿರಕ್ತ , ಭವಿ - ಭಕ್ತ , ಮಂತ್ರಮಹತ್ವ , ಕಾಯಕ, ನೀತಿ- ಇತ್ಯಾದಿ ವಿಷಯಗಳು ಅವುಗಳಲ್ಲಿ 
ಪ್ರತಿಪಾದಿತವಾಗಿವೆ. 

ವರ್ಣಾಶ್ರಮಗಳ ಬಗೆಗೆ, ಜಾತಿಭೇದಎಣಿಸುವವರ ಬಗೆಗೆ ವೀರಸಂಗಯ್ಯನಿಗೆ 
ಎಲ್ಲಿಲ್ಲದರೋಷ. ಅವರನ್ನು ನಿಷ್ಟುರ ಮಾತುಗಳಿಂದ ನಿಂದಿಸು ತ್ತಾನೆ. 

“ಕುಲಕೆ ಮೊದಲ್ಯಾವುದು ಕಡೆಯಾವುದು; ವರ್ಣಾಶ್ರಮಕ್ಕೆ ಫಲವದ ರಿಂದ 
ನಿಫಲವಾಯ್ತು'' ''ಸೂತಕವೆಂದಲ್ಲಿ ಪಾತಕ ಹೊದ್ದುವುದೇನಯ್ಯ ' ' ಕುಲ ಅಕ್ಕುಲವೆಂಬ 
ಕುಮ೦ತ್ರಿಗಳೇ ಕೇಳಿರೆ . ಕುಲಜನ ಮೈಯಲ್ಲಿ ಹಾಲು, ಅಕ್ಕುಲಜನ ಮೈಯಲ್ಲಿ ರಕ್ತವಿಪ್ಪುದೆ 
? ' ' ವೇಶಿಯ ಕುಲವ್ಯಾವುದು ? ದಾಸಿಯ ಕುಲವ್ಯಾವುದು ? ಹಾಸುವಳು ಸೆರಗ 
ಹದಿನೆಂಟು ಜಾತಿಗೆ, ಹೇಸದೆ ಎಂಜಲ ತಿಂದು ಹಿರಿದುಕುಲ ನನ್ನದೆಂದು ಮೆರವ 
ಕಾಸುಗಳ್ಳರಿಗೆ ಕಾತುರವೇ ದೇವಾ? ' ' ಮಲಿನವುಂಟೆ ಮಹಾಸಮುದ್ರಕ್ಕೆ ? ಕುಲ 
ಅಕ್ಕುಲವುಂಟೆ ಋಷಿ ವರ್ಗದೊಳು' 'ಸೂತಕದೊಳು ಪುಟ್ಟಿತು ಸುಜ್ಞಾನ, ಶೀತಲದೊಳು 


೧. ಕನ್ನಡ ಸಾಹಿತ್ಯ ಪರಿಷತ್ತಿನ ಹಸ್ತಪ್ರತಿ ಭಾಂಡಾರದ ತಾ . ಪ್ರ . ೫೧೫. 


XXviii 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಅಪವಿತ್ರವೇ ಪವಿತ್ರ , ಜ್ಯೋತಿಹೊಲೆಯರ ಮನೆಯಲ್ಲಿರೆ ಕುಲಹೀನನೆನ ಬಹುದೆ ? 
ಕಾತುರವೆ ಅಕ್ಕುಲ, ಹುಸಿಯೆಂಬುದೆ ಹೊಲೆಯ , ಹಸುವೆಂಬುದೆ ಹಾರುವ, 
ವಿಷಯವೆಂಬುದೇ ಮಾದಿಗ, ಜಾತಿಯ ಜನಿತದ ಮೂತ್ರದ ಕುಕ್ಷಿಯೊಳಗಣ 
ಮೋಹವಲ್ಲವೇನಯ್ಯ ? ನೂತನ ನೂರೊಂದು ಕುಲ, ಹದಿನೆಂಟು ಸಮಯ , ಆರು 
ದರುಶನ,ಜ್ಯೋತಿರ್ಮಯ ಲಿಂಗದಗೂಡು' ' ಆರು ದರುಶನ, ಹದಿನೆಂಟು ಸಮಯ , 
ನೂರೊಂದು ಕುಲಕೆ ಬೇರೆ ಒಬ್ಬ ದೈವವೆ ? ' ' ಅಜಾತಕೂಡಲ ಚೆನ್ನಸಂಗನ ಶರಣರು 
ಇಕ್ಕಿದ ಮುಂಡಿಗೆಯ ಕುಲ ಜಾತಿ ಭೇದವ ಮಾಡುವ ಜಗದನ್ಯಾಯಿಗಳು 
ಎತ್ತಿಕೊಳ್ಳಿ' – ಇದು ವೀರಸಂಗಯ್ಯನಕುಲ ಜಾತಿ ಕುರಿತ ಮೀಮಾಂಸೆ. 

ನಡೆ - ನುಡಿ ಸಾಮರಸ್ಯ ಶರಣರ ಬದುಕಿನ ಬಹುಮುಖ್ಯ ಲಕ್ಷಣ .' ಮಾತೆಂಬುದು 
ಜ್ಯೋತಿರ್ಲಿಂಗ'. ಅದರ ಮಹತಿಯನ್ನು ತಮ್ಮ ವಚನಗಳಲ್ಲಿ ಸಾಕಷ್ಟು ಹೇಳಿದ್ದಾರೆ. 
ವೀರಸಂಗಯ್ಯನೂ ಇದಕ್ಕೆ ಹೊರತಾಗಿಲ್ಲ. ತನ್ನ ಹತ್ತಾರು ವಚನಗಳಲ್ಲಿ ಮಾತಿನ 
ಮಹತಿಯನ್ನು, ಬರಿಮಾತಿನ ಮಲ್ಲರ ಟೀಕೆಯನ್ನು ಮಾಡಿದ್ದಾನೆ. 

' ನುಡಿ ನಡೆಯಿಂದ ಪಡೆದರು ಮೃಡನ ಸದ್ಭಕ್ತರು' " ಅಲ್ಲದ ಮಾತು ಅಲಗಿನ 
ಘಾಯ , ಬೆಲ್ಲದ ಮಾತು ಭಲ್ಲೆದ ಘಾಯ ' ' ಮಾತಿನ ಮಾಲೆಯೊಳು ಘಾತಕವಿಪುದು' 
“ ಎಲ್ಲರೂ ಮಾತಿನಿಂದ ಮರಣವಾದರು' ' ಕಲಿಕೆಯ ಮಾತಿನ ಮಾಲೆಯ ನೀತಿ ನೆಲೆಗೆ 
ನಿಲುಕದು ಸಂಗನ ಶರಣಸ್ಥಲ' ' ಮಾತು ತಪ್ಪಿ ಆಡುವಂಗೆ ಆತ್ಮಲಿಂಗವೆಲ್ಲಿಯದು'. 

ಹೀಗೆಯೇ ದಾನ ಧರ್ಮ ಪರೋಪಕಾರವ ಮಾಡುವೆನೆಂಬವರನ್ನು 
“ ಹೀನಮೂಳರು ' ಎಂದು ನಿಂದಿಸುತ್ತ - 'ಮೇಘ ಸುರಿಯುತಿದೆ, ಬೆಳೆ ಬೆಳೆಯುತ್ತಿದೆ, ನಾ 
ನೀಡಿದೆ ನೀ ಮಾಡಿದೆ ನಾ ಬೇಡಿದೆನೆಂಬ ಜನ್ಮಕ್ಕೆ ನರಕತಪ್ಪದು' ಎಂದು ಹೇಳುತ್ತಾನೆ. 
“ ನನ್ನದು ನಿನ್ನದು ಎಂದು ಹೋರಾಡುವ ಅನ್ಯಾಯಿಗಳ ಮಾತಕೇಳಲಾಗದು' ಎನ್ನುತ್ತಾನೆ. 
ನಾವು ಷಟ್‌ಸ್ಥಲಬ್ರಹ್ಮ ಗಳಾದೆವೆಂದು ಹೇಳುತ್ತ ತಿರುಗುವವರನ್ನು ' ಬರಿದೆ 
ಅಂದುಕೊಂಡರೆ ಷಟ್‌ಸ್ಥಲಬ್ರಹಿಗಳಾಗರು' ' ವಾನರ ವನದೊಳಗಿದ್ದರೆ ಹನುಮನೆನ 
ಬಹುದೆ ? ಶ್ವಾನ ಬೂದಿಯೊಳು ಹೊರಳಿದರೆ ಭಸ್ಮಾಂಗಿಯಹುದೆ ? ಮಾನವರೆಲ್ಲ 
ಭಕ್ತರಾಪರೆ ?' ಎಂದು ಪ್ರಶ್ನಿಸುತ್ತಾನೆ. ಲಗ್ನ ಮುಹೂರ್ತ ನಕ್ಷತ್ರ ನೋಡುವವರನ್ನು 
“ ಅವಿವೇಕಯುಕ್ತಿಹೋಕರು' ಎಂದು ಟೀಕಿಸು ತ್ತಾನೆ. ತನ್ನ ಸತಿಯ ಬಿಟ್ಟು 
ಅನ್ಯಸತಿಗೆರಗುವ ಕುನ್ನಿನಾಯಿ ಮುಖವ ನೋಡಲಾಗದು' ' ತನ್ನ ಸತಿ ತನ್ನ ಕಾಯಕ 
ಕೃಷಿಯಲ್ಲದೆ ಅನ್ಯಾರ್ಥವ ನೋಡಿಗ್ರಹಿಸದಾತನ ನೋಟವೇ ನೋಟ' ದುರ್ಜನರ 
ಸಂಗಬೇಡ' ' ಭಕ್ತ ರಂಗಣವ ಬಳಿವ ಕಸಬರಿಗೆಯಾಗಬಹುದಲ್ಲದೆ ವ್ಯರ್ಥರ ಕೂಟ 
ಸಲ್ಲದು' ' ಒಬ್ಬರಿಗೆ ಹೇಳಿ ನಡೆಯದವರ ಸಂಗ ಗೊಬ್ಬರದೊಳಗಣ ಚೇಳಿನಂತೆ' 
“ ನಂಬುಗೆಯೆಂಬುದು ಪಾಶದಾಸೆಯ ಬಿಟ್ಟವರಿಗೆ ಸಾಧ್ಯ' ಎಂದು ನೀತಿವಾದ 
ಹೇಳುತ್ತಾನೆ. 
- ಕೆಲವು ಮಾತುಗಳು ಸೂತ್ರಬದ್ದ ಉಕ್ತಿಗಳಾಗಿದ್ದು ಅವುಗಳಲ್ಲಿ ವಚನ ಕಾರನ 
ಪ್ರತಿಭೆ - ಲೋಕಾನುಭವ - ಶಿವಾನುಭವಗಳು ಸುಪ್ರಕಟವಾಗಿವೆ. ' ಸುಜ್ಞಾನಕ್ಕೆ 


ಪ್ರಸ್ತಾವನೆ 


xxix 


ಸುಖದುಃಖವು ಏಕವು' ' ಶಿವಲಿಂಗಕ್ಕೆ ಸಿಕ್ಕು , ವಕ್ರಗಳುಂಟೇನಯ್ಯ ? ' ' ಶರೀರ ಭಿನ್ನ 
ಪರಮಾತ್ಮ ಏಕವೆಂಬುದೇ ವೇದವಾಕ್ಯ ; ಶರೀರ ಗೊಹೇಶ್ವರ ಈಶ್ವರ ಪರಮಾರ್ಥ 
ಪರಿಪೂರ್ಣನೆಂಬುದೇ ಭಕ್ತಿವಾಕ್ಯ ' ' ಬಾನದ ಕುರುಳೊಳಗೆ ಚೇಳ ಹಾಕಿ ಮಡಗುವರೆ ?? 
“ ಬಾನದ ಕುರುಳ ಸುಟ್ಟ ಬೂದಿಯಲ್ಲಿ ಭಸಿತವಾಪುದೆ ?' 'ಒಬ್ಬರೊಬ್ಬರ ಕಂಡು 
ಗೊಬ್ಬರದ ಬಂಡಿಯ ಹೂಡಿ ದಂತೆ ?' ' ಬೃಂಗ ಪುಷ್ಪದ ಕುಸುಮಕ್ಕೆರಗುವುದಲ್ಲದೆ 
ಕೆಸರಿಗೆರಗುವುದೆ ?' ' ಗಬ್ಬತನದಿಂದ ಗರತಿ ಜಾರೆಯಾದಂತೆ' ' ಆತ್ಮನೆಂಬ ರಟ್ಟಮತಕ್ಕೆ 
ಪರಿಪ್ರತಿ ಯಿಲ್ಲ' 'ಎಮ್ಮೆಮಡುವಿನೊಳು ಬಿದ್ದಂತೆ' 'ಹೇಡಿಯ ಕೈಯಲ್ಲಿ ಚಂದ್ರಾಯುಧ 
ವಿದ್ದರೇನಯ್ಯ ಪಾಡಿಗೆ ಪಂಥ ಪರಾಕ್ರಮಿ ಪರದಳ ವಿಭಾಡನಾಪನೆ ?' ' ದರಿದ್ರವನು 
ಅನುಭವಿಸಿದಲ್ಲದೆ ವೀರಧೀರತ್ವಗಳು ಅಳವಡವು' ' ಕಾರಿದ ಕೂಳಿಗೆ ಕೈಯಾಂತಲ್ಲದೆ 
ಕರುಣಪ್ರಸಾದ ಸಿಕ್ಕದು' ' ಮೇದರ ಕತ್ತಿಯಲ್ಲಿಕೆತ್ತಿದ ಸಿಬಿರಿನಂತೆ' ' ಧರ್ಮಕೆ ಅಧರ್ಮವೆ 
ಬುಡ' ' ಗ್ರಂಥವಾಕ್ಯ ಗರ್ವದ ಮಾತು' ' ಬೆಂಡ ಗುಂಡಿಗೆ ಕಟ್ಟಿದಂತೆ ಇರಬೇಕು' ' ತೆಂಗು 
ತಿಳಿದಂತೆ ಅಂತರಂಗವ ತಿಳಿವರು ಕಣ್ಣುಮೂರುಳ್ಳವರು'. 

ವಚನಗಳ ಭಾಷೆ, ಶೈಲಿ, ನಿರೂಪಣೆ, ಆಶಯಗಳ ಮೇಲೆ ೧೨ನೆಯ ಶತಮಾನದ 
ಶರಣರ ದಟ್ಟವಾದ ಪ್ರಭಾವ ಕಂಡುಬರುತ್ತದೆ. ಈತ ಬಳಸುವ ಅನೇಕ ಉಪಮೆ , 
ದೃಷ್ಟಾಂತಗಳು ಪ್ರಾದೇಶಿಕ ವಸ್ತು ಸಂಗತಿಗಳನ್ನು ಸಹಜ ವಾಗಿ ಬಳಸಿಕೊಂಡಿವೆ . ಭಾಷೆ 
ಗ್ರಾಮೀಣ ವ್ಯಕ್ತಿಯೊಬ್ಬ ಮಾತನಾಡಿದಂತಿದೆ. ಬಾನದ ಕುರುಳು, ಗೊಬ್ಬರದ ಬಂಡಿ, 
ಉಂಡಮನೆಗೆರಡು ಬಗೆ, ಗಬ್ಬತನ ದಿಂದ ಗರತಿ ಜಾರೆಯಾದಂತೆ, ಎಮ್ಮೆಮಡುವಿನೊಳು 
ಬಿದ್ದಂತೆ, ಮೇದಾರನ ಕತ್ತಿ ಕಾರಿದಕೂಳು, ತೊತ್ತಿನ ತಲೆಯ ಸಿದಿಯರುವೆ, ತಿರಬೋಡಿ, 
ಕಸಬರಿಗೆ, ಗೊಬ್ಬರದೊಳಗಣ ಚೇಳು - ಮೊದಲಾದ ಪದ, ವಾಕ್ಯ , ನುಡಿಗಟ್ಟುಗಳು 
ಹೊಚ್ಚಹೊಸವೆನಿಸಿವೆ . ದೇಶೀ ಸೊಗಡಿನಿಂದ ಕೂಡಿವೆ. ಈ ವಚನಕಾರ ಗ್ರಾಮೀಣ 
ಪ್ರದೇಶದಲ್ಲಿ ನೆಲೆಸಿದ್ದ ಅನುಭಾವಿ ಎಂಬುದನ್ನು ಪ್ರಕಟಿಸುತ್ತವೆ . 
ಷಣ್ಮುಖಸ್ವಾಮಿಗಳು : 

ಹನ್ನೆರಡನೆಯ ಶತಮಾನದ ಶರಣರ ಎಲ್ಲ ಲಕ್ಷಣಗಳನ್ನು ಅಳವಡಿಸಿಕೊಂಡು, ಆ 
ಯುಗದ ವಚನಸಾಹಿತ್ಯದಸಮಗ್ರ ಸ್ವರೂಪವನ್ನು ಪ್ರತಿನಿಧಿಸುವ ವಚನಗಳನ್ನು ರಚಿಸಿದ 
ಷಣ್ಮುಖಸ್ವಾಮಿಗಳು ಬಸವೋತ್ತರಯುಗದ ಅತ್ಯಂತ ಮಹತ್ವದ ವಚನಕಾರರು. 
ಬಹುದಿನಗಳ ವರೆಗೆ ಕರ್ತೃನಾಮ ವಿದ್ವಾಂಸರ ದೃಷ್ಟಿಯಿಂದ ದೂರಉಳಿದಿದ್ದ ಕಾರಣ 
ಇವರ ವಚನಗಳನ್ನು ' ನಿರಾಲಂಬದೇವರ ವಚನ' ' ಅಖಂಡೇಶ್ವರ ವಚನ' ಎಂದು 
ಗುರುತಿಸುತ್ತ ಬರಲಾಗಿತ್ತು. ಇದಕ್ಕೆ ಕೆಲವರು ಹಸ್ತಪ್ರತಿಗಳ ಆದಿಯಲ್ಲಿಯ 
'ತೂಲ್ಯನಿರಾಲಂಬ ಶರಣನ ಅರುಹಿನ ಷಟ್‌ಸ್ಥಲ ವಚನ' ಎಂಬ ಹೇಳಿಕೆಯಲ್ಲಿನ 
“ನಿರಾಲಂಬಶರಣ' ಎಂಬುದನ್ನು , ಮತ್ತೆ ಕೆಲವರು ಅಂತ್ಯದಲ್ಲಿಯ 'ತೂಲ್ಯ 
ನಿರಾಲಂಬಸ್ಥಲದಲ್ಲಿ ನಿಂದು ನಿರುಪಮ ನಿರಾಳ ಷಣ್ಮುಖಶಿವಯೋಗಿಗಳು ನಿರೂಪಿಸಿದ 
ಅಖಂಡೇಶ್ವರನ ಅರುಹಿನ ಕುರುಹಿನ ಷಟ್‌ಸ್ಥಲ ವಚನ ' ಎಂಬ ಹೇಳಿಕೆಯಲ್ಲಿಯ 
“ ಅಖಂಡೇಶ್ವರ' ಎಂಬುದನ್ನು ಕರ್ತೃವಿನ ಹೆಸರೆಂದು ಭಾವಿಸಿದುದೇ ಕಾರಣವಾಗಿದೆ. 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಆದರೆ ಈಗ ಈ ಸಮಸ್ಯೆಗೆ ಪರಿಹಾರ ದೊರೆತು, 'ತೂಲ್ಯನಿರಾಲಂಬ ' ಎಂಬುದು 
ವಚನಕಾರ ನಿಂದ ನಿಲವು, ' ಅಖಂಡೇಶ್ವರ' ಎಂಬುದು ವಚನಾಂಕಿತ, ' ಷಣ್ಮುಖಸ್ವಾಮಿ ' 
ಅಥವಾ " ಷಣ್ಮುಖಶಿವಯೋಗಿ' ಎಂಬುದು ವಚನಕರ್ತೃವಿನ ಹೆಸರು - ಎಂದು 
ಸ್ಪಷ್ಟವಾಗಿದೆ. 

ಷಣ್ಮುಖಸ್ವಾಮಿಗಳ ಜೀವನಕ್ಕೆ ಸಂಬಂಧಿಸಿದ ಹಲವು ಸಂಗತಿಗಳು ದೊರೆತಿವೆ. 
ತಂದೆ ಮಲ್ಲಶೆಟ್ಟೆಪ್ಪ, ತಾಯಿ ದೊಡ್ಡಮಾಂಬೆ ; ಸ್ಥಳ ಗುಲಬರ್ಗಾ ಜಿಲ್ಲೆಯ ಜೇವರಗಿ, 
ಗುರು ಅಖಂಡೇಶ್ವರ; ಜೀವಿತಕಾಲಾವಧಿ ೧೬೩೯ ರಿಂದ ೧೭೧೧. ಮೂಲತಃ 
ಭಕ್ತರಾಗಿದ್ದ ಇವರು ಜೇವರಗಿ ವಿರಕ್ತಮಠದ ಸ್ವಾಮಿಗಳಾಗಿದ್ದರು. ಆರಂಭದಲ್ಲಿ 
ಚರಜಂಗಮರಾಗಿ ಲೋಕಸಂಚಾರ ಕೈಕೊಂಡು, ತತ್ಕಾಲೀನ ಜಡಸಮಾಜದಲ್ಲಿ 
ಜಾಗೃತಿಯನ್ನು ಮೂಡಿಸುತ್ತ ನಡೆದು ಕೊನೆಗೆ ಜೇವರಗಿ ಸಮೀಪದ ಕೋಳಕೂರ 
ಗ್ರಾಮದ ಭೀಮಾನದಿ ತಟಾಕದ ಭೀಮನಕೊಳ್ಳದಲ್ಲಿ ನೆಲಸಿ, ದೀರ್ಘ ತಪಸ್ಸು ಮಾಡಿ, 
ಯೋಗಸಿದ್ದಿ ಪಡೆದುಕೊಂಡು ವಚನರಚನೆ ಮಾಡಿದರು. ಅಂತ್ಯಕಾಲದಲ್ಲಿ ಜೇವರಗಿಗೆ 
ಬಂದು, ಗುರು ಅಖಂಡೇಶ್ವರರು ಸ್ಥಾಪಿಸಿದ ವಿರಕ್ತಮಠದ ಅಧಿಪತಿಗಳಾಗಿ 
ಧರ್ಮತತ್ವಬೋಧೆ ಮಾಡುತ್ತ , ತಮ್ಮ ಪ್ರಗತಿಪರ ವಿಚಾರಗಳಿಂದ ಮೂಢ 
ಸಂಪ್ರದಾಯಗಳನ್ನು ಮುರಿದುಹಾಕುತ್ತಾ ನಡೆದು, ಅಲ್ಲಿಯೇ ಐಕ್ಯವಾದರು. ಜೇವರಗಿ 
ಯಲ್ಲಿ ಇವರ ಗದ್ದುಗೆ ಇಂದಿಗೂ ಇದ್ದು, ಜಾಗ್ರತ ಸ್ಥಾನವಾಗಿ ಪೂಜೆಗೊಳ್ಳುತ್ತಲಿದೆ. 

ಅಖಂಡೇಶ್ವರರಿಂದ ಸ್ಥಾಪಿತವಾಗಿ , ಷಣ್ಮುಖಸ್ವಾಮಿಗಳಿಂದ ಪ್ರವರ್ಧಮಾನ 
ವಾಗಿ ಬೆಳೆದ ಜೇವರಗಿ ವಿರಕ್ತಮಠ ಪರಂಪರೆ ಇಂದಿಗೂ ತನ್ನ ಉಜ್ವಲತೆಯನ್ನು 
ಕಾಪಾಡಿಕೊಂಡು ಮುಂದೆಸಾಗಿದೆ. ಈ ಮಠದ ಪರಂಪರೆಯಲ್ಲಿ ಈಗ ೧೨ ಜನ 
ಸ್ವಾಮಿಗಳು ಆಗಿ ಹೋಗಿದ್ದಾರೆ. ಅವರ ಹೆಸರುಗಳು ಹೀಗಿವೆ : ಅಖಂಡೇಶ್ವರ 
ಸ್ವಾಮಿಗಳು[ ೧೬೦೦೦], ಷಣ್ಮುಖ ಶಿವಯೋಗಿಗಳು [ ೧೬೩೦ - ೧೭೧೧], ಮರಿ 
ಷಣ್ಮುಖ ಸ್ವಾಮಿಗಳು[ ೧೭೫೦], ಅಪ್ಪಯ್ಯಸ್ವಾಮಿಗಳು [ ೧೭೭೫], ಸಿದ್ದರಾಮಸ್ವಾಮಿ 
ಗಳು[ ೧೮೦೦], ರುದ್ರಮುನಿಸ್ವಾಮಿಗಳು [ ೧೮೨೫ ], ಷಣ್ಮುಖಸ್ವಾಮಿಗಳು [ ೧೮೫೦], 
ಚೆನ್ನಮಲ್ಲಿಕಾರ್ಜುನಸ್ವಾಮಿಗಳು [ ೧೮೭೫], ಅಖಂಡೇಶ್ವರಸ್ವಾಮಿಗಳು [ ೧೯೦೦], 
ನೀಲಕಂಠಸ್ವಾಮಿಗಳು[ ೧೯೪೫], ಸಿದ್ಧವೀರದೇವರು[ ೧೯೫೦] ಶಾಂತಲಿಂಗಸ್ವಾಮಿಗಳು 
[ ೧೯೫೫ ರಿಂದ - ಸದ್ಯ ಇರುವವರು]. 

ಅಪೂರ್ವ ವಿದ್ವತ್ತು , ಉಭಯಭಾಷಾಪಾಂಡಿತ್ಯ , ವ್ಯುತ್ಪನ್ನಮತಿ, ನಿಶಿತಶಾಸ್ತ್ರ 
ಜ್ಞಾನ, ಯೋಗಸಿದ್ದಿ , ಅನುಭಾವದ ದಿವ್ಯ ತೇಜಸ್ಸನ್ನು ಹೊಂದಿದ ಷಣ್ಮುಖಸ್ವಾಮಿಗಳು 
ತಮ್ಮ ಜ್ಞಾನಾನುಭವಗಳನ್ನು ವಚನ ಮತ್ತು ಕೆಲವು ಲಘುಕೃತಿಗಳ ಮೂಲಕ ಲೋಕಕ್ಕೆ 
ಹಂಚಿದ್ದಾರೆ. ೭೧೭ ವಚನಗಳು, ೪೧ ಚೌಪದಿಗಳುಳ್ಳ ಅಖಂಡೇಶ್ವರ ಜೋಗುಳಪದ, 
೭ ಪರಿವರ್ಧಿನಿ ಷಟ್ನದಿಯುಳ್ಳ ಪಂಚಸಂಜ್ಞೆಗಳಪದ ಮತ್ತು ಭಾಮಿನಿ ಷಟ್ನದಿಯಲ್ಲಿ 
ರಚಿತವಾದ ನಿರಾಳ ಸದ್ದುರುಸೊತ್ರ ಇವು ಈಗ ದೊರೆತ ಕೃತಿಗಳು . 


ಪ್ರಸ್ತಾವನೆ 


ಷಣ್ಮುಖಸ್ವಾಮಿಗಳು ತಮ್ಮ ವಚನ ಗ್ರಂಥಕ್ಕೆ 'ತೂಲ್ಯನಿರಾಲಂಬ ಶರಣನ 
ಅರುಹಿನ ಷಟ್‌ಸ್ಥಲ ವಚನ' ಎಂದು ಹೆಸರಿಟ್ಟಿದ್ದಾರೆ 'ತೂಲ್ಯನಿರಾಲಂಬ ಶರಣ' ಎಂಬ 
ಪದ ಅನುಭಾವದ ಉನ್ನತ ಸ್ಥಿತಿಯ ನೆಲೆಯನ್ನು ಸೂಚಿಸುತ್ತದೆ. ಷಣ್ಮುಖಸ್ವಾಮಿಗಳು ಈ 
ಸ್ಥಿತಿಗೆ ನಿಂತು ಈ ವಚನಗಳನ್ನು ರಚಿಸಿದ್ದಾರೆ. ಇವು ಅವರ ' ಅರುಹಿನ ಕುರುಹಿನ' 
ಅಭಿವ್ಯಕ್ತಿಗಳಾಗಿವೆ. 

ಈ ವಚನಗಳನ್ನು ಸ್ವತಃ ಕರ್ತೃವೇ ಸ್ಥಲಾನುಗುಣವಾಗಿ ಜೋಡಿಸಿದಂತೆ 
ಕಾಣುತ್ತದೆ. ಇದು ಮುಖ್ಯವಾಗಿ ಷಟ್‌ಸ್ಥಲ ತತ್ವವನ್ನು ನಿರೂಪಿಸುವ ಗ್ರಂಥ. 
ಈಗಾಗಲೇ ರೂಢಿಗತವಾಗಿ ನಡೆದು ಬಂದ ಈ ತತ್ವಗಳನ್ನು ಪರಂಪರೆಯ 
ಜಾಡಿನಲ್ಲಿಯೇ ಹೆಚ್ಚು ವ್ಯವಸ್ಥಿತವಾಗಿ, ಅಷ್ಟೇ ಖಚಿತವಾಗಿ ಹೇಳುತ್ತ ಸಾಗಿದ್ದಾರೆ. ಇಲ್ಲಿ 
ಬಳಸಿದ ಪರಿಭಾಷೆ, ವಸ್ತು - ಧೋರಣೆ , ರೀತಿ- ನೀತಿ ಎಲ್ಲವೂ ಪೂರ್ವ ಪ್ರಭಾವಿತವೇ 
ಆಗಿವೆ. ಒಟ್ಟು ೧೪ ಸ್ಥಲಗಳಲ್ಲಿ ಕೃತಿ ವಿಭಜನೆಗೊಂಡಿದೆ : ಪಿಂಡಸ್ಥಲ, ಪಿಂಡಜ್ಞಾನಸ್ಥಲ, 
ಸಂಸಾರಹೇಯಸ್ಥಲ , ಗುರುಕರುಣಸ್ಥಲ, ಲಿಂಗಧಾರಣಸ್ಥಲ , ವಿಭೂತಿಸ್ಥಲ, ರುದ್ರಾಕ್ಷಿ 
ಸ್ಥಲ, ಪಂಚಾಕ್ಷರಿಸ್ಥಲ, ಭಕ್ತಸ್ಥಲ, ಮಾಹೇಶ್ವರಸ್ಥಲ, ಪ್ರಸಾದಿಸ್ಥಲ, ಪ್ರಾಣಲಿಂಗಿಸ್ಥಲ, 
ಶರಣಸ್ಥಲ, ಐಕ್ಯಸ್ಥಲ. 

ಷಣ್ಮುಖಸ್ವಾಮಿಗಳ ವಚನಗಳಲ್ಲಿ ಅನುಭಾವ - ತತ್ವ - ಸಾಹಿತ್ಯ ಮೂರೂ 
ಮುಪ್ಪುರಿಗೊಂಡಿವೆ. ಅನುಭಾವ ಮಾರ್ಗಕ್ಕೆ ಅಂತರಂಗ ನಿರೀಕ್ಷಣೆ ಪ್ರಥಮ ಸೋಪಾನ. 
ಇದನ್ನರಿತ ಸಾಧಕ ಮೊದಲು ತನ್ನ ಅಂತರಂಗವನ್ನು ಬಗಿದು ನೋಡುತ್ತಾನೆ. 
ಪಂಚೇಂದ್ರಿಯ, ಅರಿಷಡ್ವರ್ಗ, ಕರಣಚತುಷ್ಟಯ , ತಾಪತ್ರಯ ಮೊದಲಾದವುಗಳಿಂದ 
ತನ್ನ ತನು - ಮನದಲ್ಲುಂಟಾದ ವಿಕಾರ, ದೌರ್ಬಲ್ಯಗಳನ್ನು ಗುರುತಿಸಿ , ಎತ್ತಿ ಹೇಳಿ 
ಅವುಗಳನ್ನು ನಿರಸನ ಮಾಡಲು ಮುಂದಾಗುತ್ತಾನೆ . ಅದು ಸ್ವಯಂ ಸಾಧ್ಯವಾಗದಾಗ 
ಗುರುವಿನ ಮೊರೆಹೋಗುತ್ತಾನೆ ; ಶರಣರಲ್ಲಿ ಕಿಂಕರತ್ವವನ್ನು ತೋರುತ್ತಾನೆ. ಇದು ಎಲ್ಲ 
ಪ್ರಮುಖ ಶರಣರ ವಚನಗಳಲ್ಲಿ ಕಂಡುಬರುವ ಒಂದು ಕ್ರಮ . ಅಂತರಂಗ ನಿರೀಕ್ಷಣೆ 
ಬಸವಾದಿಗಳ ವಚನಗಳಲ್ಲಿ ಅನಿವಾರವಾದ ಭಾವತೀವ್ರತೆಯಿಂದ ತುಂಬ 
ಶಕ್ತಿಯುತವಾಗಿ ಮೂಡಿ ಬಂದಿದ್ದರೆ , ಮುಂದೆ ಬಂದ ವಚನಕಾರರಲ್ಲಿ ಅದು ಷಟ್‌ಸ್ಥಲ 
ಸಿದ್ದಾಂತದ ಒಂದು ಪಾರಂಪರಿಕ ಭಾಗವಾಗಿ ಮಾತ್ರ ಬಂದಿದೆ. ಷಣ್ಮುಖಸ್ವಾಮಿಗಳ 
ವಚನಗಳಲ್ಲಿ ಈ ಎರಡೂ ಲಕ್ಷಣಗಳು ತೋರುತ್ತವೆ. 

“ ಕೆಟ್ಟೆ ಕೆಟ್ಟೆನಯ್ಯ ಒಡಲುಪಾಧಿವಿಡಿದು, 
ಕೆಟ್ಟೆ ಕೆಟ್ಟೆನಯ್ಯ ಒಡಲದುರ್ಗುಣದೊಡನಾಡಿ, 
ಕೆಟ್ಟೆ ಕೆಟ್ಟೆನಯ್ಯ ನಿಮ್ಮಡಿಯ ಶಕ್ತಿಯಮರೆದು ಅಖಂಡೇಶ್ವರಾ''. 
' ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ, 
ಇಂದ್ರಿಯಗಳೆಂಬ ಶಾಖೆಗೆ ಹಾರಿ, ವಿಷಯಗಳೆಂಬ ಹಣ್ಣು ಫಲಗಳ ಗ್ರಹಿಸಿ, 
ಭವದತ್ತ ಮುಖವಾಗಿ ಹೋಗುತ್ತಿದೆನೋಡಾ. 


xxxii 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಈ ಮನವೆಂಬ ಮರ್ಕಟನ ನಿಮ್ಮ ನೆನಹೆಂಬ ಪಾಶದಲ್ಲಿ ಕಟ್ಟಿ 
ಎನ್ನನುಳುಹಿಕೊಳ್ಳಯ್ಯ ಅಖಂಡೇಶ್ವರಾ''. 
' ಸಾಕು ಮಾಡದು ಭವಬಂಧನಂಗಳ, ನೂಕಿ ಬಿಡದು ಸಕಲ ಸಂಸಾರವ, 
ಬೇಕೆಂದೆಳಸುವುದು ವಿಷಯ ಭೋಗಕ್ಕೆ 
ಶಿವಶಿವಾ ! ಈ ಕಾಕುಮನಕ್ಕೇನು ಮಾಡಲಿ ? 
ಹರಹರ ! ಈ ಕಳ್ಳಮನಕ್ಕೆಂತು ಮಾಡಲಿ ? 
ಅಖಂಡೇಶ್ವರಾ, ನಿಮ್ಮ ಕೃಪಾವಲೋಕನದಿಂದ ನೋಡಿ ಪಾಲಿಸುವುದಯ್ಯ 
ನಿಮ್ಮ ಧರ್ಮ, ನಿಮ್ಮ ಧರ್ಮ''. 

೩೦ 
ಈ ವಚನಗಳಲ್ಲಿ ಭಾವತೀವ್ರತೆಯ ಸ್ಪರ್ಶದ ಜೊತೆಗೆ ಉದ್ದೇಶಪೂರ್ವಕವಾದ 
ರಚನಾ ಕೌಶಲ್ಯವೂ ಮೇಳೆಸಿದೆ. 

'ಶಿವಶಿವಾ, ಎನ್ನ ಮನದಾಳಾಪವ ಅವಧರಿಸಯ್ಯ . 
ಸ್ವಾಮಿ ಎನಗೆ ಭಕ್ತಿಬೇಡ, ಜ್ಞಾನಬೇಡ, ವೈರಾಗ್ಯಬೇಡ, ವಿರಕ್ತಿಯು ಬೇಡ. 
ನಿಮ್ಮ ಶರಣರು ಉಟ್ಟ ಮೈಲಿಗೆ, ಉಗುಳಿದ ತಾಂಬೂಲ, 
ಒಕ್ಕುಮಿಕ್ಕ ಪ್ರಸಾದವನೆ ಕರುಣಿಸಿ, 
ಅವರ ಪಡುಗ ಪಾದರಕ್ಷೆಯನಿಡುವುದಕ್ಕೆ ಯೋಗ್ಯನ ಮಾಡಿ 
ಅವರ ಕಡೆಯ ಬಾಗಿಲನೆ ಕಾಯ್ದಂತೆ ಮಾಡಯ್ಯ ಅಖಂಡೇಶ್ವರಾ''. ೧೭೬ 
' ಮಾದಾರ ಚೆನ್ನಯ್ಯನ ಬಾಯ ತಾಂಬೂಲವ ಮೆಲುವೆ. 
ಡೋಹರ ಕಕ್ಕಯ್ಯನ ಒಕ್ಕುಮಿಕ್ಕುದನುಂಬೆ, 
ಚೋಳಿಯಕ್ಕನ ಊಳಿಗದವನಾಗುವೆ, ಶ್ವಪಚಯ್ಯನ ಆಳಾಗಿರುವೆ. 
ಇನ್ನುಳಿದ ಸಕಲ ಗಣಂಗಳ ತೊತ್ತು ಬಂಟ ಲೆಂಕನಾಗಿ 
ರಾಜಾಂಗಣ ಬಳಿಯುವೆನಯ್ಯ ಅಖಂಡೇಶ್ವರಾ'. 

೪೦೦ 
ಇಲ್ಲಿ ನೃತ್ಯಭಾವ ನಿರಾಡಂಬರ ನುಡಿಗಳಲ್ಲಿ ಪ್ರಕಟವಾಗಿದೆ. 

ಷಟ್‌ಸ್ಥಲ, ಷಣ್ಮುಖಸ್ವಾಮಿಗಳಲ್ಲಿಕೇವಲ ಸಾಧನೆಯ ಮಾರ್ಗವಾಗಿರದೆ ಒಂದು 
ಸಿದ್ದಾಂತವೂ ಆಗಿದೆ. ಅದರ ಸಶಾಸ್ತ್ರೀಯ ನಿರೂಪಣೆ ಇವರ ಎಲ್ಲ ವಚನಗಳಲ್ಲಿ ಒಡೆದು 
ಕಾಣುತ್ತದೆ . ಒಂದೊಂದು ಸ್ಥಲದ ಸ್ವರೂಪ- ಲಕ್ಷಣ, ವೈಶಿಷ್ಟ್ಯಗಳು - ಅದರೊಳಗೆ 
ಸೇರುವ ಭಕ್ತಿ ಜ್ಞಾನ ವೈರಾಗ್ಯ ಅನುಭಾವ ದಾಸೋಹ ಕಾಯಕ ಶಿವಯೋಗ ಶೀಲ 
ಚಾರಿತ್ರ ಎಲ್ಲವೂ ಇಲ್ಲಿ ಒಂದು ನಿಶ್ಚಿತ ರೂಪದಲ್ಲಿ ವಿವರಿಸಲ್ಪಟ್ಟಿವೆ. 'ಸದಾಚಾರದಲ್ಲಿ 
ನಡೆವುದು, ಶಿವನಲ್ಲಿ ಭಕ್ತಿಯಾಗಿರುವುದು, ಲಿಂಗಜಂಗಮ ಒಂದೆಯಾಗಿ ಕಾಂಬುದು, 
ವಿಭೂತಿ ರುದ್ರಾಕ್ಷಿ ಲಿಂಗಧಾರಣ ಮುಂತಾದ ಶಿವಲಾಂಛನವುಳ್ಳಂಥ ಶಿವಶರಣರಲ್ಲಿ 
ಅತಿಭಕ್ತಿಯಾಗಿರುವುದು'' ಸದ್ಭಕ್ತನ ಲಕ್ಷಣವಾದರೆ, ' ಪರಸ್ತ್ರೀಯರನ್ನು ಮುಟ್ಟದೆ, 
ಪರಧನ ಅಪಹರಿಸದೆ, ಪರದೈವ ಪೂಜಿಸದೆ, ಪರಹಿಂಸೆ ಮಾಡದೆ, ಪರಲೋಕದ 
ಫಲಪದವ ಬಯಸದೆ, ಮನವು ನಿರ್ಮಲವಾಗಿ ಇಷ್ಟಲಿಂಗದಲ್ಲಿ ನಿಷ್ಠೆ ಬಲಿದು, ಕಷ್ಟ 


ಪ್ರಸ್ತಾವನೆ 


XXXili 


ಜನ್ಮಂಗಳ ಕಡೆಗೊಡ್ಡಿರುವುದು'' ವೀರ ಮಾಹೇಶ್ವರನ ಲಕ್ಷಣ. ಇನ್ನು ಶರಣನಾದವನು 
ಹೇಗಿರಬೇಕು ? ' ಶರಣನಾದಡೆ ಮುರಿದ ಬಂಗಾರವ ಬೆಳಗಾರದಲ್ಲಿ ಬೆಚ್ಚಂತಿರಬೇಕು 
ಲಿಂಗದಲ್ಲಿ , ಶರಣನಾದಡೆ ಶುಭ್ರವಸ್ತ್ರಕ್ಕೆ ಅಡ್ಕೊತಿದಂತಿರಬೇಕು ಲಿಂಗದಲ್ಲಿ , ಶರಣ 
ನಾದಡೆ ಕರಕುಕಟ್ಟಿರದ ಲೋಹದ ಪುತ್ತಳಿಯಂತಿರಬೇಕು ಲಿಂಗದಲ್ಲಿ' , ಹಾಗೆಯೇ 
ಅನುಭಾವಿಯ ಇರವು ಹೇಗೆ ? “ ಅನುಭಾವಿಯಾದೊಡೆ ತಿರುಳು ಕರಗಿದ ಹುರಿದ 
ಬೀಜದಂತಿರಬೇಕು. ಅನುಭಾವಿಯಾದೊಡೆ ಸುಟ್ಟ ಸರವಿಯಂತಿರಬೇಕು. ಅನುಭಾವಿ 
ಯಾದೊಡೆ ದಗಪಟದಂತಿರಬೇಕು. ಅನುಭಾವಿಯಾದೊಡೆ ದರ್ಪಣದೊಳಗಣ 
ಪ್ರತಿಬಿಂಬ ದಂತಿರಬೇಕು''. ಕೊನೆಯದಾಗಿ ಸಮರಸೈಕ್ಯದ ಸ್ವರೂಪು ಎಂತಹದು ? 
“ ಕಾಲಿಲ್ಲದ ನಡೆ, ಒಡಲಿಲ್ಲದ ರೂಪು, ಕಂಗಳಿಲ್ಲದ ನೋಟ, ಮನವಿಲ್ಲದ ಬೇಟ, 
ಭಾವವಿಲ್ಲದ ತೃಪ್ತಿ ಜೀವವಿಲ್ಲದ ಸುಳುಹು''. ಅದು ' ನದಿ ನದಿಯ ಕೂಡಿದಂತೆ , 
ಬಯಲು ಬಯಲ ಬೆರೆತಂತೆ, ಮಾತು ಮಾತ ಕಲೆತಂತೆ , ಜ್ಯೋತಿ ಜ್ಯೋತಿ 
ಒಂದಾದಂತೆ ಘನಗಂಭೀರ ಮಹಾಬೆಳಗಿನೊಳಗೆ ನಾನು ನೀನೆಂಬುದೇನುವನೂ 
ಅರಿಯದೆ ಮೌನದಿಂದಿರುವುದು''. 
- ಷಣ್ಮುಖಸ್ವಾಮಿಗಳು ಭಕ್ತಿ - ಜ್ಞಾನ - ವೈರಾಗ್ಯ , ಜಪ - ತಪ - ಅನುಷ್ಠಾನಗಳಿಂದ 
ಯೋಗದ ಸಿದ್ದಿಯನ್ನು ಪಡೆದ ಶಿವಯೋಗಿಗಳು. ಹೀಗಾಗಿ ಅವರ ವಚನಗಳಲ್ಲಿ 
ಯೋಗ- ಶಿವಯೋಗಗಳ ವಿಚಾರ ತುಂಬ ವ್ಯಾಪಕವಾಗಿ ಬರುತ್ತದೆ. ಪ್ರಾಣಲಿಂಗಿಸ್ಥಲದ 
ಬಹುಸಂಖ್ಯೆಯ ವಚನಗಳು ಇವುಗಳ ವಿವರಣೆಗಾಗಿಯೇ ಮೀಸಲಾಗಿವೆ. ಮಂತ್ರ , 
ಲಯ , ಹಠ, ರಾಜಯೋಗ, ಅಷ್ಟಾಂಗಯೋಗ, ತಾರಕಯೋಗ, ಶಾಂಭವೀಚಕ್ರ 
ಮೊದಲಾದವುಗಳ ಲಕ್ಷಣಗಳನ್ನು ಕ್ರಮವತ್ತಾಗಿ ಹೇಳುತ್ತ ಸಾಗಿ, ಇವೆಲ್ಲವುಗಳನ್ನು 
ಮೀರಿದ ಶಿವಯೋಗದಿಂದಲೇ ವ್ಯಕ್ತಿಯ ಪರಿಪೂರ್ಣ ಸಿದ್ಧಿ ಸಾಧ್ಯ ಎಂಬುದನ್ನು ಇಲ್ಲಿ 
ಎತ್ತಿ ತೋರಲಾಗಿದೆ. ಇಲ್ಲಿಯ ನಿರೂಪಣೆ ಹೆಚ್ಚು ಶಾಸ್ತ್ರೀಯವೂ , ತಾತ್ವಿಕವೂ , ವಿವರ 
ಣಾತ್ಮಕವೂ ಆಗಿದೆ. ಇದು ನಿಯಮಯೋಗದ ಲಕ್ಷಣ : “ ಸಕಲ ವಿಷಯಂಗಳಲ್ಲಿ 
ಉದಾಸೀನತ್ವವು, ಶಿವಾಗಮೋಕಂಗಳಲ್ಲಿ ವಿಶ್ವಾಸವು, ಸತ್ಯದಲ್ಲಿ ಎರಕತೆಯು. 
ದೇಹಶೋಷಣರೂಪವಾದ ತಪವು, ನಾನಾರು ಮೋಕ್ಷವೆಂತಪ್ಪುದೆಂಬಾಲೋಚನೆಯು, 
ಭಸ್ಮನಿಷಾದಿ ವ್ರತವು, ಶಿವಲಿಂಗಾರ್ಚನೆಯು, ಪ್ರಣವಪಂಚಾಕ್ಷರಾದಿ ಮಂತ್ರ ಜಪವು, 
ಲೋಕವಿರುದ್ದ ವೇದ ವಿರುದ್ದವಾದ ಮಾರ್ಗಂಗಳಲ್ಲಿ ಮನವೆರಗದಿಹುದು, ಯೋಗ 
ಶಾಸ್ತ್ರಂಗಳ ಕೇಳುವುದು , ಸತ್ಪಾತ್ರಯುಕ್ತವಾಗಿಹುದು ನಿಯಮಯೋಗ ನೋಡಾ 
ಅಖಂಡೇಶ್ವರಾ.?' ಇದು ಶಿವಯೋಗಿಯ ಸ್ವರೂಪ : ಕಾಲಿಲ್ಲದೆ ನಡೆಯಬಲ್ಲಡೆ 
ಶಿವಯೋಗಿಯೆಂಬೆನಯ್ಯ , ಕೈಯಿಲ್ಲದೆ ಮುಟ್ಟಬಲ್ಲಡೆ ಶಿವಯೋಗಿಯೆಂಬೆನಯ್ಯ , 
ಕಣ್ಣಿಲ್ಲದೆ ನೋಡಬಲ್ಲಡೆ ಶಿವಯೋಗಿಯೆಂಬೆನಯ್ಯ , ಕಿವಿಯಿಲ್ಲದೆ ಕೇಳಬಲ್ಲಡೆ 
ಶಿವಯೋಗಿಯೆಂಬೆನಯ್ಯ , ನಾಲಿಗೆಯಿಲ್ಲದೆ ಸವಿಯಬಲ್ಲಡೆ ಶಿವಯೋಗಿಯೆಂಬೆನಯ್ಯ , 
ನಾಸಿಕವಿಲ್ಲದೆ ವಾಸಿಸಬಲ್ಲಡೆ ಶಿವಯೋಗಿಯೆಂಬೆನಯ್ಯ . ಮನವಿಲ್ಲದೆ ನೆನೆಯಬಲ್ಲಡೆ 
ಶಿವಯೋಗಿಯೆಂಬೆನಯ್ಯ , ತಾನಿಲ್ಲದೆಕೂದಬಲ್ಲಡೆ ಶಿವಯೋಗಿಯೆಂಬೆನಯ್ಯ . ಇಂತೀ 


XXXiv 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಭೇದವನರಿಯದೇ ವೇಷವ ಧರಿಸಿ ತಿರುಗುವರೆಲ್ಲರು ಭವರೋಗಿಗಳೆಂಬೆನಯ್ಯ 
ಅಖಂಡೇಶ್ವರಾ?”. 
- ಷಣ್ಮುಖಸ್ವಾಮಿಗಳು ತುಂಬ ಸೊಗಸಾದ ಸತಿಪತಿಭಾವದ ವಚನಗಳನ್ನು 
ರಚಿಸಿದ್ದಾರೆ. ಶರಣಸತಿ ಲಿಂಗಪತಿ ಭಾವ ಶರಣಸ್ಥಲದಲ್ಲಿ ನಿಂತ ಸಾಧಕನಲ್ಲಿ ತೋರುವ 
ಒಂದು ವಿಶಿಷ್ಟ ಲಿಂಗವಿಕಳಾವಸ್ಥೆ, ಆಗ ಶರಣ ತಾನು ಸತಿಯಾಗಿ, ಲಿಂಗವನ್ನೇ 
ಪತಿಯೆಂದು ಭಾವಿಸಿ, ಲೌಕಿಕ ಸತಿಯರು ಅಗಲಿದ ಪತಿಯನ್ನು ಸೇರಲು ಹಲುಬಿ 
ಹಂಬಲಿಸುವ ರೀತಿಯಲ್ಲಿ, ಅವನು ವಿರಹ - ಹುಸಿಕೋಪ ತಾಪ; ಮುನಿಸು 
ಮೂದಲಿಕೆಗಳನ್ನು ಪ್ರಕಟಿಸುತ್ತಾನೆ. ಪತಿ ಬಂದು ಬೆರೆತಾಗ ಆಗುವ ಆನಂದ, ಪುಳಕ, 
ಸುಖಾತಿಶಯಗಳನ್ನೆಲ್ಲ ಲೌಕಿಕಸತಿ ಅನುಭವಿಸಿ ಅನುರಕ್ತಿಪಡುವಂತೆ, ಶರಣಸತಿಯೂ 
ಆನಂದಪಡುತ್ತಾನೆ. ಆದರೆ ಇಷ್ಟು ಮಾತ್ರ ವ್ಯತ್ಯಾಸ : ಲೌಕಿಕಪತಿ ಸಾಕಾರನಾದರೆ , 
ಲಿಂಗಪತಿ ನಿರಾಕಾರ, ಒಂದರ ಸುಖವನ್ನು ವರ್ಣಿಸಬಹುದು, ನೆನೆಯಬಹುದು. 
ಇನ್ನೊಂದರ ಸುಖವನ್ನು ವರ್ಣಿಸಲೂಬಾರದು, ನೆನೆಯಲೂಬಾರದು. ಅದು ಅವ್ಯಕ್ತ , 
ಅನುಭವಗಮ್ಯ . ಇಂಥ ಲಿಂಗಪತಿಯನ್ನು ಬೆರೆತು ಸಮರಸಾನಂದಸುಖವನ್ನು 
ಅನುಭವಿಸಿದ ಶರಣರು ಅದನ್ನು ತಮ್ಮ ವಚನಗಳಲ್ಲಿ ಭಾವಗರ್ಭಿತ ಸುಕೋಮಲ 
ಮಧುರೋಕ್ತಿಗಳಿಂದ ಅಭಿವ್ಯಕ್ತಪಡಿಸಿದ್ದಾರೆ . ಮಹಾದೇವಿಯಕ್ಕ , ಉರಿಲಿಂಗದೇವ, 
ಗಜೇಶ ಮಸಣಯ್ಯ , ಬಸವಣ್ಣನವರ ಈ ಭಾವದ ವಚನಗಳು ತುಂಬ ಪ್ರಸಿದ್ಧವಾಗಿವೆ. 
ಅವುಗಳಿಂದ ಪ್ರಭಾವಿತರಾದ ಷಣ್ಮುಖಸ್ವಾಮಿಗಳು ಅಷ್ಟೇ ಸತ್ವಪೂರ್ಣವಾದ 
ವಚನಗಳನ್ನು ರಚಿಸಿ, ಅವರ ಸಾಲಿನಲ್ಲಿ ತಾವೂ ಒಬ್ಬರಾಗಿ ನಿಲ್ಲುವ ಯೋಗ್ಯತೆ 
ಪಡೆದಿದ್ದಾರೆ. ಇಲ್ಲಿ ಕೆಲವುಉದಾಹರಣೆಗಳನ್ನು ನೋಡಬಹುದು. 
ವಿರಹದ ವ್ಯಥೆ : 

ಚಿತ್ತದೊಲ್ಲಭನ ಕಾಣದೆ ಚಿಂತೆಗೊಂಡಿತು ನೋಡಾ ಎನ್ನ ಮನವು. 
ಹೊತ್ತಿನ ಗೊತ್ತಿಗೆ ಬಾರದಿರ್ದಡೆ ಹೊತ್ತು ಹೋಗದು ಕೇಳಿರೇ . 
ಕರ್ತೃ ಅಖಂಡೇಶ್ವರನು ಬಾರದಿರ್ದಡೆ ಕತ್ತಲೆಯ ಕಳೆಯಲಾರೆನವ್ವಾ ”. ೫೭೬ 
“ ಬುದ್ದಿಗೂಡದು ನಿದ್ರೆ ಬಾರದು ಎನಗೆ, ಸುದ್ದಿಯ ಹೇಳಿರೆ ಆತಗೆ. 
ಸದ್ದಿಲ್ಲದೆ ಎದ್ದು ಹೋದನು ನೋಡಿರೆ , ಮುದ್ದಿಸಿ ಮುನಿಸು ತಿಳುಪಿ 
ಇದ್ದಲ್ಲಿಗೆ ಕರೆದು ತನ್ನಿರೆ ಅಖಂಡೇಶ್ವರನೆಂಬ ಶಿವನ''. 

೫೭೭ 
“ ನಾನೇನೆಂದೆನೇ ತಾನೇತಕೆ ಮುನಿದನೆ ? ಮಾನಿನಿ ಹೋಗಿಕರೆದುತಾರೆ, 
ಅಖಂಡೇಶ್ವರನೆಂಬ ಇನಿಯನ'. 
“ ಜೀವದೊಡೆಯನನಗಲಿ ಜೀವಿಸಲಾರೆನವ್ಯಾ , 
ನಿಮಿಷ ನಿಮಿಷಾರ್ಧವಾದಡು ಬಾಳಲಾರೆನವ್ಯಾ . 
ಹೇಳಲಿನ್ನೇನು ಸಾವು ಬಂದಿತ್ತಾ , ಕಂಡರೆ ಹೇಳಿರೆ ? ಹೇಳಿರಾ . 
ನಮ್ಮ ತಂಗಿಯ ಭಾವನ ಕರೆದು ತೋರಿರವ್ಯಾ , 
ನಮ್ಮ ಅಖಂಡೇಶ್ವರನೆಂಬ ನಲ್ಲನ '. 


೫೮೦ 


೫೮೨ 


ಪ್ರಸ್ತಾವನೆ 


XXXV 


೫೯೫ 


غغغ 


ಮಿಲನದ ಕಥೆ : 

ನಲ್ಲನ ಕೂಡಿದ ಸುಖವ ಮೆಲ್ಲನೆ ಉಸುರುವೆ ಕೇಳಿರಾ , 
ಏಳುನೆಲೆ ಮಣಿಮಾಡದ ಮಾಣಿಕ್ಯದುಪ್ಪರಿಗೆಯ ಮೇಲೆ ಚಪ್ಪರಮಂಚವ ಹಾಸಿ, 
ಒಪ್ಪದೂಟವ ನೀಡಿ, ಕರ್ಪುರ ವೀಳ್ಯವ ಕೊಟ್ಟು 
ಲಜ್ಜೆಗೆಟ್ಟು ನಾಚಿಕೆಯ ತೊರೆದು, 
ತನು ಜರ್ಜರಿತವಾಗಿ, ತೆಕ್ಕೆ ಚುಂಬನಾದಿಗಳಿಂದೆ 
ಅಮರ್ದಪ್ಪಿ ಅಸ್ತಿಗಳು ನುಗ್ಗುನುರಿಯಾಗಿ 
ಮನದ ಪರಿಣಾಮ ಹೊರಹೊಮ್ಮಿ 
ಪರಮಾನಂದದ ಮಹಾ ಪರಿಣಾಮದ ಸುಗ್ಗಿಯೊಳಗೆ 
ಪರವಶಗೊಂಡಿರ್ದೆನು ಅಖಂಡೇಶ್ವರನೆಂಬ ನಲ್ಲನ ಕೂಡಿ'' 
ಕೇಳಿಕೇಳಿರವ್ಯಾ , ನಮ್ಮ ಮನೆಯಾತನ ಒಂದು ಬೆಡಗು ಬಿನ್ನಾಣವ . 
ಎನ್ನ ಕಟ್ಟಿದ ಮುಡಿಯ ಸಡಿಲಿಸಿದ, ಎನ್ನ ಉಟ್ಟುದ ಸೆಳೆದುಕೊಂಡ, 
ಎನ್ನ ತೊಟ್ಟುದ ಬಿಡಿಸಿದ, ಎನ್ನ ಲಜ್ಜೆ ನಾಚಿಕೆಯ ತೊರೆಸಿದ. 
ಎನ್ನ ಮೌನದಲ್ಲಿರಿಸಿ, ಎನ್ನ ಕರವಿಡಿದು ಕರೆದುಕೊಂಡು, 
ತಾನುಂಬ ಪರಿಯಾಣದಲ್ಲಿ ಎನ್ನ ಕೂಡಿಕೊಂಡು ಉಂಡನು , 
ಕೇಳಿರವ್ವಾ ನಮ್ಮ ಅಖಂಡೇಶ್ವರನು''. 

ಶೀಲ ಚಾರಿತ್ರ ವ್ರತ ನೇಮಗಳು ವ್ಯಕ್ತಿತ್ವದ ಉನ್ನತ ಮೌಲ್ಯಗಳು, ನೆಮ್ಮದಿಯ 
ಬದುಕಿಗೆ ತಾರಕವೆನಿಸಿದ ಇವುಗಳನ್ನು ಕುರಿತು ಎಲ್ಲ ಶರಣರು ಬೋಧಿಸುತ್ತ 
ಬಂದಿದ್ದಾರೆ. ಷಣ್ಮುಖಸ್ವಾಮಿಗಳ ವಚನಗಳಲ್ಲಿಯೂ ಇವುಗಳ ನಿರೂಪಣೆ ತುಂಬ 
ಪರಿಣಾಮಕಾರಿಯಾಗಿ ಮೂಡಿನಿಂತಿದೆ. 

' ಇದಿರಿನಲ್ಲಿ ಜಂಗಮವು ಬರುವುದ ಕಂಡು ಸದರನಿಳಿದು ನಡೆದು ಹೋಗಿ 
ಚರಣಕ್ಕೆರಗುವುದೇ ಉತ್ತಮ ಭಕ್ತಿ ' ಸಟೆಯನಾಡದೆ ಸತ್ಯವಚನವ ನುಡಿವಾತ, ಕುಟಿಲ 
ಕುಹಕವ ಮರೆತು ಸದಾಚಾರದಲ್ಲಿ ನಡೆವಾತನೆ ಸದ್ಯಕ್ಕೆ ' ಸತ್ಕಾಯಕದಿಂದ ತಂದ 
ದ್ರವ್ಯಂಗಳ ಅಂದಂದಿಂಗೆ ಗುರುಲಿಂಗಜಂಗಮಕ್ಕೆ ವಂಚನೆಯಿಲ್ಲದೆ ಸವೆಸಿ 
ಹಿಂದುಮುಂದನೆಣಿಸದೆ ಇಂದಿಂಗೆ ನೂರು ತುಂಬಿತೆಂಬವನೆ ಆನಂದಭಕ್ತ ' ಹುಸಿ ಕಳವು 
ಪರದಾರ ಹಿಂಸೆಯ ಬಿಟ್ಟು ಲೋಕದ ಮಚ್ಚು ಸುಟ್ಟು , ಸಚ್ಚಿದಾನಂದ ಲಿಂಗದಲ್ಲಿ ಮನ 
ಬೆಚ್ಚಂತಿರ್ಪಡೆ ಅಚ್ಚ ಮಹೇಶ್ವರ' ' ಸುರಚಾಪದಂತೆ ತೋರಿ ಅಡಗುವ ಮನವ 
ನಚ್ಚಬೇಡ' ' ಸಿರಿ ಬಂದೊದಗಿತೆಂದು ಹಿರಿದಾಗಿ ಹಿಗ್ಗಬೇಡ, ಸಿರಿ ಎಂಬುದು ಕನಸಿನ 
ಪರಿ ' 'ಕಾಮವುಳ್ಳವಂಗೆ ಲಿಂಗದ ಪ್ರೇಮವಿನ್ನೆಲ್ಲಿಯದು' ' ತಾ ಒಳ್ಳೆಯವನಾದಡೆ 
ಸರ್ವರೂ ತನಗೆ ಒಳ್ಳೆಯವರಾಗಿರ್ಪರು' ' ನುಡಿಯಬೇಕು ಸತ್ಯ ಸದಾಚಾರವುಳ್ಳವ 
ರೊಡನೆ ಅನುಭಾವವ' ' ಮಾಡಲಾಗದು ಭವಿ ಸಂಗವ , ನೆರೆ ಹೊಲ್ಲ ದುರಾಚಾರಿಗಳ , 
ಮಾಡಬಾರದು ಮನಹೀನ ಮತಿಬ್ಬ ಸ್ವರ ಸಂಗವ' ' ಸಂಗ ಲೇಸು ಸಾಧುಮಹಾ 
ಪುರುಷರ, ಸಂಗ ಲೇಸು ಸದ್ಬಕ್ಕ ಶರಣಜನಂಗಳ' ' ದಯವಿರಬೇಕು ಸಕಲ ಪ್ರಾಣಿ 


Xxxvi 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಗಳಲ್ಲಿ , ಭಯವಿರಬೇಕು ಗುರುಲಿಂಗ ಜಂಗಮದಲ್ಲಿ , ನಯವಿರಬೇಕು ಸಕಲ 
ಗುಣಂಗಳಲ್ಲಿ , ಸ್ನೇಹವಿರಬೇಕು ನುಡಿಗಡಣದಲ್ಲಿ ' ಅಂಗಕ್ಕೆ ಆಚಾರವೇ ಚೆಲುವು, 
ಮನಕ್ಕೆ ಮಹಾನುಭಾವವೆ ಚೆಲುವು, ಆತ್ಮಂಗೆ ಅರುಹೆ ಚೆಲುವು, ಪರಧನ ಪರಸ್ತ್ರೀಯರ 
ಮುಟ್ಟೆನೆಂಬುದೆ ಶೀಲ, ಒಡಲುಪಾಧಿಕೆಯವಿಡಿದು ಅನ್ಯರ ಅನ್ನ ವಸ್ತ್ರಂಗಳ 
ಬಾಯಿದೆರೆದು ಬೇಡೆನೆಂಬುದೆ ವ್ರತ, ಸಕಲ ಪದಾರ್ಥಗಳ ಲಿಂಗಕ್ಕೆ ಕೊಡದೆ 
ಅಂಗದಿಚ್ಛೆಗೆ ಕೊಳ್ಳೆನೆಂಬುದೆ ನೇಮ ' - ಹೀಗೆ ಆತ್ಮೀಯವಾದ ನುಡಿಗಳಲ್ಲಿ ನಯವಾಗಿ 
ನೀತಿಬೋಧೆ ಮಾಡಿ, ವ್ಯಕ್ತಿ ಚಾರಿತ್ರ ಸಂಪನ್ನನಾಗಿ ಸಾರ್ಥಕ ಜೀವನ ಸಾಗಿಸಲು 
ಪ್ರೇರಣೆ ನೀಡಿದ್ದಾರೆ. 

ಸಮಾಜದಲ್ಲಿ ಎಲ್ಲರಿಗೂ ನಯವಾದ ನೀತಿಬೋಧೆನಾಟುವುದಿಲ್ಲ. ಕೆಲವರ ನಡೆ 
ನುಡಿ - ನಂಬಿಕೆಗಳನ್ನು ತಿದ್ದಲು ಕಟುನುಡಿಗಳ ಚಾಟಿಯೇಟನ್ನು ಕೊಡಬೇಕಾಗುತ್ತದೆ. 
ಷಣ್ಮುಖಸ್ವಾಮಿಗಳು ತತ್ಕಾಲೀನ ಸಮಾಜದಲ್ಲಿ ಕಂಡುಬಂದ ವೈಪರೀತ್ಯಗಳನ್ನು 
ಕಠೋರವಾಗಿ ವಿಮರ್ಶಿಸಿ, ಅವರನ್ನು ಋಜುಮಾರ್ಗಕ್ಕೆ ತರಲು ಪ್ರಯತ್ನಿಸಿದ್ದಾರೆ. 

ಅನ್ಯರಲ್ಲಿ ಅವಗುಣ ಅರಸುವವರನ್ನು ತನ್ನ ಎಡೆಯಲ್ಲಿ ಕಪ್ಪೆ ಸತ್ತು ಬಿದ್ದುದನರಿ 
ಯದೆ ಪರರ ಎಡೆಯಲ್ಲಿ ನೊಣವ ಅರಸುವ ಮರುಳುಗಳೆಂದು ಕರೆದರೆ , ವೇಷಧಾರಿ 
ಮಹಾಂತರನ್ನು 'ಹೊರಗೆ ಆಡಂಬರದ ವೇಷವ ತಾಳಿ ಜಡೆಯ ಬಿಟ್ಟರೇನು ಆಲದ 
ಮರಕ್ಕೆ ಬೇರಿಳಿದಂತೆ' ಎಂದು ನಿಂದಿಸುತ್ತಾರೆ. ಏಕಭಾಜನಿಗಳೆಂಬುವರನ್ನು ಮನ ಬಂದ 
ಪರಿಯಲ್ಲಿ ಹಾಯ್ಕ ಹಾಯ್ಕ ಒಟ್ಟಿಸಿಕೊಂಡು ಬಾಯಿಗೆ ಬಂದಂತೆ ತಿಂಬುವ 
ಜೀವಗಳ್ಳರು' ಎಂದು ನುಡಿಯುತ್ತಾರೆ. ವೇಷ- ಭಾಷೆ- ಗುಣಗಳಲ್ಲಿ ಮೋಸಗಾರಿಕೆ 
ಯನ್ನು ತುಂಬಿಕೊಂಡು, ನಾವು ಸಹಭೋಜನ ಮಾಡುವವರೆನ್ನುವರಿಗೆ ' ಭಾಷೆ 
ಗಳ್ಳರಿಗೇಕೊ ಸಹಭೋಜನ , ದ್ವೇಷಗುಣಿಗಳಿಗೇಕೊ ಸಹಭೋಜನ, ವೇಷಧಾರಿ 
ಗೇಕೋ ಸಹಭೋಜನ, ಹುಸಿ ಹುಂಡಗೇಕೋ ಸಹಭೋಜನ' ಎಂದು ಕೇಳುತ್ತಾರೆ. 
ಅಲ್ಲದೆ 'ಮೋಸ ಮರವೆಯಿಂದ ಈಶನೊಡನೆ ಸಹಭೋಜನ ಮಾಡಿದಡೆ ಭವದಲ್ಲಿ 
ಘಾಸಿಗೊಳ್ಳುವಿರಿ' ಎಂದು ಎಚ್ಚರಿಸುತ್ತಾರೆ. ಕೇವಲ ಮಾತಿನಲ್ಲಿ ತಾವು ಶಿವಾನುಭಾವಿ 
ಗಳೆಂದು ಗಳಹುತ್ತಿರುವವರನ್ನು ' ಮಾತು ಕಲಿತ ಭೂತನಂತೆ ಆ ಮಾತು ಈ ಮಾತು 
ಹೊ ಮಾತುಗಳ ಕಂಡಕಂಡಲ್ಲಿ ನಿಂದನಿಂದಲ್ಲಿ ಮುಂದುವರಿದು ಹರಟೆಗುಟ್ಟುವ 
ಒಣಹರಟೆಗಾರರು ' ಎಂದು, ತಾವು ವಿರಕರೆಂದು ಹೇಳುತ್ತ ಹಲವು ವೇಷ ಧರಿಸಿ 
ಹಲವು ಭಾಷೆ ಕಲಿತು , ಹಲವು ದೇಶ ಹರಿದಾಡುವವರನ್ನು 'ಕಾಲಾರಿಗಳೆಂದು 
' ಹೊರವೇಷದ ಡಂಬಕ' ಜೊಳ್ಳು ಮಾನವ'ರೆಂದು, ಅಂತರಂಗದಲ್ಲಿಯ ಅರಿಷಡ್ವರ್ಗ, 
ಅಷ್ಟಮದ, ಕರಣಚತುಷ್ಟಯಗಳನ್ನು ನಿಗ್ರಹಿಸದೆ, ಬಹಿರಂಗದಲ್ಲಿ ಹಲವು ವ್ರತಗಳನ್ನು 
ಪಾಲಿಸುತ್ತ ತಾವು ಶೀಲವಂತರೆಂದು ಹೇಳಿಕೊಳ್ಳುವವರನ್ನು ' ಹುತ್ತದೊಳಗಣ ಹಾವ 
ಕೊಲುವೆನೆಂದು ಮೇಲೆ ಹುತ್ತವ ಬಡಿವ ಅರೆಮರುಳರು' ಎಂದು ಟೀಕಿಸುತ್ತಾರೆ. 
ಹಾಗೆಯೇ ಕೊಡಕ್ಕೆ ಪಾವುಡಹಾಕಿ ಚಿಲುಮೆಯ ನೀರು ತರುವ ಶೀತಳ ಚಿಲುಮೆಯ 
ಶೀಲವಂತರನ್ನು , ಮೊಟ್ಟೆ ಮೊಟ್ಟೆ ಪತ್ರೆ ಪುಷ್ಪವ ತಂದು ಒಟ್ಟಿ ಒಟ್ಟಿ ಲಿಂಗವ 


ಪ್ರಸ್ತಾವನೆ 


xxxvii 


ಪೂಜಿಸುವ, ತನುಮನದ ಕೆಟ್ಟತನ ಹಿಂಗದವರ ಆಡಂಬರದ ಭಕ್ತಿಯನ್ನು, 
ಅಷ್ಟಮೂರ್ತಿಗಳ ದೇವರೆಂಬ ಭ್ರಷ್ಟಭವಿಗಳನ್ನು , ಶೈವಸಿದ್ದಾಂತಿಗಳೆಂಬ ಅಬದ್ಧರನ್ನು, 
ಸ್ಥಾವರ ಜಂಗಮ ಒಂದೆಂಬ ಮಂದಮತಿಗಳನ್ನು, ಪರದೈವಪೂಜೆ, ಪರಸಮಯ 
ಬಳಕೆಯ ಭವಿಗಳನ್ನು , ಮಲತ್ರಯದಲ್ಲಿ ಸಿಲುಕಿದ ಗುರು - ಜಂಗಮರನ್ನು , ವೇದಾಗಮ 
ಶಾಸ್ತ್ರದ ಶುದ್ಧಪಂಡಿತರನ್ನು , ನಡೆನುಡಿ ಶುದ್ಧವಿಲ್ಲದ ಗುರುಶಿಷ್ಯರನ್ನು ಹೀಗಳೆಯುತ್ತಾರೆ . 

ತತ್ಯ , ನೀತಿ, ಸಮಾಜ ವಿಮರ್ಶೆಗಳಂತೆ ಷಣ್ಮುಖಸ್ವಾಮಿಗಳ ವಚನಗಳು ಸಾಹಿತ್ಯ 
ಸೊಗಸಿನಿಂದಲೂ ಗಮನ ಸೆಳೆಯುತ್ತವೆ. ಅನೇಕ ವಚನಗಳಲ್ಲಿ ಕವಿತ್ವ ಕಣ್ಣೆರೆದು ನಿಂತಿದೆ. 
ಬಳಸುವ ಭಾವ - ಭಾಷೆ, ಅಲಂಕಾರ - ಪ್ರತಿಮೆ , ಛಂದ - ಬಂಧ, ಶೈಲಿ- ಶಿಲ್ಪಗಳೆಲ್ಲ 
ಪೂರ್ವ ಪ್ರಭಾವಿತವಾಗಿದ್ದರೂ ಕೆಲವು ನೂತನ ಕಲ್ಪನೆಗಳ ಕವಚ ಧರಿಸಿ ಸ್ವಂತಿಕೆಯನ್ನು 
ಮೆರೆಯುತ್ತವೆ. 
- ಇವರು ಬಳಸುವ ಅಲಂಕಾರಗಳಲ್ಲಿ ಉಪಮೆ , ರೂಪಕ, ದೃಷ್ಟಾಂತಗಳಿಗೆ ಹೆಚ್ಚಿನ 
ಪ್ರಾಶಸ್ಯ ಪಿಂಡದಲ್ಲಿ ಜ್ಞಾನಮೂಡಿದ ರೀತಿಯನ್ನು ಹೇಳುವಲ್ಲಿ ಬೀಜದ ಮರೆಯಲ್ಲಿ 
ಅಡಗಿರ್ದ ಅಂಕುರವು ಬಹಿರ್ಗತವಾದಂತೆ, ಮುಗಿಲಮರೆಯಲಡಗಿರ್ದ ಕ್ಷಣಿಕವು 
ಸ್ಪುರಿಸಿದಂತೆ' ಎಂದೂ , ಮಾಯೆಯ ಬಲೆಯಲ್ಲಿ ಸಿಲುಕಿದ ಜೀವಿಯ ಸ್ಥಿತಿಯನ್ನು 
ತಿಳಿಸುವಲ್ಲಿ ' ಹುಲಿಯ ಬಾಯಲ್ಲಿ ಸಿಕ್ಕಿದ ಹುಲ್ಲೆಯಂತೆ, ಸರ್ಪನ ಬಾಯಲ್ಲಿ ಸಿಕ್ಕಿದ 
ಕಪ್ಪೆಯಂತೆ' ಎಂದು ಗುರುಕರಣೆಯಿಂದ ಲಿಂಗಧಾರಣವಾದಾಗ ಭಕ್ತನಲ್ಲಿ ಉಂಟಾದ 
ಭಾವನೆಯನ್ನು ಪ್ರಕಟಿಸುವಲ್ಲಿ ಅಂಧಕಂಗೆ ಕಣ್ಣುಬಂದಂತೆ, ಹೆಳವಂಗೆ ಕಾಲುಬಂದಂತೆ, 
ಬಂಜೆಗೆ ಫಲವಾದಂತೆ, ನಿರ್ಧನಿಕಂಗೆ ನಿಧಾನತೋರಿದಂತೆ, ಮರಣ ವುಳ್ಳವಂಗೆ 
ಮರುಜೇವಣಿ ದೊರೆಕೊಂಡಂತೆ' ಎಂದು ಹಳೆಯ ಉಪಮೆಗಳನ್ನೇ ಬಳಸಿದರೆ, 
ಆಡಂಬರದ ಕಪಟ ವೇಷಧಾರಿಗಳು ಬಿಟ್ಟ ಜಡೆ, ಹಚ್ಚಿದ ಭಸ್ಮ , ಧರಿಸಿದ ರುದ್ರಾಕ್ಷಿ 
ಗಳನ್ನು ವರ್ಣಿಸುವಲ್ಲಿ ' ಆಲದ ಮರಕ್ಕೆ ಬೇರಿಳಿದಂತೆ, ಚಪ್ಪರದ ಮೇಲೆ 
ಕಗ್ಗುಂಬಳಕಾಯಿ ಬಿದ್ದಂತೆ, ಹೇರಿಂಡಿಲಗಿಡ ಗೊನೆ ಬಿಟ್ಟಂತೆ' ಎಂಬಂಥ ಹೊಸ 
ಉಪಮೆಗಳನ್ನು ಬಳಸಿ ತಮ್ಮ ಸ್ವಂತಿಕೆಯನ್ನುತೋರಿದ್ದಾರೆ . 

ಮನಸ್ಸನ್ನು ಮರ್ಕಟಕ್ಕೆ ಹೋಲಿಸಿದ ರೀತಿ ಹಳೆಯದಾದರೂ ಅದು ರೂಪಕವಾಗಿ 
ಬರುವಲ್ಲಿ ಹೊಸರೂಪತಾಳಿ ನಿಂತಿದೆ : 

' ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ, 
ಇಂದ್ರಿಯಗಳೆಂಬ ಶಾಖೆಗೆ ಹಾರಿ, ವಿಷಯಗಳೆಂಬ ಹಣ್ಣುಫಲಂಗಳ ಗ್ರಹಿಸಿ, 
ಭವದತ್ತ ಮುಖವಾಗಿಹೋಗುತ್ತಿದೆ ನೋಡಾ. 
ಈ ಮನವೆಂಬ ಮರ್ಕಟನ ನಿಮ್ಮ ನೆನಹೆಂಬ ಪಾಶದಲ್ಲಿ ಕಟ್ಟಿ , 
ಎನ್ನನುಳುಹಿಕೊಳ್ಳಯ್ಯ ಅಖಂಡೇಶ್ವರ''. 

೨೬ 
ಓಂಕಾರವೃಕ್ಷದ ಇನ್ನೊಂದು ರೂಪಕ ಹೀಗಿದೆ : 

ಓಂಕಾರವೆಂಬ ಮರಕ್ಕೆ ಷಟ್‌ಕೃತಿಯೆಂಬ ಶಾಖೆ ಪಸರಿಸಿ , 
ಷಡಕ್ಷರಗಳೆಂಬ ತಳಿರು ಕೊನರಿ, ಷಟ್‌ಸ್ಥಲಂಗಳೆಂಬ ಕುಸುಮಂಗಳಾಗಿ, 


XXXV11 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಷಡುಲಿಂಗಗಳೆಂಬ ಮೋಕ್ಷದ ಮಧುರ ಫಲಂಗಳು ತಳೆದಿರ್ಪುದು 
ನೋಡಾ''. 

ಅಡುಗೆಯ ವಿಧಾನವನ್ನು ಇಂದ್ರಿಯಗಳಿಗೆ ರೂಪಕವಾಗಿ ಬಳಸಿದ ಇನ್ನೊಂದು 
ಚಿತ್ರ ಅರ್ಥಪೂರ್ಣವೆನಿಸಿದೆ : 

' ಮನವೆಂಬ ಒರಳಿಗೆ ಸಕಲ ಕರಣಂಗಳೆಂಬ ತಂಡುಲವ ಹಾಕಿ, 
ಸುಜ್ಞಾನವೆಂಬ ಒನಕೆಯ ಪಿಡಿದು, 
ಪರಮಪರಿಣಾಮದೊಳಗೋಲಾಡುತ್ತ ಕುಟ್ಟಿ, 
ಅಜ್ಞಾನವೆಂಬ ತೌಡ ತೂರಿ, ಚಿತ್ಕರಣಂಗಳೆಂಬ ಅಕ್ಕಿಯ ತೆಗೆದುಕೊಂಡು, 
ಸದ್ಭಾವವೆಂಬ ಭಾಂಡದಲ್ಲಿ ತುಂಬಿ, ಪರಮಾನಂದ ಜಲವೆಂಬ ಎಸರನಿಟ್ಟು, 
ತ್ರಿಪುಟಿಯೆಂಬ ಒಲೆಯ ಹೂಡಿ, ಚಿದಗ್ನಿಯೆಂಬ ಬೆಂಕಿಯ ಪುಟವನಿಕ್ಕಿ , 
ಅರಿಷಡ್ವರ್ಗಗಳೆಂಬ ಸೌದೆಯ ಹೊತ್ತಿಸಿ, ಮಹಾಜ್ಞಾನವೆಂಬ ಪಾಕವಮಾಡಿ, 
ಪರಿಪೂರ್ಣವೆಂಬ ಪರಿಯಾಣದಲ್ಲಿ ಗಡಣಿಸಿಕೊಂಡು, 

ಅಖಂಡಪರಿಪೂರ್ಣ ಮಹಾಘನಲಿಂಗಕ್ಕೆ ಸಲಿಸಬಲ್ಲಾತನೆ ಶರಣನು' , ೬೬೫ 
ಹೀಗೆಯೇ ' ಸಿಂಹದ ಮೊಲೆಯ ಹಾಲು ಸಿಂಹದ ಮರಿಗಲ್ಲದೆ ಸೀಳನಾಯಿಗೆ 
ಯೋಗ್ಯವೆ ? ' ' ಹಾಲಹರವಿಯ ಮೇಲೆ ಮಜ್ಜಿಗೆ ತುಂಬಿದಡೇನು ಹೆಪ್ಪಾಗಬಲ್ಲದೆ ?? 
“ ಕಪಿಯ ಕೈಯಲ್ಲಿ ರತ್ನವ ಕೊಟ್ಟಡೆ ಅದು ಕಡಿದುನೋಡಿಕಲ್ಲೆಂದು ಬೀಸಾಡುವುದಲ್ಲದೆ 
ಅದರ ಬೆಳಗನರಿವುದೆ ? ' ' ಸುಟ್ಟಮಡಕೆಯಲ್ಲಿ ನೀರುತುಂಬಿದಡೆ ನಿಲುವುದಲ್ಲದೆ, 
ಹಸಿಯ ಮಡಕೆಯಲ್ಲಿ ನೀರ ತುಂಬಿದಡೆ ದಿಟವಾಗಿ ನಿಲ್ಲುವುದೆ ?' ಎಂಬಂಥ 
ದೃಷ್ಟರೂಪಗಳು ಬೆಂದನುಲಿ ಮರಳಿ ಕಟ್ಟುವಡೆವುದೆ ?' ' ಬಾಳೆಯ ಎಲೆಯ ಮೇಲೆ 
ತುಪ್ಪವ ತೊಡೆವಂತೆ' ' ಅಡ್ಡದಾಸೆಗೆ ದುಡ್ಡಿನ ಲಾಭವ ಕಳೆವರೆ ?' ' ಅಸಲು ಕಳೆದ ಬಳಿಕ 
ಲಾಭವುಂಟೆ ? ' 'ಒಡಲಲ್ಲಿ ಕಲ್ಲ ಕಟ್ಟಿಕೊಂಡು ಮಡುವ ಬಿದ್ದಂತಾಯಿತ್ತು 'ಕಟ್ಟಿದ ಬುತ್ತಿ 
ಎಷ್ಟು ದಿನ ಈಡೇರಲಾಪುದು ?' ' ತಾ ಕುಣಿಯಲಾರದೆ ಅಂಗಳ ಡೊಂಕೆಂಬಂತೆ' 
' ಹಗಲು ಕಂಡ ಕಮರಿಯ ಇರುಳು ಬೀಳುವರೆ ?' ಎಂಬಂಥ ಗಾದೆ, ನಾಣ್ಣುಡಿಗಳು 
ಹೇರಳವಾಗಿ ಬಳಕೆಯಾಗಿ ಅಭಿವ್ಯಕ್ತಿಗೆ ಸಾಹಿತ್ಯಶಕ್ತಿಯನ್ನು ತುಂಬಿವೆ. 

ಷಣ್ಮುಖಸ್ವಾಮಿಗಳು ಪರಂಪರೆಯಿಂದ ಬಂದ ವಚನ ಪರಿಭಾಷೆ, ಭಾಷೆಗಳ 
ಜೊತೆಗೆ ಸಮಕಾಲೀನ ಪ್ರಾದೇಶಿಕ ಭಾಷೆಯನ್ನೂ ಬಳಸಿಕೊಂಡು ತಮ್ಮ ರಚನೆಗೆ 
ಜೀವಂತಿಕೆಯನ್ನು ತಂದುಕೊಟ್ಟಿದ್ದಾರೆ. ಎಸರು , ತಾಡ, ಕೋಣ, ಕಂಬಚ್ಚು , ಹರವಿ, 
ವಂತಿಗೆ, ಟೊಣೆ, ಸಣ್ಣಿಸು , ಮುರಿ ಮೊದಲಾದ ದೇಶೀ ಪದಗಳು , ಬತ್ತೀಸ, ಛತ್ತೀಸ, 
ಪುರಸೊತ್ತು , ಸದರ, ಫಟಿಂಗ, ಬಾಜಾರು, ಸೊನಾಯಿ ಮೊದಲಾದ ಅನ್ಯದೇಶೀಯ 
ಪದಗಳು, ತಿಪ್ಪೆಯ ಕೆದರು, ಬಣವೆ ಸುಡು, ಭೋಜಿಯಗಟ್ಟು, ಬಾಯಟೊಣೆ, 
ಶಿವಾರಣ ಮಾಡು - ಮುಂತಾದ ನುಡಿಗಟ್ಟುಗಳು ಇದಕ್ಕೆ ಉದಾಹರಣೆಯಾಗಿವೆ. 

ಇವರ ಅನೇಕ ವಚನಗಳು ಪ್ರಾಸ- ಅನುಪ್ರಾಸ- ಲಯಾತ್ಮಕತೆಯನ್ನು ಅಳವಡಿಸಿ 
ಕೊಂಡು ಛಂದೋಗುಣವನ್ನು ಪ್ರಕಟಿಸುತ್ತವೆ. ಅಲ್ಲೆಲ್ಲ ವಚನಕಾರನ ಪ್ರಯತ್ನ ಪೂರ್ವಕ 


ಪ್ರಸ್ತಾವನೆ 


xxxix 


ಕಲಾಕೌಶಲ ಒಡೆದುಕಾಣುತ್ತದೆ. ಇವರ ಕೆಲವು ವಚನಗಳಲ್ಲಿ ಬೆಡಗಿನ ಪರಿಭಾಷೆಯಿದೆ. 
ಅದರಲ್ಲಿ ಪರಂಪರೆಯ ಪ್ರಭಾವವೇ ಅಧಿಕವಾಗಿದೆ. ಬಸವಾದಿ ಶರಣರ ಬಗೆಗೆ ಇವರಿಗೆ 
ಅಪಾರ ಗೌರವ. ಬಸವಣ್ಣ ಅಕ್ಕಮಹಾದೇವಿಯವರ ವಚನಗಳಿಂದ ಇವರು ತುಂಬ 
ಪ್ರಭಾವಿತರಾಗಿದ್ದಾರೆ. ಅವರ ವಸ್ತು - ರೂಪ- ಧಾಟಿ- ಧೋರಣೆ - ಭಾವ- ಭಾಷೆಗಳನ್ನು 
ಧಾರಾಳವಾಗಿ ಸ್ವೀಕರಿಸಿದ್ದಾರೆ. ಆದರೆ ಅಲ್ಲಿರುವ ಸಂಕ್ಷಿಪ್ತತೆ, ಸೂತ್ರಬದ್ದತೆ, ಉತ್ಕಟತೆ, 
ಕಲಾತ್ಮಕತೆ ಇಲ್ಲಿ ಅಷ್ಟಾಗಿ ಕಾಣಿಸದೆ, ವಾಚ್ಯತೆ, ವಿವರಣಾತ್ಮಕತೆ ಹೆಚ್ಚಾಗಿತೋರುತ್ತದೆ. 
ಭಾವಪ್ರಧಾನವಾದ ವಚನಗಳು ಸಂಕ್ಷಿಪ್ತತೆಯನ್ನು ಮೈಗೂಡಿಸಿಕೊಂಡಿದ್ದರೆ, ತಾತ್ವಿಕ 
ವಚನಗಳು ಹೆಚ್ಚು ದೀರ್ಘವಾಗಿದ್ದು ಗದ್ಯದ ಲಕ್ಷಣವನ್ನು ಪಡೆದುಕೊಂಡಿವೆ. ಆ 
ಕಾಲದಲ್ಲಿ ವೀರಶೈವ ಸಿದ್ದಾಂತದ ತರ್ಕಬದ್ದ ನಿರೂಪಣೆಗೆ ಅನಿವಾರ್ಯವಾಗಿದ್ದಂತೆ 
ತೋರುವ ಸಂಸ್ಕೃತ ಪ್ರಮಾಣಗಳ ಬಳಕೆ ಇವರ ವಚನಗಳಲ್ಲಿ ಹೇರಳವಾಗಿ 
ಕಂಡುಬರುತ್ತದೆ. ಪದ್ಮ , ಸ್ಕಂದ, ಬ್ರಹ್ಮಾಂಡ, ಮತ್ಸ , ಗಾರುಡ ಮೊದಲಾದ 
ಪುರಾಣಗಳು, ವಾತುಲ, ಸೂಕ್ಷ್ಮ , ಭೀಮ ಮುಂತಾದ ಆಗಮಗಳು, ಬೋಧಾಯನ 
ಸ್ಕೃತಿ, ಜಾಬಾಲೋಪನಿಷತ್ತು ಸಿದ್ಧಾಂತ ಶಿಖಾಮಣಿ, ಮಹಾಭಾಗವತ, ಶಿವವಾಕ್ಯ , 
ವೀರಮಾಹೇಶ್ವರ ಗ್ರಂಥ, ಶಿವಧರ್ಮ, ಪರಮ ರಹಸ್ಯ , ವೀರಶೈವ ಸಂಗ್ರಹ 
ಮೊದಲಾದವುಗಳು ಇವರಿಗೆ ಆಕರವಾಗಿವೆ. 

ಹೀಗೆ ಶಾಸ್ತ್ರೀಯ ಪರಿಭಾಷೆ, ಗ್ರಂಥಪ್ರಾಮಾಣ್ಯ , ಸರಳ ನಿರೂಪಣೆ, ಸಾಹಿತ್ಯದ 
ಸೊಗಸು, ಸೈದ್ದಾಂತಿಕ ಶಿಸ್ತುಗಳನ್ನು ಅಳವಡಿಸಿಕೊಂಡ ಇವರ ವಚನಗಳು ತುಂಬ 
ಪ್ರಸಿದ್ದಿ ಜನಪ್ರಿಯತೆಯನ್ನು ಪಡೆದಿವೆ. ಬಸವಣ್ಣನವರ ವಚನವಿನ್ನೂ ಪ್ರಕಟವಾಗುವ 
ಪೂರ್ವದಲ್ಲಿಯೇ ಈ ವಚನಗಳು ಪ್ರಕಟವಾಗಿ ( ೧೮೮೪), ಮುಂದೆ ಬೇರೆ ಬೇರೆ 
ವಿದ್ವಾಂಸರಿಂದ ಪರಿಷ್ಕರಣಗೊಂಡು, ಹತ್ತಾರು ಆವೃತ್ತಿಗಳನ್ನು ಕಂಡಿವೆ. ಪುರವಂತರು 
ಇವನ್ನು ತಮ್ಮ ವಡಬು' ಗಳಲ್ಲಿ ಉದ್ದರಣೆಗಳಂತೆ ಬಳಸಿಕೊಂಡು ಪ್ರಚಾರಗೊಳಿಸಿದರೆ, 
ಅನ್ಯಮತೀಯ ಅQತತತ್ವಾವಲಂಬಿಗಳು ಇಲ್ಲಿನ ಯೋಗ, ಆಧ್ಯಾತ್ಮಕ್ಕೆ ಸಂಬಂಧಿಸಿದ 
ವಚನಗಳನ್ನು ಪ್ರತಿಗೊಳಿಸಿಕೊಳ್ಳುತ್ತ , ಪ್ರಮಾಣಗ್ರಂಥವಾಗಿ ಬಳಸುತ್ತ ಬಂದಿದ್ದಾರೆ . 
ಆಧುನಿಕ ವಿದ್ವಾಂಸರು ' ಧರ್ಮವನ್ನು ಬೋಧಿಸುವುದರಿಂದ ಇದು ಧರ್ಮಗ್ರಂಥ 
ವಾಗಿದೆ. ತತ್ವಗಳನ್ನು ಬೋಧಿಸುವುದರಿಂದ ಸಿದ್ಧಾಂತಗ್ರಂಥವಾಗಿದೆ. ಕಾವ್ಯದ ಲಕ್ಷಣ 
ಗಳನ್ನು ಒಳಗೊಂಡಿರುವುದರಿಂದ ಉತ್ತಮ ಸಾಹಿತ್ಯಗ್ರಂಥವೂ ಆಗಿದೆ'' ( ಎಂ . ಆರ್. 
ಶ್ರೀ ) ಎಂದು, ' ವೀರಶೈವತತ್ವಗಳನ್ನು ತಿಳಿಯಾದ ಭಾಷೆಯಲ್ಲಿ ತಿಳಿಸುವುದರಿಂದ ಇದು 
ಒಂದು ಉಪದೇಶಗ್ರಂಥವೆಂದೂ , ಶಿವಾನುಭವಶಾಸ್ತ್ರಸಾರವೆಂದೂ , ಶಿವಾನುಭವ 
ಶಬ್ದಕೋಶವೆಂದೂ ಹೇಳಲು ಅಭ್ಯಂತರವಿಲ್ಲ' ( ಪ್ರಭುಸ್ವಾಮಿಗಳು ಬೂದಿಹಾಳ 
ಮಠ) ಎಂದು ಮೌಲ್ಯಮಾಪನ ಮಾಡಿದ್ದಾರೆ . 


ಉದಾಹರಣೆಗಳಿಗೆ ಹ , ನಂ . ವಿಜಯಕುಮಾರ ಅವರು ಸಂಪಾದಿಸಿದ ' ಷಣ್ಮುಖಸ್ವಾಮಿ ವಚನಗಳು' 
ಕೃತಿಯ ಪ್ರಸ್ತಾವನೆ ನೋಡಿ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಸಂಗನಬಸವೇಶ್ವರದೇವರು : 

ಸಂಗನಬಸವೇಶ್ವರದೇವರು ಗುರುಸಿದ್ಧದೇವರ ಶಿಷ್ಯ , ಈತನನ್ನು ಕುರಿತು 
ಚಿದೈಶ್ವರ ಚಿದಾಭರಣದ ೩೯೩ನೆಯ ವಚನದಲ್ಲಿ ಹೀಗೆ ಹೇಳಲಾಗಿದೆ : 

ಗುರುಪುರದ ಮೇಲುಮಠದ ಮಹಾಮಂದಿರದ ರಂಗಮಂಟಪ ಸಿಂಹಾಸನದ 
ಮೂಲಮೂರ್ತಿ ಮರಿಮಹಂತೇಶ್ವರ, ಅವರ ಕರಪುತ್ರ ಶಿವಪುರದ ಬಸವಪ್ರಭು 
ಶೆಟ್ಟಿ , ಈತ ಸಮಸ್ತ ಭೋಗಂಗಳನ್ನು ತ್ಯಜಿಸಿ ವಿರಕ್ತನಾಗಿ ಸಂಗನಬಸವೇಶ್ವರನೆಂಬ 
ಹೆಸರಿನಿಂದ ಗುರೂಪಾಸ್ತೆ ಮಾಡುತ್ತಿದ್ದ. ಆ ಸಮಯದಲ್ಲಿ ಹರದನಹಳ್ಳಿ ಸ್ಥಾಪನಾಚಾರ್ 
ಶಿವಲಿಂಗಭಕ್ತಿವಲ್ಲಭನಾದ ಬಸವಲಿಂಗದೇಶಿಕೋತ್ತಮನು ಬಂದು, ಈತನನ್ನು 
ಶ್ರೀಶೈಲಪರ್ವತಕ್ಕೆ ನೈಋತ್ಯ ಭಾಗದಲ್ಲಿನ ಕುಮಾರಪವ್ವತದ ಉತ್ತರದಿಕ್ಕಿನಲ್ಲಿರುವ 
ನಾಗರಗವಿಯ ನಾಗರಸಿಂಹಾಸನಕ್ಕೆ ಒಡೆಯರಾಗಿದ್ದ ಗುರುಸಿದ್ಧಸ್ವಾಮಿಗಳಲ್ಲಿಗೆ ಕರೆ 
ದೊಯ್ದು, ಅವರಲ್ಲಿ ಆಗಮಜ್ಞಾನವನ್ನು ಬೇಡಿಸುತ್ತಾನೆ. ಗುರುಸಿದ್ಧಸ್ವಾಮಿಗಳು 
ದಯಾಂತಃಕರಣದಿಂದ ಹರಗುರುವಾಕ್ಯ ಪ್ರಮಾಣವಾಗಿ, ಸ್ಥಲಮೆಟ್ಟಿಗೆಯಿಂದ ಮಣಿ 
ಗಣಸೂತ್ರದಂತೆ ಸೇರಿಸಿ ಆಗಮಜ್ಞಾನವನ್ನು ಸಂಗನಬಸವೇಶ್ವರರಿಗೆ ಬೋಧಿಸುತ್ತಾರೆ. 
ಬಸವಲಿಂಗೇಶ್ವರರು ಅದನ್ನು ಲಿಖಿತ ಮಾಡಿ ಗುರುವರ ಗುರುಸಿದ್ದೇಶ್ವರರಿಗೆ 
ಕೊಡುತ್ತಾರೆ. ಆಗ ಗುರುಸಿದ್ದೇಶ್ವರರು ಸಂಗನಬಸವೇಶ್ವರ ಮತ್ತು ಬಸವಲಿಂಗೇಶ್ವರ 
ರೊಡಗೂಡಿ, ಅದನ್ನೊಯ್ದು ತಮ್ಮ ಗುರುಗಳಾದ ಶಾಂತಮಲ್ಲಸ್ವಾಮಿಗಳ 
ಮುಂದಿರಿಸುತ್ತಾರೆ. ಅವರು ಅದನ್ನು ಸಮಸ್ತ ಜಂಗಮಮೂರ್ತಿಗಳೊಡಗೂಡಿ 
ಅನುಭಾವವ ಮಾಡಿ, ಅದಕ್ಕೆ ಅನಾದಿ ಷಟ್‌ಸ್ಥಲ ನಿರಾಭಾರಿ ವೀರಶೈವ ಶರಣನ 
ನಿಜಾಚರಣೆ ಸಂಬಂಧ ಬೋಧಾಮೃತ ನಿಲುಕಡೆ ಚಿದೈಶ್ವರ ಚಿದಾಭರಣ'' ಎಂದು 
ಹೆಸರಿಟ್ಟು, ಬಸವಲಿಂಗ ಸಾಕ್ಷಿಯಾಗಿ ಸಂಗನಬಸವೇಶ್ವರರನ್ನು ಸಿಂಹಾಸನದ ಮೇಲೆ 
ಕುಳ್ಳಿರಿಸಿ, ಆಗಮವನ್ನು ಆಶೀರ್ವದಿಸಿ ಸನ್ಮಾನಗೈಯ್ಯುತ್ತಾರೆ. ಆಗ ಸಂಗನಬಸವೇಶ್ವರರು 
ಅದನ್ನು ಸ್ವೀಕರಿಸಿ, ಆ ಕೃತಿಯ ಹೆಸರಿಗೆ ಅರ್ಥವಿವರಣೆಯನ್ನು ನೀಡುತ್ತಾರೆ. 

ಮೇಲಿನ ವಿವರಣೆಯಿಂದ ಸಂಗನಬಸವೇಶ್ವರದೇವರು ಮೊದಲು ಲೌಕಿಕ 
ರಾಗಿದ್ದು, ನಂತರ ವಿರಕ್ತಿಹೊಂದಿ, ಬಸವಲಿಂಗದೇಶಿಕೋತ್ತಮರ ಸಹಾಯದಿಂದ 
ಗುರುಸಿದ್ಧದೇವರೆಂಬ ಗುರುಗಳ ಕೃಪೆಗೆ ಪಾತ್ರರಾಗಿ, ಅವರಿಂದ ಆಗಮಜ್ಞಾನವನ್ನು 
ಸಂಪಾದಿಸಿ, ಸಾಧನೆಮಾಡಿ, ಸಿದ್ದಿಪದದತ್ತ ಸಾಗಿದರೆಂಬ ಸಂಗತಿ ವ್ಯಕ್ತವಾಗುತ್ತದೆ. 
ಗುರುಸಿದ್ಧದೇವರು ತೋಂಟದ ಸಿದ್ದಲಿಂಗರ ಶಿಷ್ಯ ಪರಂಪರೆಗೆ ಸೇರಿದವರೆಂಬ ವಿಷಯ 
ಅವರೇ ಹೇಳುವ ಗುರುಶಿಷ್ಯ ಪರಂಪರೆಯಿಂದ ತಿಳಿದುಬರುತ್ತದೆ. ಇವರು ೧೭ನೆಯ 
ಶತಮಾನದ ಸುಮಾರಿನಲ್ಲಿದ್ದವರಾದುದರಿಂದ ಇವರ ಶಿಷ್ಯರೆನಿಸಿದ ಸಂಗನಬಸವೇಶ್ವರ 
ದೇವರೂ ಇದೇ ಅವಧಿಯಲ್ಲಿದ್ದು , ವೀರಶೈವ ತತ್ವ - ಸಿದ್ಧಾಂತಗಳನ್ನು ಬೋಧಿಸಿದ 
ರೆಂದು ಹೇಳಬೇಕಾಗುತ್ತದೆ. 


೭ 
೮ 


ಚಿದೈಶ್ವರ್ಯ ಚಿದಾಭರಣ : ಸಂ . ಪಿ. ಎಂ . ಗಿರಿರಾಜು, ಅರಿಕೆ ಪು . viii 
ಅದೇ , ವಚನ ೩೯೨ 


XL 


ಪ್ರಸ್ತಾವನೆ 


ಸಂಗನಬಸವೇಶ್ವರದೇವರ ಕೇವಲ ಒಂದು ವಚನ ಮಾತ್ರ ಚಿದೈಶ್ವರ 
ಚಿದಾಭರಣದಲ್ಲಿ ದೊರಕುತ್ತಿದ್ದು , ಮತ್ತೆ ಬೇರಾವ ವಚನಗಳನ್ನು ರಚಿಸಿದ ಬಗೆಗೆ 
ಉಲ್ಲೇಖಗಳಿಲ್ಲ . ' ಬಸವಲಿಂಗೇಶ್ವರ' ಎಂಬ ಅಂಕಿತವನ್ನು ಹೊಂದಿದ ಇದರಲ್ಲಿ ತನ್ನ 
ಪೂರ್ವ ವೃತ್ತಾಂತ, ಬಸವಲಿಂಗೇಶ್ವರರ ಕೃಪೆಯಿಂದ ತಾನು ಗುರುದರ್ಶನ ಪಡೆದುದು, 
ಅವರಿಂದ ಚಿದೈಶ್ವರ ಚಿದಾಭರಣ ಕೃತಿಯ ಬೋಧೆ, ಅದರ ಹೆಸರಿಗೆ ತಾನು 
ಅರ್ಥವಿವರಣೆ ನೀಡಿದುದು - ಇವೇ ಮೊದಲಾದ ಸಂಗತಿಗಳನ್ನು ತಿಳಿಸಲಾಗಿದೆ. 
ಆದಿಯ ಅರ್ಧ ವಚನ, ಸ್ವಸಂಗತಿಯಿಂದ ಕೂಡಿದ್ದರೆ, ಇನ್ನರ್ಧ ಟೀಕೆಯನ್ನೊಳ 
ಗೊಂಡಿದೆ. ಹೀಗೆ ದೀರ್ಘ ನಿರೂಪಣೆ ಅರ್ಥವಿವರಣೆಯಿಂದಕೂಡಿದ ಇದು ಕಲಾತ್ಮಕ 
ವಚನವಾಗದೆ ವಿವರಣಾತ್ಮಕ ಗದ್ಯವೆನಿಸಿದೆ. 
ಸಿದ್ದಮಲ್ಲಪ್ಪ : 

ಒಂಬತ್ತು ವಚನಗಳನ್ನು ಬಿಟ್ಟರೆ ಈತನ ವಿಷಯವಾಗಿ ಮತ್ತಾವ ಸಂಗತಿಗಳೂ 
ದೊರಕುವುದಿಲ್ಲ ' 'ಸಿದ್ದಮಲ್ಲನ ದಾತ ಮೇಗಣಗವಿಯ ಗುರುಸಿದ್ದೇಶ್ವರ ಪ್ರಭುವೆ'' 
ಎಂಬುದು ಈತನ ವಚನಾಂಕಿತ. ಒಂದು ವಚನ ( ೭) ದಲ್ಲಿ ಪ್ರಭುಲಿಂಗಲೀಲೆಯ 
( ೧೪೩೦) ಉಲ್ಲೇಖ ಬರುವುದರಿಂದ ಈತ ಚಾಮರಸನಿಗಿಂತ ಈಚಿನವನೆನಿಸುತ್ತಾನೆ . 
ವಚನಗಳ ವಸ್ತು - ನಿರೂಪಣೆ- ಶೈಲಿಯ ಹಿನ್ನೆಲೆಯಲ್ಲಿ ೧೭ನೆಯ ಶತಮಾನದ 
ಕೊನೆಯಲ್ಲಿದ್ದವನೆಂದು ಊಹಿಸಬಹುದು. 

ಈತನ ವಚನಗಳು ಹೆಚ್ಚಾಗಿ ವಿಡಂಬನಾತ್ಮಕವಾಗಿವೆ. ವಿರಕ್ತ - ಶಿವಯೋಗಿ 
ಪುನರ್ಜಾತ – ಲಿಂಗಪೂಜಕ - ಕವಿ - ಎಂದು ಹೇಳಿಕೊಳ್ಳುವವರ ಡಾಂಭಿಕ ವರ್ತನೆ 
ಯನ್ನು ಇಲ್ಲಿ ಕಟುವಾಗಿ ಟೀಕಿಸಲಾಗಿದೆ. ಸ್ಥಾವರಲಿಂಗಪೂಜೆಯನ್ನು ತೊರೆದು 
ಇಷ್ಟಲಿಂಗ ಪೂಜಕರೆಂದು ಮೆರೆಯುವ ಬರಿಮಾತಿನ ತರ್ಕಿಗಳನ್ನು 'ಎಡೆಯ ಲಿಂಗವನು 
ಬಿಟ್ಟು ಗುಡಿಯ ಲಿಂಗಕ್ಕೆ ಶರಣೆನ್ನಲಾಗದು ಎಂದು ಹೇಳುವ ಕುದಿಗಿಳಿಗಳು' ಎಂದು 
ಕರೆದು, ' ನಿಮ್ಮ ಅಂತರಂಗದೊಳಿರ್ಪ ಲಿಂಗವ ಬಿಟ್ಟು ಅನ್ಯದೈವಕ್ಕೆ ಶರಣೆನ್ನದಿರಿ ' 
ಎಂದು ಹೇಳುತ್ತಾನೆ . ನಾ ಹೆಚ್ಚು ತಾ ಹೆಚ್ಚು ಎಂದು ಕಾದಾಡುವ ಕುಕವಿಗಳನ್ನು 
ಶ್ವಾನಗಳೆಂದು ನಿಂದಿಸಿ, 'ಕಾಯದ ಕೀಲನರಿಯದೆ ಮಾಡಿದ ಕವಿಗಳು ಕಾಲನ 
ಬಾಧೆಗಳೆಂಬ ಮರಣಕ್ಕೆ ಒಳಗಾಗಿ ಹೋಗುತ್ತಾರೆ ಎಂದು ಬೆದರಿಕೆ ಹಾಕುತ್ತಾನೆ . 
ಹೀಗೆಯೇ ವೈರಾಗ್ಯದ ಭೇದವರಿಯದೆ ತಾವು ' ವೈರಾಗ್ಯದ ದೇವರೆಂದು ತಿರುಗುವ 
ವಿರಕ್ತರನ್ನು ; ಯೋಗಿ, ಶ್ರವಣ, ಸನ್ಯಾಸಿ, ಕಾಳಾಮುಖಿ, ಪಾಶುಪತಿಗಳೆಂಬ 
ಹೆಸರಿಟ್ಟುಕೊಂಡು, ಶಿವಯೋಗಿಗಳೆಂದು ದೇಶವ ತಿರುಗುವ ಕುಟಿಲ ಸನ್ಯಾಸಿಗಳನ್ನು, 
'ಬೋನದಾಸೆಗೆ ಜ್ಞಾನಬೋಧೆಯನ್ನು ಹೇಳುವ ಕಪಟ ಗುರುಗಳನ್ನು ಟೀಕಿಸುತ್ತ , 
* ಉರಿಯ ಸೋಂಕಿದ ಕರ್ಪುರದ ಧೂಪದಂತಿ' ರುವವನು ನಿಜವಾದ ಗುರುವೆಂದು, 
“ ಅರ್ತು ಗುರ್ತುವಿಟ್ಟು ಆಳಬಲ್ಲರೆ ಆತನಿಗೆ ಮಹಾಶಿವಜ್ಞಾನಿ ಎಂದೆನ್ನಬಹುದು' 
ಎಂದು ತಿಳಿಸುತ್ತಾನೆ. ಒಟ್ಟಿನಲ್ಲಿ ಸಮಕಾಲೀನ ಧರ್ಮ - ಸಮಾಜಗಳಲ್ಲಿ ಕಂಡುಬರುವ 
೯. ಸಿದ್ದಮಲ್ಲಪ್ಪನ ವಚನಗಳು : ಸಂ . ಪುಟ್ಟಸ್ವಾಮಿ ಬಿಳಿದಾಳೆ, ಬಸವಪಥ ೧ - ೬ ಫೆ. ೧೯೮೦ 


xLii 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಮೋಸ- ವಂಚನೆ - ಕಪಟಗಳನ್ನು ಕಂಡು, ಖಾರವಾದ ಮಾತುಗಳಿಂದ ಟೀಕಿಸಿ, 
ಸಮಾಜಸ್ವಾಸ್ಥ್ಯಕ್ಕಾಗಿ ಪ್ರಯತ್ನಿಸಿದ್ದಾನೆ. ವಚನಬಂಧ ಸಡಿಲವಾಗಿದೆ; ಅಲ್ಲಲ್ಲಿ ವಾಕ್ಯ 
ದೋಷಗಳು ಇಣಿಕಿಕ್ಕಿವೆ. ಮುಕ್ತಕಗಳಿಗಿಂತ ಗದ್ಯ ಲಕ್ಷಣವನ್ನು ಹೊಂದಿದ ರಚನೆಗಳೇ 
ಹೆಚ್ಚಾಗಿವೆ. 
ಸಿದ್ದವೀರದೇಶಿಕೇಂದ್ರ : 

ತೋಂಟದ ಸಿದ್ದಲಿಂಗರ ಶಿಷ್ಯ ಪರಂಪರೆಗೆ ಸೇರಿದ ಈತ ' ಮುಕ್ತಿಕಂಠಾಭರಣ' 
ಎಂಬ ವಚನ ಸಂಕಲನದ ಸಂಯೋಜಕ. ಈತನಿಗೆ 'ಸಿದ್ದವೀರಸ್ವಾಮಿ' ಎಂದೂ 
ಕರೆಯಲಾಗುತ್ತದೆ ಎಂದು ಈ ಕೃತಿಯ ೪೨ನೆಯ ವಚನದ ಟೀಕೆಯಿಂದ ತಿಳಿದು 
ಬರುತ್ತದೆ. ಈತನೇ ರಚಿಸಿದ ಒಂದು ವಚನದಲ್ಲಿ ಗುರುಶಾಂತದೇವರು ' ಎಂಬ ಹೆಸರು 
ಉಲ್ಲೇಖವಾಗಿದೆ . ಈ ಗುರುಶಾಂತದೇವ ಎಳಮಲೆಯ ಗುರುಶಾಂತ ದೇವನಾಗಿದ್ದರೆ, 
ಆತನ ಶಿಷ್ಯ ಸಂಪಾದನೆಯ ಸಿದ್ಧವೀರದೇವರೇ ಪ್ರಸ್ತುತ ಸಿದ್ದವೀರ ದೇಶಿಕೇಂದ್ರವೆನಿಸು 
ತಾನೆ. ಇದು ಸತ್ಯವಾದಲ್ಲಿ ಈತನ ಕಾಲ ೧೭ನೆಯ ಶತಮಾನವಾಗುತ್ತದೆ. ಅನಾದಿ 
ವೀರಶೈವ ಸಂಗ್ರಹ ( ಸಂ ), ಆಚರಣೆ ಸಂಬಂಧದ ವಚನಗಳು, ಲಿಂಗಸ್ತೋತ್ರದ 
ವಚನಗಳು, ಶಿವನ ಬಿರುದಾವಳಿ ಸೂತ್ರದ ವಚನಗಳು , ಚೆನ್ನ ಬಸವೇಶ್ವರಸ್ತೋತ್ರದ 
ವಚನಗಳು , ಪ್ರಭುದೇವರ ಸ್ತೋತ್ರದ ವಚನಗಳು, ಮಿಶ್ರಸ್ತೋತ್ರ, ಪಾದಸ್ತೋತ್ರ 
ಮೊದಲಾದ ಸಂಕಲನಗಳ ಕರ್ತೃ ಈತನೇ ಆಗುತ್ತಾನೆ. 

ಸಿದ್ದವೀರ ದೇಶಿಕೇಂದ್ರನ ಒಂದೇ ಒಂದು ವಚನ ಮುಕ್ತಿಕಂಠಾಭರಣದಲ್ಲಿ 
ಸಂಗ್ರಹವಾಗಿದೆ. ಶ್ರೀಗುರು ತೋಂಟದ ಸಿದ್ಧಲಿಂಗೇಶ್ವರ' ಎಂಬ ಅಂಕಿತದಲ್ಲಿರುವ 
ಅದರಲ್ಲಿ ಯೋಗದ ಮಹತಿಯನ್ನು ತಿಳಿಸಲಾಗಿದೆ. ಗೋರಕ್ಷ, ಮತ್ತೇಂದ್ರನಾಥ, ಗುರು 
ಶಾಂತದೇವರು ಯೋಗಸಾಧನೆಯಲ್ಲಿ ಸಿದ್ದಿಪಡೆದವರೆಂದು ಹೇಳುತ್ತ , ' ಯೋಗದ 
ಭೇದ ಯೋಗಿಗಳಂತರಂಗದಿಂದರಿತಡೆ ಯೋಗಸಿದ್ದಿ ಸತ್ಯ ಸತ್ಯ ' ಎಂದು ಸಾರುತ್ತಾನೆ. 
ಹೇಮಗಲ್ಲ ಹಂಪ : 

ಹೇಮಗಲ್ಲ ಹಂಪ ಇಲ್ಲಿಯ ವರೆಗೆ ಅಜ್ಞಾತನಾಗಿದ್ದು , ಈ ಸಂಪುಟದಮೂಲಕ 
ಕಾಣಿಸಿಕೊಳ್ಳುತ್ತಿರುವ ಬಸವೋತ್ತರಯುಗದ ಮತ್ತೊಬ್ಬ ಮಹತ್ವದ ವಚನಕಾರ. ಈತನ 
ಜೀವನಚರಿತ್ರೆಗೆ ಸಂಬಂಧಿಸಿದಂತೆ ಈತನ ವಚನಗಳಲ್ಲಿಯೇ ಕೆಲವು ಸಂಗತಿಗಳು 
ದೊರಕುತ್ತಿದ್ದು , ಅವುಗಳನ್ನು ಕೆಳಗಿನಂತೆ ಸಂಗ್ರಹಿಸಬಹುದು: 

ಇವನು ತನ್ನನ್ನು ' ಹಂಪ' ' ಹೇಮಗಲ್ಲ ಹಂಪ' ' ಹೇಮಗಲ್ಲ ಎಂದು 
ಕರೆದುಕೊಂಡಿದ್ದಾನೆ. ಇಲ್ಲಿ ' ಹಂಪ' ಎಂಬುದು ಅವನ ಹೆಸರಾದರೆ, 'ಹೇಮಗಲ್ಲು' 


೧೦ . ಡಾ . ಎಂ . ಜಿ. ಬಿರಾದಾರ ( ಬಸವಜರ್ನಲ್ ೨ - ೨) ಮತ್ತು ಡಾ . ಪಿ . ವಿ. ನಾರಾಯಣ (ಸಮಗ್ರ 

ಕನ್ನಡ ಸಾಹಿತ್ಯ ಚರಿತ್ರೆ - ೫, ಬೆಂಗಳೂರು) ಅವರು ಈತನನ್ನು ಕುರಿತು ಕೆಲವೇ ಕೆಲವು ಮಾತುಗಳನ್ನು 
ಹೇಳಿದ್ದಾರೆ. ಆದರೆ ವಚನಗಳು ಮತ್ತು ಆತನ ವಿವರವಾದ ಪರಿಚಯ ಬೆಳಕಿಗೆ ಬರುತ್ತಿರುವುದು 
ಇದೇ ಮೊದಲು. 


ಪ್ರಸ್ತಾವನೆ 


XLI 


ಎಂಬುದು ಅವನ ಸ್ಥಳವನ್ನು ಸೂಚಿಸುವ ವಿಶೇಷಣವಾಗಿದೆ. ೧೧ ಒಂದು ಕಡೆ ( ಸ್ಥಲ ೧೬ 
ಅಂತ್ಯಕಂದ) 'ಹೇಮಗಲ್ಲ' ಎಂಬ ಈ ವಿಶೇಷಣವನ್ನೇ ಅಂಕಿತನಾಮದ ರೀತಿಯಲ್ಲಿ 
ಬಳಸಿದುದೂ ಉಂಟು. ಸದ್ಯ ಕರ್ನಾಟಕದಲ್ಲಿ ' ಹೇಮಗಲ್ಲು' ಎಂಬ ಹೆಸರಿನ ಊರು 
ಯಾವುದೂ ಇಲ್ಲ, ಧಾರವಾಡ ಜಿಲ್ಲೆಯ ' ಯಾವಗಲ್ಲ' ಗ್ರಾಮದ ಪ್ರಾಚೀನ ಹೆಸರು 
“ ಏವಗಲ್ಲು'. ಇದಕ್ಕೆ ಹೇಮಗಲ್ಲು ಎಂದು ಗೌರವವಾಚಿಯಾಗಿ ಕರೆದಿರಬಹುದು. 
ಅಥವಾ ಹಂಪೆಯ ಪರಿಸರದಲ್ಲಿ ಹೇಮಕೂಟ ಇರುವುದನ್ನು ಗಮನಿಸಿದರೆ, ಇದು ಆ 
ಪ್ರದೇಶದಲ್ಲಿ ಇದ್ದಿರಬಹುದಾದ ಒಂದು ಊರು ಆಗಿರಬೇಕು. ಇಂದು ಅದು 
ಹಾಳಾಗಿರಬಹುದು, ಇಲ್ಲವೆ ಬೇರೆ ಹೆಸರಿನಿಂದ ಕರೆಯಿಸಿಕೊಳ್ಳುತ್ತಿರಬಹುದು. ಅಂತೂ 
' ಹೇಮಗಲ್ಲು' ಸಳನಾಮವೆಂಬುದು ಮಾತ್ರ ಸತ್ಯ . ಪಂಪಾ ವಿರೂಪಾಕನ ಪ್ರಭಾವದಿಂದ 
ಆ ಪ್ರದೇಶದಲ್ಲಿ ಹಂಪಣ್ಣ , ಹಂಪಮ್ಮ , ಪಂಪಾಪತಿ, ಪಂಪಾಂಬಿಕೆ ಎಂಬ ಹೆಸರು ಗಳು 
ವ್ಯಕ್ತಿಗಳ ಅಂಕಿತನಾಮಗಳಾಗಿ ಅಧಿಕ ಪ್ರಮಾಣದಲ್ಲಿ ಬಳಕೆಯಾಗುತ್ತಿರುವುದನ್ನು 
ಇಂದಿಗೂ ಕಾಣುತ್ತೇವೆ. ಪ್ರಸ್ತುತ ವಚನಕಾರನಿಗೂ ಆ ಪ್ರಭಾವದಿಂದಲೇ ' ಹಂಪ' 
ಎಂಬ ಹೆಸರು ಬಂದಿರಬೇಕು. ಹೀಗೆ ಅಂಕಿತನಾಮ ಮತ್ತು ಸ್ಥಳನಾಮ ಎರಡೂ 
ಹಂಪೆಯ ಪರಿಸರಕ್ಕೆ ಸಂಬಂಧಪಡುವುದರಿಂದ ಈತ ಅದೇ ಪ್ರದೇಶದವನಾಗಿರ 
ಬೇಕೆಂದು ಹೇಳುವುದು ಹೆಚ್ಚು ಸಮರ್ಥನೀಯವಾದ ಅಭಿಪ್ರಾಯವೆನಿಸುತ್ತದೆ. 

- ಹಂಪ ತನ್ನ ಎರಡು ವಚನಗಳಲ್ಲಿ ( ೧೨೮, ೧೩೦) ಶಂಕರದೇವರ ( ೧೫೮೦) 
ನಾಲ್ಕು ಕಂದಗಳನ್ನು ಉದ್ದರಣೆ ವಾಕ್ಯಗಳಂತೆ ಬಳಸಿಕೊಂಡಿದ್ದಾನೆ. ಇದರಿಂದ ಈತ 
ಅವನ ತರುವಾಯದಲ್ಲಿದ್ದವನೆನಿಸುತ್ತಾನೆ. ಭಂಗಿಯಸೊಪ್ಪು, ಸೀಸ, ಠೇವಣಿ ಮುಂತಾದ 
ಪದಗಳ ಬಳಕೆ , ಹೆಚ್ಚು ದೇಶೀಯವಾದ ಭಾಷಾ ಶೈಲಿಗಳು ಈತನನ್ನು ೧೭ - ೧೮ನೆಯ 
ಶತಮಾನಕ್ಕೆ ತಂದು ನಿಲ್ಲಿಸುತ್ತವೆ. 

ಈತ ವೀರಶೈವ ಸಂಪ್ರದಾಯದಲ್ಲಿ ಪ್ರಮುಖವಾದ ' ಪಡುವಿಡಿ ಬಗೆ' ಗೆ 
ಸೇರಿದವನು. ತನ್ನ ಒಂದು ವಚನದಲ್ಲಿ ( ೪೨) ಈ ಸಂಪ್ರದಾಯಕ್ಕೆ ಸೇರಿದ 
ಗುರುಪರಂಪರೆಯನ್ನು ಹೀಗೆ ಹೇಳಿಕೊಂಡಿದ್ದಾನೆ : 

“ ಅನಾದಿ ಪರಶಿವನ ಶಿಷ್ಯ ಆದಿಶಂಭುವೆಂಬ ಗಣೇಶ್ವರ. 
ಆದಿ [ ಶಂಭುವೆಂಬ ಗಣೇಶ್ವರನ ಶಿಷ್ಯರು ನಿರಂಜನನೆಂಬ ಗಣೇಶ್ವರ. 
ನಿರಂಜನನೆಂಬ ಗಣೇಶ್ವರನ ಶಿಷ್ಯರು ಆದಿಪಡುವಿಡಿ, ಅನಾದಿಪಡುವಿಡಿ, 
ಶಿವಸಿದ್ದಪಡುವಿಡಿಯ ಪ್ರಭುವೆಂಬ ಗಣೇಶ್ವರ. 


೧೧, ಮುದನೂರ ದಾಸಯ್ಯ , ಹಾವಿನಾಳ ಕಲ್ಲಯ್ಯ , ಅಮರಗುಂಡದ ಮಲ್ಲಿಕಾರ್ಜುನ, ಏಲೇಶ್ವರದ 

ಕೇತಯ್ಯ , ಸಂಗಮೇಶ್ವರದ ಅಪ್ಪಣ್ಣ , ಮಳುಬಾವಿಯ ಸೋಮಣ್ಣ , ಬಾಹೂರ ಬೊಮ್ಮಣ್ಣ, 
ಪುರದ ನಾಗಣ್ಣ , ಉಳಿಯುಮೇಶ್ವರ ಚಿಕ್ಕಣ್ಣ ಮುಂತಾದ ಹೆಸರುಗಳೂ ಹೀಗೆಯೇ ತಮ್ಮ ತಮ್ಮ 

ಊರಿನ ಹೆಸರುಗಳನ್ನು ಹಚ್ಚಿಕೊಂಡು ಪ್ರಸಿದ್ಧವಾಗಿವೆ. 
೧೨ . " ಷಡುಸ್ಥಲ ಪಂಚಾಕ್ಷರಿಯನು | ಬಿಡದೆ ಜಪಿಸಲು ಮುಕ್ತಿಯೆಂದು ಪೊಗಳ 'ಹೇಮಗಲ್ಲಂ' ತನ್ನ | 

ದೃಢಮೂರ್ತಿ ಶುಭಗುರುರಾಯ | ಪಡುವಿಡಿ ಸಿದ್ದಮಲ್ಲಿನಾಥ ಕೃಪೆಯಿಂ || ” 


XLIV 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಪ್ರಭುವೆಂಬ ಗಣೇಶ್ವರನ ಶಿಷ್ಯರು ಮಹಾಂತಮಲ್ಲಿಕಾರ್ಜುನನೆಂಬ ಗಣೇಶ್ವರ. 
ಮಹಾಂತಮಲ್ಲಿಕಾರ್ಜುನನ ಶಿಷ್ಯರು ಜಾಲಹಳ್ಳಿಯ ಶಾಂತದೇವರು. 
ಜಾಲಹಳ್ಳಿಯ ಶಾಂತದೇವರ ಶಿಷ್ಯರು ಸಿದ್ಧಮಲ್ಲಿನಾಥೇಶ್ವರ. 
ಸಿದ್ದಮಲ್ಲಿನಾಥೇಶ್ವರರ ಶಿಷ್ಯರು ಪಡುವಿಡಿಯ ರಾಚೇಶ್ವರ. 
ಪಡುವಿಡಿಯ ರಾಚೇಶ್ವರನ ಕರಕಮಲದಲ್ಲಿ ಉತ್ಪತ್ಯವಾದ ಶಿಶುವು 
ಹೇಮಗಲ್ಲ ಹಂಪ ನಾನಯ್ಯ ...........? 

ಈ ಗುರುಪರಂಪರೆಯಲ್ಲಿ ಬರುವ ವ್ಯಕ್ತಿಗಳ ಬಗೆಗೆ ವಿಶೇಷವೇನೂ ತಿಳಿದು 
ಬರುವುದಿಲ್ಲ, ಶಾಂತದೇವರ ಹೆಸರಿನೊಂದಿಗೆ ಸೇರಿದ ' ಜಾಲಹಳ್ಳಿ ರಾಯಚೂರ 
ಜಿಲ್ಲೆಯ ದೇವದುರ್ಗ ತಾಲೂಕಿಗೆ ಸೇರಿದ ಊರಾಗಿರಬೇಕು. 
* ಈ ಗುರುಪರಂಪರೆಯನ್ವಯ ಹೇಮಗಲ್ಲ ಹಂಪ ಪಡುವಿಡಿ ರಾಚೇಶ್ವರನ 
ಶಿಷ್ಯನಾದರೂ ಆತ ತನ್ನ ವಚನಗಳಿಗೆ ಗುರುವಿನ ಗುರುವಾದ 'ಸಿದ್ದಮಲ್ಲಿನಾಥ' ನನ್ನು 
ಅಂಕಿತವಾಗಿ ಬಳಸಿಕೊಂಡಿದ್ದಾನೆ. ಅಷ್ಟೇ ಅಲ್ಲದೆ ಕೃತಿಯ ಆದಿ, ವಚನಗಳ ಮಧ್ಯ, ಸ್ವರ 
ವಚನಗಳ ಅಂತ್ಯದಲ್ಲಿ ಆತನನ್ನು ತುಂಬ ಭಕ್ತಿಯಿಂದ ಸ್ತುತಿಸಿದ್ದಾನೆ . 

'ಹೇಮಗಲ್ಲ ಷಟ್‌ಸ್ಥಲ' ಹೇಮಗಲ್ಲ ಹಂಪನ - ಸದ್ಯ ದೊರೆತ - ಏಕೈಕ ಕೃತಿ. 
ಇದು ಕರ್ತೃವೇ ಸ್ಥಲಾನುಗುಣವಾಗಿ ಸಂಯೋಜಿಸಿದ ವಚನಗ್ರಂಥ. ಹೆಸರೇ 
ಸೂಚಿಸುವಂತೆ ಇದರಲ್ಲಿ ವೀರಶೈವ ಷಟ್‌ಸ್ಥಲಗಳು ಅಳವಟ್ಟಿರಬಹುದೆನಿಸಿದರೂ ಈಗ 
ದೊರೆತ ಹಸ್ತಪ್ರತಿಗಳು ಭಕ್ತಸ್ಥಲಕ್ಕೇ ನಿಲ್ಲುತ್ತವೆ . ಕೃತಿಕಾರನೇ ಹೀಗೆ ಅರ್ಧಕ್ಕೆ 
ನಿಲ್ಲಿಸಿದನೋ , ಇಲ್ಲವೆ ಪ್ರತಿಕಾರನು ಇಷ್ಟನ್ನೇ ಬರೆದುಕೊಂಡನೋ ತಿಳಿಯದು. 
ಅಂತ್ಯದಲ್ಲಿ ಮಾತ್ರ 'ಸೂತ್ರ ಇಂತು ಸಂಪೂರ್ಣ ಮಂಗಳಮಹಾ ಶ್ರೀ ಶ್ರೀ ' ಎಂದಿದೆ. 
ಇದು ಸ್ಥಲಾಂತ್ಯ ಸೂಚನೆಯೂ ಆಗಬಹುದು ; ಕೃತಿ ಸಮಾಪ್ತಿ ಹೇಳಿಕೆಯೂ ಅನಿಸ 
ಬಹುದು. ಭಕ್ತಸ್ಥಲದ ಅಂತ್ಯದಲ್ಲಿ ಉಳಿದ ಸ್ಥಲಗಳಲ್ಲಿ ಇರುವಂತೆ ಸ್ವರವಚನ ಇಲ್ಲದೆ 
ಇರುವುದು, ಈ ಸ್ಥಲದಲ್ಲಿ ಕಡಿಮೆ ಸಂಖ್ಯೆಯ ವಚನಗಳಿರುವುದು, ಇದು ಅರ್ಧಕ್ಕೆ 
ನಿಂತಿದೆ ಎಂದು ಹೇಳಲು ಪುಷ್ಟಿ ನೀಡುತ್ತವೆ. 

ಈಗ ದೊರೆತ ಕೃತಿಯ ಸ್ವರೂಪಹೀಗಿದೆ : ೨೩ ಸ್ಥಲಗಳು, ಪ್ರತಿಸ್ಥಲದ ಆದಿಯಲ್ಲಿ 
ಸೂತ್ರ , ಅದರಲ್ಲಿ ಆ ಸ್ಥಲದ ವಿಷಯದ ಸಾರಸಂಗ್ರಹ, ಮಧ್ಯ ಹಲವು ವಚನಗಳು, 
ಕೊನೆಯಲ್ಲಿ ಈ ವಚನಗಳ ಭಾವವನ್ನೇ ಒಳಗೊಂಡ ಒಂದೊಂದು ಸ್ವರವಚನ, 
ಪಂಚಾಕ್ಷರಿಯ ಸ್ಥಲದ ಅಂತ್ಯದಲ್ಲಿ ಮಾತ್ರ ಸ್ವರವಚನಕ್ಕೆ ಬದಲು ೫೮ ನುಡಿಗಳ ರಗಳೆ, 
ಅದರ ಆದಿಯಲ್ಲಿ ಒಂದು, ಅಂತ್ಯದಲ್ಲಿ ಎರಡು ಕಂದ - ಹೀಗೆ ಒಟ್ಟು ೨೮೨ ವಚನ , ೨೧ 
ಸ್ವರವಚನ, ೧ ರಗಳೆ, ೪ ಶಂಕರಲಿಂಗಾಂಕಿತ ಕಂದ, ಮೂರು ಹಂಪ ವಿರಚಿತ ಕಂದಗಳು 
ಇವೆ. 

ಈ ಕೃತಿಯಲ್ಲಿ ೨೩ ಸ್ಥಲಗಳಿವೆ : ಶಿವಸ್ತೋತ್ರಸ್ಥಲ, ೨. ಪಿಂಡಸ್ಥಲ, ೩ . ಪಿಂಡ 
ಜ್ಞಾನಸ್ಥಲ, ೪, ಮಾಯಾವಿಡಂಬನಸ್ಥಲ, ೫ . ಮಾಯಾತಮಂಧ ನಿರಸನಸ್ಥಲ, 
೬. ದಶವಾಯು ನಿರಸನಸ್ಥಲ, ೭ . ಅಂತರಂಗದ ಅಷ್ಟಮದ ನಿರಸನಸ್ಥಲ, ೮. ಬಹಿ 


ಪ್ರಸ್ತಾವನೆ 


XLV 


ರಂಗದ ಅಷ್ಟಮದ ನಿರಸನಸ್ಥಲ, ೯ . ಅರಿಷಡ್ವರ್ಗ ನಿರಸನಸ್ಥಲ, ೧೦. ಸಪವ್ಯಸನ 
ನಿರಸನಸ್ಥಲ, ೧೧. ಪಂಚೇಂದ್ರಿಯ ನಿರಸನಸ್ಥಲ, ೧೨. ಮನೋವಿಕಾರ ನಿರಸನಸ್ಥಲ, 
೧೩ . ಆಶಾಬದ್ದ ನಿರಸನಸ್ಥಲ, ೧೪ . ಶಿವನಧಿಕಾ] ಕಾಂಕ್ಷೆ ನಿರಸನಸ್ಥಲ, ೧೫, ಸಂಸಾರಹೇಯ 
ಸ್ಥಲ, ೧೬. ಗುರುಕರುಣಸ್ಥಲ, ೧೭, ಲಿಂಗಧಾರಣಸ್ಥಲ, ೧೮, ಅನ್ಯದೈವನಿರಸನಸ್ಥಲ, 
೧೯ . ವಿಭೂತಿಸ್ಥಲ, ೨೦. ರುದ್ರಾಕ್ಷಿಸಲ , ೨೧. ಪಂಚಾಕ್ಷರಿ ಸ್ಥಲ, ೨೨. ಅಷ್ಟಾವರಣ 
ಮಹಾತ್ಮಯ ಸ್ಥಲ , ೨೩ . ಭಕಸ್ಥಲ. 

ಷಟ್‌ಸ್ಥಲತತ್ವ ನಿರೂಪಣೆಯೇ ಈ ಕೃತಿಯ ಮುಖ್ಯ ಗುರಿ. ಅದನ್ನು ಈಗಾಗಲೇ 
ರೂಢಿಗತವಾದ ತತ್ವಗಳ ಹಿನ್ನೆಲೆಯಲ್ಲಿ ಹೆಚ್ಚು ವ್ಯವಸ್ಥಿತವಾಗಿ, ಅಷ್ಟೇ ನೇರ ಹಾಗೂ 
ಸರಳವಾಗಿ ವಿವರಿಸಲಾಗಿದೆ. 

ಪಿಂಡ- ಬ್ರಹ್ಮಾಂಡವನ್ನು ಒಂದುಮಾಡಿ ನಿರ್ಮಿಸಿದವನು ಪರಬ್ರಹ್ಮ . ಅವನ 
ನಿಲವು ಶಿಲೆಯೊಳಗಣ ಪಾವಕನಂತೆ, ತಿಲದೊಳಗಣ ತೈಲದಂತೆ, ಬೀಜದೊಳಗಣ 
ವೃಕ್ಷದಂತೆ , ಹಸುವಿನೊಳಗಣ ಮೃತದಂತೆ, ಉದಕದೊಳಗಣ ಪ್ರತಿಬಿಂಬದಂತೆ' 
ಅಗೋಚರವಾಗಿದೆ. ಅದನ್ನು ಹಾಗೆಯೇ ಕಾಣಲು ಸಾಧ್ಯವಿಲ್ಲ, ' ಶಿಲೆಯೊಳಗಣ ಅಗ್ನಿ 
ಚಕಮಕಿ ದೂಡಿವಿಡಿದು ಕ್ರೀಯಿಟ್ಟು ಮಾಡಿದಲ್ಲದೆ ಪ್ರಜ್ವಲಿಸದು. ತಿಲದೊಳಗಣ 
ತೈಲ ಯಂತ್ರದಲ್ಲಿ ಕ್ರೀಡಿಸಿದಲ್ಲದೆ ತೋರದು. ಬೀಜದೊಳಗಣ ವೃಕ್ಷ ಮೇಘದ 
ದೆಸೆಯಲ್ಲಿ [ಉದಕ ಬಂದು] ಪಸಿಯ ಕ್ಷೇತ್ರಕ್ಕೆ ಬಿದ್ದಲ್ಲದೆ ಮೊಳೆದೋರದು. 
ಪಶುವಿನೊಳಗಣ ಕೃತ ಪಶುವಬೋಧಿಸಿ ಕ್ರೀಯಿಟ್ಟು ಅಮೃತವ ಕಡೆದರೆ 
ಕೊಡುವುದು . ಮೇಘದ ದೆಸೆಯಲಿ ಉದಕ ಬಂದು ಎಲೆಯ ತುಂಬಿದರೆ ಸೂರ್ಯನ 
ಪ್ರತಿಬಿಂಬವದರೊಳು ತೋರುವಂತೆ' ನಾದಬಿಂದು - ಕಳೆಯ ದೆಸೆಯಲಿ 
ಪಿಂಡವಾಯಿತ್ತು ಆ ಪಿಂಡದೊಳಗಣ ಜೀವ ಶಿವಚೈತನ್ಯ . ಆ ಚೈತನ್ಯವು ' ಜಲದ 
ಮರೆಯಲ್ಲಿಪ್ಪ ಸೂಯ್ಯನಂತೆ, ಸ್ಪಟಿಕದ ಘಟದೊಳಗೆತ್ತಿದ ಜ್ಯೋತಿಯಂತೆ ಮುಗಿಲ 
ಮರೆಯಲ್ಲಿ ಹೊಳೆಯುತಿಹ ಮಿಂಚಿನಂತೆ ಸಕಲರಾತ್ಮ ಜ್ಞಾನಜ್ಯೋತಿಯಾಗಿ ಬೆಳಗುತ್ತದೆ. 
ಅದರಿಂದ ಜೀವಿಗೆ ಅಜ್ಞಾನವಶದಿಂದ ತನಗೆ ಸುತ್ತಿದ ಮಾಯೆಯ ಅರಿವಾಗುತ್ತದೆ. ಆಗ 
ಅದು ' ಹುಲಿಯ ಬಾಯೊಳು ಸಿಲ್ಕಿದೆರಳೆಯ ಮರಿಯಂತೆ, ಮಾರ್ಜಾಲನ ಬಾಯೊಳು 
ಸಿಲ್ಕಿದ ಮೂಷಕನಂತೆ, ಮಧುರದೊಳು ಬಿದ್ದ ಮಕ್ಷಕನಂತೆ, ದೀಪದ ಮುಂದಣ 
ಪತಂಗದಂತೆ ಪರಿತಪಿಸುತ್ತದೆ; ಒರಲೋಣಕಿಯ ನಡುವಿನ ಸಿಹಿಧಾನ್ಯದಂತೆ, ಅಗ್ನಿ , 
ಕುಂಭದ ನಡುವಿನ ಜೀವಪಾಕದಂತೆ' ಕುದಿಯುತ್ತದೆ. ಅಷ್ಟು ಸಾಲದೆಂಬಂತೆ ಮೇಲೆ 
ದಶವಾಯುಗಳು ' ಅರೆಗಾಯವಡೆದ ಉರಗಗೆ ಇರುವೆ ಮುಕುರುವಂತೆ' ಮುತ್ತುತ್ತವೆ . 
ಅಂತರಂಗದ ಅಷ್ಟಮದಗಳು ಹೆಚ್ಚಿ ' ಕರಿಯ ಕಾಲೊಳಗೆ ಸಿಕ್ಕಿದ ಮರಿ ನಾಯಿಯಂತೆ' 
ಒದ್ದಾಡುತ್ತದೆ ; ' ಭಂಗಿಯ ಸೊಪ್ಪು ತಿಂದ ಬಳ್ಳು ಊಳಿಟ್ಟು ಒದರುವಂತೆ' ಒದರುತ್ತದೆ. 
ಅಷ್ಟಲ್ಲದೆ ಈ ದೇಹದಲ್ಲಿ ಅರಿಷಡ್ವರ್ಗಗಳು `ಗೊರಲೆಯ ಹುತ್ತಕ್ಕೆ ಉರಗ 
ನಡೆಕೊಂಡಂತೆ , ಅರಸಿಲ್ಲದ ರಾಜ್ಯಕ್ಕೆ ಚೋರರ ಹಾವಳಿಯಂತೆ' ಬಂದು ಸೇರಿವೆ. 
' ಹಾಳೂರ ಹೊಕ್ಕರೆ ನಾಯ ಜಗಳವ ಕಂಡಂತೆ' ಪಂಚೇಂದ್ರಿಯಗಳು ಕಾದಾಡುತ್ತವೆ . 
ಸಪವ್ಯಸನಗಳು ಸುತ್ತಿಕೊಂಡಿವೆ. ' ಮನದ ಗಂದೆಯ ತುರಿಸಿದರೆ ಸುಖವಾಗುವಂತೆ 


xLvi 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಮನೋವಿಕಾರ ಹೆಚ್ಚುತ್ತದೆ. ಆಶಾಪಾಶ ಬಿಗಿಯುತ್ತದೆ. ಸಂಸಾರ ತಾಪತ್ರಯದಲ್ಲಿ , 
( ಭಾನುವಿನ ಕಿರಣದಲ್ಲಿ ಬಾಡಿದ ಕಮಲದಂತೆ ' ಬಾಡುತ್ತದೆ. ' ಪಂಕದೊಳು ಬಿದ್ದ 
ಪಶುವಿನಂತೆ' ಒದ್ದಾಡುತ್ತದೆ. ಈ ಕಷ್ಟಕೋಟಲೆಯಿಂದ ಬಿಡುಗಡೆ ಹೊಂದಲು ಅದಕ್ಕೆ 
ತನ್ನಿಂದಲೇ ಸಾಧ್ಯವಾಗುವುದಿಲ್ಲ. ಆಗ ಗುರುವಿನ ಮೊರೆ ಹೋಗುತ್ತದೆ. ಗುರು ಕರುಣಿಸಿ 
ಲಿಂಗಧಾರಣ ಮಾಡುತ್ತಾನೆ. 'ರೋಗಿಯಲ್ಲಿಗೆ ಅಮೃತವೇ ಮೈಯಾಗಿ ಬಂದಂತೆ, 
ಹೆಳವನಿದ್ದೆಡೆಗೆ ಜಲನಿಧಿ ನಡೆತಂದಂತೆ' ನಿಸುತ್ತದೆ. ಇಷ್ಟಲಿಂಗದಲ್ಲಿ ನಿಷ್ಠೆ ನೆಲೆಗೊಂಡು, 
ಅನ್ಯದೈವ ನಿರಸನಗೈದು, ' ಹಲವು ಗುರುರೂಪಾದ ಪರಮಾತ್ಮ ಒಬ್ಬನೇ ' ಎಂದು 
ನಂಬಿ , ವಿಭೂತಿ, ರುದ್ರಾಕ್ಷಿ, ಪಂಚಾಕ್ಷರಿಗಳ ಧರಿಸಿ, ಅಷ್ಟಾವರಣ ಮಹಾತ್ಮಯ 
ಕೊಂಡಾಡುತ್ತ ಸಾಗಿ ಭಕ್ತಸ್ಥಲಕ್ಕೆ ಬಂದು ತಲುಪುತ್ತಾನೆ. “ ವೃಕ್ಷಕ್ಕೂ ವೃಕ್ಷದಿಂದಾದ 
ಫಲಕ್ಕೂ , ಅಗ್ನಿಗೂ ಅಗ್ನಿಯಿಂದಾದ ಕಳೆಗೂ ಭಿನ್ನವಿಲ್ಲದಂತೆ, ಶಿವಂಗೂ ಭಕ್ತಂಗೂ 
ಭಿನ್ನವಿಲ್ಲ' ವೆಂದು ಅರಿತು, ಭಕ್ತಸ್ಥಲ ಸೂರೆಗೊಂಡ ' ಬಸವಣ್ಣನ ಸೆರಗ ಸೋಂಕಿದ 
ಮನುಜರೆಲ್ಲ ಶಿವಗಣಂಗಳಾಗದಿಹರೆ ? ಬಸವಣ್ಣನ ವಚನಾಮೃತವ ದಣಿಯಲುಂಡು 
ತೇಗಿದರೆ ಪಾತಕಕೋಟಿಪರಿಹಾರ' ವೆಂದು ಭಕ್ತಸ್ಥಲವನ್ನು ಪ್ರವೇಶಿಸುತ್ತಾನೆ. ' ಮಾಡುವ 
ನಡೆ - ನುಡಿಯು ಒಂದೇ ಆದರೆ, ಮೃಡ [ ಬೇರೊಂದು ಕಡೆ ಇರದೆ 
ಇವರೊಡಲೊಳಿಪ್ಪನು' ಎಂದು ನಡೆ- ನುಡಿ ಸಾಮರಸ್ಯ ಸಾಧಿಸಲು ಮುಂದಾಗುತ್ತಾನೆ. 
ಹೀಗೆ ಇಲ್ಲಿಯ ತತ್ವ ನಿರೂಪಣೆ ಸಕ್ರಮವಾಗಿ ಸಾಗಿಬಂದಿದೆ. 

- ಬಸವಾದಿ ಶರಣರ ವಿಷಯವಾಗಿ ಹಂಪನಿಗೆ ವಿಶೇಷ ಭಕ್ತಿ , ಗೌರವ, ಅವರ 
ಉಜ್ವಲ ವ್ಯಕ್ತಿತ್ವ , ದೃಷ್ಟಿ - ಧೋರಣೆಗಳು ಈತನಿಗೆ ಆದರ್ಶ ; ಮಾರ್ಗದರ್ಶಿ . 
ಅಂತೆಯೇ ಬಸವ, ಚನ್ನಬಸವ, ಪ್ರಭು, ಸಿದ್ದರಾಮ , ಅಜಗಣ್ಣ , ಅಂಬಿಗರ ಚೌಡಯ್ಯ , 
ನಿಜಗುಣದೇವ, ಬ್ರಹ್ಮಯ್ಯ , ಕಲಕೇತಯ್ಯ , ನಿರ್ಲಜ್ಜ ಶಾಂತಯ್ಯ , ಮರುಳಶಂಕರದೇವ, 
ಕಿನ್ನರಿ ಬ್ರಹ್ಮಯ್ಯ , ವೀರಘಂಟೆ ಮಡಿವಳ , ಮೇದರ ಕೇತಯ್ಯ , ಅಕ್ಕಮಹಾದೇವಿ, ಅಕ್ಕ 
ನಾಗಮ್ಮ , ನೀಲಮ್ಮ , ಮುಕ್ತಾಯುಕ್ಕ , ನಿಂಬ - ಮೊದಲಾದ ಶರಣ ಶರಣೆಯರನ್ನು 
ಪುರಾತನರು, ತೇರಸರು, ಷೋಡಶರು, ದಶಗಣರು ಮುಖ್ಯವಾದ 
ಅಮರಗಣಾಧೀಶ್ವರರನ್ನು ಭಕ್ತಿಯಿಂದ ನೆನೆದು, ತಾನು ಅವರ ಆಳಿನಾಳೆಂದು ವಿನೀತ 
ಭಾವವನ್ನು ತೋರಿದ್ದಾನೆ. 

ತತ್ವವಿವೇಚನೆಯೇ ಮುಖ್ಯವಾದರೂ ಇಲ್ಲಿನ ಅನೇಕ ವಚನಗಳು ಸಾಹಿತ್ಯ 
ಸೊಬಗಿನಿಂದಲೂ ಕೂಡಿವೆ. ಕೆಲವಂತೂ ಬಸವಾದಿಗಳ ವಚನಗಳನ್ನು ನೆನಪಿಗೆ 
ತರುತ್ತವೆ. ಇಲ್ಲಿ ಬಳಸುವ ಉಪಮೆ , ದೃಷ್ಟಾಂತ, ರೂಪಕಗಳು ಹಳೆಯವೆನಿಸಿದರೂ ಮತ್ತೆ 
ಹೊಸರೂಪಕೊಟ್ಟು ವಚನದ ಭಾವವನ್ನು ಹೆಚ್ಚು ಸ್ಪುಟಗೊಳಿಸಲು ಕಾರಣವಾಗಿವೆ. 

“ ಅರೆಗಾಯವಡೆದ ಉರಗಗೆ ಇರುವೆ ಮುಕುರುವಂತೆ' ' ಗುಡಿಯ ಮುಖದಿ 
ದೇವರ ಕಾಣ್ಣಂದದಿ' ' ಭಂಗಿಯಸೊಪ್ಪು ತಿಂದ ಬಳ್ಳು ಊಳಿಟ್ಟು ಒದರುವಂತೆ' 
' ಕರಿಯ ಕಾಲೊಳಗೆ ಸಿಕ್ಕಿದ ಮರಿಯ ನಾಯಿಯಂತೆ ' 'ಗೊರಲೆಯ ಹುತ್ತಕ್ಕೆ ಉರಗ ನಡೆ 
ಗೋಂಡಂತೆ' ' ಅರಸಿಲ್ಲದ ರಾಜ್ಯಕ್ಕೆ ಚೋರರ ಹಾವಳಿಯಂತೆ' (ಉಮ್ಮತದ ಕಾಯ ಸವಿದ 
ಕಪಿಯಂತೆ ' ' ಹಾಳೂರ ಹೊಕ್ಕರೆ ನಾಯ ಜಗಳವ ಕಂಡಂತೆ' 'ಮೇಷನ ದನಿಗೇಳಿ ಹುಲಿ 


ಪ್ರಸ್ತಾವನೆ 


xLvii 


ಬಲಿಯ ಬೀಳ್ತಂತೆ' ' ಹೆಗ್ಗಣವನೊಳಹೊಗಿಸಿ ನೆಲಗಟ್ಟ ಹೊರೆದಂತೆ' ' ಕುನ್ನಿ ಬೂದಿ 
ಯೊಳು ಹೊರಳಿದಂತೆ ' – ಇಂಥ ಅನೇಕಉಪಮೆಗಳು ಹೆಜ್ಜೆ ಹೆಜ್ಜೆಗೂ ಕಣ್ಣುಕುಕ್ಕಿಸುತ್ತವೆ. 

ರೂಪಕ ಬಳಕೆಯಲ್ಲಿಯೂ ಈ ವಚನಕಾರ ಮೇಲೆಯನ್ನು ಮೆರೆದಿದ್ದಾನೆ. 
ಒಕ್ಕಲುತನದ ಎಲ್ಲ ಕ್ರಿಯೆಗಳನ್ನು ಕಾಯದೊಳಗಿನ ವಿಕಾರಗಳಿಗೆ ಹೊಂದಿಸಿ ಹೇಳಿದ 
ರೀತಿ ಸಾರ್ಥಕವೆನಿಸಿದೆ : 

ತನುವೆಂಬ ಹೊಲದೊಳು ಜೀವವೆಂಬ ಒಕ್ಕಲಿಗ , 
ಅಜ್ಞಾನವೆಂಬ ಕೂರಿಗೆ, ಪಂಚೇಂದ್ರಿಯವೆಂಬ ತಾಳುಗಳಿಗೆ 
ಪಂಚವಿಷಯವೆಂಬ ಸೆಡ್ಡಿಯಕೊಲನಿಕ್ಕಿ, 
ಚಿತ್ತವೆಂಬ ಸೆಡ್ಡಿಯ ಬಟ್ಟಲಿಗೆ ಬುದ್ದಿಯೆಂಬ ಹಸ್ತದಿಂದ 
ದಶವಾಯುಗಳೆಂಬ ಬೀಜವ ಬಿತ್ತಿ , ಕರಣಾದಿಗುಣವೆಂಬ ಬೆಳೆಯ ಬೆಳೆವುತ್ತಿರೆ, 
ಮನವಿಕಾರಭ್ರಮೆಯೆಂಬ ಮೂಷಕನ ಹಿಂಡು ಕವಿಯೆ , 
ಅದಕ್ಕೆ ರೋಷವೆಂಬ ಬಡಿಗಲ್ಲನೊಡ್ಡಿ, ಆಸೆಯೆಂಬ ಜಂಪವಿಟ್ಟು , 
ರೋಷವೆಂಬ ಬಡಿಗಲ್ಲು ಮೇಲೆ ಬೀಳೆ ಒದ್ದಾಡಿ ಒರಿರಲಿ ಸಾಯುತಿರೆ, 
ತನುವೆಂಬ ಹೋಲನ ಕೆಡಿಸಿ, ಜೀವವೆಂಬ ಒಕ್ಕಲಿಗನ ಕೊಂದು, 
ಅಜ್ಞಾನವೆಂಬ ಕೂರಿಗೆಯನುರುಹಿ, ಪಂಚೇಂದ್ರಿಯವೆಂಬ ತಾಳ ಮುರಿದು, 
ಪಂಚವಿಷಯವೆಂಬ ಸೆಡ್ಡಿಯಕೋಲಸೀಳಿಬಿಟ್ಟು , 
ಚಿತ್ತವೆಂಬ ಸೆಡ್ಡಿಯಬಟ್ಟಲನೊಡದು, ಬುದ್ದಿಯೆಂಬ ಹಸ್ತದ ಸಂದ ತಪ್ಪಿಸಿ, 
ದಶವಾಯುಗಳೆಂಬ ಬೀಜವ ಹುರಿದು, 
ಕರಣೇಂದ್ರಿಯವೆಂಬ ಬೆಳೆಯ ಕೊಯಿದು ಕೆಡಿಸಿ, 
ನಿಃಕರಣವಾಗಿ ನಿಜಲಿಂಗಪದವ ಸಾರಿಪ್ಪ ಶರಣಂಗೆ 
ನಮೋ ನಮೋ ಎಂಬೆನಯ್ಯಾ ಪರಮಗುರು ಪಡುವಿಡಿ 
ಸಿದ್ಧಮಲ್ಲಿನಾಥಪ್ರಭುವೆ '. 

೧೫೨ 
ಇದೇ ಕಾಯವನ್ನು ಪುರಕ್ಕೆ ಹೋಲಿಸಿ ಹೇಳುವ ಇನ್ನೊಂದು ವಚನ ಹೀಗಿದೆ : 
“ ನಗನೂರ ಠಾಣ್ಯದ ತೆಳಗಿಪ್ಪ ಇಪ್ಪತೈದು ಹಳ್ಳಿಯ ಸಾಗಿಸಿ 
ಕೊರನಡೆಸುವ ಕಾರಕೂನರೈವರು, ಕಾಡ ಹೊಲನ ಕಂಡಣಿಯ ಮಾಡುತಿರೆ, 
ಹಾರುವರು ಹರಿಕಾರರು, ಗೌಡರಿಬ್ಬರು ಗೊಮಗುಸುಕರು. 
ಊರೊಳಹೊರಗೆ ಬಾರದ ಸೇನಬೋವರು 
ಕಿಂಚಿತು ಉಳಿಯಗೊಡದ ಠೇವಣಿಯನಿಕ್ಕುವರು . 
ಹೃದಯಧರರು ಹುಸಿಕಾರರು, ರಾಶಿಯನೊಕ್ಕುವ ಒಕ್ಕಲಿಗರು ವಂಚಕರು. 
ಊರಪಂಚಾಳರು ಪ್ರಪಂಚಗಳು, ಅಗಸ ಮೈಲಿಗೆಗಳ್ಳ , 
ನಾಯಿಂದ ಕೇಶಭುಂಜಕ, ಕುರುಬ ಭುಸಗೊಂಡ, ಕುಂಬಾರ ತಿಗುರಿಸುತಳ, 
ತಳವಾರರು ಮರೆದೊರಗುವರು , ಬಾರಿಕ ಬಲು ಬೆದಕ, 
ಹೊಲೆಯ ಹುಸಿಕಾರ , ಮಾದಿಗ ಮಾಂಸಭುಂಜಕ. 


xLviii 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ರಾಜ್ಯದ ತಪ್ಪ ವಿಚಾರಿಸುವ ರಾಜ ಮಹಾಕ್ರೋಧಿ; ಪರಿವಾರ ಬಾಧಕರು. 
ಇಂತಿವರೊಳೊಬ್ಬನೂ ಮೋಹಿಯಲ್ಲ ! ನಾನೆಂತು ಜೀವಿಪೆನಯ್ಯಾ ? 
ಕಾಯಪುರದ ಸಂಭ್ರಮದ ಮಾಯಾಪಾಶಕೆನ್ನನಿಕ್ಕಿ ನೀನಗಲಿದೆಯಯ್ಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ'. 

| 
ಈ ಕಾಯವನ್ನು ಕೈಲಾಸದೊಡನೆ ಸಮೀಕರಿಸಿ ಹೇಳುವ ಮತ್ತೊಂದು ವಚನವೂ 
ಉಂಟು : 

'ಕೈಲಾಸವೆಂಬುದು ಬೇರಿಲ್ಲ ಕಾಣಿರೋ 
ಲಿಂಗಾಂಗಸಂಗ ಸಮರಸದಲ್ಲಿಪ್ಪ ಶರಣನ ಅಂತರಂಗದಲ್ಲಿಕೈಲಾಸವಿಪ್ಪುದು. 
ಎಂತಿಪ್ಪುದೆಂದರೆ ಹೇಳುವೆ ಕೇಳಿರಣ್ಣಾ : 
ಆಚಾರ - ಕ್ರಿಯೆಗಳೆಂಬಕೋಟೆ- ಕೊತಳಂಗಳು, 
ಶುಚಿ- ಶೀಲಗಳೆಂಬ ಅಗಳಂಗಳು. 
ಪುಣ್ಯಪಾಪಗಳೆಂಬೆರಡ ನೋಡಿ ನಡೆದುದೆ ಕೈಲಾಸದ ಹೆಬ್ಬಾಗಿಲು ಕಾಣಿರೋ . 
ಧರ್ಮಸಂಜೆಗಳೆಂಬ ದಾರುವಂದಲಗಳು, 
ಕರ್ಮವಮೆಟ್ಟಿ ನಡೆದುದೆ ಹೊಸ್ತಿಲ ಸ್ತರ . 
ಶಿವಭಕಿಕೀರ್ತಿವಡೆದ ವಾರ್ತೆಯೆಂಬ ಹುಲಿಮುಖ , 
ಡೆಂಕಣಿ ಮೇರುವೆ ಕಾಣಿರೋ . 
ಜ್ಞಾನಸುಜ್ಞಾನದೊಳು ಬೆರಸುತಿಪ್ಪುದೆ ಸೋಮಬೀದಿ ಸೂಯ್ಯಬೀದಿ ಕಾಣಿರೋ . 
ಅರುವೆಂಬುದನಾಚರಿಸುವುದೇ 
ಶಿವಮೂರ್ತವ ಮಾಡುವ ಸಿಂಹಾಸನ ಕಾಣಿರೋ 
ಮರವೆಂಬ ಮಾಯವ ಮೆಟ್ಟಿ ನಡೆದುದೆ 
ಸಿಂಹಾಸನವನೇರುವುದಕ್ಕೆ ಪಾವಟಿಗೆ ಕಾಣಿರಣ್ಣಾ. 
ಇಂತಪ್ಪ ಶೃಂಗಾರವೆಲ್ಲ ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭು 
ಒಲಿದ ಶಿವಶರಣನಂತರಂಗದಲ್ಲೆ ಇದ್ದಿತ್ತು''. 

ಸರಳ ವಚನಗಳಂತೆ ಬೆಡಗಿನ ವಚನಗಳನ್ನೂ ಈತ ತುಂಬ ಸೊಗಸಾಗಿ 
ಬರೆದಿದ್ದಾನೆ : 

' ವನದೊಳಿಪ್ಪ ಕಪಿ ವನವ ನುಂಗಿ , ವನದ ತಿಳಿಗೊಳನ ನುಂಗಿ , 
ತಿಳಿಗೊಳದೊಳಗಿಪ್ಪ ಕಮಲವ ನುಂಗಿ, ಕಮಲದ ಪರಿಮಳವ ನುಂಗಿ, 
ವಾಯುವಿನೇಣಿಯಿಂದ ಆಕಾಶಕ್ಕೆ ಹಾರಿದುದಿದೇನು ಚೋದ್ಯ ಹೇಳಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥ ಪ್ರಭುವೆ' . 

೧೪೨ 
ಮನೋವಿಕಾರದ ಸುಂದರ ಚಿತ್ರವಿದು. 

ಸಮಕಾಲೀನ ಸಮಾಜದಲ್ಲಿ ಕಂಡುಬರುವ ಮೂಢನಂಬಿಕೆಗಳನ್ನು ವಿಡಂಬಿಸು 
ವುದು ಈ ವಚನಕಾರನ ಇನ್ನೊಂದು ವೈಶಿಷ್ಟ . ಗುರುಕೊಟ್ಟ ಇಷ್ಟಲಿಂಗ ಬಿಟ್ಟು 
ಅನ್ಯದೈವಕ್ಕೆ ಹರಿವವರನ್ನು ಸೂಳೆಗೆ ಹುಟ್ಟಿದ ಮಗು ಕಂಡಕಂಡವರಿಗೆ ಅಪ್ಪಾ ಎಂದು 


ಪ್ರಸ್ತಾವನೆ 


xLix 


ಕರೆವಂತೆ ಕರೆಯುವ ಸಂತೆ ಸೂಳೆಮಕ್ಕಳೆಂದು' ನಿಂದಿಸಿದರೆ, ಕ್ಷೇತ್ರ, ಜಾತ್ರೆ , ಲಿಂಗಗಳಿಗೆ 
ಎರಗುವವರನ್ನು ' ಹಸಿಹಂದರದಿ ಪಡೆದ ಗಂಡನ ವಂಚಿಸಿ ವಿಷಯಾತುರದಿ 
ಪಿಸುಣಮಾನವರನಪ್ಪುವ ಹಾದರಗಿತ್ತಿಯಂತೆ' ಎಂದು ಟೀಕಿಸಿ, ' ಇಷ್ಟಲಿಂಗವ ಮರೆದು 
ಬರಿಯ ಕಲ್ಲಿಗೆರಗುವ ಇಂಥ ಭ್ರಷ್ಟರಿಗೆ ಶಿವಾಚಾರವಿಲ್ಲ' ಎಂದು ಹೇಳುತ್ತಾನೆ. 
ಹೀಗೆಯೇ ಜಗುಲಿಯ ಮೇಲೆ ಕಲ್ಲು , ಕಂಚು, ತಾಮ್ರ , ಬೆಳ್ಳಿ ಮೊದಲಾದ ಹಲವು 
ಮೂರ್ತಿಗಳನ್ನಿಟ್ಟು ಪೂಜಿಸಿ , ತಮ್ಮ ತನುವಿನ ವ್ಯಾಧಿ ಹೋಗಲೆಂದು ಹರಕೆ 
ಹೊರುವವರನ್ನು 'ಕುನ್ನಿ ಮಾನವ' ರೆಂದು, ಮಾರಿ, ಮಸಣಿ, ಮೈಲಾರ, ಮಲ್ಲಾರಿ, ಕೇತು 
ಭೂತವೆಂಬ ಕೀಳುದೈವಕ್ಕೆ ಮೊರೆಹೋಗಿ, ಹರಕೆಹೊತ್ತು, ಕೊರಳಲ್ಲಿ ಕವಡಿ ಕಟ್ಟಿ , 
ದೋಣಿಯಲ್ಲಿ ಉಂಡು ನಾಯಂತೆ ಬೊಗಳುವುದು, ಬೇವಿನುಡುಗೆ ಸುತ್ತಿಕೊಳ್ಳುವುದು, 
ಬೆತ್ತಲೆಸೇವೆ ಸಲ್ಲಿಸುವುದು, ಸಿಡಿಯಾಡುವುದು, ಶಸ್ತ್ರ ಹಾಕಿಕೊಳ್ಳುವುದು, ಬೆಂಕಿ 
ಹೊರುವುದು, ಕೆಂಡ ಹಾಯುವುದು - ಇವೇ ಮೊದಲಾದ ವಿಕೃತ ಕಾವ್ಯ ಮಾಡುವವ 
ರನ್ನು ಅಜ್ಞಾನಿ ಹೊಲೆಯರೆಂದು ಕಟುವಾಗಿ ಬಯ್ಯುತ್ತಾನೆ. 'ಕಿರುಕುಳ ದೈವಕ್ಕೆ ಹರಕೆ 
ಹೊರುವವ ಭಕ್ತನೂ ಅಲ್ಲ , ಭವಿಯೂ ಅಲ್ಲ ಎಂದು ನುಡಿಯುತ್ತಾನೆ. ಕೊನೆಗೆ 
ದೇಹದೇವಾಲಯದ ಮಧ್ಯದಲ್ಲಿ ಭಾವಿಸುತ್ತಿಪ್ಪ ಶಿವಲಿಂಗದ ಗೋತ್ತಿನ ಸುಖದ 
ಪರಿಣಾಮದ ಭಕ್ತಿಯ ನಿರಾಲಂಬವನೆನಗೆ ಕೃಪೆಮಾಡೆ'ಂದು ಇಷ್ಟದೈವದಲ್ಲಿ ಬೇಡಿ 
ಕೊಳ್ಳುತ್ತಾನೆ. 

ಹೇಮಗಲ್ಲ ಹಂಪ ಒಬ್ಬ ಅನುಭಾವಿಯಾಗಿರುವುದರಿಂದ ಆತ ಆಡಿದ ಅನೇಕ 
ಮಾತುಗಳು ಅನುಭಾವದ ಅಮೃತಬಿಂದುಗಳಾಗಿ ಪರಿಣಮಿಸಿವೆ. ಅವುಗಳಲ್ಲಿ ಆತನ 
ಪ್ರತಿಭೆ, ಲೋಕಾನುಭವ, ಶಿವಾನುಭವ ಕೆನೆಗಟ್ಟಿ ನಿಂತಿದೆ : 

' ನಾಯಬಾಲವ ನಂಬಿ ಹೊಳೆ ದಾಟಿದವರುಂಟೆ ? 
ವೃಷಭನ ಬಾಲವ ಪಿಡಿದರೆ ತಡಿಯ ಸೇರುವರಲ್ಲದೆ'' 
' ಆಡಿನ ಕೊರಳಲ್ಲಿ ಮೊಲೆಯಿದ್ದರೇನು ಅಮೃತವ ಕರೆಯಬಲ್ಲುದೆ ? ” 
“ ಅನ್ನದ ಗೊಡವಿಲ್ಲದಾತಂಗೆ ಆರಂಬದಗೊಡವಿಯುಂಟೆ ??? 
* ಉಳಿ ಬಾಚಿಂಗೆ ಹರಿಯದಕೊರಡು ಕೊಡಲಿ ಕುಡುಗೋಲಿಗೆ ಹರಿವುದೆ ? ?? 
' ಕಾಳಿ ಹೊಲೆಯನದಾದಡೇನು ಬಿರಿದು ಒಡೆಯನದು ? ?” 
'ಕಡಿಯಲರಿಯದವ ಹಿಡಿದರೇನಾಯುಧವ ??? 
ಓಡಿನಲ್ಲುಂಟೆ ಕನ್ನಡಿಯ ನೋಟವು ??? 
“ ನಡೆಯಲಾರದ ಹೆಳವಂಗೆ ಅಂಧಹೆಂಡತಿದೊರೆತರೆ ನಡೆವುದೇನಯ್ಯಾ 
ಅವರ ಜೀವಿತರೂಪ ??? 
ಉರಿಯುತಿಹ ಅಗ್ನಿಗೆಸೀತದ ಭಯವುಂಟೇನಯ್ಯ ? ” 
' ಪಟ್ಟವ ಕಟ್ಟಿದ ಮೇಲೆ ಲಕ್ಷಣವನರಸಲುಂಟೆನಯ್ಯ ? ” 

ವಾರಿಯಿಲ್ಲದ ಕೆರೆಗೆ ಹಾರೈಸಿಬಂದ ತುರುವಿನಂತೆ , 
ಬೂರದ ಮರಕ್ಕೆ ಹಾರೈಸಿಬಂದ ಗಿಳಿಹಿಂಡಿನಂತೆ, 
ನಳಿನವಿಲ್ಲದ ಕೊಳಕೆರಗಿದಳಿವಿಂಡಿನಂತೆ''. 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


' ಹುಟ್ಟದ ಮುನ್ನ ಬೆಳೆವ ಶಿಶುವ ಹೆಸರಿಟ್ಟು ಕರೆವವರಾರೂ ಇಲ್ಲ '' 

ಹಂಪ ಹನ್ನೆರಡನೆಯ ಶತಮಾನದ ಶರಣರ, ಅದರಲ್ಲಿಯೂ ಬಸವಣ್ಣನವರ 
ವಚನಗಳಿಂದ ಬಹಳಷ್ಟು ಪ್ರಭಾವಿತನಾಗಿದ್ದಾನೆ. ಅವರ ವಚನಗಳ ವಸ್ತು - ಭಾವ 
ಧಾಟಿ - ಧೋರಣೆಗಳನ್ನು ಧಾರಾಳವಾಗಿ ತನ್ನವಾಗಿಸಿಕೊಂಡಿದ್ದಾನೆ. ಕೆಲವು ವಾಕ್ಯಗಳನ್ನು 
ಯಥಾವತ್ತಾಗಿ ಎತ್ತಿಕೊಂಡಿದ್ದಾನೆ. ಇಲ್ಲಿ ಕೆಲವನ್ನು ಉದಾಹರಿಸಬಹುದು : 

' ತೆರಣಿಯ ಹುಳು ತನ್ನ ಮನೆಯೊಳಗೆ ತಾನೆ ಸುತ್ತಿಕೊಂಡು ಸಾವಂತೆ'' 
“ ಪಂಕದೊಳು ಬಿದ್ದ ಪಶುವಿನಂತೆ'' 
' ಸಾಸುವೆಯ ಮೇಲೆಸಾಗರ ಹರಿವುದ ಕಂಡೆ'' 
*ಊರಸೀರೆಗೆ ಅಗಸ ಬಡದು ಸಾವಂತೆ'' 
“ ಬಡವನೆಡವಿ ಧನವ ಕಂಡಂತೆ, ಬಿಡದೆ ಅರಸುವ ಬಳ್ಳಿ 
ಕಾಲತೊಡರಿ ಬಂದಂತೆ'' 
“ ಆನೆಯ ಮೇಲೆಹೋಗುವವಂಗೆ ಶ್ವಾನನ ಭಯವುಂಟೇನಯ್ಯಾ ??” 
“ ಮನದ ಗಂದೆಯ ತುರುಸಿದರೆ ಸುಖವಾಗುತ್ತಿದೆ'' 

ಮಾಯಾವಿಡಂಬನಸ್ಥಲ, ಮಾಯಾತಮಂಧನಿರಸನಸ್ಥಲ, ಸಂಸಾರಹೇಯಸ್ಥಲದ 
ಅನೇಕ ವಚನಗಳು ಬಸವಣ್ಣನವರ ವಚನಗಳ ಪಡಿಯಚ್ಚಾಗಿವೆ. ಆದರೆ ಅಲ್ಲಿರುವ 
ಸಂಕ್ಷಿಪ್ತತೆ, ಭಾವತೀವ್ರತೆ, ಅನನ್ಯತೆ ಇಲ್ಲಿಲ್ಲ . ಅನೇಕ ವಚನಗಳು ದೀರ್ಘವಾಗಿವೆ. 
ಅಲ್ಲಲ್ಲಿ ಸಂಸ್ಕೃತಶ್ಲೋಕಗಳನ್ನು ಪ್ರಮಾಣವಾಕ್ಯವಾಗಿ ಬಳಸಿಕೊಳ್ಳಲಾಗಿದೆ. 

ಹೇಮಗಲ್ಲ ಹಂಪ ಸಂಗೀತಜ್ಞನೂ ಆಗಿದ್ದಂತೆ ತೋರುತ್ತದೆ . ಸ್ವರವಚನಗಳನ್ನು 
ರಚಿಸಿರುವುದು , ಅವುಗಳಿಗೆ ರಾಗ ಸೂಚನೆ ಮಾಡಿರುವುದು ಇದಕ್ಕೆ ನಿದರ್ಶನ. ಇವು 
ಆತ ಹೆಸರಿಸುವ ರಾಗಗಳು : ದೇಶಿ, ಮಧುಮಾಧವಿ, ಶಂಕರಾಭರಣ , ಶಾಂತ ಭೈರವಿ, 
ಸಾರಂಗ, ಭೂಪಾಳಿ, ಕನ್ನಡಕಾಂಬೋಧಿ, ವರಾಳಿ, ಆಹೇರಿ, ಧನಶ್ರೀ , ಮಲಹರಿ, 
ಭೈರವಿ, ದೇಶವರಾಳಿ, ಪಹಾಡಿ, ನಾದರಾಮಕ್ರೀ . 
* ಸ್ವತಃ ಕರ್ತೃವೇ ಈ ಕೃತಿಯನ್ನು ಸ್ಥಲ , ಸೂತ್ರವಿಟ್ಟು , ವಚನ, ಸ್ವರವಚನ, ರಗಳೆ, 
ಕಂದಗಳನ್ನು ಬೆರೆಸಿ ಸಂಯೋಜಿಸಿರುವುದರಿಂದ, ಇದನ್ನು ಮೂಲಸ್ವರೂಪದಲ್ಲಿಯೇ 
ಉಳಿಸಿಕೊಂಡು ಬರಲಾಗಿದೆ. ಹೀಗಾಗಿ ಇಲ್ಲಿ ಸ್ವರವಚನ - ರಗಳೆ - ಕಂದಗಳು 
ಅನಿವಾರವಾಗಿ ಉಳಿದುಬಂದಿವೆ. ಪ್ರತಿಸ್ಥಲಕ್ಕೆ ಒಂದರಂತೆ ಸ್ವರವಚನವನ್ನು 
ಜೋಡಿಸುವಲ್ಲಿ ಆತನಿಗೆ ಏಕೋತ್ತರಸ್ಥಲ, ವೀರಶೈವ ಚಿಂತಾಮಣಿ, ಸೂಕ್ಷ ಮಿಶ್ರ 
ಷಟ್‌ಸ್ಥಲದಂಥ ಕೃತಿಗಳು ಪ್ರೇರಣೆ ನೀಡಿರಬೇಕು. 

ಪರಂಪರೆಯ ಪ್ರಭಾವಕ್ಕೊಳಗಾಗಿಯೂ ತನ್ನತನವನ್ನು ಉಳಿಸಿಕೊಂಡುದು, 
ಶಂಕರದೇವರ ಕಂದಗಳನ್ನು ಪ್ರಥಮ ಬಾರಿಗೆ ವಚನಗಳ ಮಧ್ಯ ಸಂಸ್ಕೃತ ಸಾಕ್ಷಿ 
ಶ್ಲೋಕಗಳಂತೆ ಬಳಸಿದುದು, ರಗಳೆ , ಕಂದಗಳನ್ನು ಕರ್ತೃವೇ ಬರೆದು ಒಂದು 
ಸ್ಥಲಾಂತ್ಯದಲ್ಲಿ ಅಳವಡಿಸಿದುದು - ಇವೆ ಮೊದಲಾದ ವೈಶಿಷ್ಟ ಗಳನ್ನು ಹೊಂದಿದ 
“ಹೇಮಗಲ್ಲ ಷಟ್‌ಸ್ಥಲ' ಸಂಪೂರ್ಣ ಲಭ್ಯವಾಗದಿದ್ದರೂ ಬಸವೋತ್ತರಯುಗದ 
ಒಂದು ಗಮನಾರ್ಹ ಕೃತಿಯೆನಿಸಿದೆ. 


ಪ್ರಸ್ತಾವನೆ 


ಪರಿಷ್ಕರಣ : 

ಈ ಸಂಪುಟದಲ್ಲಿ ಸೇರಿದ ಏಳು ಜನ ವಚನಕಾರರಲ್ಲಿ ಹೇಮಗಲ್ಲ ಹಂಪನೊಬ್ಬನ 
ವಚನಗಳನ್ನು ಬಿಟ್ಟು ಉಳಿದವರ ವಚನಗಳೆಲ್ಲ ಈಗಾಗಲೇ ಪ್ರಕಟವಾಗಿವೆ. ಅವುಗಳನ್ನು 
ಆಯಾ ಪ್ರಕಟಿತ ಕೃತಿಗಳಿಂದ ತೆಗೆದುಕೊಂಡು, ಲೋಪದೋಷಗಳನ್ನು ಸರಿಪಡಿಸಿ 
ಸ್ವೀಕರಿಸಿದರೆ, ಹಂಪನ ವಚನಗಳನ್ನು ಕರ್ನಾಟಕ ವಿಶ್ವವಿದ್ಯಾಲಯ ಕನ್ನಡ 
ಅಧ್ಯಯನಪೀಠದ ಹಸ್ತಪ್ರತಿಭಾಂಡಾರದ ಎರಡು ಕಾಗದ ಪ್ರತಿ ( ೯೦, ೩೫೨೭) ಗಳಿಂದ 
ಪರಿಷ್ಕರಿಸಿ ಅಳವಡಿಸಿಕೊಳ್ಳಲಾಗಿದೆ. ಒಂದು ಪ್ರತಿ (೯೦) ಪಿಂಡಸ್ಥಲದ ೧೯ನೆಯ 
ವಚನಕ್ಕೆ ನಿಂತಿದ್ದರೆ, ಇನ್ನೊಂದು ( ೩೫೨೭) ಭಕ್ತಸ್ಥಲದ ೯ನೆಯ ವಚನದ ವರೆಗೆ 
ಸಾಗಿಬಂದಿದೆ. ಇದೂ ತುಂಬ ಅಶುದ್ದವಾಗಿದೆ. ಹಲವು ವಚನಗಳ ಕೆಲವು 
ಪದ - ಸಾಲುಗಳು ಬಿಟ್ಟುಹೋಗಿವೆ. ಸಾಧ್ಯವಿದ್ದಲ್ಲಿ ಮಾತ್ರ ಹಾಗೆ ಬಿಟ್ಟು ಹೋದ 
ಪದ - ಪದ ಪುಂಜಗಳನ್ನು ಊಹಿಸಿ ಚೌಕಕಂಸಿನಲ್ಲಿ ಕೊಡಲಾಗಿದೆ. ಪ್ರಾದೇಶಿಕ ಭಾಷೆಯ 
ವೈಶಿಷ್ಟ ಗಳೆನಿಸಿದ ಗ್ರಾಮೀಣ ಪದಗಳನ್ನು ಹಾಗೇ ಉಳಿಸಿಕೊಳ್ಳಲಾಗಿದೆ. ವಚನ 
ಮಧ್ಯದಲ್ಲಿ ಬಳಸಿದ ಸಂಸ್ಕೃತಶ್ಲೋಕಗಳು ತುಂಬ ವಿಕೃತಗೊಂಡಿವೆ. ಅವುಗಳನ್ನು ಸಂಸ್ಕೃತ 
ಪಂಡಿತರಿಂದ ತಿದ್ದಿಸಲಾಗಿದೆ. ತಿದ್ದಲು ಸಾಧ್ಯವಿಲ್ಲದಂಥವುಗಳನ್ನು ಪ್ರಶ್ನೆಚಿಹ್ನೆ ಹಾಕಿ 
ಹಾಗೇ ಇಡಲಾಗಿದೆ. 

ಸಿದ್ದಮಲ್ಲಪ್ಪನ ವಚನಗಳು - ವಾಕ್ಯದೋಷ, ಅರ್ಥ ಅಸ್ಪಷ್ಟತೆಯಿಂದಕೂಡಿವೆ. 
ಏಕಮಾತ್ರ ಹಸ್ತಪ್ರತಿ ದೊರೆತುದರಿಂದ - ಅದೂ ತುಂಬ ಅಶುದ್ದವಾಗಿರುವುದರಿಂದ 
ಈ ವಚನಗಳನ್ನು ಪೂರ್ಣ ಶುದ್ಧರೂಪದಲ್ಲಿ ಕೊಡಲು ಸಾಧ್ಯವಾಗಿಲ್ಲ. 
ಕೃತಜ್ಞತೆಗಳು : 

' ಸಮಗ್ರ ವಚನಸಾಹಿತ್ಯದ ಜನಪ್ರಿಯ ಆವೃತ್ತಿ ಪ್ರಕಟನ ಯೋಜನೆ' ಯನ್ನು 
ಅಂಗೀಕರಿಸಿ, ಧನಸಹಾಯ ನೀಡಿದ ಕರ್ನಾಟಕ ಸರಕಾರಕ್ಕೆ , ಈ ಯೋಜನೆಯನ್ನು 
ಕಾಠ್ಯರೂಪಕ್ಕೆ ತಂದ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೆಶನಾಲಯದ ನಿರ್ದೆಶಕರಿಗೆ, ಈ 
ಸಂಪುಟ ಸಿದ್ಧಪಡಿಸುವ ಹೊಣೆಯನ್ನು ನನಗೆ ವಹಿಸಿಕೊಟ್ಟ ಸಲಹಾ ಸಮಿತಿಯ ಎಲ್ಲ 
ಸದಸ್ಯರಿಗೆ, ಈ ಸಂಪುಟಗಳ ಪ್ರಧಾನ ಸಂಪಾದಕರಾಗಿ ನಮಗಿಂತಲೂ ಹೆಚ್ಚು 
ಕಾರವನ್ನು ಮಾಡುತ್ತ , ನಮ್ಮನ್ನೂ ಕಾಠ್ಯಪ್ರವೃತಗೊಳಿಸಿ, ಪರಿಷ್ಕರಣ ಸಮಯದಲ್ಲಿ 
ಎದುರಾದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರನೀಡಿ ಮುನ್ನಡೆಸಿದ - ಕ್ರಿಯಾಶೀಲತೆಗೆ 
ಮತ್ತೊಂದು ಹೆಸರೆನಿಸಿದ - ಗುರುಗಳಾದ ಡಾ . ಎಂ . ಎಂ . ಕಲಬುರ್ಗಿ ಅವರಿಗೆ ಅನಂತ 
ನಮಸ್ಕಾರಗಳು. 

ಈ ಸಂಪುಟ ಸಿದ್ದಪಡಿಸುವಲ್ಲಿ ನೆರವಾಗಿ ನಿಂತ ಕೈಗಳು ಅನೇಕ. ತುಂಬ ಪರಿಶ್ರಮ 
ವಹಿಸಿ, ಹಸ್ತಪ್ರತಿಯಿಂದ ವಚನಗಳನ್ನು ಎತ್ತಿತೆಗೆದು, ಕಣ್ಣಲ್ಲಿ ಕಣ್ಣಿಟ್ಟು ಪರಿಷ್ಕರಿಸಿ, 
ಮುದ್ರಣದ ಮನೆಸೇರುವ ಹಂತಕ್ಕೆ ಬಂದಿದ್ದ ಹೇಮಗಲ್ಲ ಷಟ್‌ಸ್ಥಲದ ಶುದ್ಧಪ್ರತಿ 
ಯನ್ನು ಸಂತೋಷದಿಂದ ಕೊಟ್ಟು ಉಪಕರಿಸಿದ ಸ್ನೇಹಿತರಾದ ಡಾ . ಬಿ. ವಿ. ಶಿರೂರ 
ಅವರಿಗೆ ಚಿರಋಣಿಯಾಗಿದ್ದೇನೆ. ನಾನು ಹೋದಾಗಲೆಲ್ಲ ಪ್ರೀತಿಯಿಂದ ಬರಮಾಡಿ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಕೊಂಡು, ಕೈಯಲ್ಲಿನ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿ, ಸಂಸ್ಕೃತ ಶ್ಲೋಕಗಳನ್ನು ಸಂತೋಷ 
ದಿಂದ ಸರಿಪಡಿಸಿಕೊಟ್ಟ ಡಾ . ಮಲ್ಲಿಕಾರ್ಜುನ ಪರಡ್ಡಿ , ಪಂ . ಜಯತೀರ್ಥಾಚಾರ 
ಮಳಗಿ ಅವರಿಗೆ ಅನಂತ ವಂದನೆಗಳು . 

ವಚನಗಳನ್ನು ಆಯ್ದು ತೆಗೆಯುವಲ್ಲಿ ಜೋಡಿಸುವಲ್ಲಿ , ಪರಿಷ್ಕರಿಸಿ ಶುದ್ಧಪ್ರತಿ 
ಸಿದ್ದಗೊಳಿಸುವಲ್ಲಿ , ಅನುಬಂಧ ಅನುಗೊಳಿಸುವಲ್ಲಿ- ಹೀಗೆ ಹಲವು ಹಂತಗಳಲ್ಲಿ 
ಸಹಾಯ ಹಸ್ತನೀಡಿ ಸಹಕರಿಸಿದವರು ಮಿತ್ರರಾದ ಬಸವರಾಜ ಹೂಗಾರ, ಬಿ . ಬಿ. 
ಬಿರಾದಾರ, ಸಂಶೋಧನ ವಿದ್ಯಾರ್ಥಿ ಮಿತ್ರ ಎಫ್ . ಟಿ. ಹಳ್ಳಿಕೇರಿ, ಈ ಯೋಜನೆಯ 
ಸಹಾಯಕ ಸಂಶೋಧಕರಾದ ಕು . ವಿಜಯಶ್ರೀ ಹಿರೇಮಠ, ವಾಯ್. ಎಂ . ಯಾಕೊಳ್ಳಿ, 
ಬಿ. ವಿ.ಕೋರಿ ಮತ್ತು ನನ್ನ ಶ್ರೀಮತಿ ಮಂಗಳಾ ಇವರೆಲ್ಲರಿಗೆ ಅನಂತ ಕೃತಜ್ಞತೆಗಳು. 

- ಮರುಪರಿಷ್ಕರಣ 
ಈ ಸಂಪುಟವನ್ನು ಹೊಸದಾಗಿ ದೊರೆತ ಹೆಚ್ಚಿನ ಆಕರಗಳ ಹಾಗೂ ವಿದ್ವಾಂಸರು 
ಸೂಚಿಸಿದ ತಿದ್ದುಪಡಿಗಳ ಹಿನ್ನೆಲೆಯಲ್ಲಿ ಮರುಪರಿಷ್ಕರಣಗೊಳಿಸಲಾಗಿದೆ. ಅದರಿಂದಾಗಿ 
ಈ ಕೆಳಗಿನಂತೆ ಬದಲಾವಣೆಗಳು ಉಂಟಾಗಿವೆ : 

ಇಬ್ಬರು ವಚನಕಾರರ ( ಮೆಡೇರಿ ಶಿವಲಿಂಗ ಮತ್ತು ವೀರಸಂಗಯ್ಯ ) ೧೩೫ 
ವಚನಗಳು ಹೆಚ್ಚಿಗೆ ಸೇರಿವೆ. ಹೀಗಾಗಿ ಒಟ್ಟು ವಚನಸಂಖ್ಯೆ ೧೧೩೮ ಇದ್ದುದು 
೧೨೭೩ಕ್ಕೆ ಏರಿದೆ . ವಚನಕಾರರ ಸಂಖ್ಯೆ ೭ ಇದ್ದುದು, ೯ ಆಗಿದೆ. 
ಮುದ್ರಣದೋಷ- ಪಾಠದೋಷಗಳನ್ನು ಸರಿಪಡಿಸಲಾಗಿದೆ . 
ಹೊಸದಾಗಿ ಸೇರಿದ ವಚನಕಾರರ ಪರಿಚಯವನ್ನು ಪ್ರಸ್ತಾವನೆಯಲ್ಲಿ ಜೋಡಿಸ 
ಲಾಗಿದೆ. 
ಅನುಬಂಧದಲ್ಲಿ ಹೊಸದಾಗಿ ಸೇರಿದ ವಚನಗಳ ಅಕಾರಾದಿ ಅಳವಡಿಸಲಾಗಿದೆ. 
ವಚನಕ್ರಮಾಂಕವನ್ನು ಒಂದರಿಂದ ಆರಂಭಿಸಲಾಗಿದೆ. 
ಹೊಸದಾಗಿ ದೊರೆತ ಮಡೇರಿ ಶಿವಲಿಂಗನ ವಚನಗಳನ್ನು ಒದಗಿಸಿದ ಡಾ . ವೈ . ಸಿ. 
ಭಾನುಮತಿ ಅವರಿಗೆ, ವೀರಸಂಗಯ್ಯನ ವಚನಗಳನ್ನು ದೊರಕಿಸಿಕೊಟ್ಟ ಎಸ್ . 
ಶಿವಣ್ಣ ಅವರಿಗೆ ಕೃತಜ್ಞತೆಗಳು. 
ಈ ಸಂಪುಟ ಮರುಪರಿಷ್ಕರಣ ಕಾಠ್ಯದಲ್ಲಿ ಅಮೂಲ್ಯ ಸಲಹೆ ಸೂಚನೆ ನೀಡಿದ 
ಪ್ರಧಾನ ಸಂಪಾದಕರೂ ಪೂಜ್ಯ ಗುರುಗಳೂ ಆದ ಡಾ . ಎಂ . ಎಂ . ಕಲಬುರ್ಗಿ 
ಅವರು ಹಾಗೂ ಸಲಹಾ ಸಮಿತಿಯ ಎಲ್ಲ ಸದಸ್ಯರಿಗೆ, ತಿದ್ದುಪಡಿ ಸೂಚಿಸಿದ 
ತುಮಕೂರಿನ ಎಂ . ಚಂದ್ರಪ್ಪ ಅವರಿಗೆ, ಕರಡು ತಿದ್ದುವಲ್ಲಿ ಸಹಕರಿಸಿದ ನನ್ನ 
ಶ್ರೀಮತಿ ಮಂಗಳಾ ಅವರಿಗೆ ವಂದನೆಗಳು . 

- ವೀರಣ್ಣ ರಾಜೂರ 


* 


* 


* 


ಪರಿವಿಡಿ 


೧ 


೧೧೮ 


- 


ದ 


ಮುನ್ನುಡಿ 
ಬಿನ್ನಹ 
ನಿರ್ದೆಶಕರ ಮಾತು 
ಪ್ರಕಾಶಕರ ಮಾತು 
ಸಂಪಾದಕೀಯ 

ಪ್ರಸ್ತಾವನೆ 
೧ . ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ ೧ 

ಮೆಡೇರಿ ಶಿವಲಿಂಗನ ವಚನ 
ವೀರಣ್ಣದೇವರ ವಚನ 

೧೨೦ 
ವೀರಸಂಗಯ್ಯನ ವಚನ 

೧೨೯ 
ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲ ವಚನ 
ಸಂಗನಬಸವೇಶ್ವರದೇವರ ವಚನ 
ಸಿದ್ಧಮಲ್ಲಪ್ಪನ ವಚನ 

ಸಿದ್ಧವೀರದೇಶಿಕೇಂದ್ರನ ವಚನ 
೯ . ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 
ಅನುಬಂಧ 
ವಚನಗಳ ಅಕಾರಾದಿ 

೫೯೭ 
ಕಠಿಣ ಪದಕೋಶ 
ಆಕರ ಗ್ರಂಥಗಳು 

೬ ೫೫ 


೧ 


೧C b 


& 


೧೬೭ 


J 


೪ ೩೩ 


೪ ೩೯ 


೮ . 


೪ ೫೧ 


. 


* 

. 


೪ ೫೨ 


೬೧೬ 


ಮೂರುಸಾವಿರ ಮುಕ್ತಿಮುನಿ ವಿರಚಿತ 
ಸರ್ವಾಚಾರ ಸಾರಾಮೃತಸುಧೆ 


ಪ್ರಥಮದಲ್ಲಿ ಪೀಠಿಕಾಸೂತ್ರವದೆಂತೆಂದೊಡೆ: 
ಶೈವಪಾಷಂಡಿಗಳು ಆಚರಿಸಿದ 
ಪಿಪಿಲಿಕಜ್ಞಾನ, ವಿಹಂಗಜ್ಞಾನ, ಮರ್ಕಟಜ್ಞಾನ, ಗಜಜ್ಞಾನ, 
ಕುಕ್ಕುಟಜ್ಞಾನ, ಶ್ವಾನಜ್ಞಾನ, ವೇದಾಂತಜ್ಞಾನ, ಸಿದ್ದಾಂತಜ್ಞಾನ, 
ಭಿನ್ನಯೋಗ, ಚರ್ಯಾ -ಕ್ರಿಯಾ - ಕರ್ಮಜ್ಞಾನಂಗಳನ್ನು ತೊರೆದು 
ಕೇವಲ ಸುಜ್ಞಾನವೆ ಚಿಪ್ಪಿಂಡಾಕೃತಿಯ ಧರಿಸಿ, 
ಆ ಪಿಂಡಮಧ್ಯದಲ್ಲಿ ಮಹಾಜ್ಞಾನವೆ ಚಿತ್ರಾಣವಾಗಿಶೋಭಿಸಿ, 
ಅವೆರಡರ ಮಧ್ಯವೆ ಪರಿಪೂರ್ಣ ಸ್ವಾನುಭಾವ, 
ಉನ್ಮನಜ್ಞಾನವೇ ಸಾಕಾರಲೀಲೆಯ ಧರಿಸಿ, 
ಪರಮಜ್ಞಾನಾಂಜನ ಸಾಸನಪರಿಮಳವೆ 
ಕ್ರಿಯಾಭಕ್ತಿ ಜ್ಞಾನಭಕ್ತಿ ಮಹಾಜ್ಞಾನಭಕ್ತಿ , ನಿರವಯಭಕ್ತಿ , 
ಸಚ್ಚಿದಾನಂದಭಕ್ತಿ ಪರಿಪೂರ್ಣಭಕ್ತಿ ಮೊದಲಾದ ಷಡ್ವಧಭಕ್ತಿಯ 
ಅಂತರಂಗದ ಸುಚಿತ್ರಸುಬುದ್ದಿ ನಿರಹಂಕಾರ ಸುಮನ ಸುಜ್ಞಾನ ಸದ್ಭಾವಂಗಳಲ್ಲಿ 
ಕ್ಷೀರದೊಳು ತೃತ, ಬೀಜದೊಳು ವೃಕ್ಷ, ಪಾಷಾಣದೊಳಗ್ನಿ ಅಡಗಿಪ್ಪಂತೆ, 
ಅಂಗಾಪಸ್ಥಾನ ಸದ್ಭಾವವೆಂಬ ಚತುರ್ವಿಧಭಕ್ತಿಯೆ ಸಾಕಲ್ಯವಾಗಿ, 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಪುಷ್ಪದೊಳು ಪರಿಮಳ, ಫಲಾದಿಗಳಲ್ಲಿ ಫಳರಸವೆಸೆದಂತೆ, 
ಘಟಸರ್ಪ ತನ್ನ ಮಾಣಿಕ್ಯದ ಬೆಳಕಿನಲ್ಲಿ ಆಹಾರವ ಕೊಂಡಂತೆ, 
ಸಾಕಾರವಾಗಿ ಪರಿಶೋಭಿಸಿ, ಗುರುಚರಮಾರ್ಗದಿಂದ ಅಷ್ಟವಿಧಭಕ್ತಿವಿಡಿದು 
ಬೆಳಗುವ ಮಹಾಲಿಂಗಶರಣನ ವಿವರವೆಂತೆಂದಡೆ : 
ಮಹದರುವೆಂಬ ಗುರುವಿನಲ್ಲಿ ಶ್ರದ್ದೆ 
ಮಹಾಜ್ಞಾನವೆಂಬ ಲಿಂಗದಲ್ಲಿ ನೈಷ್ಠೆ , 
ಪೂರ್ಣಾನುಭಾವವೆಂಬ ಜಂಗಮದಲ್ಲಿ ಸಾವಧಾನ , 
ಕರುಣಾಮೃತವೆಂಬ ಪಾದೋದಕದಲ್ಲಿ ಅನುಭಾವ, 
ಕೃಪಾನಂದರಸವೆಂಬ ಪ್ರಸಾದದಲ್ಲಿ ಆನಂದ, 
ಚಿಟ್ಟೆಳಗಿನ ಪ್ರಕಾಶವೆಂಬ ಭಸಿತದಲ್ಲಿ ಸಮರಸ , 
ದೃಷ್ಟಿ ಪುಂಜರಂಜನೆಯೆಂಬ ಮಣಿಮಾಲೆ ಕುಕ್ಷಿಗಳಲ್ಲಿ , 
ನಿಃಕಳಂಕ ಆನಂದಮಯವೆಂಬ ಚಿದೋಷ ಮಂತ್ರದಲ್ಲಿ , 
ನಿರವಯಭಕ್ತಿ ಕಡೆಯಾದ ಅಷ್ಟವಿಧಭಕ್ತಿಯ ನಿಧಿನಿಧಾನವಾಗಿ, 
ಜಗಜಗಿಸಿ ಬೆಳಗುವ ಮಹಾಲಿಂಗಶರಣಚರಗುರುಗಳ 
ತನ್ನ ಸ್ವಾನುಭಾವಜ್ಞಾನದಿಂದರಿದು, 
ಅಂಗ ಮನ ಪ್ರಾಣ ಭಾವ ನಿಷ್ಠಾಚಾರದಲ್ಲಿ ಸಾಕಾರಲೀಲೆಗೆ ಪಾವನಾರ್ಥವಾಗಿ, 
ಷೋಡಶಭಕ್ತಿಜ್ಞಾನ ವೈರಾಗ್ಯ ಸ್ಥಳ ಕುಳ ಸಕೀಲ ಸಂಬಂಧಾಚರಣೆಯ 
ವೀರಶೈವ ಪರಿವರ್ತನೆ ಅರ್ಪಿತಾವಧಾನ ಕೊಟ್ಟುಕೊಂಬ ನಿಲುಕಡೆ, 
ಸಗುಣ ನಿರ್ಗುಣ ಸತ್ಯಶುದ್ಧಕಾಯಕ, ಸದ್ದರ್ಮ ನಡೆನುಡಿ, 
ಘನಗಂಭೀರ ಪರುಷಸೋಂಕುಗಳೆ 
ಸಾರಿ ತೋರಿಬೀರಿ ಊರಿ ಜಾರಿ ಹಾರಿ ಸೆರೆಮೀರಿ 
ಮಹಾಬಯಲೊಳಗೆ ಬಯಲಾಗಿ ತೋರುವ 
ನಿಃಕಳಂಕ ನಿರಾಲಂಬ ನಿಃಪ್ರಪಂಚ ನಿರಾತಂಕ ನಿರುಪಾಧಿಕ 
ನಿರ್ಭೇದ್ಯ ನಿಶ್ಚಿಂತ ನಿಃಕಾಮ ನಿಃಫಲದಾಯಕ ನಿಃಕ್ರೋಧ 
ನಿರಾಸಿಕ ನಿರ್ವಾಣಿ ನಿರ್ಮರಣ ನಿರ್ಜಾತ ನಿಜಾನಂದಭರಿತಚರಿತ 
ನಿರಹಂಕಾರ ನಿರ್ದೆಹ ನಿರ್ಲಂಪಟ ನಿರ್ವಸನಿ ನಿರ್ಭಾಗ್ಯ 
ನಿಃಸಂಸಾರಿ ನಿರ್ವ್ಯಾಪಾರಿ ನಿರ್ಮಲ ನಿಸ್ಸಂಗ ನಿಃಶೂನ್ಯ ನಿರಂಜನ ನಿರವಯ 
ಘನಗಂಭೀರ ಪರಾತ್ಪರ ಅಗಮ್ಯ ಅಪ್ರಮಾಣ ಅಗೋಚರ ಅನಾಮಯ 
ಅಗಣಿತ ಅಚಲಾನಂದ ಅಸಾಧ್ಯಸಾಧಕ ಅಭೇದ್ಯಭೇದಕ 
ಅನಾದಿಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ್ಕ್ಯ 
ನಿರವಯಪ್ರಭು ಮಹಾಂತ ತಾನೇ ನೋಡಾ 
ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


ಅಯ್ಯಾ , ನಿಜವೀರಶೈವೋದ್ದಾರಕ ವಿಶೇಷ ಭಕ್ತ ಮಹೇಶ್ವರರು 
ಮಹಾಲಿಂಗೋದಯವಾದಿಯಾಗಿ ನಿರವಯಲಿಂಗವಂತ್ಯವಾದ ಪರಿಯಂತರವು 
ಸತ್ತುಚಿತ್ರಾನಂದರೂಪ ಧರಿಸಿ, 
ನಿತ್ಯ ಗುರುಲಿಂಗಜಂಗಮ ಕಲ್ಯಾಣೋತ್ಸಹರಾಗಿ, 
ಮಾರ್ಗಾಚಾರಂಗಳಲ್ಲಿ ಸಯಾವಧಾನ , 
ಮೀರಿದಾಚಾರಂಗಳಲ್ಲಿ ಸಮ್ಯಜ್ಞಾನಾವಧಾನ , 
ಸಂಪೂರ್ಣಾನಂದಭರಿತಾಚಾರಂಗಳಲ್ಲಿ ಸ್ವಾನುಭಾವದ ಸದ್ದರ್ಮ, 
ನಡೆ- ನುಡಿಯೊಳಕೊಂಡು ಬೆಳಗುವ ಪರತತ್ವ. 
ಶಿವಯೋಗಾನುಸಂಧಾನದ ನಿಜಾವಧಾನದಲ್ಲಿ ಸಂತೃಪ್ತರಾಗಿ, 
ಬೆಳಗಿಂಗೆ ಮಹಾಬೆಳಗಾಗಿ, ತನ್ನ ತಾನೇ ಮುಕ್ತಿಸ್ವರೂಪ 
ನಿರವಯಪ್ರಭು ಮಹಾಂತ ತಾನೇ ನೋಡಾ 
ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. 

|| ೨ || 


ಮುಕ್ತಿಗೆ ನಿಜಮಂದಿರವಾಗಿ ಸಾಕಾರದ ಲೀಲೆಯಿಂದ 
ಚರಿಸುವ ನಿಲುಕಡೆಯೆಂತೆಂದೊಡೆ: 
ಹೃಠಏಕಾಂತವಾಸವಾದ ಭಾವಾಪುರದ ನಿಜಾಲಯದಿಂದ 
ಗಣಸಮ್ಮೇಳದ ನೆನಹುದೊರಿ, ಚಿನ್ಮಯಲೀಲೆಯಿಂ ಒರ್ವನೆ ಹೊರಟು, 
ಕರಣಾಪುರದ ಚಿದ್ರೂಪಮೂರ್ತಿ ವಿಶ್ವಕುಟುಂಬ ಚಿದಾದಿತ್ಯನೊಡಗೂಡಿ, 
ಆತನ ಕರಕೊಂಡು, ಅಲ್ಲಿಂದ ಕಾಯಪುರಕ್ಕೆ ಬಂದು, 
ಚಿತ್ತೂರ್ಯ ಚಂದ್ರಬೀದಿಗಳೆಂಬ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ನಾಲ್ಕು ಕವಾಟವ ತೆಗೆದವರ ಚೌಕಮಧ್ಯದಲ್ಲಿ ನಿಂದಾಕ್ಷಣವೆ 
ಪರನಾದ ಬಿಂದು ಕಳೆಗಳೆಂಬ ಮೂಲಮಂತ್ರ ಧ್ಯಾನಾರೂಢನಾಗಿ, 
ಪರದೆಯ ತೆಗೆದು ಸದ್ರೂಪಮೂರ್ತಿ ಚಿದ್ಘನಮಹಾನಿಜೇಷ್ಟಲಿಂಗದಲ್ಲಿ 
ಕ್ರಿಯಾದೃಷ್ಟಿನಷ್ಟ . 
ಅನಾದಿ ಗುರುಲಿಂಗಜಂಗಮ ಪ್ರಮಥಗಣಸಮ್ಮೇಳವಸೂತ್ರ೦ಗೈದು, 
ಮಹದರುವೆಂಬ ಸದ್ಭಕ್ತಿರಸದೋರಿ ಹರುಷಾನಂದಶರಧಿ ಮೆರೆದಪ್ಪಿದಂತೆ, 
ಹರಶರಣಗಣಾರಾಧ್ಯರಿಗೆ ಕರ ಶಿರ ಮನ ಬಾಗಿ ಶರಣು ಹೊಕ್ಕು, 
ನೃತ್ಯಾಚಾರಿಯಾಗಿ ಘನಮನವೇದ್ಯತ್ವದಿಂದ 
ಸೂಲ- ಸೂಕ್ಷ - ಕಾರಣಾಚಮನಗಳೊದಗಿದಂತೆ ವಿಸರ್ಜನಂಗೈದು, 
ಉದಕವ ಬಳಸಿ, 
ನಿರ್ಮಲಚಿತ್ತದಿಂದ ಪಾದೋದಕ ಲಿಂಗೋದಕಂಗಳಲ್ಲಿ 
ಮುಖಮಜ್ಜನವ ಮಾಡಿ, 


ಸಂಕೀರ್ಣ ವಚನಸಂಪುಟ : 


ಶುದ್ಧಾಸನದೊಳ್ ಮೂರ್ತಿಗೊಂಡು, 
ಕ್ರಿಯಾಭಸಿತ ಪತ್ರಿ ಪುಷ್ಪ ಧೂಪದೀಪಾರತಿ ಮೊದಲಾದ 
ಪರಿಪೂರ್ಣ ದ್ರವ್ಯಗಳೊದಗಿದಂತೆ ಲಿಂಗಾರ್ಚನೆ 
ಜಪಕ್ರಿಯೆಗಳ ಸಮರ್ಪಣವಮಾಡಿ, 
ತನ್ನ ತಾನೆ ಬೆಳಗುವಾತ ನಿರವಯಪ್ರಭು ಮಹಾಂತ ತಾನೇ ನೋಡಾ 
ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. 


|| ೩ || 


ಸತ್ಯಶುದ್ದ ನಡೆ ನುಡಿ ಧೃಡಚಿತ್ತ ಉಳ್ಳಾತನಾಗಿ, 
ಅಲ್ಲಿಂದ ಬಹಿರ್ದೆಶಕ್ಕೆ ಹೋಗಿ, 
ಶುಚಿಯಾದ ಸ್ಥಳದಲ್ಲಿ ವಾಯುಬೀಸುವ ಕಡೆಗೆ ಮುಖಮಾಡಿ, 
ಸ್ಕೂಲಸೂಕ್ಷ ವ ವಿಸರ್ಜಿಸಿ, ಮತ್ತೊಂದು ಸ್ವಲದಲ್ಲಿ ಕುಳಿತು, 
ಮೃತ್ತಿಕೆಯಾದರೂ ಸರಿಯೆ, 
ಬೂದಿಯಾದರೂ ಒದಗಿದಂತಾದ್ದು ತೆಗೆದುಕೊಂಡು, 
ಶ್ಲೋಕ: 

ಲಿಂಗೇಕ ಗುಧಃಪಂಚಾನಾಂ ವಾಮಹಸಾದಶಃ ಶುಚಿಃ| 
ಉಭಯ ಕರಸಪ್ತಂ ಚ ಪಾದಂ ಚ ಪಂಚಪಂಚಕಂ | 
ಓಷ್ಟಕಂ ತ್ರಿವಿಧಶೈವಾ ಮೃತ್ತಿಕಾ ಶೌಚಲಕ್ಷಣಂ !! ( ?)'' 
ಈ ಹೀಂಗೆಂದುದಾಗಿ ಹರವಾಕ್ಯಪ್ರಮಾಣಿನಿಂದ, 
ಪ್ರಥಮದಲ್ಲಿ ಗುಹ್ಯಕ್ಕೆ ಒಂದು ವೇಳೆ 
ಮೃತ್ತಿಕೆಯಿಂದ ಸ್ಪರಿಶನವಮಾಡಿ ತೊಳೆವುದು. 
ಮತ್ತೂಂ, ಗುದಕ್ಕೆ ಐದು ವೇಳೆ ಸ್ಪರಿಶನವ ಮಾಡಿ ತೊಳೆವುದು. 
ತೃತೀಯದಲ್ಲಿ ವಾಮಹಸಕ್ಕೆ ಹತ್ತು ವೇಳೆ ಸ್ಪರಿಸಿ ತೊಳೆವುದು. 
ತಾನೊಬ್ಬನೆಗೋಪ್ಯವಾಗಿ ಆಚರಿಸುವುದು. 
ಮತ್ತಾ , ಶಕ್ತಿಸಂಬಂಧವಾದ ಮಾರ್ಗಕ್ರಿಯೆ ಮೂರೆನಿಸುವದು . 
ಅಲ್ಲಿಂದ ಬಂದು ಉಭಯ ಹಸ್ತವ ಏಳುವೇಳೆ ಸ್ಪರಿಶನವ ಮಾಡಿ 
ತೊಳೆವುದೆ ಚತುರ್ಥವೆನಿಸುವುದು. 
ಎರಡುಪಾದಗಳ ಐದುವೇಳೆ ಸ್ಪರಿಶನವ ಮಾಡಿ 
ತೊಳೆವುದೆ ಪಂಚಮವೆನಿಸುವುದು , 
ಆ ತಂಬಿಗೆಯ ಪೂರ್ವದ್ರವವನಾರಿಸಿ , 
ಮೂರುವೇಳೆ ಬೆಳಗುವುದೆ ಷಧವೆನಿಸುವುದು. 
ಇದು ರಹಸ್ಯಮುಖದಲ್ಲಿ ಆಚರಿಸುವುದು. 
ಶಿವಸಂಬಂಧವಾದ ಮೀರಿದ ಕ್ರಿಯೆ ಮೂರೆನಿಸುವವು. 
ಹೀಂಗೆ ತೊಳೆದಲ್ಲಿ ಷಟಸ್ಥಲಸಂಬಂಧವೆನಿಸುವುದು. 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


ಇದೆ ಪ್ರಮಥಗಣಮಾರ್ಗದ ವಿಸರ್ಜನೆಯ 
ಪರಿಣಾಮದ ಗೊತ್ತುನೋಡಿರಯ್ಯಾ 
ನಿರವಯಪ್ರಭು ಮಹಾಂತನ ಒಡಗೂಡುವ ಸನ್ಮಾರ್ಗ ಕಾಣಾ 
ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. 


ಇಂತೆಸೆವ ಸೂಲಾಚಮನಕ್ರಿಯೆಗಳಾದಲ್ಲಿ 
ಆ ತಂಬಿಗೆಯ ಪಾವುಡದಿಂದ ಒರೆಸಿ, 
ಶುಚಿಯಾದ ವಸ್ತವ ಎರಡು ಪದರಿನಿಂದಶೋಧಿಸಿ, 
ಲಿಂಗಬಾಹ್ಯರಿಗೆ ಗೋಪ್ಯವೆನಿಸಿ, ಭಕ್ತ ಜಂಗಮ ಕೂಡಿದಲ್ಲಿ 
ತಾನು ಪಾದವ ಪ್ರಕ್ಷಾಲಿಸಿ, ತನ್ನ ಮನದಲ್ಲಿ ಮೂಲಪಂಚಾಕ್ಷರದ ನೆನಹಿನಿಂದ, 
ತನ್ನ ಹಸದ ಪಂಚಾಂಗುಲ, ಪಾದದ ಪಂಚಾಂಗುಲಗಳು ಸಹ ಸಮರಸವಾಗಿ, 
ಅಡಿಪಾದ ಮೂರುವೇಳೆ, ಪಂಚಾಂಗುಲ ಒಂದುವೇಳೆ, 
ಉಭಯಪಾದಗಳು ಎಂಟುವೇಳೆ ಸ್ಪರಿಶನವ ಮಾಡಿ , 
ಮಂತ್ರಧ್ಯಾನ ಅನಿಮಿಷದೃಷ್ಟಿಯಿಂ ನಿರೀಕ್ಷಿಸಿ ನಮಸ್ಕರಿಸಿದ ಮೇಲೆ, 
ತಮ್ಮಿಬ್ಬರ ಮಧ್ಯದಲ್ಲುದಯವಾದ 
ಪರಮಾನಂದ ಗುರುಪಾದೋದಕವ ತಾವು ಕುಕ್ಕುಟಾಸನದಲ್ಲಿ 
ತೊಡೆಯಮೇಲೆ ಪಾವುಡವ ಹಾಕಿ, ಸೆಜ್ಜೆಯ ಬಿಚ್ಚಿ, 
ಲಿಂಗದೇವನ ಮೂಲಮಂತ್ರದೃಷ್ಟಿಯಿಂದ ನಿರೀಕ್ಷಿಸುವುದೆ 
ನಿರವಯಪ್ರಭು ಮಹಾಂತನ ನಡೆ ನುಡಿ ಕಾಣಾ 
ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. 


|| ೩ || 


ಮತ್ತ , ಅಲ್ಲಿಂದ ಲಿಂಗಮೂರ್ತಿಯ ಕರಸ್ಥಲಕ್ಕೆ ಬಿಜಯಂಗೈಸುವ ವಿವರ : 
ಲಿಂಗಮಸ್ತಕದಲ್ಲಿ ಅಂಗುಷ್ಠವನ್ನಿಟ್ಟು , 
ಆಧಾರದಲ್ಲಿ ಅನಾಮಿಕ ಮಧ್ಯಾಂಗುಲವ ಮಡುಗಿ, 
ಕನಿಷತರ್ಜನಿಗಳ ಎಡಬಲಕೆ ನಿಲ್ಲಿಸಿ, 
ಲಿಂಗಮೂರ್ತಿಯ ಸಾವಧಾನಭಕ್ತಿಗಳಿಂದ 
ವಾಮಕರಸ್ಥಲ ಪಾಣಿತಾಣಕ್ಕೆ ಬಿಜಯಂಗೈಸಿ, 
ಆ ಲಿಂಗದೇವನ ಸಮರಸಾನಂದ ನಿಜಾನುಭಾವದಿಂದ 
ಹನ್ನೆರಡುವೇಳೆ ಜಿ . ಪ್ರಕ್ಷಾಲನಂಗೆ , 
ದ್ವಾದಶಾಂಗುಲ ಅಷ್ಟಾಂಗುಲ ಷಡಂಗುಲದೊಳಗೆ 
ಮಧುರ ಒಗರು ಖಾರ ಆಯ್ದ ಕಹಿ ಮೊದಲಾದ 
ಕಾಷ್ಠದೊಳಗೆ ಅಯೋಗ್ಯವಾದ ಶುಷ್ಕಕಾಷ್ಟ್ರವಂ ಬಿಟ್ಟು, 
ಯೋಗ್ಯವಾದಂಥಾದ್ದರೊಳಗೆ ದೊರೆದಂಥಾದ್ದೊಂದು ಕಾಸ್ಮವನು 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಆ ಪಾದೋದಕಸ್ಸರಿಶನದಿಂದ ಪವಿತ್ರವೆನಿಸಿ, 
ಜಂಗಮಕ್ಕೆ ಕೊಟ್ಟು ತಾ ಕೋಂಡಂಥಾದ್ರೆ ಪ್ರಸಾದವೆನಿಸುವುದು. 
ಆ ಪ್ರಸಾದವನ್ನು ಲಿಂಗಸ್ಸರಿಶನದಿಂದೆ ದಂತಪಂಕ್ತಿಗಳ ತೀಡಿ, 
ಹಸ್ತಾಂಗುಲಿ ಪಾದಾಂಗುಲಿಗಳಂ ತೀಡಿದ ಮೇಲೆ 
ಒಡೆದು ಎರಡು ಭಾಗವ ಮಾಡಿ ಜಿಹ್ನೆಯ ಪವಿತ್ರವಾಗಿ ಹೆರೆದು , 
ಆ ನಿರ್ಮಾಲ್ಯವ ನಿಕ್ಷೇಪಸ್ಥಲದಲ್ಲಿ ಹಾಕಿ, 
ಮುಖಮಜ್ಜನವ ಮಾಡಿ, 
ಬಚ್ಚಬರಿಯಾನಂದಲೋಲಾಬಿಯಲ್ಲಿರ್ಪುದೆ 
ನಿರವಯಪ್ರಭು ಮಹಾಂತ ತಾನೆ ಕಾಣಾ 
ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. 


|| ೬ || 


ಅಲ್ಲಿಂದ ಲಿಂಗಾಂಗಸಂಬಂಧದ ಆಚರಣೆಗಳರಿವಿಂ 
ಕಟಿಸ್ನಾನ, ಮಂಡೆಯ ಸ್ಥಾನಗಳಲ್ಲಿ ತೀವಿದ ಲಿಂಗಧ್ಯಾನದಿಂದೆ 
ಸರ್ವಾಂಗಸ್ನಾನಂಗೆಯು, ಪ್ರಕ್ಷಾಲನಂ ಮಾಡಿ, 
ಪರಿಣಾಮೋದಕದಲ್ಲಿ ತೊಳೆದಂಥ ಕೌಪ ಮೊದಲಾದ ಮಡಿಗಳನ್ನು 
ಪಾದೋದಕ ಲಿಂಗಸ್ಸರಿಶನಗಳಿಂದ ಧಾರಣಂಗೈದು, 
ಪರಿಣಾಮವಾದ ದಿಕ್ಕುಗಳಲ್ಲಿ 
ನಾರುರೋಮ ಹುಲ್ಲು ಅರಳೆ ಮೊದಲಾದರಲ್ಲಿ 
ಹುಟ್ಟಿದಂಥಾದ್ದಾವುದಾದರೂ ಪರಿಣಾಮವಾದ ಶಾಟಿಯ ಆಸನವ ರಚಿಸಿ , 
ಜಂಗಮವು ತಾವು ಸಮರಸಭಾವದಿಂದೆ 
ಉಪಚಾರಗಳೊದಗಿದಂತೆ ನೆರವಿಕೊಂಡು, 
ಕರಸ್ಥಲದಲ್ಲಿ ಮೂಲಪ್ರಣಮವನರ್ಚಿಸಿ, 
ಕ್ರಿಯಾಭಸಿತವನ್ನು ಕರಸ್ಥಲದಲ್ಲಿ ಇಟ್ಟುಕೊಂಡು, 
ಅನಾದಿ ಚಿದ್ಭಸಿತವ ಧ್ಯಾನಿಸಿ, 
ಮೂಲಷಡಕ್ಷರವ ಲಿಖಿತ೦ಗೈದು, ಅರ್ಚಿಸಿ, ಪೂಜೆಯನಿಳುಹಿ, 
ಸಮಸ್ತಕಾರಣಕ್ಕೆ ಇದೆ ಚೈತನ್ಯವೆಂದು ಭಾವಭರಿತವಾಗಿ, 
ಗುರುಪಾದೋದಕದಿಂದ ತೊಳೆದು, 
ಲಿಂಗಪಾದೋದಕಪ್ರಣಮಸಂಬಂಧ ಭಸ್ಮದಿಂದ 
ಪವಿತ್ರವಾದ ದ್ರವ್ಯಗಳ ಶುದಪ್ರಸಾದವೆಂದು ಭಾವಿಸಿ, 
ಲಿಂಗಜಂಗಮಾರಾಧನೆಯ ಮಾಡುವುದೊಳಗೆ 
ಕ್ರಿಯಾಶಕ್ತಿಯರು ಶುದೋದಕದಿಂದ ಪವಿತ್ರ ಕಾಯರಾಗಿ, 
ಲಿಂಗಬಾಹ್ಯರ ಸ್ಪರಿಶನವನುಳಿದು, ಸುಯಿಧಾನದಿಂದ , 
ಉದಕವ ಮೊದಲು ಧಾನ್ಯ ಕಾಯಿಪಲ್ಯ ಕೀರವ ಕಡೆಯಾದ 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


ಸಮಸ್ತದ್ರವ್ಯಂಗಳು ಶುಚಿಯಾಗಿ 
ಲಿಂಗಜಂಗಮಾರಾಧಕರೆ ನಿರವಯಪ್ರಭು ಮಹಾಂತಗಣಂಗಳೆಂಬೆ ಕಾಣಾ 
ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. 

|| ೭ || 


ಪರಮಪವಿತ್ರನಿರ್ಮಲವೆನಿಸಿ, 
ಕ್ರಿಮಿಕೀಟಕ ಮೃತ್ ಕಾಷ್ಠ ಪಾಷಾಣ ಮಸ್ತಕ ದೃಢಬೀಜಗಳು 
ಮೊದಲಾದ ಶೋಧಕತ್ವದಿಂದ ಮುಚ್ಚಿ , ಬೈಚಿಟ್ಟು , 
ಶುಚಿ - ರುಚಿ ಪಾಕವ, ಸತಿ - ಪತಿ, ಪಿತ - ಮಾತೆ, ಗುರು - ಶಿಷ್ಯ, 
ಪುತ್ರ - ಮಿತ್ರ , ಬಂಧು - ಬಳಗ ಸಹೋದರರೊಂದೊಡಲಾಗಿ, 
ಲಿಂಗಜಂಗಮವೆ ತನ್ನ ಮನೆ, ತನ್ನ ಕಾಯಕಂಗಳು, 
ತನ್ನ ಕರ ವಾಚಂಗಳಿಗೆ ತಾಣವಾಗಿ, 
ಜಂಗಮಲಿಂಗದ ಪಾದಪೂಜೆಯಾದರೂ ಸರಿಯೆ, 
ಲಿಂಗಪೂಜೆಯಾದರೂ ಸರಿಯೆ , 
ವಿಭೂತಿ ರುದ್ರಾಕ್ಷಿಗಳ ತನ್ನ ಕರದಲ್ಲಾಗಲಿ, 
ತೊಡೆಯಮೇಲಾಗಲಿ ಇಟ್ಟುಕೊಂಡು, 
ಲಿಂಗನಿರೀಕ್ಷಣದಿಂದರ್ಚಿಸಿ, ಸ್ನಾನ ಧೂಳನ ಧಾರಣ 
ಗುರುಮುಖದಿಂದರಿದು ಮಾಡಿದ ಬಳಿಕ , 
ರುದ್ರಾಕ್ಷಿಗಳ ಭಿನ್ನಭಿನ್ನಗಳ ತೆಗೆದು, ನೂನುಕೂನುಗಳ ನೋಡಿ, 
ವಿಚಾರತ್ವದಿಂದ ಸಾವಧಾನದೊಳ್ ಸ್ಥಾನಸ್ಥಾನಂಗಳಲ್ಲಿ 
ಧಾರಣಂಗೈದು ಚರಿಸುವರೆ 
ನಿರವಯಪ್ರಭು ಮಹಾಂತನ ಚಿತ್ಕಳಾಮೂರ್ತಿಯೆಂಬೆ ಕಾಣಾ 
ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. 


|| 


೮ || 


ಪರಾತ್ಪರ ಚಿದ್ದ ಹ್ಮಪರಶಿವಮೂರ್ತಿಯು 
ಮನು - ಮುನಿ , ಸಿದ್ಧ - ಸಾಧಕ, ಯಕ್ಷ- ರಾಕ್ಷಸ, 
ಯತಿ - ವ್ರತಿ, ಶೀಲ- ನೇಮಗಳ ಭಾವಾಭಾವಕ್ಕೆ ಮೆಚ್ಚಿ, 
ಅವರವರ ಕಾಂಕ್ಷೆಗಳಂತೆ ಫಲಪದದಾಯುಷ್ಯಕ್ಕೆ ಯೋಗ್ಯರಾಗಿ, 
ಅಷ್ಟಮಹದೈಶ್ವರ್ಯದಿಂದ ಬ್ರಹ್ಮನ ಉತ್ಪತ್ತಿ ವಿಷ್ಣುವಿನ ಸ್ಥಿತಿ, 
ರುದ್ರನ ಲಯ, ಈಶ್ವರನ ತಿರೋಧಾನ, ಸದಾಶಿವನ ಅನುಗ್ರಹಕ್ಕೆ ಕಾರಣರಾಗಿ , 
ಶೈವಮಾರ್ಗದಿಂದ ನಿಜಮೋಕ್ಷವ ಕಾಣದೆ, 
ಅಷ್ಟಾವರಣದ ಚಿಟ್ಟೆಳಗ ಸೇರಿದ 
ಸದ್ಭಕ್ತಿ- ಜ್ಞಾನ - ವೈರಾಗ್ಯ , ಸತ್ಯ - ಸದಾಚಾರವನರಿಯದೆ, 
ಇಹಲೋಕದ ಭೋಗವ ಪರಲೋಕದ ಮೋಕ್ಷಾಪೇಕ್ಷೆಯಿಂದ ಎಡೆಯಾಡುತ್ತ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಪುಣ್ಯ - ಪಾಪ, ಸುಖ - ದುಃಖ , ಸ್ತುತಿ - ನಿಂದೆ, ಸಿರಿ - ದರಿದ್ರ . 
ಆಶೆ - ಆಮಿಷ, ರೋಗ- ರುಜಿನಗಳಿಂದ, 
ಶಿವನೆ ಹರನೆ ಭವನೆಯೆಂದು ಗೋಳಿಡುವವರಿಗೆ, 
ನಿರಾಕಾರಪರಿಪೂರ್ಣ ಪರಶಿವನು ಆಗಳು ಹಿಂದಾಗಿ, 
ಶಿವಗಣವ ಸೇರುವಂತೆ ಯೋಗಾಭ್ಯಾಸವ ತೋರಿ, 
ಅನಂತಮಣಿಮಾಲೆ ಜಪಕ್ರಿಯಾನುಷ್ಠಾನ 
ಮಂತ್ರ - ತಂತ್ರ - ಯಂತ್ರ - ಯಜ್ಞಾದಿಗಳ ಹೇಳಿ, 
ಪರಮಾರಾಧ್ಯ ನಿರವಯಪ್ರಭು ಮಹಾಂತನ 
ಗಣಾಚಾರಕ್ಕೆ ಅಯೋಗ್ಯರೆನಿಸಿರ್ಪರು ಕಾಣಾ 
ಸಿದ್ಧಮಲ್ಲಿಕಾರ್ಜುಲಿಂಗೇಶ್ವರ. 


|| ೯ || 


ಇತಲಾಗಿ, ಅದೇ ನಿರಾಕಾರಪರಿಪೂರ್ಣ ಪರಶಿವಮೂರ್ತಿಯ 
ನಿಜಗುರುಲಿಂಗಜಂಗಮಲೀಲೆಯ ಧರಿಸಿ, 
ಪಾವನಾರ್ಥವಾಗಿ ಪಂಚಮಹಾಪಾತಕಸೂತಕಂಗಳ 
ಬಾಹ್ಯಾಂತರಂಗಳಲ್ಲಿ ಮಹಾಜ್ಞಾನ ಕ್ರಿಯಾಚರಣದಿಂದ ಕಡಿದು ಕಂಡರಿಸಿ, 
ಬಿಡುಗಡೆಯನುಳ್ಳ ಹರಗಣಂಗಳಿಗೆ 
ನಿಜೇಷಲಿಂಗ ಭಸಿತ ರುದಾಕಿಗಳ ಕಾಯವೆನಿಸಿ, 
ಸಯಾಚಾರ ಭಕ್ತಿ ಸಾಧನೆಯ ನಿರ್ವಾಣಪದವಿತ್ತರು ನೋಡಾ. 
ಅಲ್ಲಿಂದ ಚಿತ್ಪಾದೋದಕ ಪ್ರಸಾದ ಮಂತ್ರವೆ ಪ್ರಾಣವೆನಿಸಿ , 
ಶಿವಯೋಗಾನುಸಂಧಾನದಿಂದ ಮಹಾಜ್ಞಾನದ ಚಿದ್ಬಳಗನಿತ್ತರು ನೋಡಾ. 
ಆ ಬೆಳಗೆ ತಾವಾದ ಶರಣಗಣಾರಾಧ್ಯ ಭಕಮಹೇಶ್ವರರು, 
ಅನ್ಯಮಣಿಮಾಲೆಗಳ ಧರಿಸಿ, ಅನ್ಯಜಪಕ್ರಿಯೆಗಳ ಮಾಡಲಾಗದು. 
ಅದೇನು ಕಾರಣವೆಂದಡೆ : 
ಹಿಂದೆ ಕಲ್ಯಾಣಪಟ್ಟಣದಲ್ಲಿ ಚೆನ್ನಮಲ್ಲಿಕಾರ್ಜುನಾರಾಧ್ಯರು, 
ಉಡುತಡಿ ಮಹಾದೇವಿಗಳು ಪುರುಷನ ಬಿಡುಗಡೆಯ ಮಾಡಿ, 
ವೈರಾಗ್ಯದೊಳ್ ಅಲ್ಲಮಪ್ರಭುವಿದ್ದೆಡೆಗೆ ಬಂದು ಶರಣಾಗತರಾಗಲು, 
ಆ ಪ್ರಭುಸ್ವಾಮಿಗಳು ಅವರೀರ್ವರ 
ಭಕ್ತಿಜ್ಞಾನವೈರಾಗ್ಯ ಸದಾಚಾರಕ್ರಿಯಾವರ್ತನೆಯ ನೋಡಿಸಂತೋಷಗೊಂಡು, 
ಇಂತಪ್ಪ ಸರ್ಮಿಗಳಂ ದಂಡನಾಥ ಮೊದಲಾಗಿ 
ಅಕ್ಕನಾಗಾಂಬಿಕೆಯು ಮೊದಲಾದ ಪ್ರಮಥಗಣಾದ್ಯರಿಗೆ 
ದರುಶನ ಸ್ಪರುಶನ ಸಂಭಾಷಣೆ ಪಾದೋದಕ ಪ್ರಸಾದಾನುಭಾವವೆಂಬ 
ಷಡ್ರಸಾಮೃತವಕೊಡಿಸಬೇಕೆಂದು, 
ತಮ್ಮ ಭಾವದ ಕೊನೆಯಲ್ಲಿ ಅಜ್ಯೋತಿ, ಹರುಷಾನಂದ ಹೊರಚೆಲ್ಲಿ , 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


CH 


ಆಗವರೀರ್ವರಂ ಕೈವಿಡಿದು ಕಲ್ಯಾಣಪಟ್ಟಣಕ್ಕೆ ಹೋಗಿ, 
ಅನಾದಿ ಪ್ರಮಥಗಣಾಧೀಶ್ವರರ ಸಂದರ್ಶನವಾಗಬೇಕೆಂದು ಕರೆದಲ್ಲಿ , 
ಆಗ ಮಹಾದೇವಿಯಮ್ಮನು ಸಂತೋಷಂಗೊಂಡು, 
ಹರಹರಾ ಸ್ವಾಮಿ ಅವರಲ್ಲಿ ಸನ್ಮಾರ್ಗ ನಡೆನುಡಿಗಳೇನೆಂದು ಬೆಸಗೊಳಲು, 
ಅವರು ಕೇವಲ ಪರಿಪೂರ್ಣಜ್ಯೋತಿರ್ಮಯ 
ಲಿಂಗಜಂಗಮದಲ್ಲಿಕೂಟಸ್ಟರಾಗಿ, 
ಬಾಹ್ಯಾಂತರಂಗದೊಳ್ ಪರಮಪಾತಕ ಸೂತಕ 
ಅನಾಚಾರ ಅಜ್ಞಾನ ಅಪಶೈವ ಅಸತ್ಯವಿರಹಿತರಾಗಿ, 
ನಿರ್ವಂಚಕ ನಿಃಪ್ರಪಂಚ ನಿರ್ವಾಣ ನಿಃಕಾಮ ಸತ್ಯಶುದಕಾಯಕ 
ಸದಾಚಾರ ಕ್ರಿಯಾಜ್ಞಾನಾನಂದ ನಡೆನುಡಿಯುಳ್ಳ 
ಸದರ್ಮ ಅಪಾತ್ರ ಸತ್ಪಾತವರಿದ ಶಿವಸನ್ಮಾನಿತರು, 
ನಿಜಾನಂದಯೋಗಳೂರ್ಯರು , 
ಕೇವಲ ಪರಶಿವನಪ್ಪಣೆವಿಡಿದು ಚಿಚಕಿಗಳೊಡಗೂಡಿ 
ಪಾವನಾರ್ಥ ಅಷ್ಟಾವರಣ ನಿಜವೀರಶೈವಮತೇದಾರಕ ಮಹಿಮರ ಚರಣದ 
ದರುಶನಮಾತ್ರದಿಂದಿವೆ ಜ್ಯೋತಿರ್ಮಯ 
ಕೈವಲ್ಯಪದವಪ್ಪುದು ತಪ್ಪದುಯೆಂದು 
ಅಲ್ಲಮನುಸುರಲು, ಆಗ ಸಮ್ಯಕ್ ಜ್ಞಾನಿ ಮಹಾದೇವಿಯರು 
ಸಯಾಮೂರ್ತಿ ಚೆನ್ನಮಲ್ಲಿಕಾರ್ಜುನಗುರುವರನು ಸಂತೋಷಗೊಂಡು, 
ತ್ರಿವಿಧರು ಕಲ್ಯಾಣಕ್ಕೆ ಅಭಿಮುಖವಾಗಲು, 
ಆ ಪ್ರಶ್ನೆಯು ಹಿರಿಯ ದಂಡನಾಥಂಗೆ ಲಿಂಗದಲ್ಲಿ ಪ್ರಸನ್ನವಾಗಲು, 
ಆಗ ಸಮಸ್ತಪ್ರಮಥರೊಡಗೂಡಿ, 
ಆ ಅಲ್ಲಮರು ಸಹಿತ ತ್ರಿವಿಧರು ಬರುವ 
ಮಾರ್ಗಪಥದಲ್ಲಿ ಅಡಿಯಿಡುವುದರೊಳಗೆ , 
ಇಳೆಯಾಳ ಬ್ರಹ್ಮಯ್ಯನೆಂಬ ಶಿವಶರಣನು 
ಈ ತ್ರಿವಿಧರಿಗೆ ಲಿಂಗಾರ್ಚನಾರ್ಪಣಕ್ಕೆ ಶರಣಾಗತನಾಗಿರಲು, 
ಅವರು ಅರ್ಚನಾರ್ಪಣಕ್ಕೆ ಬಪ್ಪದೆ ಇರ್ಪಷ್ಟರೊಳಗೆ 
ಹಿರಿದಂಡನಾಥ ಪ್ರಮಥರೊಡಗೂಡಿ, 
ಅಲ್ಲಮ ಮೊದಲಾದ ತ್ರಿವಿಧರಿಗೆ ವಂದಿಸಿ, 
ಲಿಂಗಾರ್ಚನಾರ್ಪಣಕ್ಕೆ ಶರಣುಶರಣಾರ್ಥಿಯೆನಲು, 
ಆಗ ಮಹಾದೇವಿಯಮ್ಮನವರು ಒಂದು ಕಡೆಗೆ ಕೇಶಾಂಬರವ ಹೊದೆದು, 
ಶರಣುಶರಣಾರ್ಥಿ ನಿಜವೀರಶೈವ ಸದ್ದರ್ಮ ದಂಡನಾಥ ಮೊದಲಾದ 
ಸಮಸ್ತಗಣಾರಾಧ್ಯರುಗಳಶ್ರೀಪಾದಪದ್ಮಂಗಳಿಗೆಯೆಂದು 
ಸ್ತುತಿಸುವ ದನಿಯ ಕೇಳಿ, 
ಸಮಸ್ತಗಣಸಮ್ಮೇಳವೆಲ್ಲ ಒಪ್ಪಿ ಸಂತೋಷಗೊಂಡು, 


೧೦ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಶರಣೆಗೆ ಶರಣೆಂದು ಬಿನ್ನಹವೆನಲು, 
ನಿಮಗಿಂದ ಮೊದಲೆ ಶರಣುಹೊಕ್ಕ ಶಿವಶರಣೆಗೆ ಏನಪ್ಪಣೆ ಸ್ವಾಮಿಯೆನಲು, 
ಆಗ ಆ ಬ್ರಹ್ಮಯ್ಯನು ಅಲ್ಲಮಪ್ರಭು 
ಚನ್ನಮಲ್ಲಿಕಾರ್ಜುನ ದಂಡನಾಥ ಮೊದಲಾದ 
ಸಮಸ್ತಪ್ರಮಥಗಣ ಸಮ್ಮೇಳಕ್ಕೆ ಶರಣುಶರಣಾರ್ಥಿ, 
ಈ ತನು - ಮನ- ಧನವು ನಿಮಗೆ ಸಮರ್ಪಣೆಯಾಗಬೇಕೆಂದು ಅಭಿನಂದಿಸಲು, 
ಆಗ ಕಲಿಗಣನಾಥ ಕಲಕೇತಯ್ಯಗಳು 
ನೀವು ನಿಮ್ಮ ಪ್ರಮಥರು ಅರೆಭಕ್ತಿಯಲ್ಲಾಚರಿಸುತ್ತಿಪ್ಪಿರಿ, 
ನಿಮ್ಮ ಗ್ರಹಕ್ಕೆ ನಿರಾಭಾರಿವೀರಶೈವಸಂಪನ್ನೆ 
ಮಹಾದೇವಿಯಮ್ಮನವರು ಬರೋದುಯಂಥಾದೊ ನೀವೆ ಬಲ್ಲಿರಿ. 
ಆ ಮಾತ ನೀವೆ ವಿಚಾರಿಸಬೇಕೆಂದು ನುಡಿಯಲು, 
ಆಗ ಬ್ರಹ್ಮಯಗಳು ತಮ್ಮ ಕರ್ತನಾದ 
ಕಿನ್ನರಿಯ ಬ್ರಹ್ಮಯ್ಯನ ಕಡೆಗೆ ದೃಷ್ಟಿಯಿಟ್ಟುನೋಡಲು, 
ಆ ಕಿನ್ನರಿಯ ಬ್ರಹ್ಮಯ್ಯನು 
ಹರಹರಾ, ಶರಣುಶರಣಾರ್ಥಿ, ನಮಗೆ ತಿಳಿಯದು, 
ನಿಮ್ಮ ಕೃಪೆಯಾದಲ್ಲಿ ನಮ್ಮ ಅರೆಭಕ್ತಿಸಲವನಳಿದುಳಿದು, 
ನಿಮ್ಮ ಸದ್ದರ್ಮ ನಿಜಭಕ್ತಿಮಾರ್ಗವ ಕರುಣಿಸಿ , 
ದಯವಿಟ್ಟು ಪ್ರತಿಪಾಲರ ಮಾಡಿ 
ರಕ್ಷಿಸಬೇಕಯ್ಯಸ್ವಾಮಿಯೆಂದು ಅಭಿನಂದಿಸಲು, 
ಅಯ್ಯಾ , ನಿಮ್ಮಿಬ್ಬರಿಂದಲೇನಾಯ್ತು ? 
ಇನ್ನೂ ಅನೇಕರುಂಟುಯಂದು ಕಲಿಗಣ ಕಲಕೇತರು ನುಡಿಯಲು, 
ಹರಹರಾ, ಪ್ರಭುಸ್ವಾಮಿಗಳೆ ನಿಮ್ಮಲ್ಲಿ ನುಡಿ ಎರಡಾಯಿತ್ತು , 
ಅದೇನು ಕಾರಣವೆಂದು ಮಹಾದೇವಿಯಮ್ಮನವರು 
ಪ್ರಭುವಿನೊಡನೆ ನುಡಿಯಲು, 
ಆಗ ಆ ಪ್ರಭುಸ್ವಾಮಿಗಳು ಅಹುದಹುದು ತಾಯಿ 
ನಾವು ನುಡಿದ ನುಡಿ ದಿಟ ದಿಟವು. 
ನಿಮ್ಮಂಶವಲ್ಲವಾದಡೆ ನಿಮಗಡಿಯಿಡಲಂಜೆಯಂದು ನುಡಿಯಲು, 
ಹರಹರಾ, ಹಾಗಾದೊಡೆ ಅವರ ಬಿನ್ನಹಂಗಳ ಕೈಕೊಂಡು 
ಅವರಲ್ಲಿರುವ ಅಸತ್ಯಾಚಾರದವಗುಣಗಳ ನಡೆನುಡಿಗಳ ಪರಿಹರಿಸಬೇಕು. 
ಮುಸುಂಕೇತಕೆ ಸ್ವಾಮಿಯಂದು ಮಹಾದೇವಪ್ಪನವರು ನುಡಿಯಲು, 
ಆಗ ಒರಿದಂಡನಾಥನು ಹರಹರಾ ನಮೋ ನಮೋಯೆಂದು 
ಕಲಿಗಣನಾಥ ಕಲಕೇತರೆ ನಮ್ಮವಗುಣಂಗಳ ಪರಿಹರಿಸಿ, 
ನಿಮ್ಮ ಕವಳಿಗೆಗೆ ಯೋಗ್ಯರಾಗುವಂತೆ ಪ್ರತಿಜ್ಞೆಯ ಮಾಡಿ, 
ನಮ್ಮ ಬಿನ್ನಪವನವಧರಿಸಿ ಲಿಂಗಾರ್ಚನಾರ್ಪಣಗಳ 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


ಮಾಡಬೇಕು ಗುರುಗಳಿರಾಯೆಂದು ಅಭಿವಂದಿಸಲು, 
ಆ ನುಡಿಗೆ ಸಮಸ್ತಗಣ ಪ್ರಮಥಗಣಾರಾಧ್ಯರೆಲ್ಲ ಅಭಿವಂದಿಸಿ, 
ನಮ್ಮರೆಭಕ್ತಿ ನಿಲುಕಡೆಯೇನೆಂದು ಹಸ್ತಾಂಜುಲಿತರಾಗಿ ಇದಿರಿಗೆ ನಿಲಲು, 
ಆಗ ಆ ಕಲಿಗಣನಾಥ ಕಲಕೇತಯ್ಯಗಳು ನುಡಿದ ಪ್ರತ್ಯುತ್ತರವು ಅದೆಂತೆಂದೊಡೆ: 
ಅಯ್ಯಾ , ಕೈಲಾಸದಿಂದ ಪರಶಿವಮೂರ್ತಿ ನಿಮಗೆ 
ಅಷ್ಟಾವರಣ ಪಂಚಾಚಾರ ಸತ್ಯಶುದ್ದ ನಡೆನುಡಿ 
ವೀರಶೈವಮತ ಸದ್ಭಕ್ತಿಮಾರ್ಗವ 
ಮರ್ತ್ಯಲೋಕದ ಮಹಾಗಣಗಳಿಗೆತೋರಿ, 
ಎಚ್ಚರವೆಚ್ಚರವೆಂದು ಬೆನ್ನಮೇಲೆ ಚಪ್ಪರಿಸಿ, 
ನಿಮ್ಮ ತನುಮನಧನವ ಶ್ರೀಗುರುಲಿಂಗಜಂಗಮಕ್ಕೆ ಸಮರ್ಪಿಸಿ, 
ವರಗುರುಲಿಂಗಜಂಗಮದ ಮಹಾಬೆಳಗಿನೊಳಗೆ 
ಬನ್ನಿರೆಂದು ಪ್ರತಿಜ್ಞೆಯ ಮಾಡಿ, ಪಂಚಪರುಷವೆ ಕೊಟ್ಟು, 
ಆ ಜಡರ ಸಮ್ಮೇಳನೆನಿಸಿ ಕಳುಹಿಕೊಟ್ಟಲ್ಲಿ 
ನೀವು ಬಂದು, ಎರಡುತೆರದಭಕ್ತಿಗೆ ನಿಂದುದೆ 
ಅರೆಭಕ್ತಿಸಲವೆಂದು ನುಡಿಯಲು, 
ಆ ಎರಡುತೆರದ ಭಕ್ತಿ ವಿಚಾರವೆಂತೆಂದಡೆ : 
ಒಮ್ಮೆ ನಿಮ್ಮ ತನು - ಮನ - ಧನ, 
ನಿಮ್ಮ ಸತಿಸುತರ ತನುಮನಧನಂಗಳು 
ಶೈವಮತದವರ ಭೂಪ್ರತಿಷ್ಟಾದಿಗಳಿಗೆ ನೈವೇದ್ಯವಾಗಿರ್ಪವು. 
ಆ ನೈವೇದ್ಯವ ತಂದು ಶ್ರೀಗುರುಲಿಂಗಜಂಗಮಕ್ಕೆ 
ನಮ್ಮ ತನುಮನಧನವರ್ಪಿತವೆಂದು ಹುಸಿ ನುಡಿಯ ನುಡಿದು , 
ಎರಡು ಕಡೆಗೆ ತನುಮನಧನಂಗಳ ಚೆಲ್ಲಾಡಿ, 
ಅಶುದ್ಧವೆನಿಸಿ ಶುದ್ದಸಿದಪ್ರಸಿದ್ರಪ್ರಸಾದ ನಮ್ಮ ತನುಮನಧನಂಗಳೆಂದು, 
ಕಾಯಾರ್ಪಣ ಕರಣಾರ್ಪಣ ಭಾವಾರ್ಪಣವೆಂದು ಒಪ್ಪವಿಟ್ಟು ನುಡಿವ 
ನೀವುವೀರಶೈವಸಂಪನ್ನರೆಂತಾದಿರಿ ? 
ನಿಮ್ಮಲ್ಲಿ ಲಿಂಗಾರ್ಚನಾರ್ಪಣವೆಂತಾಗಬೇಕು ? 
ಹೇಳಿರಯ್ಯ ಪ್ರಮಥರೆಯಂದು ನುಡಿಯಲು, 
ಆಗೈ ಏಳುನೂರಾಯಪ್ಪತ್ತು ಅಮರಗಣಂಗಳೆಲ್ಲ ಬೆರಗಾಗಿ, 
ಆ ಹರಹರಾ ಅಹುದಹುದೆಂದು 
ಬಂದ ನುಡಿ ತಪ್ಪಿ ನಡೆದೆವೆಂದು ಒಪ್ಪಿ ಒಡಂಬಟ್ಟು , 
ಅರೆಭಕ್ತಿ ಮಾಡುವವರ ವಿಚಾರಿಸಿ, 
ಕಡೆಗೆ ತೆಗೆದು ಗಣಿತವ ಮಾಡಿದಲ್ಲಿ 
ಮುನ್ನೂರರವತ್ತು ಗಣಂಗಳಿರ್ಪರು. 
ಆ ಗಣಂಗಳ ಸಮ್ಮೇಳನಕೂಡಿಸಿ ಒಂದೂಡಲಮಾಡಿ, 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ನಿಮೊಳಗಣ ಪ್ರೀತಿಯೇನೆಂದು ಮಹಾದೇವಮ್ಮನವರು ನುಡಿದು 
ಹಸ್ತಾಂಜುಲಿತರಾಗಿ ಬೆಸಗೊಳಲು, 
ಆಗ ಮುನ್ನೂರರವತ್ತು ಗಣಂಗಳು ನುಡಿವ ಪ್ರತ್ಯುತ್ತರ ಅದೆಂತೆಂದಡೆ : 
ಹರಹರಾ, ನಾವು ಬಂದ ಬಟ್ಟೆ ಅಹುದಹುದು, 
ಇಲ್ಲಿ ನಿಂದ ನಡೆ ಅಹುದಹುದು. 
ನಾವು ಕ್ರಿಯಾಮಾರ್ಗವ ಬಿಟ್ಟು 
ಮಹಾಜ್ಞಾನಮಾರ್ಗವ ಭಾವಿಸಿದೆವು, ಎಡವಿಬಿದ್ದವು, 
ತಪ್ಪನೋಡದೆ, ಒಪ್ಪವಿಟ್ಟು ಉಳುಹಿಕೊಳ್ಳಿರಯ್ಯ . 
ನಡಪರುಷ, ನುಡಿಪರುಷ ,ನೋಟಪರುಷ, ಹಸ್ತಪರುಷ , ಭಾವಪರುಷರ 
ತಾಹಿ ತಾಹಿ, ನಮೋ ನಮೋಯಂದು ಅಭಿನಂದಿಸಲು, 
ಆಗ ಚೆನ್ನಮಲ್ಲಾರಾಧ್ಯರು, 
ನೀವು ತಪ್ಪಿದ ತಪ್ಪಿಗೆ ಆಜ್ಞೆಯೇನೆಂದು ನುಡಿಯಲು, 
ಆಗ್ಯ ಮುನ್ನೂರರವತ್ತು ಗಣಂಗಳು ನುಡಿದ ಪ್ರತ್ಯುತ್ತರವದೆಂತೆಂದೊಡೆ: 
ಅಯ್ಯಾ , ನಾವು ತಪ್ಪಿದ ತಪ್ಪಿಂಗೆ ಕ್ರಿಯಾಶೀಲೆಸಮಾಪಪರ್ಯ೦ತರವು 
ನಾವು ಮುನ್ನೂರರವನ್ನು ಕೂಡಿ, 
ನಿತ್ಯದಲ್ಲು ನಿಮಗೆ ಗುರುಲಿಂಗಜಂಗಮಕ್ಕೆ ಆರಾಧನೆಯ ಮಾಡಿ, 
ಕೌಪಕಟಿಸೂತ್ರ ಹುದುಗು ಶಿವದಾರ ವಿಭೂತಿ ವಸ್ತ್ರ ಪಾವುಡ ರಕ್ಷೆ ಪಾವುಗೆಗಳ 
ಪರುಷಕೊಂದು ಬಿನ್ನಹಗಳ ಸತ್ಯಶುದ್ಧ ಕಾಯಕವ ಮಾಡಿ, 
ಋಣಪಾತಕರಾಗದೆ, 
ನಿಮ್ಮ ತೊತ್ತಿನ ಪಡಿತ್ತೆನಿಸಿರಯ್ಯಯಂದು ಅಭಿನಂದಿಸಲು, 
ಆಗ ಅಲ್ಲಮಪ್ರಭು ಮೊದಲಾದ ಘನಗಂಭೀರರೆಲ್ಲ ಒಪ್ಪಿ , 
ಶೈವಾರಾಧನೆಗಳಂ ಖಂಡಿಸಿ, 
ವೀರಶೈವ ಗುರುಲಿಂಗಜಂಗಮ ಭಕ್ತರೆ ಘನಕ್ಕೆ ಮಹಾಘನವೆಂದು 
ನುಡಿ ನಡೆ ಒಂದಾಗಿ , ಚೆನ್ನಮಲ್ಲಾರಾಧ್ಯರ ನಿರೂಪದಿಂದ 
ದಂಡನಾಥನ ಭಕ್ತಿಪ್ರಿಯರಾದ ಲಕ್ಷದಮೇಲೆ ತೊಂಬತ್ತಾರುಸಾವಿರ 
ಘನದೊಳಗೆ ಮಾರ್ಗಕ್ರಿಯೆ ಮೀರಿದ 
ಕ್ರಿಯಾಚರಣೆಸಂಬಂಧ ಸ್ವಸ್ವರೂಪ ಜ್ಞಾನಾಚಾರ 
ನಡೆನುಡಿ ಅಚ್ಚಪ್ರಸಾದ ನಿಚ್ಚಪ್ರಸಾದ ಸಮಯಪ್ರಸಾದವೆ 
ತಮಗೆ ಅಂಗ ಮನ ಪ್ರಾಣವಾಗಿ, 
ಮೊದಲಾದ ಚಿತ್ಕಲಾಪ್ರಸಾದ ಸಲ್ಲದ ಗಣಂಗಳ 
ಕಲಿಗಣನಾಥ ಕಲಕೇತರು ಖಂಡಿಸಿ 
ಆ ಹನ್ನೆರಡುಸಾವಿರಮಂ ತೆಗೆದು ಚೆನ್ನಮಲ್ಲಾರಾಧ್ಯರಿಗೆ ತೋರಲು, 
ಅವರು ಗಣಸಮೂಹಂಗಳೆಲ್ಲ 
ಸಂತೋಷದಿಂದ ಸನ್ಮತಂಬಟ್ಟು ಒಪ್ಪಿದ ತದನಂತರದೊಳು, 


ತಿ 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


ಪ್ರಭುಸ್ವಾಮಿಗಳು ಅಯ್ಯಾ, ದಂಡನಾಥ ಮೊದಲಾದ 
ಅಸಂಖ್ಯಾತ ಪ್ರಮಥಗಣಂಗಳೆ 
ಇನ್ನು ಹಿಂದಣ ಅರೆಭಕ್ತಿಸ್ಥಲವ ಮೆಟ್ಟಿದ 
ಪುತ್ರ ಮಿತ್ರ ಕಳತ್ರರ ಒಡಗೂಡಿ ಬಳಸಿದೊಡೆ, 
ಅಷ್ಟಾವರಣ ಪಂಚಾಚಾರಕ್ಕೆ ಹೊರಗೆಂದು ನಿಮ್ಮ ಗಣ ಮೆಟ್ಟಿಗೆಯಲಿ 
ಪಾವುಡವ ಕೊರಳಿಗೆ ಸುತ್ತಿ ಭವದತ್ತ ನೂಂಕಿ, 
ಕಾಮಕಾಲರ ಪಾಶಕ್ಕೆ ಕೊಟ್ಟೆವೆಂದು ನುಡಿಯಲು, 
ಆ ಮಾತಿಗೆ ದಂಡನಾಥ ಮೊದಲಾದ 
ಅಚ್ಚಪ್ರಸಾದಿ ನಿಚ್ಚಪ್ರಸಾದಿ ಸಮಯಪ್ರಸಾದಿ 
ಚಿತ್ಕಲಾಪ್ರಸಾದಿಗಣಂಗಳೆಲ್ಲ ಎದ್ದು , 
ಹಸ್ತಾಂಜುಲಿತರಾಗಿ, ಹಸಾದ ಹಸಾದವೆಂದು ಕೈಕೊಂಡು, 
ಪರಮಪಾತಕಸೂತಕನಾಚರಂಗಳಂ ವಿಡಂಬಿಸಿ , 
ಶಿವಲಿಂಗಲಾಂಛನಯುಕರಾದ ಶಿವಜಂಗಮದ ಭಿಕಾನ್ನದ ಶಬಮಂ ಕೇಳಿ, 
ಕುಧೆಗೆ ಭಿಕ್ಷೆ, ಸೀತಕ್ಕೆ ವಸನಮಂ ಸಮರ್ಪಿಸಿ 
ಹಿರಿಕಿರಿದಿನ ನೂನನಂಗಳಂ ನೋಡದೆ ಶಿವರೂಪವೆಂದು ಭಾವಿಸಿ , 
ಅಲ್ಲಿ ಚೆನ್ನಮಲ್ಲಿಕಾರ್ಜುನಾರಾಧ್ಯ ಕಲಿಗಣನಾಥ ಕಲಕೇತರು ಖಂಡಿಸಿದ 
ಹನ್ನೆರಡುಸಾವಿರ ಪರಶಿವಜಂಗಮದೊಡನೆ 
ತೀರ್ಥಪ್ರಸಾದಾನುಭಾವ ಸಮರಸದಾಚರಣೆಯಂ ಬಳಸಿ ಬ್ರಹ್ಮಾನಂದರಾಗಿ, 
ಚಿತ್ಕಲಾಪ್ರಸಾದಿ ಜಂಗಮದೊಡವೆರೆದು, 
ಅಚ್ಚಪ್ರಸಾದಿಗಳು ಅಚ್ಚಪ್ರಸಾದಿಗಳೊಡವೆರೆದು, 
ನಿಚ್ಚಪ್ರಸಾದಿ ನಿಚ್ಚಪ್ರಸಾದಿಗಳೊಡವೆರೆದು, 
ಸಮಯಪ್ರಸಾದಿ ಸಮಯಪ್ರಸಾದಿಗಳೊಡವೆರೆದು ಒಂದೂಡಲಾಗಿ, 
ಚಿತ್ಕಲಾಪ್ರಸಾದಿಗಳು ತಮ್ಮಾನಂದದಿಂದ 
ಅಚ್ಚಪ್ರಸಾದಿಸ್ಥಲವನಾಚರಿಸಿದೊಡೆ ಬಹುತೇಸು, 
ನಿಚ್ಚಪ್ರಸಾದಿ ಸಮಯಪ್ರಸಾದಿಗಳು 
ಅಚ್ಚಪ್ರಸಾದಿಸ್ಥಲವನಾಚರಿಸಿದೊಡೆಉತ್ತಮಕ್ಕುತ್ತಮ , 
ಅಚ್ಚಪ್ರಸಾದಿ ನಿಚ್ಚಪ್ರಸಾದಿಸ್ಥಲಕೆ ನಿಂದಡೆ ಅಯೋಗ್ಯವೆನಿಸುವುದು . 
ನಿಚ್ಚಪ್ರಸಾದಿ ಸಮಯಪ್ರಸಾದಿಸ್ಥಲಕೆ ನಿಂದೊಡೆ ಅಯೋಗ್ಯರೆನಿಸುವರು. 
ಈ ವರ್ಮಾದಿವರ್ಮಮಂ ತ್ರಿಕರಣದಲ್ಲಿ ಅರಿದು ಮರೆಯದೆ 
ಸಾವಧಾನದೆಚ್ಚರದೊಡನೆ ಲಿಂಗಾಂಗಸಮರಸೈಕ್ಯದೊಡನೆ ಕೂಡಿ 
ಎರಡಳಿದಿರಬಲ್ಲಾತ ನಿರವಯಪ್ರಭು ಮಹಾಂತ ತಾನೆ ಕಾಣಾ 
ಸಿದಮಲ್ಲಿಕಾರ್ಜುನಲಿಂಗೇಶ್ವರ. 

| | ೧೦ || 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


೧೧. 
ಸಾಕಾರವಾದ ಇಷ್ಟಲಿಂಗಸಂಧಾನದ 
ಕ್ರಿಯಾರ್ಚನೆ ಜ್ಞಾನಾರ್ಚನೆ ಮಹಾಜ್ಞಾನಾರ್ಚನೆಯ 
ಜಪತಪಾನುಸಂಧಾನದ ಸದ್ಗುರುಮಾರ್ಗಮಂ ಎಚ್ಚರದಳೆದು, 
ಅಂತರಂಗ ಬಹಿರಂಗ ಒಂದಾಗಿ , 
ಭಿನ್ನಕ್ರಿಯಾರ್ಚನಾದಿಗಳನತಿಗಳೆದು ಹೊದಿಗೆಯ ಹೊದದೆ, 
ಕೇವಲ ಅಭಿನ್ನಕ್ರಿಯಾರ್ಚನೆಗಳಲ್ಲಿ ಸಮ್ಮೋಹಿಯಾದ ಸದ್ದಕಮಹೇಶ್ವರರು 
ನಿರವಯಪ್ರಭುಮಹಾಂತ ನಿಃಕಳಂಕ ಜಂಗಮಲಿಂಗದಲ್ಲಿ 
ನೈಷ್ಠೆ ನಿಬ್ಬೆರಗಾಗಿ ನಚ್ಚಿ ಮಚ್ಚಿರ್ಪುದೆ ಘನಕ್ಕೆ ಘನ ಕಾಣಾ 
ಸಿದಮಲ್ಲಿಕಾರ್ಜುನಲಿಂಗೇಶ್ವರ. 

|| ೧೧ || 


ವೀರಶೈವಾಚಾರಗುರುಮಾರ್ಗವಿಡಿದು ಬಂದ ಭಕ್ತಗಣಾಧೀಶ್ವರರು 
ಕ್ರಿಯಾಜಂಗಮಲಿಂಗದ ಪಾದಪೂಜೆಯ ಮಾಡುವ ವಿವರವದೆಂತೆಂದೊಡೆ: 
ಜಂಗಮಲಿಂಗಮೂರ್ತಿಗಳು ತಮ್ಮ ಗ್ರಹಕ್ಕೆ ಬಂದು, 
ಶಿವಲಿಂಗಾರ್ಪಣಕ್ಕೆ ಭಿಕ್ಷಾಯಂದಾಕ್ಷಣವೆ, 
ಶರಣುಶರಣಾರ್ಥಿ, ಮಹಾಲಿಂಗಾರ್ಪಣಕ್ಕೆ ನಮಸ್ಕಾರವೆಂದು ಅಭಿವಂದಿಸಿ, 
ಆಸನವ ರಚಿಸಿದ ಮೇಲೆಮೂರ್ತಿಗೊಂಡ ತದನಂತರದೊಳು 
ಅವರ ಜಂಘಯಾಗೊಪ್ಪುವ ವೃತಸ್ನಾನಪರಿಯಂತರವು, 
ಬಹುಗುಣದಲ್ಲಿ ತೊಳೆದಂಥ ನಿರ್ಮಾಲ್ಯವ ಧೂಳೋದಕದಿಂದ 
ಹೊಸದಾಗಿ ಕಟ್ಟಿದ ಆಲಯ ಬಾವಿ ಧನ ಧಾನ್ಯ ಕಾಯಿಪಲ್ಲೆ ಕಾಷ್ಠ ಮೊದಲಾದ 
ಜನನಿಜಠರದಿಂದುದಯವಾದ ಶಿಶುವಿಗೆ, 
ಲಿಂಗಾಂಗ ಮುಂತಾದ ಹೊಸ ಅರುವೆ ಆಭರಣ, 
ದಗದ್ರವ್ಯ ಕಡೆಯಾದವಕ್ಕೆ ಸಂಪ್ರೋಕ್ಷಿಸಿ, ಪವಿತ್ರವೆನಿಸಿ, 
ಆಸೆ ಆಮಿಷರೋಷಾದಿಗಳಿಲ್ಲದಾಚರಿಸುವುದೆ 
ನಿರವಯಪ್ರಭು ಮಹಾಂತನಾಚಾರ ಕಾಣಾ 
ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. 


೧೩ 


ಪರಮಪವಿತ್ರಪರಿಣಾಮೋದಕವನ್ನು 
ಕ್ರಿಯಾಜ್ಞಾನಯುಕ್ತವಾದ ಜಂಗಮಮೂರ್ತಿಯು 
ಎರಡುಪದರಿನ ಪಾವುಡದಿಂದ ಶೋಧಿಸಿದುದಕವನ್ನು 
ಆ ಜಂಗಮದ ಅಡಿಪಾದ ಮೂರುಮೂರುವೇಳೆ, 
ಪಂಚಪಂಚಾಂಗುಲಗಳೊಂದೊಂದುವೇಳೆ, 
ಮೂಲಪಂಚಾಕ್ಷರಧ್ಯಾನದಲ್ಲಿ ಮನಘನವಾಗಿ ಸ್ಪರಿಶನಂಗೈದು, 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


೧೫. 


ದೀಕಾಪಾದೋದಕವನ್ನು 
ಚರಲಿಂಗಕ್ಕೆ ಮುಖಮಜ್ಜನವ ಮಾಡಬೇಕು ಸ್ವಾಮಿಯೆಂದಲ್ಲಿ 
ಹರಹರಾಯೆಂದು ಕೈಕೊಂಡು, 
ಲಿಂಗಾಭಿಷೇಕ ಮುಖಮಜ್ಜನವ ಮಾಡಿದ ಚರಲಿಂಗದ ಪಾದಕ್ಕೆ 
ಪಾವಗೊರಡ ಮೆಟ್ಟಿಸಿ, ಹಸ್ತವ ಹಿಡಿದು, 
ಬಹುಪರಾಕು ಎಚ್ಚರವೆಚ್ಚರ ಮಹಾಲಿಂಗದಲ್ಲಿ ಸ್ವಾಮಿಯೆಂದು ಸ್ತುತಿಸುತ್ತ 
ಗರ್ದುಗೆಯ ಮೇಲೆಮೂರ್ತಮಾಡಿದ ಬಳಿಕ 
ಉಭಯಪಾದಾಭಿಷೇಕಂಗೈದುದಕವ 
ಲಿಂಗಾಂಗಕ್ಕೆ ಸಂಪ್ರೋಕ್ಷಿಸಿದ ತದನಂತರದಲ್ಲಿ 
ಮುಖಮಜ್ಜನಕ್ಕೆ ಮಾಡಿದಂಥ ಗುರುಪಾದೋದಕ ತಂಬಿಗೆಯನ್ನು 
ಭಾಂಡಕ್ಕೆ ಹಸ್ತಸ್ಸರಿಶನ ಧಾರಣವಿದ್ದರೆ 
ಆ ಉದಕವಶೋಧಿಸಿದ ಭಾಂಡಂಗಳಿಗೆ ಸಮ್ಮಿಶ್ರವ ಮಾಡುವುದು . 
ಇಲ್ಲವಾದರೆ ತಮ್ಮ ಅರ್ಚನ ಅರ್ಪಣಗಳಿಗೆ ಮದುಗಿಕೊಂಡು, 
ದಿವರಾತ್ರಿಗಳನ್ನದ ಚರಲಿಂಗಪಾದೋದಕಪ್ರಾಣಿಗಳ 
ನಿರವಯಪ್ರಭು ಮಹಾಂತನ ಪ್ರತಿಬಿಂಬ ಕಾಣಾ 
ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. 

|| ೧೩ || 


ಚರಲಿಂಗಪ್ರಸನ್ನ ಪ್ರಸಾದಿ ಭಕ್ತ ಮಹೇಶ್ವರರು, 
ಶ್ರೀ ವಿಭೂತಿಯ ಕ್ರಿಯಾಧಾರಣ ಮಾಡಬೇಕಾದರೆ, 
ಸಾಜವಾದಂಥ ಗಟ್ಟಿಗೆ, 
ಆ ಮಡಿಗಿಕೊಂಡಿರ್ದಂಥ ಗುರುಪಾದೋದಕದಿಂದ ಅಭಿಷೇಕಂಗೈದು, 
ಅದೇ ಉದಕವನ್ನು ಒಂದು ಬಟ್ಟಲಲ್ಲಿ ಸ್ವಲ್ಪ ಮಾತ್ರ ತೆಗೆದುಕೊಂಡು, 
ಮೂಲಮಂತ್ರ ಧ್ಯಾನದಿಂದ ಆ ಜಂಗಮಮೂರ್ತಿಗಳ 
ಉಭಯಾಂಗುಷ್ಟದಡಿಯಲ್ಲಿ ಮಡುಗಿ 
ತನ್ನ ನಿಜದೃಷ್ಟಿಯ ಅರ್ಚನೆಯಾಗಿ ನಮಸ್ಕರಿಸಿ, 
ಇಷ್ಟಲಿಂಗಸಂಬಂಧವಾದ ಅಂಗುಷ್ಕವ ತನ್ನ ತರ್ಜನಿಬೆರಳಿಂದ 
ನಾದಬಿಂದುಕಳೆಗಳೆಂಬ ತ್ರಿವಿಧಪ್ರಣಮಗಳ 
ಬಿಂದುದೀರ್ಘಾಯುಕ್ತವಾಗಿ ಮೂರುವೇಳೆ 
ಘನಮನವೇದ್ಯದಿಂದ ಸ್ಪರಿಶನವಮಾಡಿ, 
ಪ್ರಾಣಲಿಂಗಸಂಬಂಧವಾದ ಅಂಗುಷವ ಅದರಂತೆ 
ಚಿನ್ನಾದ ಬಿಂದು ಕಳೆಗಳೆಂಬ ತ್ರಿವಿಧಪ್ರಣಮಗಳ 
ಬಿಂದುದೀರ್ಘಯುಕ್ತವಾಗಿ ಮೂರುವೇಳೆ 
ಪರಿಪೂರ್ಣಾನುಭಾವದಿಂದ ಸ್ಪರಿಶನವ ಮಾಡಿ, 


೧೬ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಅಲ್ಲಿಂದ ಭಾವಲಿಂಗಸ್ವರೂಪ ಅಷ್ಟಾವರಣಸಂಬಂಧವಾದ 
ಎಂಟು ಅಂಗುಲಿಗಳ ಅಂಗುಷ್ಠಗಳೊಡಗೂಡಿ, 
ಪರನಾದ ಬಿಂದು ಕಳೆಗಳೆಂಬ ತ್ರಿವಿಧಪ್ರಣಮಗಳ ಬಿಂದು ದೀರ್ಘಯುಕ್ತವಾಗಿ, 
ಒಂದು ವೇಳೆ ಸತ್ತುಚಿತ್ರಾನಂದ ನಿತ್ಯಪರಿಪೂರ್ಣತ್ವದಿಂದ 
ಸ್ಪರಿಶನವ ಮಾಡಿದಂಥ ಲಿಂಗಪಾದೋದಕವನ್ನು 
ಗುರುಪಾದೋದಕದಿಂದಭಿಷೇಕಂಗೈದಿಷ್ಟವಿಭೂತಿಗಟ್ಟಿ ಸುಯಿಧಾನದಿಂದ 
ಸಮ್ಮಿಶ್ರಂಗೈದುಳಿದಂಥ ಲಿಂಗಪಾದೋದಕವನ್ನು 
ಪ್ರಸಾದಿಸ್ಥಲವಿಲ್ಲದವರು ಒಂದು ಗಿಂಡಿಯಲ್ಲಿ ಮಡುಗಿಕೊಂಡು 
ನೆಲದಮೇಲಿಡದೆ ಒಂದಾಸನದಲ್ಲಿಟ್ಟು , 
ಸುಯಾನದಿಂದ ಘನಪಾದತೀರ್ಥ ತನ್ನರ್ಪಿತ 
ಸಮಯೋಚಿತಕ್ಕೆ ದೊರೆಯದಿದ್ದರೆ 
ಇಷ್ಟಲಿಂಗಾರ್ಪಿತಕ್ಕೆ ಮೂರುವೇಳೆ 
ಶಿವಶಿವ ಹರಹರ ಜಯಜಯ ಬಸವಲಿಂಗಯ್ಯಯೆಂದು 
ತಾನು ಸ್ವೀಕರಿಸಿ, ಕಂಡಿತಂಗೈದು, ಲಿಂಗಾರ್ಪಿತವ ಮಾಡುವುದು. 
ಗುರುದೀಕ್ಷೆಯುಳ್ಳವರು ಆ ಗಿಂಡಿಯೊಳಗಿರುವ ಉದಕವ 
ಜಂಗಮಮೂರ್ತಿಗಳು ದೊರೆತ ಸಮಯದಲ್ಲಿ ಕಂಡಿತಂಗೈದು, 
ಲಿಂಗದ ಉದುಗದಲ್ಲಿ ದ್ರವವನಾರಿಸಿ , ಆ ಗಿಂಡಿಯಂ ಬೆಳಗಿ, 
ಶಿವಪ್ರಸಾದಿಗಳಿಂದ ಶರಣುಹೊಕ್ಕು ಮೊದಲಂತೆ ಪಾದೋದಕವ ಮಾಡಿಟ್ಟು , 
ಗಿಂಡಿಯಲ್ಲಿ ತುಂಬಿಟ್ಟುಕೊಂಡು, 
ಪ್ರಾಣಾಂತ್ಯಲೀಲೆಸಮಾಪ್ತಪರಿಯಂತರವು ಆಚರಿಸುವುದು. 
ಲಿಂಗಪ್ರಸಾದಿಗಳಾದವರು, 
ಅಲ್ಲಿಂದ ಗಿಂಡಿ ಒಂದು ತಾವು ಉಳಿದು, ತಾನೊಂದು ಬಳಿಯವಾದಲ್ಲಿ 
ಜಂಗಮದ ತೀರ್ಥವ ಪಡೆದು ಸಲಿಸಿ, 
ಲಿಂಗಾರ್ಪಿತ ಭೋಗೋಪಭೋಗದಲ್ಲಿರ್ಪವರೆ ಲಿಂಗಾಂಗಿಗಳೆನಿಸುವರು. 
ಈ ಎರಡೂ ಇಲ್ಲವಾದೊಡೆ, 
ಪ್ರಸಾದಿಸ್ಥಲವುಳ್ಳವರು ಧರಿಸುವ ಕ್ರಿಯಾಭಸಿತದಿಂದ, 
ಪರಿಣಾಮೋದಕವನೊಂದು ಬಟ್ಟಲಲ್ಲಿ ಸ್ವಲ್ಪಮಡಗಿಕೊಂಡು, 
ಭಸ್ಮಮಿಶ್ರಂಗೆಯು ಹಿಂದೆ ಹೇಳಿದ ಸ್ಮರಣೆಯಿಂದೆ ಸಲಿಸಿ , 
ಕಂಡಿತಂಗೈದು, ಷಡ್ರಸಾಮೃತಲಿಂಗಭೋಗದಲ್ಲಿರ್ಪುದೆ 
ನಿರವಯಪ್ರಭು ಮಹಾಂತನ ಸೂತ್ರಧಾರಿಗಳೆಂಬೆ ಕಾಣಾ 
ಸಿದಮಲ್ಲಿಕಾರ್ಜುನಲಿಂಗೇಶ್ವರ. 

|| ೧೪ | | 


೧೫ 
ಪರಮಾನಂದಲಿಂಗಪಾದೋದಕವ ಭಸ್ಮಮಿಶ್ರಂಗೈದು, 
ಕಂಡಿತವ ಮಾಡಿ, ಇಪ್ಪತೊಂದುಪ್ರಣಮವ ಸಂಬಂಧಿಸಿ, 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


- 


೧೭ 


ತನ್ನ ಚಿದ್ದೆಳಗಿನ ಚಿತ್ಪಭೆಯೆಂದರ್ಚಿಸಿ, 
ಜಂಗಮಲಿಂಗವು ಇಷ್ಟಲಿಂಗಮಂತ್ರಸ್ನಾನಂಗೆಯ್ದು 
ಪ್ರಾಣಲಿಂಗಮಂತ್ರ ಧೂಳನಮಂ ಮಾಡಿ, 
ಭಾವಲಿಂಗಮಂತ್ರದೊಡನೆ ನಾಲ್ವತ್ತೆಂಟು ಸ್ಥಾನಗಳಲ್ಲಿ ಧಾರಣಂಗೈದು, 
ಮೇಲೆ ತಾನು ಶರಣುಹೊಕ್ಕು, 
ಆ ಜಂಗಮಲಿಂಗ ದೇವನೊಕ್ಕುಮಿಕ್ಕ ಮಹಾಶೇಷಭಸಿತಮಂ ಬೆಸಗೊಂಡು ; 
ಆ ಹಿಂದೆ ಹೇಳಿದ ನಾದಬಿಂದುಕಳಾಪ್ರಣವದೊಳ್ 
ಜಂಗಮಲಿಂಗದಂತೆ ಸ್ನಾನಂಗೈದು, 
ಚಿನ್ನಾದ ಚಿಪ್ಪಿಂದು ಚಿತ್ಕಳಾಪ್ರಣವದೊಳ್ ಧೂಳನಂ ಮಾಡಿ, 
ಪರನಾದಬಿಂದುಕಳಾಪ್ರಣವದೊಳ್ ಧ್ಯಾನಾರೂಢನಾಗಿ, 
ತಾನನಾದಿಯಲ್ಲಿ ಧರಿಸಿಬಂದ ಮೂಲಪ್ರಣಮಲಿಂಗಾಂಗದ ಷಡುಸ್ತಾನಗಳ 
ಘನಗುರುಮುಖದಿಂದರಿದು, 
ಅಷ್ಟವಿಧಸಕೀಲಂಗಳಿಂದ ಜಂಗಮಲಿಂಗದೇವನಂತ ಧಾರಣಂಗೈದು, 
ಚಿಟ್ಟೆಳಗಿನೊಳಗೆ ಮಹಾಬೆಳಗಾಗಿರ್ಪವರೆ, 
ನಿರವಯಪ್ರಭು ಮಹಾಂತನ ಪ್ರತಿಬಿಂಬ ಕಾಣಾ 
ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. 


|| ೧೫ || 


ಆ ಹಿಂದೆ ಭಸಿತಕ್ಕೆಂದು ಮಾಡಿ, 
ಗಿಂಡಿಯಲ್ಲಿಟ್ಟಂಥ ಲಿಂಗಪಾದೋದಕಪ್ರಸನ್ನ ಪ್ರಸಾದಿಗಳು , 
ಲಿಂಗಾರ್ಪಿತವ ಮಾಡಲಾಗದೆಂದುದು ಗುರುವಚನ. 
ಅಲ್ಲಿಂದ ಜಂಗಮಲಿಂಗ ಭಕಗಣಗಳು 
ಹರಗುರುವಚನೋಕ್ತಿಯಿಂದ ರುದ್ರಾಕ್ಷಿಗಳ 
ಆದಿ ಅಂತ್ಯಮಂ ಸದ್ಗುರುವಿಂದರಿದು, 
ಸ್ನಾನಸ್ಪಾನಂಗಳೊಳು ಮಂತ್ರಸ್ಮರಣೆಯಿಂದ ಧಾರಣಂಗೈದು, 
ತನ್ನ ಮೂಲ ಚಿತ್ತುವಿನ ಚಿದ್ಬಳಗೆ ತನಗಾಭರಣವಾಗಿರ್ಪುದೆಂದರಿದ ಶರಣನೆ 
ನಿರವಯಪ್ರಭು ಮಹಾಂತ ತಾನೇ ನೋಡಾ 
ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. 

|| ೧೬ || 
೧೭ 
ಪರಮಬೆಳಗಿನಿಂದೆಸೆವ 
ನಿಜವೀರಶೈವ ಭಕ್ತಜಂಗಮಲಿಂಗ ಘನಗಂಭೀರರು 
ಪಂಚಾಭಿಷೇಕ ಮೊದಲಾದ ಅನಂತ ಅಭಿಷೇಕ 
ಪತ್ರಿ ಪುಷ್ಪ ಫಲಹಾರ ಪಂಚಕಜ್ಜಾಯ ಪರಮಾನ್ನ ಪಾಯಸ 
ಮೊದಲಾದ ಕಟ್ಟಳೆಗಳ ಮಾಡದೆ, 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ವಾರ ತಿಥಿ ನಕ್ಷತ್ರ ವ್ಯತಿಪಾತ ವೈಧೃತಿ, 
ಚಂದ್ರಸೂರ್ಯಗ್ರಹಣ ಹುಣ್ಣಿಮೆ ಅಮವಾಸ್ಯೆ 
ಸತ್ತ ಹೆತ್ತ ಕರ್ಮದ ತಿಥಿಗಳು , 
ಕಾರ್ತಿಕ ಮಾಘ ಶ್ರಾವಣ ಶಿವರಾತ್ರಿ ನವರಾತ್ರಿ 
ಸಂಕ್ರಾಂತಿ ಕತ್ತಲರಾತಿ, ದಿನರಾತ್ರಿಗಳೆಂಬ 
ದಿವಾರ್ಚನೆ ಸಾಮಾನ್ಯದಾರ್ಚನೆ ಮೊದಲಾದ 
ಶೈವಜಡಕರ್ಮಗಳ ಹೋದಲೀಯದೆ, 
ಸತ್ಯಶುದ್ದ ನಡೆನುಡಿಯಿಂದ 
ಕೇವಲ ನಿಜಗುರುಲಿಂಗಜಂಗಮಮೂರ್ತಿಗಳ 
ಬಂದ ಬರವ ನಿಂದ ನಿಲುಗಡೆಯನರಿದು, 
ಅಷ್ಟವಿಧಾರ್ಚನೆ ಷೋಡಶೋಪಚಾರಗಳೊದಗಿದಂತೆ 
ನಿಜಾನಂದಭರಿತದಿಂದರ್ಚನಂಗೈದು, 
ಪರಶಿವಯೋಗಾನುಸಂಧಾನದಿಂದಾಚರಿಸುವುದೇ 
ನಿರವಯಪ್ರಭು ಮಹಾಂತನ ಪ್ರತಿಬಿಂಬರೆಂಬೆ ಕಾಣಾ 
ಸಿದಮಲ್ಲಿಕಾರ್ಜುನಲಿಂಗೇಶ್ವರ. 


|| ೧೭ || 


೧೮ 


ನಿಃಕಳಂಕ ಶ್ರೀಗುರುವಿನ ಚಿದ್ದರ್ಭೋದಯ 
ವೇಧಾವಂತ್ರಕ್ರಿಯಾದೀಕ್ಷಾನ್ವಿತ ವೀರಶೈವ ಭಕ್ತಮಹೇಶ್ವರರು 
ಪ್ರಮಾದವಶದಿಂದ ವಿಘ್ನಾದಿಗಳ ಅಚೇತನದ ವೇಳೆ ಬಂದೊದಗಿ 
ಕ್ರಿಯಾಲಿಂಗಾರ್ಪಣ ತಡೆದುನಿಂದಲ್ಲಿ 
ಮತ್ತೊಮ್ಮೆ ಒದಗಿದಾಗ್ಗೆ ನಿನ್ನೆ ನಿಂತ ಕ್ರಿಯೆಗಳೆಂದು 
ಎರಡು ಮೂರು ಜಪಗಳ ಮಾಡಿ, 
ಎರಡು ಮೂರು ವೇಳೆ ತೀರ್ಥಪ್ರಸಾದಗಳೆಂದು, 
ಭಿನ್ನಕ್ರಿಯಾರ್ಪಣಗಳ ಮಾಡಲಾಗದು ಶಿವಪ್ರಸಾದಿಗಳು. 
ಸಾಕ್ಷಿ : 
“ ದಿವಾ ನ ಪೂಜಯೇಲ್ಲಿಂಗಂ ರಾತಾ ಚೈವ ನ ಪೂಜಯೇತ್ | 
ಸದಾ ಸಂಪೂಜಯೇಲ್ಲಿಂಗಂ ದಿವಾರಾತ್ರಿ ನಿರೋಧತ : ||'' 
ಎಂಬ ಹರನಿರೂಪಪ್ರಮಾಣವಾಗಿ 
ಮಾರ್ಗಕ್ರಿಯಾಚರಣೆ ಇಷ್ಟಲಿಂಗಾರೋಪಿತವಾಗಿ, 
ಮೀರಿದಕ್ರಿಯಾಚರಣೆಯೇ ಪ್ರಾಣಲಿಂಗಾರೊಪಿತವಾಗಿ , 
ಸದಾಸನ್ನಹಿತ ಪರಿಪೂರ್ಣಕ್ರಿಯಾಚರಣೆಯ ಭಾವಲಿಂಗಾರೋಪಿತವಾಗಿ, 
ತ್ರಿವಿಧ ತನುಮನದ ವಸ್ತುಗಳೆಲ್ಲ 
ಲಿಂಗಾಂಗಸಂಗಸಂಯೋಗವಾದ ನಿಜಲಿಂಗೈಕ್ಯಂಗೆ 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


೧೯ 


ದಿವರಾತ್ರಿಗಳ ತೊಡಕೇತಕೆಂದಾತ ನಿರವಯಪ್ರಭು ಮಹಾಂತ ತಾನೆ ಕಾಣಾ 
ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. 

|| ೧೮ || 


೧೯ 


ಅಯ್ಯಾ , ತನತನಗೆ ಚೈತನ್ಯವಿರ್ದು , 
ಉಪಚಾರಗಳನುಗುಣದಿಂದೊದಗಿದಲ್ಲಿ 
ದಿನದಾರ್ಚನೆ ಇಷ್ಟಲಿಂಗಾರೋಪಿತವೆಂದು, 
ಭಿನ್ನಭಾವಗಳಿಲ್ಲದೆ ಕ್ರಿಯಾರ್ಚನೆ ನಿಂತಲ್ಲಿ 
ತನ್ನ ನಿಜನೈಷ್ಠೆಯ ಲಿಂಗಮಂತ್ರದಲ್ಲಜ್ಯೋತಿ, 
ರೂಪಾದ ಭೋಗವಲ್ಲ ತೃಣವೆಂದು ತಿರಸ್ಕರಿಸಿರುವುಳ್ಳಂಥವರಾಗಿ, 
ತನ್ನ ಸುಚಿತ್ರವೆ ಸ್ನಾನಾಭಿಷೇಕವಾಗಿ , 
ಸುಬುದಿಯ ಸುಗಂಧಪರಿಮಳವೆನಿಸಿ, 
ನಿರಹಂಕಾರವೆ ಅಕ್ಷತವಾಗಿ, ಸುಮನಾದಿ ಪದ್ಯಗಳ ಪುಷ್ಪಪತ್ರವೆನಿಸಿ, 
ಸುಜ್ಞಾನವೆ ಧೂಪವಾಗಿ, ಸದ್ಭಾವವೆ ದೀಪಾರತಿಯೆನಿಸಿ, 
ಸನ್ಮಾನವೆ ನೈವೇದ್ಯವಾಗಿ, ಸಂಪೂರ್ಣವೆ ತಾಂಬೂಲಗೈದು, 
ನಿಶ್ಚಿಂತನಿರವಯನಿರಾಲಂಬನಿರ್ಗುಣಾನಂದವೆಷೋಡಶೋಪಚಾರವಾಗಿ 
ಪರಾತ್ಪರ ಜ್ಯೋತಿರ್ಮಯಪ್ರಮಾಣಲಿಂಗದಲ್ಲಿ ಎರಡಳಿದುಳಿದು 
ಲಿಂಗವೆ ಪೂಜ್ಯಪೂಜಕನೆಂದರಿದು, 
ಬಚ್ಚಬರಿಯಾನಂದದ ಪರಿಪೂರ್ಣಬ್ರಹ್ಮವಾಗಿ ನಿಂದ ನಿರ್ಧಕರೆ 
ನಿರವಯಪ್ರಭು ಮಹಾಂತರು ಮತ್ತಾರುಂಟು ಹೇಳಾ 
ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ ? 


೨೦ 


ಇಂತೆಸೆವ ಅಂತರಂಗ ಬಹಿರಂಗ ಪರಿಪೂರ್ಣ ಭಕ್ತಗಣಾರಾಧ್ಯರು, 
ಲಿಂಗಜಂಗಮದ ಪಾದಪೂಜೆಯ ಮಾಡುವ ವಿವರವೆಂತೆಂದೊಡೆ: 
ಜಂಗಮಮೂರ್ತಿಗಳ ಸಮ್ಮುಖದಲ್ಲಿ ಗದ್ದುಗೆಯ ಹಾಕಿ, 
ಗಣಸಮೂಹಕೂಡಿದ ಹಾಂಗೆ ಅವರಿಗೆ ಅರ್ಥ್ಯಪಾದ್ಯಾಚಮನವ ಮಾಡಿಸಿ , 
ಮೂರ್ತವಮಾಡಿದ ಮೇಲೆ, 
ದೀಕ್ಷಾಪಾದೋದಕದಲ್ಲಿ ಚಿದ್ಭಸಿತದಿಂದ ಪಂಚಾಂಗುಲಿಯ ಸ್ಪರ್ಶಿಸಿ 
ಚಿನ್ನಾದಪ್ರಣಮವ ಲಿಖಿಸಿದಲ್ಲಿ , 
ಪಾದೋದಕ ಭಸೋದಕ ಮಂಡೋದಕವೆನಿಸುವದು. 
ಇಂತೆಸೆವ ಪರಮಾನಂದ ಜಲದಿಂ ಲಿಂಗಾಭಿಷೇಕವ ಮಾಡಿಸಿ, 
ಆ ಶ್ರೀವಿಭೂತಿ ಪುಷ್ಪ ಪತ್ರಿಗಳ ಶೃಂಗರಿಸಿ, ಉಪಚಾರಗಳ ಕೊಟ್ಟು, 
ಅವರು ತಾನು ಅಷ್ಟಾವರಣಸ್ತೋತ್ರಗಳಿಂದ, 
ಆ ನಿರಂಜನಜಂಗಮಲಿಂಗಕ್ಕೆ ಹಿಂದೆ ಮುಂದೆ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಲಿಂಗಮೂರ್ತಿಗಳಿಲ್ಲದಂತೆ ಎಡಬಲ ವಿಚಾರಿಸಿ, 
ಕೆಡವಿದ ದಂಡದಂತೆ ಸರ್ವಾಂಗಪ್ರಣುತನಾಗಿ ಪೊಡಮಟ್ಟು, 
ಲಿಂಗಜಂಗಮನಿರೀಕ್ಷಣೆಭರಿತವಾಗಿ ನಿಂದ ನಿತ್ಯಮುಕ್ತರೆ 
ನಿರವಯಪ್ರಭು ಮಹಾಂತಂಗೆ ಒಪ್ಪಿದ ಶರಣಗಣವೆಂಬೆ ಕಾಣಾ 
ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. 


|| ೨೦ || 


ಹರಹರ ಶಿವಶಿವ ಜಯಜಯ 
ನಮೋ ನಮೋ ತಾಹಿ ತ್ರಾಹಿ ಕರುಣಾಕರ 
ಅಭಯಕರ ಸುಧಾಕರ ಚಿದಾಕರ ಮತ್ರಾಣನಾಥ 
ಸರ್ವಾಧಾರ ಸರ್ವಚೈತನ್ಯಮೂರ್ತಿಶ್ರೀಗುರುಲಿಂಗಜಂಗಮವೆ, 
ನಿಮ್ಮ ಘನಪಾದಪೂಜೆಯ ಮಾಡುವುದಕ್ಕೆ 
ನಿರೂಪವ ಪಾಲಿಸಬೇಕು ಸ್ವಾಮಿಯಂದು ಕೃಪಾನಂದವ ಬೆಸಗೊಂಡು, 
ಸಮ್ಮುಖದ ಗರ್ದುಗೆಯಲ್ಲಿಮೂರ್ತವಮಾಡಿ, 
ನಿಜಾನಂದದಿಂದ ಕ್ರಿಯಾಜಂಗಮಮೂರ್ತಿಯ ಕರಕಮಲದಲ್ಲಿ ನೆಲಸಿರುವ 
ಪರಾತ್ಪರ ಜ್ಞಾನಜಂಗಮಲಿಂಗಮೂರ್ತಿಯ ಷಟ್ಕತಿ ನವಕೃತಿಗಳಲ್ಲಿ 
ಅನಾದಿಜ್ಯೋತಿರ್ಮಯ ಮಹಾಪ್ರಣಮಲಿಂಗಂಗಳ 
ಅನಿಮಿಷದೃಷ್ಟಿಯಿಂ ನಿರೀಕ್ಷಿಸಿ ಧ್ಯಾನವಿಟ್ಟು , 
ಸಾಕಾರ ನಿರಾಕಾರ ಅಷ್ಟವಿಧಾರ್ಚನೆ ಷೋಡಶೋಪಚಾರಗಳ 
ಗಣಸಮೂಹವನೊಡಗೂಡಿ, 
ಘನಮನೋಲ್ಲಾಸದಿಂದ ಸಮಾಪವ ಮಾಡಿ ನಮಸ್ಕರಿಸಿ, 
ಇದೆ ನಿಃಕಳಂಕ ಸದೂಪ ಘನಗುರುಮೂರ್ತಿ 
ಇಷ್ಟಲಿಂಗಾರ್ಚನ ಎಂದು ಭಾವಭರಿತವಾಗಿ, 
ಎಲೆಗಳೆದ ವೃಕ್ಷದಂತೆ ಕರಣಂಗಳುಲುವಿಲ್ಲದೆ ನಿಂದ ನಿಜೋತ್ತಮರೆ 
ನಿರವಯಪ್ರಭು ಮಹಾಂತರೆಂಬೆ ಕಾಣಾ 
ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. 


ತನ್ನ ವಾಮಕರದಂಗುಲಮಧ್ಯದಲ್ಲಿ ಷಡಕ್ಷರಂಗಳ ಲಿಖಿತ೦ಗೈದು, 
ಸೂಕ್ಷ ದಿಂದರ್ಚಿಸಿ, 
ತನ್ನ ಹೃನ್ಮಂದಿರಾಲಯದಲ್ಲಿ ನೆಲೆಸಿರುವ 
ಜ್ಯೋತಿರ್ಮಯ ಇಷ್ಟಮಹಾಲಿಂಗಮಂ ನಿರೀಕ್ಷಿಸಿ, 
ಆ ಪರಮಜಂಗಮಲಿಂಗದೇವನ ಚರಣಾಂಗುಷಗಳ 
ತನ್ನ ವಾಮಕರಸ್ಥಲದಲ್ಲಿ ಸತ್ತುಚಿತ್ಯಾನಂದನಿತ್ಯಪರಿಪೂರ್ಣ 
ಅವಿರಳಪರಂಜ್ಯೋತಿಸ್ವರೂಪವಾದ ಪ್ರಾಣಲಿಂಗವೆಂದು ಭಾವಿಸಿ, 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


ಪರಮಾನಂದಾಬಿಕರಣಜಲದಿಂ ಗಂಧಾಕ್ಷತೆ ಪುಷ್ಪ ಪತಿ ಮೊದಲಾದ 
ಉಪಚಾರ ಮಾಡಬೇಕಾದರೆ ಲಿಂಗಕ್ಕೆ ತೋರಿತೋರಿ 
ಪಾದಕ್ಕೆ ಅರ್ಪಿಸಲಾಗದು, 
ಅದೇನುಕಾರಣವೆಂದರೆ : 
ಆ ಪಾದವ ನಿರಂಜನಜಂಗಮವಾದ ಕಾರಣ, 
ಆ ಭಕ್ತನು ಜಂಗಮಪ್ರಸಾದವ 
ಶೂನ್ಯಲಿಂಗದ ಇಷ್ಟಬ್ರಹ್ಮಮೂರ್ತಿಗೆ ಸಮರ್ಪಿಸಿ, 
ಆ ಇಷ್ಟಬ್ರಹ್ಮದಿಂದುಳುಮೆಯಾದ ಲಿಂಗಪ್ರಸಾದವನ್ನು 
ನಿಃಕಳಂಕಗುರುದೇವನಾದ ಪ್ರಾಣಕಳಾಚೈತನ್ಯ ಅನಿಮಿಷಾರಾಧ್ಯ 
ಶ್ರೀಗುರುಮೂರ್ತಿಗೆ ಸಮರ್ಪಿಸಿ, 
ಆ ನಿರಂಜನ ಜಂಗಮಲಿಂಗ ಆ ನಿಶೂನ್ಯ 
ಜಂಗಮಲಿಂಗದಿಂದಾದುಳುಮೆಯಾದ 
ಪರಮಾನಂದಪ್ರಸಾದವ, ಆ ಶೂನ್ಯಲಿಂಗವ ಕರಸ್ಥಲದಲ್ಲಿ , 
ಆ ನಿರಂಜನಜಂಗಮವ ಕಂಗಳಾಲಯದಲ್ಲಿ 
ಮಿಶ್ರಮಿಶ್ರಂಗಳೊಡನೆ ಸಂಬಂಧಾಚರಣೆಗಳಿಂದ, 
ಚಿದ್ರೂಪ ಚಿದ್ರುಚಿಗಳ ಸಂತೃಪ್ತಿಗಳೊಳ್ ಲೋಲುಪನಾದ 
ನಿಃಕಲಬ್ರಹ್ಮ ಪರಮಗುರುಲಿಂಗಸ್ವಾಮಿಗೆ ಸಮರ್ಪಿಸಿ, 
ಆ ನಿರಂಜನ ನಿಶೂನ್ಯ ನಿಃಕಳಂಕ ಗುರುಲಿಂಗಜಂಗಮದ 
ನಿಜಚಿನ್ಮಯ ಚಿತ್ಕಲಾಪ್ರಸಾದವೆ ಒಬ್ಬುಳಿಯಾಗಿ 
ಶರಣಸತಿ ಲಿಂಗಪತಿಯೆಂಬ ಉಭಯವೇಕಸಮರಸದಿಂದ 
ಪರಿಣಾಮಕ್ಕೆ ಪರಿಪೂರ್ಣಪ್ರಸಾದಕ್ಕೆ ಪರಿಪೂರ್ಣಪ್ರಸಾದವ 
ಜಂಗಮಲಿಂಗ ಲಿಂಗಶರಣನೆಂಬ ಸ್ವಾನುಭಾವಸೂತ್ರವಿಡಿದು, 
ತನ್ನ ತಾನರ್ಚಿಸಿ, ತ್ರಿವಿಧಲಿಂಗದೊಳಗೆ ನವಲಿಂಗವ ಹುದುಗಿಸಿ, 
ಇದೆ ನಿಶೂನ್ಯ ಚಿದ್ರೂಪ ಘನಲಿಂಗಮೂರ್ತಿಪ್ರಾಣಲಿಂಗಾರ್ಚನೆಯೆಂದು 
ಪರಿಪೂರ್ಣಾನುಭಾವಭರಿತವಾಗಿ, 
ಸುಟ್ಟ ಸರವೆಯಂತೆ ಜೀವನವರ್ತನೆಗಳಿಲ್ಲದೆ 
ಮಂಗಳಾರತಿಗಳೆ , ಘನಸಮ್ಮೇಳವೆಲ್ಲ 
ಸ್ತೋತ್ರಗಳಿಂದ ನಾದ ಘೋಷಂಗೈದು ತ್ರಿವಿಧಜಪಮಂ ಮಾಡಿ, 
ಪುಷ್ಪಾಂಜಳಿಗಳಿಂದ ಪ್ರದಕ್ಷಣದೊಳ್ ನಮಸ್ಕಾರವಂ ಮಾಡಿ 
ಚಿದ್ದೆಳಗಿನೊಳ್ ಮಹಾಬೆಳಗಗೂಡಿ ಎರಡಳಿದೊಂದಾಗಿರಬಲ್ಲರೆ 
ನಿರವಯಪ್ರಭು ಮಹಾಂತರು ತಾವೇ ಕಾಣಾ 
ಸಿದಮಲ್ಲಿಕಾರ್ಜುನಲಿಂಗೇಶ್ವರ. 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


೨೩ 
ಪರಮಾರಾಧ್ಯ ಜಂಗಮಾರಾಧನೆಯಂ ಮಾಡಿ, ನಮಸ್ಕಾರವಾದ ಮೇಲೆ, 
ಆ ಪ್ರಸಾದ ಗಂಧಾಕ್ಷತೆ ಪುಷ್ಪ ಪತ್ರಿಗಳ 
ಲಿಂಗಜಂಗಮ ಜಂಗಮಲಿಂಗಶರಣರು 
ಪರಿಣಾಮತೃಪ್ತರಾಗಿ ನಿರ್ಮಾಲ್ಯವ ಮಾಡಿ, 
ನಿಕ್ಷೇಪದಿಂದ ಸಮಾಪ್ತವ ಮಾಡಬೇಕಲ್ಲದೆ, 
ಉಳಿವಿ ಕಡೆಗಿಟ್ಟು , ತೀರ್ಥವ ಸಲಿಸಿ , 
ಪ್ರಸಾದ ಮುಗಿವ ಮಧ್ಯದಲ್ಲಿ ಲಿಂಗಾರ್ಚನೆಗಳ ಮಾಡಲಾಗದು, 
ಅಥವಾ ತನಗೆ ಅಷ್ಟವಿಧಾರ್ಚನೆ ಷೋಡಶೋಪಚಾರದ ಭ್ರಾಂತುವಿದರೆ, 
ತೀರ್ಥವ ಪಡೆದುಕೊಂಡ ಸ್ಥಳವ ಬಿಟ್ಟು , 
ಏಕಾಂತಸಳದಲ್ಲಿ ತಮ್ಮ ಸಳವಿದಂತೆ ಆಚರಿಸುವುದು . 
ಆ ಭ್ರಾಂತಿಗಳೆಲ್ಲ ಲಿಂಗಜಂಗಮ ಜಂಗಮಲಿಂಗಶರಣರು 
ಪ್ರಸಾದ ಪಾದೋದಕದಲ್ಲಿ ಉಪಚಾರಗಳನಳಿದುಳಿದು, 
ನಿಭ್ರಾಂತಗಳಾದೀಶ್ವರರು ಚಮತ್ಕಾರವಾಗಿ, 
ಜಂಗಮಪಾದಸ್ಪರಿಶನದಿಂದುದಯವಾದ 
ದೀಕ್ಷಾಪಾದೋದಕದಿಂದ ಲಿಂಗಾಂಗಸ್ನಾನಂಗೈದು, 
ಚುಳುಕುಮಾತ್ರವಾಗಿ, 
ಪಾದೋದಕ ಭದ್ರೋದಕ ಶುದ್ಧೋದಕದಿಂದ ಲಿಂಗಮಜ್ಜನವ ಮಾಡಿ, 
ಆ ಪ್ರಸಾದಪುಷ್ಪವ ಸ್ವಲ್ಪಮಾತ್ರವ ಧರಿಸಿ, 
ಒಂದು ವೇಳೆ ಹಸಜಪಮಂ ಮಣಿಗಳ ದ್ವಾದಶವನ್ನು ಪ್ರದಕ್ಷಿಸಿ, 
ನವಲಿಂಗಮೂರ್ತಿಗಳ ಧ್ಯಾನದಿಂದ ಘನಪಾದತೀರ್ಥಪ್ರಸಾದವ ಮುಗಿದು, 
ಪ್ರಸನ್ನಪ್ರಸಾದದಲ್ಲಿ ನಿಜಲೋಲುಪ್ತರಾದವರೆ 
ನಿರವಯಪ್ರಭು ಮಹಾಂತಗಣವೆಂಬೆ ಕಾಣಾ 
ಸಿದಮಲ್ಲಿಕಾರ್ಜುನಲಿಂಗೇಶ್ವರ. 

|| ೨೩ || 


- ೨೪ 


ಅನಾದಿಶರಣ ಜಂಗಮಲಿಂಗದ ಪಾದಪೂಜೆಯನಿಳುಹಿದ ಶರಣನು, 
ಪಾದೋದಕ ಸ್ಪರಿಶನೋದಕ ಭಸೋದಕ ಸಂಬಂಧವಾದ 
ಪಾತ್ರೆಯ ಉದಕದೊಳಗೆಮೂಲಪ್ರಣಮವ ಲಿಖಿಸಿ, 
ಚಿಪ್ಪಿಂದುವನಿಟ್ಟು ಪಡಕೊಂಬುವ ತಟ್ಟೆ ಬಟ್ಟಲೊಳಗೆ 
ಷಡಕ್ಷರಪ್ರಣವವ ಸಪ್ತಕೋಟಿಮಹಾಮಂತ್ರಗಳಿಗೆ ಜನನಸ್ಥಾನವಾದ 
ಷಡುಪ್ರಣಮಗಳ ಪ್ರಥಮ ತಟ್ಟೆಯಲ್ಲಿ , 
ಪೂರ್ವಪಶ್ಚಿಮ ಉತ್ತರದಕ್ಷಿಣಕ್ಕೆ ಷಡ್ತಿಧ ರೇಖೆಗಳ ರಚಿಸಿ, 
ಸದ್ಯೋಜಾತ ವಾಮದೇವ ಅಘೋರತತ್ಪುರುಷ ಈಶಾನಮುಖಸಾನವರಿದು, 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧ 


ಪಂಚದಿಕ್ಕುಗಳಲ್ಲಿ ಪಂಚಪ್ರಣಮವ ಲಿಖಿಸಿ, 
ದ್ವಿತೀಯ ಬಟ್ಟಲೊಳಗೆ ಮೂಲಪ್ರಣಮವ ಲಿಖಿಸಿ, 
ಪಾದಾಂಗುಷ್ಟದಡಿಯಲ್ಲಿಟ್ಟು , ತನ್ನ ವಾಮಕರದಂಗುಲಿಗಳೊಳಗೆ 
ಲಿಂಗಜಂಗಮ ಜಂಗಮಲಿಂಗ ಲಿಂಗಶರಣ ಬಸವಲಿಂಗ ಲಿಂಗಪ್ರಸಾದವೆಂಬ 
ಇಪ್ಪತೈದು ಪ್ರಣಮಗಳ ಪ್ರಭುಲಿಂಗಲೀಲೆಯೆಂದು 
ಆ ಕರಸ್ಥಲದಿರವ ಗುರುಮುಖದಿಂದರಿದು 
ತನ್ನ ತಾ ಮರೆದಿಪ್ಪವರೆ ನಿರವಯಮಹಾಂತರೆಂಬೆ ಕಾಣಾ 
ಸಿದಮಲ್ಲಿಕಾರ್ಜುನಲಿಂಗೇಶ್ವರ. 

|| ೨೪ || 


೨೫ 
ಪರಮಗುರು ಲಿಂಗಜಂಗಮವ 
ನಿಜವಿಶ್ವಾಸ ನೈಷೆಯೊಳ್ ಮೂರ್ತಿಗೊಳಿಸಿ ಅರ್ಚಿಸುವ 
ಸುಚಿತಕಮಲದಳಂಗಳೆಲ್ಲ ಒಂದೂಡಲಾಗಿ, 
ಭಕನ ಕರಕಮಲ, ಜಂಗಮದ ಚರಣಕಮಲ, 
ಈ ನಾಲ್ಕರಲ್ಲಿ ಸಂಬಂಧವಾದ ಪ್ರಣವದೊಳ್ಕೂಡಿದ 
ನೇತ್ರ ಕಮಲ ಒಂದಾದ, 
ಸಮರಸ ಕವಾಗಿಕೂಡಿದ ತ್ರಿಕೂಟಸಂಗಮಸ್ಥಾನವಿದೆ. 
ಅಪ್ಪಾಷಷ್ಟಿವರಕೋಟಿತೀರ್ಥಸ್ನಾನವಿದೆ. 
ದೇವಗಂಗೆ ನೀಲಗಂಗೆ ಶಿವಗಂಗಾ ಸರಸ್ವತಿ ಯಮುನಾಸ್ನಾನವಿದೆ. 
ಚಿತ್ತೂರ್ಯ ಚಂದ್ರಾಮಂಡಲವಿದೆ. 
ಜ್ಯೋತಿರ್ಮಂಡಲ ಅಖಂಡಜ್ಯೋತಿರ್ಮಂಡಲ 
ಅಖಂಡಮಹಾಪರಿಪೂರ್ಣಜ್ಯೋತಿರ್ಮಂಡಲ ಸ್ಥಾನವಿದೆ . 
ರೋಷವೆಂಬ ಕಾಲರತಿಕ್ರೀಡಾಭಾಂತೆಂಬ ಕಾಮ 
ಆಸೆ ಆಮಿಷಲೋಭಮೋಹ ಮದ ಮತ್ಸರವೆಂಬ 
ಮಾಯಾ ಸಂಸಾರಸಂಕಲ್ಪ ವಿಕಲ್ಪಂಗಳ ಹಿಂದುಳಿದು, 
ಆದ್ಯರು ಭೇದ್ಯರು ವೇದ್ಯರು ಸಾಧ್ಯರುಯೆಂದವತರಿಸಿ , 
ಜಿಹ್ವಾತುರ ಗುಹ್ಯಾತುರ ಅರ್ಥಾತುರ 
ತ್ಯಾಗಾತುರ ಭೋಗಾತುರ ಯೋಗಾತುರ ಕಡೆಯಾದ 
ಅನಂತ ಆತುರಗಳೆಂಬ ಷಡಿಂದ್ರೀಕರಣ ವಿಷಯವ್ಯಾಪಾರಂಗಳ 
ಜೊಳ್ಳುಮಾಡಿ ತೂರಿ, ಜಗದಾದಿ ಗಟ್ಟಿ ಬೀಜವಾಗಿ , 
ನಿಂದ ನಿಲುಕಡೆಯ ಉಳಿದ ಉಳುವೆಯ ಮಹಾಘನದುನನಿಸ್ತಾನವಿದೆ. 
ಎನ್ನ ಭಕ್ತಿ - ಜ್ಞಾನ - ವೈರಾಗ್ಯ - ಕ್ರಿಯಾಚಾರ 
ಸತ್ಯಶುದ್ದ ನಿಜನಡೆನುಡಿಗಳ ಕರುಣಿಸಿ , 
ಅಂಗ - ಮನ - ಪ್ರಾಣ- ಭಾವ - ಕರಣೇಂದ್ರಗಳ ಪಾವನವೆನಿಸಿ ಸಲಹಿದ 
ಪರಮಾಮೃತಸುಧೆಯಿದೆ. 


D 


. 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಭಕ್ತಸ್ಥಲ ವಿರಕ್ತಸ್ಥಲ ಪ್ರಸಾದಿಸ್ಥಲ ಪ್ರಾಣಲಿಂಗಿಸ್ಥಲ 
ಶರಣಸ್ಥಲ ಐಕ್ಯಸ್ಥಲ ನಿಃಕಳಂಕಸ್ಟಲ ನಿರ್ಮಾಯಸ್ಸಲ ನಿರಾಲಂಬಸ್ಥಲ 
ನಿಃಪ್ರಪಂಚಸ್ಸಲ ನಿಜಾನಂದಸ್ಸಲ ನಿರೂಪಾಧಿಕಸ್ಥಲ ನಿರ್ನಾಮಕಸ್ಥಲ 
ನಿರ್ಗುಣಸ್ಥಲ ಸಗುಣಸ್ಥಲ ನಿತ್ಯತೃಪಸ್ಸಲ 
ಕಾಯಾರ್ಪಣಸ್ಥಲ ಕರಣಾರ್ಪಣಸ್ಥಲ ಭಾವಾರ್ಪಣಸ್ಥಲ 
ಪರಿಪೂರ್ಣಾರ್ಪಣಸ್ಥಲ ನಿರವಯಸ್ಸಲವೆ ಕಡೆಯಾದ 
ಏಕವಿಂಶತಿ ದೀಕ್ಷಾನುಭಾವ ಏಕವಿಂಶತಿ ಯುಗಂಗಳನೊಳಗೊಂಡು 
ಅಣುವಿಂಗೆ ಪರಮಾಣುವಾಗಿ, ಮಹತ್ತಿಂಗೆ ಘನಮಹತ್ತಾಗಿ, 
ಸೃಷ್ಟಿ ಸ್ಥಿತಿಲಯಂಗಳಿಗೆ ಕಾರಣಾರ್ಥ 
ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಪರಮಾನಂದ 
ಪಂಚಪರುಷದ ಖಣಿಯಿದೆಯೆಂದು 
ಪೂರ್ಣಾನುಭಾವಭರಿತವಾದ ನಿರ್ದೆಹಿಗಳ 
ನಿರವಯಪ್ರಭು ಮಹಾಂತಘನವೆಂದೆ ಕಾಣಾ 
ಸಿದಮಲ್ಲಿಕಾರ್ಜುನಲಿಂಗೇಶ್ವರ. 

|| ೨೫ | | 
೨೬ 
ನಿರಾವಲಂಬಜಂಗಮಲಿಂಗಮೂರ್ತಿಯ 
ಚರಣಕಮಲದಡಿಯಲ್ಲಿ ಸ್ಟಾಪ್ಯವಾದ ಹಸ್ತಕಮಲದಲ್ಲಿ 
ಶಕ್ತಿಸಂಬಂಧವಾದ ಕಿರಿಬೆರಳು ಶಿವಸಂಬಂಧವಾಗಿ ರಾಜಿಸುವಲ್ಲಿ 
ಅಂಗುಷವಕೂಡಿಸಿ , ತರ್ಜನಿ ಮಧ್ಯ ಅನಾಮಿಕಾಂಗುಲಿಗಳಲ್ಲಿ 
ಅನಾದಿವಿಡಿದುಬಂದ ಜ್ಞಾನಗುರುಲಿಂಗಜಂಗಮಸಂಬಂಧವಾಗಿರ್ಪುದು. 
ಆ ಜಂಗಮಮೂರ್ತಿಯ ಅಂಗುಷ್ಠವೆರಡು ಮಧ್ಯದಲ್ಲಿ ಕೂಡಿ 
ಆದಿವಿಡಿದುಬಂದಕ್ರಿಯಾಗುರುಲಿಂಗಜಂಗಮಸಂಬಂಧವಾಗಿರ್ಪುದು. 
ಇಂತೆಸೆವ ಸಾಕಾರ ನಿರಾಕಾರದ ನಿಲುಕಡೆಯ 
ಗುರುಸ್ವಾನುಭಾವದಿಂದರಿದು ಆನಂದಿಸುವ ನಿಲುಕಡೆಯೆಂತೆಂದೊಡೆ: 
ಆ ಜಂಗಮಮೂರ್ತಿಗಳಿಗೆ ಲಿಂಗಜಂಗಮದ ಕ್ರಿಯಾಪಾದೋದಕ 
ಪ್ರಸಾದಸೇವನೆ ಮಾಡಿದುದರಿಂದ 
ಆ ಜಂಗಮಮೂರ್ತಿಗಳಲ್ಲಿ ಆದಿವಿಡಿದು ಬಂದ 
ಕ್ರಿಯಾಗುರುಲಿಂಗಜಂಗಮಸಲಸಂಬಂಧವಾಗಿರ್ಪುದು. 
ಆ ಸದ್ದಕಗಣಂಗಳಲ್ಲಿ ಜಂಗಮಲಿಂಗದ 
ಜ್ಞಾನಪ್ರಸಾದ ಪಾದೋದಕಸೇವನೆ ಮಾಡಿದುದರಿಂದ 
ಆ ಸದೃಕಗಣಂಗಳಿಗೆ ಅನಾದಿವಿಡಿದುಬಂದ 
ಜ್ಞಾನಗುರುಲಿಂಗಜಂಗಮಸಲ ಸಂಬಂಧವಾಗಿರ್ಪುದು. 
ಈ ನಿಲುಕಡೆಯನರಿದ ಸಂಗಸಮರಸೈಕ್ಯರೆ 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


ನಿರವಯಪ್ರಭು ಮಹಾಂತರೆಂಬೆ ಕಾಣಾ 
ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. 

|| ೨೬ || 
೨೭ 
ಇಂತೆಂಬ ಭಕ್ತಜಂಗಮಸಲದ ಆದಿ ಅನಾದಿಯನರಿದು, 
ಮಾಯಾಭೋಗ ಮರೆದು , ಜಂಗಮಾರಾಧನೆಯಂ ಮಾಡಿ, 
ಘನಪಾದತೀರ್ಥವ ಪಡಕೊಂಬುವ ಶಿವಶರಣನು 
ಅನಿಮಿಷಾವಲೋಕನ ಪೂರ್ಣದೃಷ್ಟಿಯಿಂದ 
ಚಿತ್ತೂರ್ಯಜ್ಯೋತಿರ್ಮಂಡಲಸಂಬಂಧವಾದ 
ಬಲದಂಗುಷ್ಠದ ಮೇಲೆ ಚತುರಂಗುಲಿಪ್ರಮಾಣದಿಂದ 
ಬಿಂದು ಬಿಂದುಗಳದುರಿದಂತೆ ನೀಡುವಾಗ, 
ಆ ಸ್ಥಾನದಲ್ಲಿ ತನ್ನ ದೀಕ್ಷಾಗುರು ಇಷ್ಟಲಿಂಗಮೂರ್ತಿಯ ಧ್ಯಾನಿಸುವುದು . 
ಅಲ್ಲಿ ನಾದಬಿಂದುಕಳೆ ಚಿನ್ನಾದಬಿಂದುಕಳೆಗಳ 
ದೀರ್ಘಬಿಂದುಗಳು ಕೂಡಿದಲ್ಲಿಮೂಲಷಡಕ್ಷರವೆನಿಸುವುದು . 
ಆ ಷಡಕ್ಷರಂಗಳ ಆರುವೇಳೆ ಘನಮನಮಂತ್ರವಾಗಿ 
ಅಲ್ಲಿಂದ ಚಿಚ್ಚಂದ್ರ ಅಖಂಡ ಜ್ಯೋತಿರ್ಮ೦ಡಲಸಂಬಂಧವಾದ 
ಎಡದಂಗುಷ್ಟದಮೇಲೆಮೊದಲಂತೆ ನೀಡುವಾಗ, 
ಆ ಸ್ನಾನದಲ್ಲಿ ತನ್ನ ಶಿಕ್ಷಾಗುರು ಪ್ರಾಣಲಿಂಗಮೂರ್ತಿಯ ಧ್ಯಾನಿಸುವುದು. 
ಅಲ್ಲಿ ಸತ್ತುಚಿತ್ಯಾನಂದನಿತ್ಯಪರಿಪೂರ್ಣವೆಂಬ ಪಂಚಾಕ್ಷರದೊಳು 
ದೀರ್ಘಬಿಂದು ಕೂಡಲಾಗಿ ಪರಮಪಂಚಾಕ್ಷರವೆನಿಸುವುದು . 
ಆ ಪರಮಪಂಚಾಕ್ಷರವು ಐದು ವೇಳೆ ಮನಮಂತ್ರಧ್ಯಾನವಾಗಿ 
ಅಲ್ಲಿಂದ ಚಿದಗ್ನಿ ಅಖಂಡಮಹಾಪರಿಪೂರ್ಣಜ್ಯೋತಿರ್ಮಂಡಲಸಂಬಂಧವಾದ 
ಉಭಯಾಂಗುಷ್ಟಮಧ್ಯದಲ್ಲಿ ನೀಡುವಂತೆ ನೀಡುವಾಗ್ಗೆ , 
ಆ ಸ್ನಾನದಲ್ಲಿ ತನ್ನ ಮೋಕ್ಷಗುರು 
ಅನಾದಿಭಾವಲಿಂಗಮೂರ್ತಿಯ ಧ್ಯಾನಿಸುವುದು . 
ಅವಿರಳಮೂರ್ತಿ ಪರಾತ್ಪರಜ್ಯೋತಿರ್ಮಯ 
ಅಖಂಡಜ್ಯೋತಿರ್ಮಯ ಅಖಂಡ ಮಹಾಜ್ಯೋತಿರ್ಮಯ 
ನಿತ್ಯತೃಪ್ತ ನಿಃಕಳಂಕ ನಿಶೂನ್ಯ ನಿರಾತಂಕವೆಂಬ 
ನವಮಾಕ್ಷರದೊಳಗೆ ದೀರ್ಘಬಿಂದು ಕೂಡಲಾಗಿ , 
ಅನಾದಿಮೂಲದೊಡೆಯ ನವಪ್ರಣವಮಂತ್ರವೆನಿಸುವುದು . 
ಆ ಪ್ರಣಮಂಗಳಂ ಒಂದೆವೇಳೆ 
ಪರಿಪೂರ್ಣ ನಿಜದೃಷ್ಟಿಯಿಂದ ಉನ್ಮನಘನಮಂತ್ರವೆ ಧ್ಯಾನವಾಗಿ 
ಅಲ್ಲಿಂದ ಮಿಳ್ಳಿಯ ಮುಚ್ಚಿಟ್ಟು ದ್ರವವನಾರಿಸಿ , 
ನಿರವಯತೀರ್ಥವ ನಿರವಯಲಿಂಗಜಂಗಮಕ್ಕೆ 


ಸಂಕೀರ್ಣ ವಚನ ಸಂಪುಟ : ಒಂಬತ್ತು 


ಸ್ಪರಿಶನತೃಪ್ತಿಯ ಸಮರ್ಪಿಸಿದ ಪರಿಣಾಮತೃಪ್ತರೆ 
ನಿರವಯಪ್ರಭು ಮಹಾಂತರೆಂಬೆ ಕಾಣಾ 
ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. 


|| ೨೭ || 


೨೮ 


ನಿರವಯರ್ಪಿತವಾದ ತದನಂತರದೊಳು 
ಚಿದ್ಭಸ್ಮಧಾರಣಂಗೈದು, ಸರ್ವೋಪಚಾರವನುಳಿದು, 
ಪತ್ರಿ, ಪುಷ್ಪಗಳ್ಯಾವುದಾದರೂ ಒಂದೇ ಧರಿಸಿ, 
ತನ್ನ ಹೃನ್ಮಂದಿರದಲ್ಲಿ ನೆಲೆಸಿರುವ ವಸ್ತುವು ಬೇರೆ, ನಾ ಬೇರೆಂಬ 
ಉಭಯಭಾವಮಂ ಭಾವಸ್ಪಲ ಮನಸ್ಸಲ ಕರಸ್ಥಲ ಪರಿಪೂರ್ಣಸ್ವಲವ ಕಾಣದೆ 
ಇದ್ದಾಗೆ ಸರಿಮಾಡಿ, ಈ ತತ್ಸಮಯವೆಂತಾಯಿತೆಂದೊಡೆ: 
ಕ್ಷೀರ ಕ್ಷೀರಕೂಡಿದಂತೆ, ಶೃತ ಮೃತಕೂಡಿದಂತೆ, 
ಜ್ಯೋತಿಜ್ಯೋತಿಒಂದಾದಂತೆ , ಉದಕ ಉದಕವ ಕೂಡಿದಂತೆ, 
ಕೇವಲ ಅಂಗ ಲಿಂಗದಲ್ಲಿ ಲಿಂಗಗುರುಚರಪಾದೋದಕ 
ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರವೆಂಬ 
ಚಿದಾಬಿಸಂಗ ಚಿದ್ದೆಳಗಿನ ಸಮರಸದಲ್ಲಿ 
ಆ ಸಮರಸಪರಮಾಣುಮಹಾಂತದೈಕ್ಯದಲ್ಲಿ 
ಆ ಐಕ್ಯ ನಿರವಯಬ್ರಹ್ಮವೆಂಬ ಕುರುಹು ನಷ್ಟವಾಗಿ, 
ತಾನೆ ತಾನಾದಂತೆಯೆಂದು, ಒಳಹೊರಗೆನ್ನದೆ, 
ಈ ಕೂಟವೆ ನಿರಂಜನ ಚಿನ್ಮಯರೂಪ ಘನಗಂಭೀರ ಜಂಗಮಮೂರ್ತಿ 
ಭಾವಲಿಂಗಾರ್ಚನೆ ಇದೆಯೆಂದು, 
ಮಹಾಜ್ಞಾನ ಪರಿಪೂರ್ಣಾನುಭಾವದಿಂದ ಪರಮಕಾಷ್ಠಿಯನೈದು, 
ಹಿಂದುಮುಂದಣ ಭವಮಂ ನೀಗಿ, ತನ್ನ ಘನಮನೋಲ್ಲಾಸ ನಿಜನೈಷೆ ಬೆಳಗೆ, 
ಅಷ್ಟವಿಧಾರ್ಚನೆ ಷೋಡಶೋಪಚಾರವಾಗಿ, 
ಭಕಜಂಗಮವೆಂಬುಭಯವಳಿದುಳಿದು ನಿಂದ ನಿರ್ವಾಣಪದಸ್ನಾನಿಗಳ 
ನಿರವಯಪ್ರಭು ಮಹಾಂತರೆಂದವರಲ್ಲಿ ಅಚೊತ್ತಿದಂತಿರರು ಕಾಣಾ 
ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. 


|| ೨೮ | | 


- ೨೯ 


ಪರಮಾನುಭಾವಜಂಗಮಾರಾಧನೆಗೆಂದು 
ಒಂದೆ ಪಶ್ಚಿಮಾದ್ರಿ ಏಕದಳಪದ್ರವ ಸಮರ್ಪಿಸಿ, 
ಬಚ್ಚಬರಿಯಾನಂದಾಬಿಯಲ್ಲಿ ಲೋಲುಪ್ತರಾಗಿದ್ದರು 
ಸದ್ಭಕ್ತಶರಣಗಣಾರಾಧ್ಯರು. 
ಈ ಪೂಜಾಸ್ಥಾನದಲ್ಲಿ ಅಷ್ಟವಿಧಾರ್ಚನೆಷೋಡಶೋಪಚಾರಗಳಿಲ್ಲವು. 
ಅದೇನು ಕಾರಣವೆಂದಡೆ : 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


ಸಗುಣ- ನಿರ್ಗುಣ, ಸಾಕಾರ - ನಿರಾಕಾರ, 
ಆದಿಲಿಂಗ ಅನಾದಿಶರಣಸಂಬಂಧವಿಡಿದು, 
ಸರ್ವೋಪಚಾರಪೂಜೆಗಳೆರಡು ನಿತ್ಯವಾದ 
ಅಂತರಂಗದ ಪರಿಪೂರ್ಣದ್ರವ್ಯ ನಿರಂಜನಪೂಜೆಯೆಂದು 
ಇಲ್ಲಿಗೆ ಸದ್ರೂಪವಾದ ಗುರು, ಚಿದ್ರೂಪವಾದ ಲಿಂಗ, 
ಚಿನ್ಮಯರೂಪವಾದ ಜಂಗಮಾರ್ಚನೆ . 
ಈ ಮೂರು ಸಂಬಂಧಾಚರಣೆಯಾಗಿರ್ಪುವು. 
ಈ ನಿಲುಕಡೆಯ ಮೀರಿ ಶೈವಭಿನ್ನಕರ್ಮಿಗಳಂತೆ 
ತೀರ್ಥದಲ್ಲಿ ಪೂಜೆಯೊಂದ ಮಾಡಲಾಗದು . 
ಅದೇನುಕಾರಣವೆಂದಡೆ : 
ಶರಣನ ಸದೂಪವಾದ ಚಿತ್ಯಾಯದಲ್ಲಿ ಸಂಬಂಧವಾದ 
ನಿಜೇಷ್ಟಲಿಂಗ ವೃತಗೋಳಕಮುಖಂಗಳಲ್ಲಿ 
ದೀಕ್ಷಾಗುರು ಮೋಕ್ಷಾಗುರು ಶಿಕ್ಷಾಗುರುಸಲವಾದ 
ಸಾಕಾರಗುರುಲಿಂಗಜಂಗಮವಾಗಿ ನೆಲಸಿರ್ಪುದುದರಿಂದ 
ಆ ಇಷ್ಟಲಿಂಗಸೂತ್ರವಿಡಿದು, 
ಅಷ್ಟವಿಧಾರ್ಚನೆ ಷೋಡಶೋಪಚಾರವ ಮಾಡುವುದೆ 
ಸಗುಣಾರ್ಚನೆಯೊಳಗಿನ ಕ್ರಿಯಾರ್ಚನೆಯು. 
ಇದೀಗ ಅನಾದಿಪ್ರಮಥಗಣ ಸುಕರಾರ್ಚನೆ ಸೂತ್ರವು. 
ಶರಣನ ಚಿದ್ರೂಪವಾದ ಚಿತ್ಪ್ರಾಣದಲ್ಲಿ ಸಂಬಂಧವಾದ ಚಿತ್ರಾಣಲಿಂಗ 
ತಾರಕಾಕೃತಿ, ದಂಡಕಾಕೃತಿ, ಕುಂಡಲಾಕೃತಿ, 
ಅರ್ಧಚಂದ್ರಾಕೃತಿ, ದರ್ಪಣಾಕೃತಿ, ಜ್ಯೋತಿರಾಕೃತಿಗಳಲ್ಲಿ 
ಕಾಯಾನುಗ್ರಹ ಪ್ರಾಣಾನುಗ್ರಹ ಇಂದ್ರಿಯಾನುಗ್ರಹಸಲವಾದ 
ನಿರಾಕಾರ ಚಿದ್ವಿಭೂತಿ ರುದ್ರಾಕ್ಷಿ ಮಂತ್ರವಾಗಿ ನೆಲಸಿರ್ಪುದುದರಿಂದ 
ಆ ಪ್ರಾಣಲಿಂಗಸೂತ್ರವಿಡಿದು, ಮಂತ್ರ ಧ್ಯಾನ ಜಪಸ್ತೋತ್ರಂಗಳಿಂದ 
ಸೂಕ್ಷಾರ್ಚನೆಯ ಮಾಡುವುದೆ ಸಗುಣಾರ್ಚನೆಯೊಳಗಿನ ಜ್ಞಾನಾರ್ಜನೆಯು. 
ಇದೀಗ ಅನಾದಿಪ್ರಮಥಗಣ ನಿರಾರ್ಚನ ಸೂತ್ರವು, 
ಶರಣಚಿನ್ಮಯರೂಪವಾದ ಚಿತ್ತೂರ್ಯಚಂದ್ರಾಗ್ನಿಮಂಡಲತ್ರಯಂಗಳಲ್ಲಿ 
ಪರಮಾಣುಮೂರ್ತಿ ಭಾವಲಿಂಗ ಅಖಂಡಜ್ಯೋತಿರಾಕೃತಿ 
ಅಖಂಡಮಹಾಜ್ಯೋತಿರಾಕೃತಿಗಳಲ್ಲಿ ಅಖಂಡಮಹಾಚಿಜ್ಯೋತಿರಾಕೃತಿಗಳಲ್ಲಿ 
ಕಾಯಾರ್ಪಣ ಕರಣಾರ್ಪಣ ಭಾವಾರ್ಪಣ ಪರಿಣಾಮಾರ್ಪಣಸಲವಾದ 
ನಿರವಯಚಿತ್ಪಾದೋದಕ ಚಿತ್ರಸಾದವಾಗಿ ನೆಲಸಿರ್ಪುವುದರಿಂದ 
ಆ ಭಾವಲಿಂಗಸೂತ್ರವಿಡಿದು ಮನೋರ್ಲಯ ನಿರಂಜನವಾದ ಘನಮನದಿಂದ 
ಕರಣಾರ್ಚನೆಯ ಮಾಡುವುದೆ ಸಗುಣಾರ್ಚನೆಯೊಳಗಿನ ಮಹಾಜ್ಞಾನಿಯು. 
ಇದೀಗ ಅನಾದಿಪ್ರಮಥಗಣ ನಿರವಯಾರ್ಚನೆಯ ಸೂತ್ರವು. 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಈ ನಿಲುಕಡೆಗಳಿಂದ ಪ್ರಮಥಗಣ ಹೋದಮಾರ್ಗವ ತಿಳಿದು, 
ಸಾಕಾರವಾದ ಕಾಯವಿಡಿದು ಬಂದ 
ರೂಪಾದ ಅಷ್ಟವಿರ್ಧಾಚನೆ ಷೋಡಶೋಪಚಾರವ 
ಗುರುಲಿಂಗಜಂಗಮಕ್ಕೆ ಮಾಡುವುದೇ ಕಾಯಾರ್ಚನೆಯೆನಿಸುವುದು . 
ನಿರಾಕಾರವಾದ ಕರಣವಿಡಿದು ಬಂದ ಚಿದ್ರೂಪವಾದ 
ಮಂತ್ರ ಧ್ಯಾನ ಜಪಸ್ತೋತ್ರಂಗಳ | 
ಚಿದ್ವಿಭೂತಿ ರುದ್ರಾಕ್ಷಿ ಮಂತ್ರಕ್ಕೆ ಮಾಡುವುದೆ ಕರಣಾರ್ಚನೆಯೆನಿಸುವುದು. 
ನಿರವಯವಾದ ಭಾವವಿಡಿದು ಬಂದ ಚಿನ್ಮಯರೂಪಾದ 
ಮನೋರ್ಲಯ ನಿರಂಜನ ಘನಮನೋಲ್ಲಾಸ ಚಿದ್ದೆಳಗುಗಳ 
ಚಿತ್ರಾದತೀರ್ಥ ಪ್ರಸಾದಕ್ಕೆ ಮಾಡುವುದೆ ಭಾವಾರ್ಚನೆಯನಿಸುವುದು. 
ಹೀಂಗೆ ಪೂರ್ವಪುರಾತನೋಕಿಯಿಂದ ಸಾಕಾರವಾದ ಕಾಯಾರ್ಚನೆಯ 
ಕರಸ್ಥಲದ ಇಷ್ಟಲಿಂಗಕ್ಕೆ , ಆ ಇಷ್ಟಲಿಂಗಕ್ಕೆ ಚೈತನ್ಯವಾದ 
ಚರಲಿಂಗಪಾದಕ್ಕೆ ಮಾಡುವುದು ಸಾಧ್ಯ . 
ಗಣಂಗಳು ನಿರಾಕಾರವಾದ ಕರಣಾರ್ಚನೆಯ 
ಚರಜಂಗಮಲಿಂಗದ ಚರಣಾಬ್ಬದ ಕೊನೆಮೊನೆಯೊಳಗೆ 
ಮೂಲಮಂತ್ರಮೂರ್ತಿ ಚಿನ್ಮಂಡಲಾಧಿಪತಿ ಪ್ರಾಣಲಿಂಗಸೂತ್ರಂಗಳೊಳ್ 
ಚಿತ್ಕರಣಂಗಳೊಂದುಗೂಡಿ ಪಶ್ಚಿಮಾದ್ರಿ ಏಕಕುಸಮದೊಳು ಹುದುಗಿ 
ನಿಜದೃಷ್ಟಿ ಕಡೆ ಸೂಸಲೀಯದೆ, 
ನಿರಂಜನಜಂಗಮಾರ್ಚನೆಯು ಮೊದಲಾದ 
ಚಿದ್ವಿಭೂತಿರುದ್ರಾಕ್ಷಿ ಮಂತ್ರಬ್ರಹ್ಮಕ್ಕೆ ಮಾಡುವುದು ಸಾಧ್ಯ . 
ಗಣಂಗಳು ನಿರವಯವಾದ ಭಾವಾರ್ಚನೆಯ 
ಚರಜಂಗಮ ಜಂಗಮಲಿಂಗ ಲಿಂಗಶರಣ ಶರಣ ವಿಭೂತಿ ರುದ್ರಾಕ್ಷಿ ಮಂತ್ರ , 
ಆ ಚಿದ್ವಿಭೂತಿ ರುದ್ರಾಕ್ಷಿ ಮಂತ್ರವೆ 
ಪರಮಪರುಷಾಂಬುಧಿ ಪರಮಪರುಷಾನಂದದ ಖಣಿ 
ಚಿತ್ಪಾದೋದಕ ಪ್ರಸಾದ. 
ಆ ಚಿತ್ಪಾದೋದಕಪ್ರಸಾದ ಮಂತ್ರಮಣಿ ವಿಭೂತಿ 
ಶರಣಲಿಂಗಜಂಗಮಚರವೆ ಘನಕ್ಕೆ ಮಹಾಘನವೆಂದಾರಾಧಿಸಿ, 
ಕೂಡಿ ಎರಡಳಿದು ಭಕ್ತನೆಂಬೆರಡಕ್ಷರವೆ ಪಾವನಾರ್ಥಚಿದಂಗ , 
ಆ ಚಿದ್ಘನಲಿಂಗವೆಂದಷ್ಟಾವರಣಸ್ವರೂಪ. 
ಚಿದ್ದ ನಗುರು ತಾನೆ ತಾನಾದ ಬಯಲಪೂಜೆಗಳರಿದಾನಂದಿಸುವವರೆ 
ನಿರವಯಪ್ರಭು ಮಹಾಂತನ ಘನಕ್ಕೆ ಘನವೆಂದವರ ಆಳಿನಾಳಾಗಿರ್ಪೆ ಕಾಣಾ 
ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. 

|| ೨೯ || 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


೩೦ | 
ಅನಾದಿ ಶರಣಲಿಂಗ ಗುರುಭಕ್ತ ಜಂಗಮದ 
ಏಕಸಮರಸೈಕ್ಯ ಅಭಿನ್ನರ್ಚನೆಗಳಲ್ಲಿತೀರ್ಥಪ್ರಸಾದ ಪೂಜೆಯ ಸಂಬಂಧವೆನಿಸಿ, 
ಪೂರ್ವಪುರಾತನೋಕ್ತಿಯಿಂದ ಚಿದ್ದನಪಾದತೀರ್ಥವ ಪಡಕೊಂಡ 
ಶಿವಭಕ್ತ ಮಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣನು 
ಕಾಯ - ಕರಣ - ಭಾವಗಳ ಸಂಚಲಗಳನಳಿದುಳಿದು ನಿಃಸಂಚಲನಾಗಿ, 
ಕೇವಲ ಕಿಂಕುರ್ವಾಣ ಪರಿಪೂರ್ಣಸಾವಧಾನ ಭಯಭಕ್ತಿಯಿಂದ 
ಆ ತೀರ್ಥದ ಬಟ್ಟಲೆ , ಆ ಜಂಗಮಲಿಂಗಮೂರ್ತಿಗೆ 
ಶರಣಾರ್ಥಿಸ್ವಾಮಿ , ಮಹಾಲಿಂಗಾರ್ಪಣವ ಮಾಡಬೇಕೆಂದು 
ಅಭಿವಂದಿಸಿದಲ್ಲಿ 
ಆ ಜಂಗಮಲಿಂಗಶರಣನು ಘನಮಹಾಮಂತ್ರಸೂತ್ರವಿಡಿದು, 
ಪರಿಪೂರ್ಣಾನಂದ ಸಾವಧಾನಭಕ್ತಿ ಮುಖದಲ್ಲಿ ಸಲಿಸಿದಮೇಲೆ, 
ಪೂರ್ವದಂತೆ ಆ ಪ್ರಸನ್ನಪ್ರಸಾದತೀರ್ಥದ ಬಟ್ಟಲ ಗರ್ದುಗೆಯಲ್ಲಿ 
ಮೂರ್ತಗೊಳಿಸಿ ಆ ಮೇಲೆ ತಾನು ಗರ್ದುಗೆಯ ಬಿಟ್ಟಿದ್ದು , 
ಪರಾತ್ಪರ ಬ್ರಹ್ಮಜ್ಯೋತಿರ್ಮಯಸ್ವರೂಪ ಜಂಗಮಲಿಂಗ ಲಿಂಗಜಂಗಮದ 
ಶೇಷೋದಕ ಪರಿಪೂರ್ಣಾನಂದ ತೀರ್ಥಸ್ತೋತ್ರವಂ ಮಾಡಿ, 
ಸರ್ವಾಂಗಪ್ರಣುತನಾಗಿ ಪೊಡಮಟ್ಟು, 
ಹರಹರಾ ಶಿವಶಿವಾ ಜಯಜಯಾ ಕರುಣಾಕರ 
ಭಕ್ತವತ್ಸಲ ಭವರೋಗವೈದ್ಯ ಮತ್ರಾಣನಾಥ ಮಹಾಲಿಂಗಜಂಗಮವೆಯೆಂದು , 
ಅಂತರಂಗದ ಪರಿಪೂರ್ಣರೆ ನಿರವಯಪ್ರಭು ಮಹಾಂತರ 
ಘನಶರಣ ಲಿಂಗ ತಾನೆಯೆಂಬೆ ಕಾಣಾ 
ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. 

|| ೩೦ || 
೩೧ 
ಅಂತೊಪ್ಪುವ ಸಚ್ಚಿದಾನಂದ ಧ್ಯಾನದಿಂದ , 
ನಿಮ್ಮ ಪರಿಪೂರ್ಣ ಪ್ರಸಾದೋದಕಕ್ಕೆ ನಿರೂಪವ ಪಾಲಿಸಬೇಕು ಸ್ವಾಮಿ 
ಎಂದು ಬೇಡಿಕೊಂಡು ಅಭಯವಾದ ಮೇಲೆ ಬಂದು 
ಮೊದಲಹಾಗೆ ಅಲ್ಲಿ ಮೂರ್ತವ ಮಾಡಿ, 
ಆ ಜಂಗಮಮೂರ್ತಿಗಳು ಸಲಿಸಿದೋಪಾದಿಯಲ್ಲಿ 
ಅನಾದಿಮೂಲಮಂತ್ರಸೂತ್ರವಿಡಿದು ತಾನು ಸಲಿಸುವುದು. 
ಆ ಮೇಲೆ, ಅಚ್ಚಪ್ರಸಾದಿ ನಿಚ್ಚಪ್ರಸಾದಿ ಸಮಯಪ್ರಸಾದಿ ಚಿತ್ಕಲಾಪ್ರಸಾದಿ 
ಮೊದಲಾದ ಷಟ್ಟ ಲ ಭಕ್ತ ಮಹೇಶ್ವರರು , 
ಅದೇ ರೀತಿಯಲ್ಲಿ ಸಲಿಸುವುದು ಪೂರ್ವಪುರಾತನೋಕವು. 
ಉಳಿದ ತ್ರಿವಿಧ ದೀಕ್ಷೆಗಳರಿಯದೆ, 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಕ್ರಿಯಾಪ್ರಸಾದದ ಕುರುಹ ಕಾಣದೆ, ಷಟ್ಟ ಲಮಾರ್ಗವರಿಯದೆ, 
ಇಷ್ಟಲಿಂಗಧಾರಕ ಉಪಾಧಿಗಳು ಆ ಗದ್ದುಗೆಯ ತೆಗೆದು, 
ಲಿಂಗಕ್ಕರ್ಪಿಸಿಕೊಳ್ಳಬೇಕಲ್ಲದೆ ಬಟ್ಟಲೆತ್ತಲಾಗದು. 
ಅದೇನು ಕಾರಣವೆಂದಡೆ : 
ಅವರಿಗೆ ತ್ರಿವಿಧದೀಕಾನುಗ್ರಹ ಪ್ರಸನ್ನಪ್ರಸಾದ ಷಟ್ಟ ಲಮಾರ್ಗ 
ಸರ್ವಾಚಾರಸಂಪತ್ತಿನ ಆಚರಣೆ ಮುಂದಿಹುದರಿಂದ 
ಅವರು ಬಟ್ಟಲ ಎತ್ತಲಾಗದು. 
ಹೀಂಗೆ ಸರ್ವರು ಸಲಿಸಿದ ಮೇಲೆ 
ಕೊಟ್ಟ ಕೊಂಡ ಭಕ್ತ ಜಂಗಮವು ಇರ್ವರೂ ಕೂಡಿ, 
ಅನಾದಿ ಮೂಲಮಂತ್ರಸೂತ್ರವಿಡಿದು, 
ಮುಕ್ತಾಯವ ಮಾಡಿದಲ್ಲಿಗೆ ದಶವಿಧಲಿಂಗಸಂಬಂಧದಿಂದ 
ದಶವಿಧಪಾದೋದಕ ಲಿಂಗೋದಕ ಪ್ರಸಾದೋದಕಂಗಳಲ್ಲಿ 
ಪರಿಪೂರ್ಣತೃಪ್ತರೆ ನಿಮ್ಮ ಪ್ರತಿಬಿಂಬರಯ್ಯ 
ನಿರವಯಪ್ರಭು ಮಹಂತ ಸಿದಮಲ್ಲಿಕಾರ್ಜುನಲಿಂಗೇಶ್ವರ. || ೩೧ | | 

- ೩೨ 
ಶಿವಶರಣಗಣಾರಾಧ್ಯರು 
ನಿರಾಕಾರ ಚಿತ್ಪಾದೋದಕದಾಚರಣೆಯ ಮಾರ್ಗಕ್ರಿಯೆ ಮುಗಿದ ಮೇಲೆ, 
ಸಾಕಾರಚಿತ್ರಸಾದವ ಆ ಪಾದತೀರ್ಥದಾಚರಣೆಯಂತೆ ತಟ್ಟಿ , 
ಬಟ್ಟಲಗಳೊಳ್ ಪರಿಪೂರ್ಣತೃಪ್ತಿಯನ್ನೆದುವುದು. 
ಆ ನಿಲುಕಡೆಯೆಂತೆಂದೊಡೆ : 
ನಿರಾಭಾರಿವೀರಶೈವಸಂಪನ್ನ ಸದ್ಭಕ್ತ ಜಂಗಮಮೂರ್ತಿಗಳು 
ಪಾದೋದಕದಿಂದ ಅವರ ಭಾಂಡಕ್ಕೆ ಹಸ್ತಸ್ಸರಿಶನವ ಮಾಡುವುದು . 
ಉಳಿದ ವಿಶೇಷ ವೀರಶೈವಸನ್ಮಾರ್ಗಿ ಭಕ್ತಜಂಗಮವು 
ತಮ್ಮ ತಮ್ಮ ತಂಬಿಗೆ ತಟ್ಟೆ ಬಟ್ಟಲಿಗೆ ಪಾದೋದಕ ಹಸ್ತಸ್ಸರಿಶನವ ಮಾಡಿ, 
ಕೇವಲಪರಮಾನಂದದ ಚಿದರ್ಭೋದಯ ಶುದಪ್ರಸಾದವೆಂದು ಭಾವಿಸಿ, 
ಅತಿವಿಶೇಷ ಮಹಾಸುಯಾನದಿಂದ 
ಸಮಸ್ತ ಜಂಗಮ ಭಕ್ತ ಮಹೇಶ್ವರ ಶರಣಗಣಾರಾಧ್ಯರಿಗೆ ಎಡೆಮಾಡಿ, 
ಅಷ್ಟಾಂಗ ಹೊಂದಿ, ಎಡಬಲ ಗಣತಿಂತಿಣಿಯ 
ಪೂರ್ಣಾನಂದದ ನಿಜದೃಷ್ಟಿಯಿಂನೋಡಿ, ನಿರೀಕ್ಷಿಸಿ , 
ಶರಣಾರ್ಥಿ ಸ್ವಾಮಿ, ನಿಮ್ಮ ದಯದಿಂದುದಯವಾದ 
ಪರಿಪೂರ್ಣರಸಾಮೃತವ ಮಹಾಲಿಂಗಾರ್ಪಣವ ಮಾಡಬೇಕೆಂದು 
ಅಭಿವಂದಿಸಿ , 
ಪರಮಪತಿವ್ರತದಿಂದ ಗುರುಚರವರಸಲಕ್ಕೆ 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


ತನುಮನಧನಂಗಳ ಸಮರ್ಪಿಸುವಲ್ಲಿ ನಿರ್ವಂಚಕವಾಗಿ, 
ಭಕ್ಕಲಿಂಗಜಂಗಮವೆಂದು ಉಭಯ ನಾಮರೂಪಕ್ರಿಯಾಕಾಯವಳಿದು, 
ಕ್ಷೀರ ಕ್ಷೀರವ ಕೂಡಿದಂತೆ ಪರುಷ ಮುಟ್ಟಿ, ಪರುಷವಾದಂತೆ , 
ಪರಮಾನಂದಾ ಚಿದ್ರಸಾಮೃತ ಅಷ್ಟಾವರಣದ 
ಸಯಾಜ್ಞಾನಾಚಾರಂಗಳ ಅನುಭಾವದೊಳ್ ಕೂಟಸದಿಂದೊಡಲಾಗಿ, 
ನಿರಾಕಾರ ನಿಃಶಬಲೀಲೆಪರ್ಯ೦ತರವು 
ಆ ಗುರುಲಿಂಗಜಂಗಮ ಚಿತ್ರ ಭಾಂಗ ಭಸ್ಮಮಂತ್ರಾದಿಗಳ ಮುಂದಾಗಿ, 
ಸತ್ಯಶುದ್ದ ನಡೆನುಡಿ ಕ್ರಿಯಾಜ್ಞಾನಾನುಭಾವ 
ಪಾದೋದಕ ಪ್ರಸಾದಸೇವನೆಯ ಹಿಂದಾಗಿ, 
ಸಮಸ್ತ ಕಾರಣಕ್ಕೂ ಸಾವಧಾನ ಸಪ್ತವಿಧ ಸದ್ಭಕ್ತಿಗಳಿಂದ 
ಮಾರ್ಗಾಚಾರವುಳ್ಳ ಕ್ರಿಯಾರ್ಪಣ, 
ದ್ರವ್ಯಮೀರಿದಾಚಾರವುಳ್ಳ ಜ್ಞಾನಾರ್ಪಣದ್ರವ್ಯಂಗಳಂ 
ಪರಿಪೂರ್ಣಾನುಭಾವದಿಂದ ನಿಜನೈಷಾನುಭಾವಸಂಬಂಧಿಗಳೆ 
ಅಚ್ಚಪ್ರಸಾದಿ ನಿಚ್ಚಪ್ರಸಾದಿ ಸಮಯಪ್ರಸಾದಿ ಚಿತ್ಕಲಾಪ್ರಸಾದಿ 
ಸೇವಿತಕ್ಕೆ ಯೋಗ್ಯರಾದ ಘನಕ್ಕೆ ಘನವೆಂದವರಾಳಿನಾಳಾಗಿರ್ಪೆ ಕಾಣಾ 
ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. 

|| 


೨ || 


೩೩ 


ಘನಕ್ಕೆ ಮಹಾಘನಗಂಭೀರ 
ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಸನ್ಮಾನಿತರು, 
ನಿರವಯವಸ್ತುವಿನ ಪ್ರತಿಬಿಂಬರಾಗಿ , ತಮ್ಮ ತಾವರಿದು. 
ಚತುರ್ವಿಧ ವಿಸರ್ಜನೆಯನರಿದಾಚರಿಸುವುದು . 
ಆ ವಿಸರ್ಜನೆಗಳಾವಾವೆಂದಡೆ : 
ಮಲಮೂತ್ರವೆರಡನು ವಿಸರ್ಜನೆಯಿಂದ ಬಿಡುವಂಥದೆ 
ಸೂಲಾಚಮನವೆನಿಸುವುದು . 
ಕ್ರೀಡಾವಿಲಾಸದಿಂದ ತಮ್ಮರ್ಧಾಂಗವೆಂದು 
ಭಕ್ತಗಣಸಾಕ್ಷಿಯಾಗಿ ವಿರಾಜಿಸುವಂಥ ಕ್ರಿಯಾಂಗನೆಯಲ್ಲಿ 
ವೀರ್ಯವ ಬಿಡುವಂಥಾದ್ದೊಂದು ಸ್ಕೂಲಾಚಮನವೆನಿಸುವುದು. 
ಈ ಸೂಲಾಚಮನಗಳ ಮಾಡಿದ ವೇಳೆಯಲ್ಲಿ 
ದಂತಗಳೂವತ್ತೆರಡನು ತೀಡಿ, ಲಿಂಗಾಂಗ ಮಜ್ಜನಂಗೈದು, 
ಸರ್ವೋಪಚಾರಂಗಳಿಂ ಕ್ರಿಯಾಜಪ ಜ್ಞಾನಜಪ ಮಹಾಜ್ಞಾನಜಪ 
ಪರಿಪೂರ್ಣಾನುಭಾವಜಪಂಗಳೊಳ್ 
ಲಿಂಗಜಂಗಮ ಜಂಗಮಲಿಂಗಾರ್ಪಣವ ಮಾಡುವುದು. 
ಶಿವಶರಣಗಣಾರಾಧ್ಯರು ಲಿಂಗಾಭಿಷೇಕ ಅರ್ಚನಾದಿಗಳ ಮಾಡಿ, 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಅರ್ಪಣ ಸಂಧಿನಲ್ಲಿ ಜಲತೋರಿಕೆಯಾಗಿ ವಿಸರ್ಜಿಸಿ, 
ಉದಕವ ಬಳಸಿದ ವೇಳೆಯೋಳು, 
ಲಿಂಗಬಾಹ್ಯರಸಂಗಡ ಪ್ರಸಂಗಿಸಿದರೂ ದೀಕ್ಷಾಜಲದಿಂದ 
ಆರುವೇಳೆ ಲಿಂಗಸ್ಸರಿಶನದಿಂದ ಜಿಹ್ನೆಯ ಪ್ರಕ್ಷಾಲಿಸಿ, 
ಮುಖ ಮಜ್ಜನವಮಾಡಿ, 
ಲಿಂಗಾರ್ಚನಾರ್ಪಣವನುಭಾವಗಳ ಮಾಡುವುದು , 
ಇದು ಸೂಕ್ಷಾಚಮನವೆನಿಸುವುದು . 
ಪ್ರಮಾಣಗಳಾದರೂ ಅನುವಲ್ಲದೆ ವಿಪತ್ತಿನ ವೇಳೆಯಾಗಲಿ , 
ಜಲ ಪರಿಹರಿಸಿದಲ್ಲಿ ಪರಿಣಾಮಜಲದಿಂದ ಆ ಸ್ಥಾನವ ಪ್ರಕಾಲಿಸಿ, 
ಹಸ್ತಪಾದವ ತೊಳೆದು ಉಧಕವಶೋಧಿಸಿ, 
ಲಿಂಗಸ್ಸರಿಶನವಗೈದು, ಆರುವೇಳೆ ಜಿಹ್ನೆಯ ಪ್ರಕಾಲಿಸಿ , 
ಸತ್ತೋದಕದ ಪರಮಾನಂದಜಲ ಮಹಾಜ್ಞಾನಪ್ರಣಮಪ್ರಸಾದಂಗಳ ಗುಟುಕ 
ಲಿಂಗಮಂತ್ರ ನೆನಹಿನೊಡನೆ ಸೇವಿಸುವುದು. 
ಲಿಂಗಬಾಹ್ಯರ ಸಂಗಡಪ್ರಸಂಗಿಸಿದೊಡೆ 
ಇದೇ ರೀತಿಯಲ್ಲಿ ಮುಖಪ್ರಕ್ಷಾಲನಂಗೈದು ಆಚರಿಸುವುದು. 
ಇದಕ್ಕೂ ಮೀರಿದರೆ ಜಲಬಿಟ್ಟು , ಭವಿಗಳಸಂಗಡ ಪ್ರಸಂಗವ ಮಾಡಿದರೆ 
ಆ ಸಮಯದಲ್ಲಿ ಪ್ರಮಾದವಶದಿಂದ ಉದಕವು ದೊರೆಯದಿದರೆ 
ಅಲ್ಲಿ ವಿಸರ್ಜನಸಾನವ ದ್ರವವಾರುವಂತೆ 
ಶುಚಿಯುಳ್ಳ ಮೃತ್ತಿಕೆ ಪಾಷಾಣ ಕಾಷ್ಠ 
ಕಾಡುಕುರುಳು ಪರ್ಣಗಳಿಂದ ಪ್ರಕಾಲನಂಗೈದು, 
ಜಿಹ್ವಾಗ್ರದಲ್ಲಿ ಸಂಬಂಧವಾದ ಗುರುಲಿಂಗೋದಕದಿಂದ 
ಮತ್ತಾ ಜಿಹ್ನೆಯ ಪ್ರಕ್ಷಾಲಿಸಿ, ಆರುವೇಳೆ ತೂವರಂಗೈದು, 
ಹರಹರ ಶಿವಶಿವ ಜಯಜಯ ಕರುಣಾಕರ ಮತ್ರಾಣನಾಥ 
ಶ್ರೀಗುರುಬಸವಲಿಂಗಾಯೆಂದು 
ಘನಮನವ ಚಿದ್ಘನಲಿಂಗಪ್ರಸನ್ನಧ್ಯಾನದಿಂದ 
ನವನಾಳವೆಂಬ ಕವಾಟಬಂಧನಂಗೈದು, 
ಪ್ರದಕ್ಷಣವಮಾಡಿ, ಪರಿಪೂರ್ಣ ಚಿಹ್ನೆಳಗಿನೊಳು ಮತ್ತೊಂದಿನಂತೆ 
ಅತಿಜಾಗ್ರವೆಂಬ ಮಹಾದರುವಿನೊಳ್ ಸತ್ಯ ಸದರ್ಮರಾಗಿರ್ಪುದು. 
ಮುಂದೆ ಲಿಂಗಾರ್ಚನಾರ್ಪಣಗಳ ಮಾಡಬೇಕಾದರೆ, 
ಶುದೋದಕದಿಂದ ಲಿಂಗಾಭಿಷೇಕಸ್ನಾನಂಗೈದು, 
ಪಾವುಡಗಳ ಮಡಿಮಾಡಿ ಪರಿಣಾಮಾರ್ಪಣ ತೃಪ್ತರಾಗಿರ್ಪುದು. 
ಇದಕ್ಕೂ ಮೀರಿದರೆ, ಜಲವ ಬಿಡುವುದು, 
ಭವಿಗಳಸಂಗಡ ಪ್ರಸಂಗಿಸಿದರೆ ಸ್ನಾನಮಾಡುವ ಪರಿಯಂತರ 
ಜಿಹ್ವಾಗ್ರದಲ್ಲಿ ಸಾಮ್ಯವಾದ ಸತ್ಯಶುದ್ದ ಗುರುಲಿಂಗೋದಕ 


೩೩. 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


ಮಹಾಪ್ರಣಮಪ್ರಸಾದವೆ ಮೊದಲು 
ಕ್ರಿಯಾಘನ ಗುರುಲಿಂಗಜಂಗಮಾರ್ಚನೆ 
ತೀರ್ಥಪ್ರಸಾದಸೇವನೆಗಳಂ ಮಾಡಲಾಗದು. 
ಇದಕ್ಕೂ ಮೀರಿದರೆ , 
ತನ್ನ ದೀಕ್ಷಾಗುರು ಶಿಕ್ಷಾಗುರು ಮೋಕ್ಷಾಗುರು 
ಪರಿಪೂರ್ಣಗುರುಸ್ಮರಣೆ ಧ್ಯಾನದಿಂದ 
ಸರ್ವಾವಸೆಗಳ ನೀಗಿ, ಮಹಾಬಯಲ ಬೆರೆವುದು. 
ಇದಕ್ಕೂ ಮೀರಿದರೆ, 
ತನುವಿಗೆ ಆಯಸದೋರಿ, ಆಪ್ತರಾರೂ ಇಲ್ಲದಂತೆ, 
ಪರಿಣಾಮಜಲ ದೊರೆಯದ ವೇಳೆಯೊಳು 
ಮಲಮೂತ್ರಗಳೆರಡೂ ತೋರಿಕೆಯಾದರೆ , 
ಎಲ್ಲಿ ಪರಿಯಂತರ ಸಂಶಯಗಳುಂಟೂ ಅಲ್ಲಿ ಪರಿಯಂತರವು 
ಎರಡನೂ ವಿಸರ್ಜಿಸುವುದು. 
ಆ ಸಂಶಯ ತೀರದಲ್ಲಿ ಉದಕವಿದಲ್ಲಿಗೆ ಹೋಗಿ, 
ಪೂರ್ವದಂತೆ ಮೃತಿಕಾಶೌಚಗಳ ಬಳಸಿ , 
ನಿರ್ಮಲವಾಗಿ ತೊಳೆದು, ಹಸ್ತಪಾದಗಳ ಪ್ರಕಾಲಿಸಿ, 
ಆ ಸಮಯದಲ್ಲಿ ಕ್ರಿಯಾಭಸಿತವಿದರೂ 
ರಸಯುಕ್ತವಾದ ಪದಾರ್ಥವಾದರೂ ಪುಷ್ಪಪತಿಗಳಾದರೂ ಇದ್ದರೆ 
ಸಯಾಲಿಂಗಾರ್ಚನಾರ್ಪಣಗಳಿಗೆ ಬಾರವು. 
ಆದ್ದರಿಂದ ಅವು ಇದ್ದವು ನಿಕ್ಷೇಪವ ಮಾಡುವುದು. 
ಕ್ರಿಯಾಗುರು ಲಿಂಗಜಂಗಮಮುಖದಿಂದ ಶುದೋದಕವ ಮಾಡಿ, 
ತ್ರಿವಿಧ ಸ್ನಾನಂಗೈದು, 
ಪುರಾತನೋಕಿಯಿಂದ ಜಂಗಮಲಿಂಗದಲ್ಲಿ ಚಿದ್ಭಸಿತವ ಬೆಸಗೊಂಡು, 
ಸಯಾರ್ಪಣಗಳನಾಚರಿಸಿ, ನಿತ್ಯಮುಕ್ತರಾಗಿರ್ಪವರೆ 
ಪೂರ್ವಾಚಾರಸಗುಣಾನಂದಮೂರ್ತಿಗಳಂಬೆ ಕಾಣಾ 
ನಿರವಯಪ್ರಭು ಮಹಂತ ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. || ೩೩ | | 


ಪಾವನಾರ್ಥವಾಗಿ ಮಹದರುವೆಂಬ 
ಶ್ರೀಗುರುಕರಕಮಲೋದಯದಿಂದ ಚಿದನಲಿಂಗಮಂ ಧರಿಸಿ, 
ಲಿಂಗಭಕ್ತ ಭಕಲಿಂಗ ಲಿಂಗಜಂಗಮ ಜಂಗಮಲಿಂಗವೆಂಬುಭಯಲೀಲೆಗಳಿಂದ 
ಸರ್ವಾಚಾರಸಂಪದವೆಂಬ ಷಡುಸಲಮಾರ್ಗವನೊಡಗೂಡಿ, 
ನಿರಾಭಾರಿವೀರಶೈವಸಯ ಸಮ್ಯಜ್ಞಾನಾನುಭಾವ 
ಸದಾಚಾರ ನಡೆನುಡಿ ಭಿನ್ನವಾಗದಂತೆ , 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ತಮ್ಮ ತನುಮನಪ್ರಾಣಾನುಭಾವಂಗಳಿಗೆ ಗಣಾಚಾರ ಶರಣ ಸಾಕ್ಷಿಯಾಗಿ , 
ಘನಮಾರ್ಗವ ಬಿಟ್ನಾಚರಿಸಿದೊಡೆ ಭವಬಂಧನ ಬಿಡದು, 
ತದನಂತರ ನರಕ ತಪ್ಪದು. 
ಅದು ಕಾರಣದಿಂದ ಮಹದರುವೆಂಬ ಪಾವುಡವ ಕೈಕೊಂಡು, 
ಪ್ರಸನ್ನಪ್ರಸಾದ ಷಟ್‌ಸ್ಥಲವರ್ಮದಿ ವರ್ಮವ ಮೆರೆದು , 
ದುಷ್ಕೃತ್ಯದಲ್ಲಿ ಹೋಗುವುದ ಕಂಡು 
ಆಪ್ತರಾದ ಗಣಾರಾಧ್ಯರ ಹರಗುರೋಕ್ತಿಯಿಂ, 
ನಡೆಯಲ್ಲದ ನಡೆ, ನುಡಿಯಲ್ಲದ ನುಡಿಗಳ ಬಳಸಿ, 
ಜನ್ಮ ಜರೆ ಮರಣಗಳೊಳ್ ತೊಳಲಿ ತೊಳಲಿ 
ಭವಕ್ಕೆ ಬೀಳುವಂಥ ಅಜ್ಞಾನಮರವೆಯ ವಿಡಂಬಿಸಿ , 
ತನುಮನಪ್ರಾಣಭಾವಂಗಳ ಹೊಡೆಹೊಡೆದು, 
ಪ್ರತಿ ಪ್ರಮಾಣಗಳೊಳ್ ಬಾಹ್ಯಾಂತರಂಗದಲ್ಲಿ 
ಪರಿಪಕ್ವವ ಮಾಡಬಲ್ಲ ಮಹಾಜ್ಞಾನಿಗಳ ಪರಮಪವಿತ್ರರಂಬೆ ಕಾಣಾ 
ನಿರವಯಪ್ರಭು ಮಹಾಂತ ಸಿದಮಲ್ಲಿಕಾರ್ಜುನಲಿಂಗೇಶ್ವರ. || ೩೪ || 


೩೫ 
ಸಚ್ಚಿದಾನಂದ ಬ್ರಹೋಪದೇಶ ಭಕ್ತಮಹೇಶ್ವರರು 
ಪರಮಪಾತಕಸೂತಕಂಗಳ ಬಾಹ್ವಾಂತರಂಗದಲ್ಲಿ ಹೋದದೆ, 
ಸತ್ಯಶರಣರು ಮಾಡುಂಡುದೊಂದು ಕಾಯಕ, 
ಬೇಡುಂಡುದೊಂದು ಕಾಯಕದಿಂದ ಗಳಿಸಿದಂಥ ಪದಾರ್ಥಗಳ, 
ಗುರುಚರಪರಸಿರಕ್ಕೆ ಷಟ್‌ಸ್ಥಲಸಂಬಂಧಗಳಿಂದ, 
ಷಡ್ತಿಧಮಂತ್ರಗಳ ಸೊಮ್ಮಿನಿಂ ಸಂತೃಪ್ತರಾಗಿರ್ಪುದು. 
ಆ ನಿಲುಕಡೆಯೆಂತೆಂದಡೆ : 
ಶ್ರುತಿಗುರುಸ್ವಾನುಭವ ಸಾಕ್ಷಿಯಾಗಿ , 
ಶ್ರೀಗುರುಲಿಂಗಜಂಗಮವೆ ಪರಾತ್ಪರವೆಂದು ಕಂಡು, 
ಷಡುಸ್ಥಲಮಾರ್ಗವಿಡಿದು, ತನ್ನ ನಿಜವ ತಾನರಿಯದೆ, 
ಭವಿಶೈವ ಭಿನ್ನ ಕರ್ಮಿಗಳಂತೆ ಭಾವಭ್ರಮೆಗೆಟ್ಟು , 
ಹೋಲಬುದಪ್ಪಿ , ಭೋಗಾಪೇಕ್ಷಿತರಾಗಿ , 
ಹಲವು ಶಾಸ್ತೋಪದೇಶವಿಡಿದು, 
ಕಾಶಿ ರಾಮೇಶ್ವರ ಕಂಚಿ ಕಾಳಹಸ್ತಿ ಪಂಪಾಕ್ಷೇತ್ರ 
ಗೋಕರ್ಣ ಶ್ರೀಶೈಲಾದಿಯಾದ ತೀರ್ಥಯಾತ್ರೆ , 
ವೀರಣ್ಣ ಬಸವಣ್ಣ ಮಲ್ಲಣ್ಣ ಹಾವಿಗೆ ದಂಡಾಗ ಗಿಳಿಲು ಶಂಖ 
ಭಸ್ಮಗುಂಟಿಕೆ ತೀರ್ಥದಗುಂಬ ಹಾದಿಬೆನವ ಹಳ್ಳದ ಬೆನವ ವಾಸರದಯ್ಯ . 
ವಿನಾಯಕ ಶಕ್ತಿ ಗಣೇಶ ಚಂಡಿ ಚಾಮುಂಡಿಯಲ್ಲಿ 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


ಏಕನಾತಿ ಹಿರಿಹೊಳೆ ಜಟ್ಟಿಂಗ ತೆಪ್ಪದಾರತಿ ಪಂಚಪಾಂಡವರು 
ಬನ್ನಿಮಹಾಂಕಾಳಿ ತುಳಸಿ ಬಿಲ್ವವೃಕ್ಷ 
ಸಮಾಧಿ ಗದ್ದುಗೆ ಪುರಾಣ ವಚನಾರ್ಥಪುಸ್ತಕ 
ಲೆಕ್ಕದ ಓಹಿ ಕತ್ತಿ ಕಂಡೇಪೂಜೆ, ಊರಬೀರ ಪೀರಗೊರಿಸತ್ತವರ ತಿಥಿ 
ಚಿತ್ರಹೊಲೆಕರ್ಮದ ಗಂಗೆ ಗುಗ್ಗುಳ ಗೌರೀನೋಂಪಿ ದೀಪಹರಕೆ ಪೂಜೆ 
ಕರಿಯಸೀರೆ ಊರ ಮಾರಿದೇವತೆ ಅಂಬಲಿ ಮಜ್ಜಿಗೆ ಕುಂಭ ಹೊಸ್ತಲ 
ಮದುವೆಯಕಂಭ ಕುಂಭ ಸರಕಿನಗಂಟು 
ಮಹತ್ವ ಮೆರೆದವರ ಪಾದಮುದ್ರೆ ಕಡೆಯಾದವಕ್ಕೆ , 
ತನ್ನ ಕಾಯ ವಾಚ ಮನದಲ್ಲಿ ಹೊಳೆದು, 
ಪಿತ - ಮಾತೆ ಸತಿ - ಸುತ ಒಡಹುಟ್ಟಿದವರು ಸೇವಕ ಕಡೆಯಾದವರಿಂದೆ 
ತನ್ನ ಮನೆಯಲ್ಲಿ ಮಾಡಿದ ಎಡ 
ವಾರಮೃತೋದಕ , ಪಾದೋದಕಸಂಬಂಧವಾದ, 
ವಿಭೂತಿ- ಗಂಧಾಕ್ಷತೆ - ಪುಷ್ಪ - ಪತ್ರಿ ಧೂಪ- ದೀಪ ಹಣ್ಣು - ಕಾಯಿ 
ವಸ್ತ್ರಾಭರಣ- ಪಂಚಕಳಸ ಕಾಣಿಕೆ ಮೊದಲಾದ ಭಿನ್ನವ 
ಕರ್ಮಕ್ರಿಯಾಚಾರಲಿಂಗಬಾಹ್ಯರಾದ 
ಬ್ರಹ್ಮ ಕತ್ರಿಯ ವೈಶ್ಯ ಶೂದ್ರ ಪಾಶುಪತ ಕಾಳಾಮುಖಿ 
ಯೋಗಿ-ಜೋಗಿಶ್ರವಣ - ಸನ್ಯಾಸಿ ಯತಿ- ಪ್ರತಿ ಮನು - ಮುನಿ 
ಗರುಡ - ಗಂಧರ್ವ ಯಕ್ಷ - ರಾಕ್ಷಸ ಸಿದ್ಧ - ಸಾಧ್ಯರುಪದೇಶವಿಡಿದು 
ಚರಲಿಂಗೋದಯಘನಪಾದತೀರ್ಥವರ್ಪಿಸಿ, 
ನೈವೇದ್ಯ ಮಾಡಿಸುವಂಥಾದ್ದೆ ಅನಾಚಾರ . 
ಇದೇ ಭವಿಮಾಟಕೂಟ ಅಸತ್ಯದ ನಡೆನುಡಿಯ ವಿಚಾರದ ಪ್ರಥಮಪಾತಕ . 
ಇದಕ್ಕೆ ಹರನಿರೂಪ ಸಾಕ್ಷಿ : 
“ಶಿವಾಚಾರಸುಸಂಪನ್ನಃ ಕೃತ್ವಾsನ್ಯದೈವಸ್ಯ ಪೂಜನಂ | 
ಶ್ವಾನಯೋನಿಶತಂ ಗತ್ನಾ ಚಾಂಡಾಲಗ್ರಹಮಾಚರೇತ್ || 
ಅನಾಚಾರಿಕೃತಂ ಪಾಕಂ ಲಿಂಗನೈವೇದ್ಯಕಿಲ್ಪಿಷಂ | 
ಲಿಂಗಾಚಾರಿಕೃತಂ ಪಾಕಂ ಲಿಂಗನೈವೇದ್ಯ ಮುತ್ತಮಂ || 
ತದನಂ ದಿನದೊಷೇಣಶೋಣಿತಂ ಸುರಾಮಾಂಸಯೋಃ| 
ಏಕಭುಕ್ಕೋಪವಾಸೇನ ನರಕೇ ಕಾಲಮಕ್ಷಯಂ || 
ಸೌಮೇ ಭೌಮೇ ವ್ಯತಿಪಾತೇ ಸಂಕ್ರಾಂತಿಶಿವರಾತ್ರಿಯೋ || 
ಶೈವಕರ್ಮೋಪವಾಸಿನಾಂ ನರಕೇ ಕಾಲಮಕ್ಷಯಂ || 
ಕಾರ್ತಿಕಮಾಘಶ್ರಾವಣ ಶೈವಪೂಜಾವಿಶೇಷತ : | 
ವೀರಶೈವಸ್ತಥಾ ಕೃತ್ವಾ ಸನತ್ವ ಪ್ರಾಕೃತೈಃ ಸಮಾಃ || 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಸ್ವಾವರಾರ್ಪಿತನೈವೇದ್ಯಾತ್ ನ ತೃಪ್ತಿರ್ಮಮ ಪಾರ್ವತಿ || 
ಜಂಗಮಾರ್ಪಿತನೈವೇದ್ಯಾತ್ ಮಮ ತೃಪ್ತಿಶ್ಚ ಸರ್ವದಾ|| 
ಸತ್ಪಾತ್ರದತ್ತವಿತ್ತಸ್ಯ ತದನಂ ಸ್ವಧನಂ ಸುಖಂ | 
ಅಪಾತ್ರದ ವಿತ್ತಸ್ಯ ತದನಂ ಸ್ವಸುಖಂ ಭವೇತ್ | 
ಚರಸ್ಯ ಗಮನೋ ನಾಸ್ತಿ ಭಕಸ್ಯ ಗೃಹಮಾಚರೇತ್ | 
ಅನ್ಯಗೃಹಂ ಗಮಿಷ್ಯಂತಿ ಸದ್ಯೋ ಗೋಮಾಂಸಭಕ್ಷಣಮ್ || 
ಇಷ್ಟಲಿಂಗಮವಿಶ್ವಸ್ಯ ಅನ್ಯದೈವಮುಪಾಸತೇ | 
ಶ್ವಾನಯೋನಿ ಶತಂ ಗತ್ನಾ ಚಾಂಡಾಲಗೃಹಮಾಚರೇತ್ || 
ಬಹುಲಿಂಗಪೂಜಕಸ್ಯ ಬಹುಭಾವಗುರುಸ್ತಥಾ| 
ಬಹುಪ್ರಸಾದಂ ಭುಂಜಂತಿ ವೇಶ್ಯಾಪುತ್ರಸ್ತಥೈವ ಚ || 
ಅಭಕ್ತಜನಸಂಗತ್ವ ಮಂತ್ರಸ್ಯ ಚ ಆಗಮ : | 
ಅನ್ಯದೈವಪರಿತ್ಯಾಗ: ಲಿಂಗಭಕಸ್ಯ ಲಕ್ಷಣಂ || 
ಲಿಂಗಧಾರಕಭಕ್ತಾನಾಂ ಲಿಂಗಬಾಹ್ಯಸತೀಸುತಾ: | 
ಆಲಿಂಗಿತಾ ಚುಂಬಿತಾಶ್ಚ ಗೌರವಂ ನರಕಂ ವ್ರಜೇತ್ || ” 
ಇಂತೆಂಬ ಹರಗುರುವಾಕ್ಯಪ್ರಮಾಣವದಾಗಿ, 
ಸದ್ಭಕಶರಣಗಣಾರಾಧ್ಯರು ಭೂಪ್ರತಿಷ್ಠಾದಿಗಳ ಹೊದ್ದಿದಡೆ, 
ಭವಬಂಧನವಪ್ಪದು ತಪ್ಪದು. 
ಅದು ಕಾರಣವಾಗಿ ಗುರುಮಾರ್ಗಿಕರು ಹೊದ್ದದೆ , 
ಭವಸಾಗರವ ದಾಂಟಿ, ನಿರ್ಧರದಿಂದಿಪ್ಪುದೊಂದು 
ನರಗುರಿಗಳ ಪ್ರಥಮಪಾತಕನಿರಸನ ಕಾಣಾ 
ನಿರವಯಪ್ರಭು ಮಹಾಂತ ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. 


|| ೩೫ || 


೩೬ 


ಪರಮಪವಿತ್ರ ಹರಗಣಸಾಕ್ಷಿಯಾಗಿ, 
ಸೂತ್ರ ಗೋತ್ರ ಪರಿಪೂಜ್ಯತ್ವವುಳ್ಳಂಥ ಕ್ರಿಯಾಶಕ್ತಿಯ 
ಸರ್ವೆಂದ್ರಿಮುಖದವಯವಂಗಳನು ಕೂನಗಳ ವಿಚಾರಕತ್ರದಿಂ 
ಘನಲಿಂಗಮೂರ್ತಿಶ್ರೀಗುರುವಿನ 
ಕರುಣಕಟಾಕ್ಷ ಶಿವದೀಕ್ಷೆಗಳಿಂದ ಪವಿತ್ರ ಕಾಯವೆನಿಸಿ, 
ಶಿವಧರ್ಮಾಂತರಾಳವೆಂಬ ದಂಡಕಮಂಡಲಗಳೆ 
ಕಂಭ ಕುಂಭ ಹಂದರ ಮುತ್ತೈದೆ ಬಾಸಿಂಗದೆ ಸಾಕ್ಷಿಯಾಗಿ, 
ಪಂಚಕಳಸ ಆರಾಧ್ಯಗಣಸಮೂಹವೆಲ್ಲ ಸಂತೋಷಂಗೈದು, 
ಇಷ್ಟಲಿಂಗವೆಂಬ ರಮಣಂಗೆ ಪ್ರಾಣಲಿಂಗವೆಂಬ ರಮಣಿಗೆ 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


ಸುಹಸಗಳಕೂಡಿಸಿ, ಅರ್ಚಿಸಿ, ನವಸೂತ್ರವೆಂಬ ಕಂಕಣವ ಕಟ್ಟಿ , 
ಸಿರಸೇಸೆಯನೆರೆದು, ಭಾವಭರಿತವಾಗಿ, 
ಸಮರಸಾಚರಣೆಗಳಿಂದ ಪರತತ್ಸಲಿಂಗಲೋಲುಪರಾಗಿ, 
ಜಂಗಮಾರಾಧನೆ ದಾಸೋಹಂಭಾವದಿಂದ 
ಶಿವಯೋಗಸಂಪನ್ನರಾಗಿರಿಯೆಂದು ಅಭಯಕರವಿತ್ತು 
ಶರಣಮಹಾರುದ್ರ ಗಂಟೆಹೊಡೆದಂಥಕ್ರಿಯಾಶಕ್ತಿಗಳಷ್ಟಾದರೂ 
ರತಿವಿರತಿಗಳೊಳ್ ಬಳಸಿಬ್ರಹ್ಮವಾಗಿರ್ಪುದೆ ಸತ್ಯಸರ್ಮಿಗಳ ಸನ್ಮಾರ್ಗವು. 
ಈ ಸನ್ಮಾರ್ಗವನುಳಿದು, ವಿಷಯಾತುರ ಹೆಚ್ಚಿ , 
ಒಬ್ಬರು ಭೋಗಿಸಿದ ಎಂಜಲಸ್ತ್ರೀಯರ ಆಲಿಂಗಿಸಿ , 
ತನ್ನ ರಾಣಿಯೆಂದು ನುಡಿಗಣದಿಂದ ಭಾವಿಸುವುದೊಂದು ದುರಾಚಾರ. 
ಜಿಹೈಯಿಂದ ಮಾತುಮಾತಿಗೆ ಹೆಂಡತಿ ಅಕ್ಕ ಅವ್ವ ತಂಗಿಯಂದು 
ಬೊಗಳುವುದೊಂದು ದುರಾಚಾರ. 
ಪರಪುರಷಂಗೆ ರಾಣಿಯಾದ ಸ್ತ್ರೀಯಳ ಹಾವಭಾವ ವಿಲಾಸಗಳ ನೋಡಿ, 
ವಿಭ್ರಮಣೆಗೊಂಡು, ಅಂತರಂಗದಲ್ಲಿ ಕಳವಳಿಸಿ, 
ಹಾಸ್ಯರಹಸ್ಯವ ಮಾಡಬೇಕೆಂಬುದೊಂದು ದುರಾಚಾರ . 
ಇಂತು ತ್ರಿವಿಧರತಿಗಳಿಂದ ವರ್ತಿಸುವುದೆ ದ್ವಿತೀಯಪಾತಕ . 
ಇದಕ್ಕೆ ಹರನಿರೂಪ ಸಾಕ್ಷಿ : 
“ ಪರಸ್ತ್ರೀಣಾಂ ಚ ಸಂಸರ್ಗಾತ್ ಮೊಕೋ ನಾಸ್ತಿ ವರಾನನೇ | 
ಜಪಹಾನಿ: ತಪೋಹಾನಿ: ರೌರವಂ ನರಕಂ ವ್ರಜೇತ್ '' 
' ಹರಿಣಪಾದಮಾತ್ರಣ ಬಂಧಿತಂ ಚ ಜಗತ್ರಯಂ| 
ತತ್ಸುಖಂ ಬಿಂದುಮಾತ್ರೇಣ ದುಃಖಂ ಪರ್ವತಮೇವ ಚ || ” 
ಇಂತೆಂಬ ಹರಗುರುವಾಕ್ಯ ಪ್ರಮಾಣವಾಗಿ, 
ಸದ್ದು ಮಹೇಶ್ವರರು ಪರರೆಂಜಲಸ್ತ್ರೀಯಳ ಭೋಗಿಸಿದಡೆ 
ಹಿಂದಣ ಭವಪಾಶ ಬೆನ್ನಬಿಡದುಯಂದು 
ದ್ವಿತೀಯ ಪಾತಕಂಗಳ ನಿರಸನಂಗೈದು, ತ್ರಿಕರಣಶುದ್ಧವಾಗಿ, 
ನಡೆದಂತೆ ನುಡಿದು, ನುಡಿದಂತೆ ನಡೆದು, ದೃಢಚಿತ್ತರಾಗಿ, 
ಜಾಗ್ರ ಜಾಗ್ರ ಇನ್ನು ತಿರುಗಿ ಭವಕ್ಕೆ ಬಂದಡೆ ನಿಮಾಣೆ, 
ನಿಮ್ಮ ಪ್ರಮಥರಾಣೆಯೆಂದು ತ್ರಿವಿಧಬಿಂದುಗಳ ತಡೆದು, 
ಸಾಕ್ಷಿ : 
'ಕಾಮ :ಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಟಂತಿ ತಸ್ಕರಾ: | 
ಜ್ಞಾನರತ್ನಾಪಹಾರಾಯ ತಸ್ಮಾತ್ರಂ ಜಾಗೃತೋ ಭವ ||' 
ಎಂದರಿದು, ಅರುವಿನ ಮಹಾಜ್ಞಾನರತ್ನವ ಕಳೆದು, 
ಮತಿಭ್ರಷ್ಟ ಕ್ರಿಮಿಕೀಟ ಜನ್ಮಕ್ಕೆ ಬೀಳದಂತೆ 


೩೮ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ನಿಜೇಷ್ಟಲಿಂಗಾಂಗಸಮರತಿಯುಳ್ಳ ನಿಷ್ಟನಾಗಿ , 
ಪರರ ಸಂಗವ ಭವಸಂಗವೆಂದರಿದಾನಂದದಿಂದ ಸತ್ಯಶುದನಾಗಿ, 
ಗುರುಹಿರಿಯರಿಗೆ ಋಟ್ಟಿಯಾಗದೆ, 
ಕಾಲಕಾಮರಟ್ಟುಳಿಯ ಕಾಡಾರಣ್ಯಕ್ಕೆ ಮಹಾಜ್ಞಾನವೆಂಬ ಕಿಚ್ಚನಿಕ್ಕಿ , 
ಚಿತ್ಪಭಾಬೆಳಗಿಂಗೆ ಮಹಾಬೆಳಗಾಗಿರ್ಪುದು ಕಾಣಾ 
ನಿರವಯಪ್ರಭು ಮಹಾಂತ ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. 


|| ೩೬ || 


೩೭ 


ಶ್ರೀಗುರು ಪರಮಾರಾಧ್ಯ ಪ್ರಮಥಗಣ ಸಾಕ್ಷಿಯಾಗಿ, 
ಮನ ಕೊರಗಿ, ಹಸ್ತ ಪಾದ ಬಳಲಿ, 
ತೃಣಕಾಷ್ಠವೆ ಮೊದಲು ನವರತ್ನಂಗಳೆ ಕಡೆಯಾದ ಸಮಸ್ತ ವ್ಯವಹಾರದಿಂದ, 
ಸತ್ಯಶುದದಿಂದ ಗುರುಹಿರಿಯರಿಗೆ ನೋಟಿಯಾಗದೆ , 
ಲಿಂಗನಡೆ ಲಿಂಗನುಡಿ ಲಿಂಗನೋಟ ಲಿಂಗಕೂಟ ಲಿಂಗಭೇಟ 
ಲಿಂಗರತಿ ಲಿಂಗಭೋಗ ಲಿಂಗಾಭಿಮಾನ ಲಿಂಗಾರಾಧನೆ 
ಲಿಂಗಾರ್ಪಣ ಲಿಂಗಾನುಭಾವ ಲಿಂಗಾಸನ ಲಿಂಗಸೋಂಕು ಲಿಂಗನಂಟು 
ಲಿಂಗಗತಿಮತಿ ಲಿಂಗಸತಿಪತಿ ಲಿಂಗಮಾತೆ ಲಿಂಗಪಿತ ಲಿಂಗಬಂಧು 
ಲಿಂಗಪದಾರ್ಥ ಲಿಂಗದ್ರವ್ಯ ಲಿಂಗಧನಧಾನ್ಯ ಲಿಂಗಾಭರಣ 
ಲಿಂಗಶಿಶುವು ಲಿಂಗಮೋಹ ಲಿಂಗಾಚಾರ ಲಿಂಗಲಯ 
ಲಿಂಗಪರೋಪಕಾರಿ ಲಿಂಗದಾಸೋಹ ಲಿಂಗಾಂಗಸಂಗಸಮರತಿಯಿಂದ 
ಪರಶಿವಯೋಗಸಂಪನ್ನರಾಗಿ, 
ಗುರುಕೃಪಾನಂದದಲ್ಲಿ ಚಿತ್ತವಟ್ಟೋದಂತೆ ಕಾಯಕವ ಮಾಡಿ, 
ಕುಟಿಲ ಕುಹಕಂಗಳಳಿದುಳಿದು, 
ಅನಾಚಾರಿಗಳನ್ನೋದಕವ ಕೊಳ್ಳದೆ, 
ಉಪಾಧಿ ನಿರುಪಾಧಿ ಸಹಜಜಂಗಮಸ್ಥಲದ ವರ್ಮಾದಿವರ್ಮವನರಿದು, 
ಮಾಡಿ ಮಾಟವ ಮರೆದು, ಕೂಡಿಕೂಟವ ಕಳೆದುಳಿದು, 
ಸತ್ಪಾತ್ರ ಅಪಾತ್ರವ ಎಚ್ಚರದಿಂ ನೋಡಿ, 
ತನುಮನಧನ ವಂಚನೆಯಿಲ್ಲದೆ, 
ರಿಣಾತುರವೆಂಬ ಹಿಂದಣಮಾರ್ಗವ ಮೆಟ್ಟಿದೆ, 
ಸೋಹಂಕೋಹಂನಾಹಂಭಾವವಳಿದುಳಿದು, 
ಶಿವಾಚಾರಸಮರತಿ ದಾಸೋಹಂಭಾವದಿಂದಾಚರಿಸುವಾತನೆ 
ಭವಿಮಾಟಕೂಟವಳಿದುಳಿದು ನಿಜಸದ್ಯಕ್ಕೆ ಆಚಾರಲಿಂಗಪ್ರಸನ್ನಪ್ರಸಾದಿ. 
ಇಂತಪ್ಪ ಸದ್ಭಕ್ತನಂಗಳವೆ ಕೈಲಾಸವೆಂದು 
ಹರಗುರುವಾಕ್ಯವರಿದು, ಭಾವಭರಿತವಾಗಿ, ಸತ್ವಗುಣವಳಿದುಳಿದು, 
ಮಹಾಜ್ಞಾನದಂಡಾಗ್ರಮಂ ಪಿಡಿದು, 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


ಸತ್ಯಶುದ್ಧ ನುಡಿಯಂಬ ಪ್ರಣಮನಾದಗಂಟೆಯಂ ಕಟ್ಟಿ, 
ರಜೋಗುಣವ ಹೊದ್ದದೆ, ಮಹದರುವೆಂಬ ಕಮಂಡಲವ ಧರಿಸಿ, 
ತಮೋಗುಣ ನಷ್ಟವಾದ ಪರಮಪರುಷರಸದ ಜೋಳಿಗೆಯಂ ಪಿಡಿದು, 
ಕರಣೇಂದ್ರಿಗಳ ಹಸಿವು ತೃಷೆ ವಿಷಯ ವ್ಯಸನಗಳ 
ಛೇದಿಸಿದ ಜಂಗಿನ ಗೆಜ್ಜೆಗಳಂ ಧರಿಸಿ, 
ಪರಮಪಾವನ ನಿಜಮೋಕ್ಷಮಂದಿರವೆಂಬ ಮಂತ್ರಸ್ಮರಣೆಯೊಳ್ 
ಶ್ರೀಗುರುಧರ್ಮಕೋರಧನಧಾನ್ಯದ 
ಭೀಕ್ಷಾ' ಯೆಂದು ಭಕ್ತಗಣಂಗಳಿಂಗಿತವರಿತು , 
ಘನಮನ ಕಲಕದಂತೆ ಸುಯಿಧಾನದಿಂದ ಸುಳಿಗಾಳಿಯಂತ ಸುಳಿದು, 
ಅತಿರತಿಮೋಹದಿಂದ ಪರಮಹರುಷಾನಂದದೊಳ್ ಬೇಡಿತಂದು, 
ನಿರ್ವಂಚಕನಾಗಿ, ಸತ್ಯಶುದ ದೃಢಚಿತ್ತದಿಂದ, 
ಘನಲಿಂಗಸಂಗಸಮಪತಿಗಳೊಳ್ ಕೂಡೆರಡಳಿದುಳಿದು, 
ಹಿಗ್ಗು- ಹೆಮ್ಮ , ಸಿರಿ - ದರಿದ್ರ , ಸುಖ- ದುಃಖ , ಸ್ತುತಿ - ನಿಂದೆ, 
ಪುಣ್ಯ - ಪಾಪ, ಭೋಗ- ಯೋಗ, ಕಾಮ -ಕ್ರೋಧ, ಲೋಭ- ಮೋಹ, 
ಮದ- ಮತ್ಸರ, ಆಸೆ - ಆಮಿಷಗಳ, ಹಸಿವು - ತೃಷೆಗಳ ನೀಗಿ, 
ಸದ್ಭಕ್ತಗಣಸಮ್ಮೇಳದಿಂದ ಗುರುಚರಪರಕ್ಕೆ ತ್ರಿವಿಧಾರ್ಚನೆಗಳರಿದು, 
ಒಂದೂಡಲಾಗಿ, ಪರಿಣಾಮವೆ ಭಕ್ತಿವಿರಕ್ತಿ ಜ್ಞಾನಾನುಭಾವ, 
ಪರಿಣಾಮವೆ ಚಿದಂಗಲಿಂಗಮುಖ ಶಕ್ತಿ ಶುಚಿರುಚಿ ಹಸಪದಾರ್ಥಪ್ರಸಾದ, 
ಘನಸಮ್ಮತ ವಿಚಾರಮಂ ಅರಿದಾನಂದದಿಂದ 
ಪರಿಪೂರ್ಣ ನಡೆನುಡಿಕೊಟ್ಟುಕೊಂಬುವ ದಾನಿಯಸರಮಹೇಶ್ವರನು. 
ಇಂತೆಸೆವ ಪ್ರಮಥಗಣ ಭಕ್ತಮಹೇಶ್ವರರಾಚರಣೆಯ ಘನಮಾರ್ಗವನರಿಯದೆ, 
ಆಡಂಬರವೇಷಮಂ ಧರಿಸಿ, 
ಕುಟಿಲ ಕುಹಕತನದಿಂದ ಅನಾಚಾರ ರಾಜರನೋಲೈಸಿ, 
ಚಾಡಿಚಿತಾರಿಕೆ ಸಾಕ್ಷಿ ವಾದ ಸಹಜವ ಹುಸಿಮಾಡಿ, 
ಹುಸಿಯನೆ ಸಹಜವ ಮಾಡಿ , 
ಕುಂಟಣಿತನದಿಂದ ಧನಧಾನ್ಯಾಭರಣವ ಗಳಿಸಿ , 
ಈಷಣತ್ರಯಮೋಹದಿಂದ ಒಡಲುಪಾಧಿವಿಡಿದು, 
ಭಕ್ತಮಹೇಶ್ವರರೆಂದು ಬೊಗಳುವದೊಂದು ದುರಾಚಾರ . 
ತಳ್ಳಿ ತಗಾದಿ ಜಾರತನ ಪಂಚಪಕ್ಷ ಮೊದಲಾದ ಗಾರುಡವಿದ್ಯೆಗಳಿಂದ 
ಧನ ಧಾನ್ಯ ವಸ್ತ್ರಾಭರಣವ ಗಳಿಸಿ 
ಅಕ್ಕಿಯ ಅನಾಚಾರದಿಂದ ದೇಹವಿಡಿದಿಪುದೊಂದು ದುರಾಚಾರ . 
ಹಲಾಯುಧನ ಹೊಲಮನೆಮೊದಲಾದ ಸಮಸ್ತ ವ್ಯವಹಾರಗಳಲ್ಲಿ 
ಆರೂ ಕಾಣದಂತೆ ಅಣುರೇಣುತೃಣಕಾಷ್ಟವಾಗಲಿ , 
ಮೋಸಗಾರಿಕೆಯಿಂದ ಒಡಲುಪಾಧಿವಿಡಿದಾಚರಿಸುವದೊಂದು ದುರಾಚಾರ. 


೪೦ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಆಯುಧವ ಕಟ್ಟಿ , ರಣಾಗ್ರಕ್ಕೆ ಹೋಗಿ, 
ಜೀವಹಿಂಸೆಗಳಿಂದ ಧನಧಾನ್ಯವನ್ನಾಭರಣವ ಗಳಿಸಿ, 
ರೂಪಲಾವಣ್ಯದಿಂದ ಒಡಲುಪಾಧಿಹೊರೆವುದೊಂದು 
ಅತಿ ಕಠಿಣವಾದೊಂದು ದುರಾಚಾರ . 
ಸತ್ಯಶುದ್ದ ವ್ಯವಹಾರಗಳಲ್ಲಿ ಪತ್ರವ ಬರೆದುಕೊಟ್ಟು, 
ಮೃದುನುಡಿಯಿಂದ ಧನಧಾನ್ಯವ ತಂದು, ಪುತ್ರ ಮಿತ್ರ ಕಳತ್ರಯಕೆ ಮಾಡಿ, 
ಮತ್ತವರು ಬೇಡಿದರೆ ತಿರುಗಿ ಹುಸಿನುಡಿಯ ನುಡಿದು, 
ಅವರ ಪದಾರ್ಥವ ಚಾಗೆಯ ಮಾಡಿ, 
ನಿಂದೆ ಕುಂದು ಕೊರತೆಗಳಿಂದ ದೂಷಿಸುವುದೊಂದು ದುರಾಚಾರ. 
ಇಂತು ಪಂಚವಿಧಪಾಶಬದರಾಗಿ, 
ಅವಿಚಾರದಿಂದ ಭಕ್ತಮಹೇಶ್ವರರೆಂದು ನುಡಿದು, 
ಅನಾಚಾರ ನಡೆಯ ನಡೆವುದು ತೃತೀಯ ಪಾತಕವು. 
ಇದಕ್ಕೆ ಹರವಾಕ್ಯ ಸಾಕ್ಷಿ : 
' ಪರದ್ರವ್ಯಂ ಪರಾರ್ಥಂ ಚ ವರ್ಜಯೇತ್ ಭಾವಶುದಿಮಾನ್ | 
ಪ್ರಮಾದಾತ್ ಸ್ಪರ್ಶನಾಚೈವ ಗೌರವಂ ನರಕಂ ವ್ರಜೇತ್ || 


ಅನ್ನಸ್ಯ ಧನಧಾನ್ಯಸ್ಯ ಲಿಂಗಭಕ್ತಿವಿವರ್ಜಿತಃ || 
ತಸ್ಕರ: ಅಪಹಾರಾತ್ ಶಾನಜನ್ಮನಿ ಜಾಯತೇ || 
ಸತ್ಯಂ ಧರ್ಮೋ ಯಥಾರ್ಥಂ ಚ ಶಿವಧರ್ಮೇಣ ಸುಖಂ ಭವೇತ್ | 
ಅನ್ಯತ್ರ ಚಿಂತಿತಾತ್ ಕಾರ್ಯಾತ್ ಮೊಕೋ ನಾಸ್ತಿ ವರಾನನೇ || 
ಉತ್ತಮಾರಣ್ಯಪುಷ್ಪಂ ಚ ಮಧ್ಯಮ ವನಪುಷ್ಟಯೋಃ| 
ಕನಿಷ್ಠಂ ಯಾಚಿತಂ ಪುಷ್ಪಂ ಚೋರಪುಷ್ಪಂತು ನಿಷ್ಪಲಂ ” 
ಇಂತೆಂದುದಾಗಿ,ಶ್ರೀಗುರುಕಟಾಕ್ಷೆಯಿಂದ ತನ್ನ ತಾನರಿದು 
ಸ್ವಾತ್ಮಾನುಭಾವದೊಳ್ ಸತ್ಯಶುದ್ದನಾಗಿ , 
ಪರರೊಡವೆಯೆಂಬುದೆಕೇಡು, 
ಕಾಯಾರ್ಜಿತವೆಂಬುದೆ ನಿಜಮೋಕವೆಂದರಿದಾನಂದದಿಂದ 
ಆ ತೃತೀಯಪಾತಕಮಂ ನಿರಸನಂಗೈದು 
ದುರಿತಕರ್ಮವಂ ಒರೆದೊರೆದು ಕಂಡ್ರಿಸಿ, 
ಕಳೆದುಳಿದ ನಿಜಮುಕನೆ ಶಿವಯೋಗಸನ್ಮಾರ್ಗಿ ಸದ್ಭಕ್ತ ಮಹೇಶ ಕಾಣಾ 
ನಿರವಯಪ್ರಭು ಮಹಾಂತ ಸಿದಮಲ್ಲಿಕಾರ್ಜುನಲಿಂಗೇಶ್ವರ. || ೩೭ || 

- ೩೮ 
ಶ್ರೀಗುರುಕರಜಾತರೆನಿಸಿ, ನಿಜಮೋಕ್ಷಾಪೇಕ್ಷನೆನಿಸಿ, 
ಸ್ವಯಚರಪರ ಭಕ್ತಗಣಾರಾಧ್ಯರ ಅರ್ಚನೆ ಪೂಜನೆ ಮಾಡಿ, 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


೪೧ 


ದಾಸೋಹಂಭಾವದಿಂದ ಪರತರಬ್ರಹ್ಮಪರಿಪೂರ್ಣಾನಂದವಸ್ತುವೆಂದು 
ಸಮರಸಾಚರಣೆಯಿಂದ ಹತ್ತುಹನ್ನೊಂದು ಕೊಟ್ಟು ಕೊಂಡ ಮೇಲೆ, 
ಸಂಕಲ್ಪಭಾವ ತಥ್ಯಮಿಥ್ಯಗಳಿಂದ 
ಆಸೆ ಆಮಿಷದ ಪಾಶಬದ ಜಡಜೀವಿಗಳ ಹುಸಿಮಾತನಾಲಿಸಿ, 
ವಿವೇಕತಪ್ಪಿ , ನಸುಗುನ್ನಿಕಾಯಂತೆ ಮೊರೆಯಾಗಿ, 
ತುಮುರೆಕಾಷ್ಟದಂತೆ ನುಡಿಯಾಗಿ, ವಾರೆನೋಟಗಳಿಂದ ಸಮರಸವನುಳಿದು, 
ಭಿನ್ನಭಾವದಿಂದ ಕುಂದುನಿಂದ್ಯವ ನುಡಿವುದೊಂದು ದುರಾಚಾರ . 
ನುಡಿಸೂಸಿದ ಮೇಲೆ ಒಬ್ಬರೊಬ್ಬರು ಅವಿಚಾರಿಗಳಾಗಿ, 
ಬಾಜಾರಕ್ಕೆ ನಿಂತು, ತನಗಿಂದ ಸ್ವಲ್ಪ ಮನುಷ್ಯರನಾಶ್ರಯಿಸಿ, 
ಪಂಥಪರಾಕ್ರಮಿಗಳಿಂದ ತಥ್ಯಮಿಥ್ಯವ ನುಡಿದು, 
ಅರ್ಚನಾರ್ಪಣಗಳ ತೊರೆದು , 
ದೋಷಾರ್ಥಿಯಾಗಿ ವರ್ತಿಸುವುದೊಂದು ದುರಾಚಾರ . 
ಭಕ್ತಗಣಂಗಳು ವಾರಬಡಿಗಳ ಕೊಟ್ಟು ಕೊಂಡು ವ್ಯವಹರಿಸಿ, 
ಈಷಣತ್ರಯದ ಅಂಗವಿಷಯದಿಂದ ವ್ಯಾಪಾರಿಯಾಗಿ , 
ದುರಾತ್ಮರಂತೆ ಬಾಜಾರಕ್ಕೆ ಬಿದ್ದು , 
ಕಠಿಣನುಡಿಗಳ ಬಳಸುವುದೊಂದು ದುರಾಚಾರ. 
ಹೊನ್ನು ಹೆಣ್ಣು ಮಣ್ಣು ಧಾನ್ಯ ವಸ್ತಗಳಿಗೆ ಹೊಣೆ ಜಾಮೀನುಗಳಾಗಿ 
ಅಸನ ವಸನದಿಚ್ಛೆಗೆ ಮಿತಿದಪ್ಪಿದಲ್ಲಿ , 
ಸಾಕ್ಷಿ ವಾದಕ್ಕೆ ನಿಂತು, ಆಡಬಾರದ ಮಾತನಾಡುವುದೊಂದು ದುರಾಚಾರ. 
ಗುರುಹಿರಿಯ ಪಿತ- ಮಾತೆಗಳಿಗೆ ತಾ ಗಳಿಸಿದ ದ್ರವ್ಯವ ವಂಚಿಸಿ , 
ಇದೂ ಇಲ್ಲಯಂದು ಹುಸಿನುಡಿಯ ನುಡಿವುದೊಂದು ದುರಾಚಾರ. 
ಗುರುಚರಲಿಂಗಮೂರ್ತಿಗಳು ಹಸಿವಿಗನ್ನ , ಶೀತಕ್ಕೆ ವಸ್ತ್ರ , 
ಪಾದಕ್ಕೆ ವಾಹನವಾದುದ ಬೇಡಿದಲ್ಲಿ 
ತನಗೆ ತಾಣಿದು ಅವರಿಗೆ ಈಗ ದೊರೆಯದೆಂದು 
ಪ್ರಪಂಚನುಡಿಯ ನುಡಿವುದೊಂದು ದುರಾಚಾರ. 
ಈ ದುರಾಚಾರ ಹುಸಿನುಡಿಗಳನಳಿದುಳಿದು, ಭ್ರಾಂತುಭ್ರಮೆಗಳ ನೀಗಿ, 
ತನ್ನ ನಡೆನುಡಿಗಳು ತನಗೆ ಪ್ರಮಾಣವಾಗಿ, 
ನಿರ್ವಂಚಕತನದಿಂದ ಶ್ರುತಿಗುರುಸ್ವಾನುಭಾವವಿಡಿದು , 
ತಥ್ಯಮಿಥ್ಯವನಡಿಮಟ್ಟಿ, ಕಿಂಕರಭಾವದೊಳು 
ಗುರುಹಿರಿಯರಪ್ರಮಾದವಶದಿಂದ ಪ್ರಮಥಗಣಮಾರ್ಗವ ಬಿಟ್ಟಾಚರಿಸುವದ 
ಪರಶಿವಲಿಂಗಮೂರ್ತಿ ಹರಗಣಸಾಕ್ಷಿಯಾಗಿ ತಾನು ಕಂಡಲ್ಲಿ , 
ಅವರನಾಚರಿಸದಾಚಾರದ ಸೂಲಸೂಕ್ಕವಾದೊಡೆ 
ಹರಗಣಂಗಳೊಡನೆ ಅವರಿಗೆ ಶರಣುಹೊಕ್ಕು, 
ಹರಗುರುವಾಕ್ಯಪ್ರಮಾಣವಾಗಿ ಮೈದುತರ ನುಡಿಗಳಿಂದ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ತಾವು ಅವರೊಡನೆ ಏಕಭಾವದಿಂದಕ್ರಿಯಾಲೀಲೆಯ ಸಮಾಪವ ಮಾಡುವುದು. 
ಇದಕ್ಕೆ ಮೀರಿ ಸ್ಕೂಲವಾದೊಡೆವನಧ್ಯಾನದಿಂದ ಪರಶಿವಲಿಂಗಸಾಕ್ಷಿಯಾಗಿ, 
ಹರಗಣಕ್ಕೊಪ್ಪಿಸಿ, ಹತ್ತು ಹನ್ನೊಂದರ ಸಮರಸಾನುಭಾವವ ತ್ಯಜಿಸಿ, 
ಆಪ್ಯಾಯನಕ್ಕನ್ನ, ಸೀತಕ್ಕೆ ವಸ್ತ್ರ , ಲಾಂಛನಕ್ಕೆ ಶರಣೆಂದು 
ಬಯಲಿಗೆ ಬೀಳದೆ ಸುಮ್ಮನಿರ್ಪುದೆ ಪ್ರಮಥಗಣಮಾರ್ಗವು. 
ಈ ಸನ್ಮಾರ್ಗವನುಳಿದು ಕಿರಾತರಂತೆ | 
ಹುಸಿಶಬ , ಹೊಲೆಶಪ್ಪ , ಹೇಸಿಕೆಶಬ್ದ , ವಾಕರಿಕಶಬ್ಬ , ಬಾಂಡಿಕರ , 
ನೀಚರನುಡಿ, ಷಂಡರಮಾತು, ಕಳ್ಳರನುಡಿ, ಜಾರರನುಡಿ, 
ಜೂಜುಗಾರರನುಡಿ, ಆಟಕಾರರನುಡಿ, ಬೇಟೆಗಾರರನುಡಿ, 
ಕುಲಛಲಗಾರರನುಡಿ, ಲಾಹರಿಗಾರರನುಡಿ, ಅಶನಘಾತಕರನುಡಿ, 
ಲಂಚಗಾರರನುಡಿ, ರಿಣಪಾತಕರನುಡಿ, ಮೋಸಗಾರರನುಡಿ, 
ಭ್ರಾಂತರನುಡಿ,ಕೋಪಿಗರನುಡಿ, ಆಚಾರಹೀನ ನಡೆಗೆಟ್ಟರನುಡಿ, 
ಬಳ್ಳದತುದಿಹೀನ ಶಬದಂತೆ ತುಂಟ ತುಡುಗುಣಿ 
ಹಲವು ಮಾತುಗಳ ಬಳಕೆಯುಳ್ಳುದೆ ಚತುರ್ಥಪಾತಕವು. 
ಇದಕ್ಕೆ ಹರವಾಕ್ಯ ಸಾಕ್ಷಿ : 
ಕುಶಬಂ ಹೀನಶಬಂ ಚ ಚಾಂಡಾಲಃ ಶ್ವಪಚೋsಪಿ ವಾ | 
ಹೀನಶಬಸ್ಯ ಪಾಪಾಚ್ಚ ನರಕೇ ಕಾಲಮಕ್ಷಯಂ || 


QHD 

/ 


ಅನೃತಂ ಚಾಪಶಬಂ ಚ ನಿಂದ ಗುರುತಲ್ಪಗಃ | 
ಗಣಾದಿವಾದದಷ್ಯಶ್ಚ ವೇಶ್ಯಾಪುತ್ರಸ್ತಥೈವ ಚ | 
ಪರನಿಂದಾವಂದನಾಶ್ಚ ಲಿಂಗಸಂಗಿವಿವರ್ಜಿತಂ | 
ಪ್ರಮಾದಂ ಕುರುತೇ ವಾಣ್ಯಾ ಮೋಕ್ಷೆ ನಾಸ್ತಿ ಮಹೇಶ್ವರಿ|| 
ಅನ್ಯದೋಷೇಣ ನಿಂದ್ಯಮಾಸ್ತು ಸ್ವದೋಷಗುಪ್ತಪಾತಕಃ | 
ಗುರುಭ್ರಷ್ಟಸ್ಯ ಚಾಂಡಾಲೋ ಗೌರವಂ ನರಕಂ ವ್ರಜೇತ್ ||'' 
ಇಂತೆಂದುದಾಗಿ, ಪರಮಾರಾಧ್ಯ ಶ್ರೀಗುರುಕಟಾಕ್ಷೆಯಿಂದ ತನ್ನ ತಾನರಿದು, 
ಈ ಲಿಂಗಾಂಗಸಂಗಸಂಬಂಧದಾಚರಣೆಯ ಸುಖವು 
ಏನು ತಪಸ್ಸಿನ ಫಲವೋಯೆಂದರಿದು ಮರೆದರೆ 
ಇನ್ನೇ ನಿಜಮೋಕವು ದೊರೆಯದೆಂದು ಗುರುಹಿಯರ ನಡೆನುಡಿಗಳಾಲಿಸಿ , 
ನಡೆನುಡಿಭಿನ್ನವಾಗದಂತೆ ಚತುರ್ಥಪರಮದೋಹದ ಪಾತಕವುಂ 
ನಿರಸನಂಗೈದು 
ನಿಜಪರಶಿವಘನಕ್ಕೆ ಘನವೆನಿಸಿರ್ಪುದು ಕಾಣಾ 
ನಿರವಯಪ್ರಭು ಮಹಾಂತ ಸಿದಮಲ್ಲಿಕಾರ್ಜುನಲಿಂಗೇಶ್ವರ, || ೩೮ || 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


೩೯ 
ಶ್ರೀಗುರುಕರುಣಕಟಾಕದೊಳ್ 
ಚಿನಲಿಂಗ ಅಂಗಸಂಬಂಧದಾಚರಣೆಯ ಸರ್ವಾಚಾರಸಂಪದವೆಂಬ 
ಪರಮಾಮೃತಮಂ ಸವಿದುಂಡುಪವಾಸಿ ಬಳಸಿಬ್ರಹವಾಗಿ, 
ಪರಮಪಾತಕವೆಂಬ ಕಾಲ ಕಾಯ ಮಾಯಾಪಾಶ ಭವಸಾಗರವ ದಾಂಟಿ, 
ದೃಢಚಿತ್ತಿನೊಳ್ ನಿಂದ ನಿತ್ಯಸುಖಿಗಳು , 
ತಮ್ಮ ನಡೆ ನುಡಿ ತಮಗೆ ಸ್ವಯವಾಗಿ, ಸತ್ಯಶುದದಿಂದ ಹಸ್ತಪಾದವ ದುಡಿಸಿ, 
ಮಾಡುಂಬ ಭಕನಾಗಲೀ , ಬೇಡುಂಬ ಮಹೇಶನಾಗಲೀ , 
ಅಂಗವಿಕಾರದ ಕಾಮ ಕ್ರೋಧಲೋಭಮೋಹಮದ ಮತ್ಸರವೆಂಬ 
ಅವಲಕ್ಷಣವಂ ಜರಿದು ಮರೆದು ನಿರಾಸತ್ವದಿಂದ , 
ದೇಹಮೊಹಮನ್ನಳಿದುಳಿದು, 
ಅಪರಾಧ ಪ್ರಾಣಿಗಳಾಗಲಿ, ನಿರಪರಾಧ ಪ್ರಾಣಿಗಳಾಗಲಿ, 
ಕೊಲ್ಲದಿರ್ಪುದೆ ಧರ್ಮ, ಗಂಧ ರಸಮೊದಲಾದ ಪರದ್ರವ್ಯ ಒಲ್ಲದಿಪುದಶೀಲ, 
ಗುರುಹಿರಿಯರುಗಳಿಗೆ ಪ್ರತಿ ಉತ್ತರವ ಕೊಡದಿಪುದೆ ಪ್ರತ, 
ಕುತ್ತು ಪಿಪಾಸಾದಿಗಳಿಗೆ ಅಳುಕದಿಪ್ಪುದೆ ನೇವು, 
ಕುಲಾದಿ ಅಷ್ಟಮದಗಳಿಗೆಳಸದಿಪ್ಪುದೆ ನಿತ್ಯ 
ಇಂತೆಸೆವ ಪಂಚಪರುಷವ ಬಾಹ್ವಾಂತರಂಗದಲ್ಲಿ 
ಪರಿಪೂರ್ಣಭಾವದಿಂದ ತುಂಬಿತುಳುಕಾಡುತ, 
ಶ್ರೀಗುರುಲಿಂಗಜಂಗಮದ ಷಟ್ಟಾನದಲ್ಲಿ 
ಷಧಲಿಂಗ ಮಂತ್ರಪ್ರಣಮಂಗಳು ಸಂಬಂಧವಾಗಿಪ್ಪುದ 
ಶ್ರುತಿಗುರುಸ್ವಾನುಭಾವದಿಂದರಿದು, 
ತನ್ನ ಬಳಿವಿಡಿದು ಬಂದ ಸುಪದಾರ್ಥವ ಆ ಗುರುಚರಪರಕ್ಕೆ 
ಪುಷ್ಪ ಮೊದಲಾದ ಸುಗಂಧವ ಪವಿತ್ರ ಮುಖದಿಂದ ನಿವೇದಿಸಿದಲ್ಲಿ 
ಆಚಾರಲಿಂಗಕ್ಕೆ ಸಮರ್ಪಣೆಯಾಗಿಪುದು. 
ಹಣ್ಣು ಮೊದಲಾದ ಸುರಸದ್ರವ್ಯವ 
ಸುಪವಿತ್ರಗಳಿಂದ ಸುಪವಿತ್ರ ಮುಖದೊಳ್ ಸಮರ್ಪಿಸಿದಲ್ಲಿ 
ಗುರುಲಿಂಗಕ್ಕೆ ಸಮರ್ಪಣೆಯಾಗಿಪುದು. 
ಪೀತರೈತಮೊದಲಾದ ಸಮಸ್ಯ ಚಿತ್ರವಿಚಿತ್ರಂಗಳ ಸ್ವರೂಪವನ್ನು 
ಮಹಾಜ್ಞಾನಸೂತ್ರವಿಡಿದು ಯೋಗ್ಯವೆನಿಸಿ ನಿವೇದಿಸಿದಲ್ಲಿ 
ಶಿವಲಿಂಗಕ್ಕೆ ಸಮರ್ಪಣೆಯಾಗಿರ್ಪುದು. 
ಕೌಪ ಕಟಿಸೂತ್ರ ಮೊದಲಾದ ವಸ್ತ್ರಾಭರಣಗಳ ಯೋಗ್ಯವೆನಿಸಿ 
ತಟ್ಟುವ ಮುಟ್ಟುವ ತುಷ್ಠಾದಿ ಸಯವಿಡಿದು ಸಮರ್ಪಿಸಿದಲ್ಲಿ 
ಚರಲಿಂಗಕ್ಕೆ ಸಮರ್ಪಣೆಯಾಗಿರ್ಪುದು. 
ಶಿವಾನುಭಾವಪ್ರಸಂಗ ಘಂಟೆ ತಂತಿ ಚರ್ಮ ಮೊದಲಾದ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಸುಶಬಂಗಳ ಸತ್ಯಶುದ ತ್ರಿಕರಣವಿಡಿದು ಪವಿತ್ರತೆಯಿಂದ ನಿವೇದಿಸಿದಲ್ಲಿ 
ಪ್ರಸಾದಲಿಂಗಕ್ಕೆ ಸಮರ್ಪಣೆಯಾಗಿರ್ಪುದು. 
ಈ ಸಕಲ ಸಂತೋಷವಾದ ಮತ್ತೆ ಹೊನ್ನು ಹೆಣ್ಣುಗಳ ಗಣಸಾಕ್ಷಿಯಾಗಿ, 
ಸತ್ಯಸಾವಧಾನದಿಂದ ಧಾರೆಯನೆರೆದು, 
ಶಿವದೀಕ್ಷೇಪದೇಶಗಳಿಂದ ಸುಪವಿತ್ರವೆಂದೆನಿಸಿ ನಿವೇದಿಸಿದಲ್ಲಿ 
ಮಹಾಲಿಂಗಕ್ಕೆ ಸಮರ್ಪಣೆಯಾಗಿರ್ಪುದು. 
ಈ ಪ್ರಕಾರದಿಂದ ಸತ್ಯಶುದಕಾಯಕದೊಳು ತನಗುಳ ಸುಪದಾರ್ಥದ್ರವ್ಯವ 
ನಿಜೇಷಾರ್ಪಣ ಪರದಿಂದ ಲಿಂಗಾರ್ಪಣವ ಸಮರ್ಪಿಸಬಲ್ಲಾತನೆ 
ಷಟ್‌ಸ್ಥಲಭಕ್ತ ಮಹೇಶ್ವರರೆಂಬೆನು. 
ಈ ಷಧ ದ್ರವ್ಯಪದಾರ್ಥಂಗಳು ದೊರೆಯದಿದ್ದರೆ 
ಮೂಲಚಿತ್ರ ಮೊದಲಾದ ಅಂಗ ಮನ ಪ್ರಾಣ ಇಂದ್ರಿಯ ಕರಣ ವಿಷಯಂಗಳ 
ಆ ಶ್ರೀಗುರುವಿಂಗೆ ಜಂಗಮದಸೋಮುಸಂಬಂಧದಲ್ಲಿ ನಿಲಿಸುವುದೆ 
ಸರ್ವಾಂಗಲಿಂಗಾರ್ಪಣವಾಗಿರ್ಪುದು. 
ಇದರೊಳಗೆ ತನುನೋಯದೆ, ಮನ ಕರಗದೆ, ಭಾವ ಬಳಲಿಸದೆ, 
ಅತಿ ಸುಯಿಧಾನದಿಂದ ನಿಃಕಳಂಕ ಪರಶಿವ 
ಪಾದೋದಕ ಪ್ರಸಾದ ಮಂತ್ರದ ಪರಶಿವತತ್ವದಲ್ಲಿ ಪರಿಪೂರ್ಣರಾಗಿರ್ಪುದೆ 
ಅನಾದಿಪ್ರಮಥಗಣಮಾರ್ಗವು. 
ಇಂತೆಸೆವ ಸಚ್ಚಿದಾನಂದದ ಪರಮಾನುಭಾವ ಸನ್ಮಾರ್ಗವನುಳಿದು 
ಸರ್ವಾಚಾರಸಂಪನ್ನ ಬಾಹ್ಯರಾದ ಕಿರಾತರಂತೆ, 
ಭಂಗಿ ಗಾಂಜಿ ಗುಡಾಕು ತಂಬಾಕದ ಚಿಲುಮೆ 
ಕಡ್ಡಿ ಹುಡಿ ನಾಸಿಲುಕುಣಿಯೆಂದು ಭುಂಜಿಸಿ, 
ಹುಚ್ಚನಾಯಿ ಎಲುವ ಕಚ್ಚಿದಂತೆ, 
ದಿವರಾತ್ರಿಗಳಲ್ಲಿ ಪಾದೋದಕಪ್ರಸಾದಾರವಾಗಿ ಪರಿಶೋಭಿಸುವಂತೆ 
ಪರಶಿವ ಪ್ರಾಣಲಿಂಗದ ಭೋಗಾಂಗದಲ್ಲಿಟ್ಟುಕೊಂಡು, 
ಭ್ರಾಂತು ಭೋಗಿಗಳಾಗಿ, ನಿಜಗೆಟ್ಟು , ತನ್ನ ತಾನರಿಯದೆ, 
ಪಿಶಾಚಿಮಾನವರಂತೆ ಇಂದ್ರಾದಿ ಹರಿಸುರಬ್ರಹ್ಮಾದಿಗಳು ಹೊಡೆದಾಡಿದ 
ಕರ್ಮದೋಕುಳಿಯಲ್ಲಿ ಬಿದೊದಾಡಿ ತೊಳಲುವ, 
ವನಿತಾದಿ ಆಸೆ , ಭೋಗದ ಆಸೆ ಪಾಶದೋಕುಳಿಯೆಂದರಿದು 
ಮರೆದು ನರಗುರಿಗಳಾಗಿ, ಬಾಯಿಗೆ ಬಾಯಿ ಹಚ್ಚಿ 
ಬೊಗಳಾಡುವುದೊಂದು ದುರಾಚಾರ, 
ರಾಜರಿಗೆ ರೊಕ್ಕವಕೊಟ್ಟು, ಯಂತ್ರ ಮಂತ್ರ ತಂತ್ರಗಳಿಂದೋಲೈಸಿ, 
ಮಲತ್ರಯವಿದೂರರೆಂದು ಪತ್ರ ಉತ್ರಗಳಲ್ಲಿ ಹೆಮ್ಮೆ ಹಿರಿತನಕ್ಕೆ ಬಿದ್ದು, 
ಅಂದಿನವರೆ ಇಂದಿನವರೆಂದು ಒಪ್ಪವಿಟ್ಟು , 
ನುಡಿನಡಹೀನರಾಗಿ, ಬಿಟ್ಟಿಮಲವನುಸರಿಸಿ , 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


೪೫ 


ತಥ್ಯ ಮಿಥ್ಯ ತಾಗುದ್ವೇಷಗಳಿಂದೆ ದಿವರಾತ್ರಿಗಳಲ್ಲಿ ತ್ರಿವಿಧವಸ್ಥೆಗಳ ಕಳೆದು, 
ಒಬ್ಬರೊಬ್ಬರು ಹೊಡೆದಾಡುವುದೊಂದು ದುರಾಚಾರ . 
ಇಂತಲ್ಲದೆ, ಮಿಲಂಚರಾಕ್ಷಸರ ಅರವತ್ತುನಾಲ್ಕು ವಿದ್ಯೆ ಬತ್ತೀಸಾಯುಧಗಳ ಕಟ್ಟಿ , 
ತಳ್ಳಿತಗಾದಿಗಳಿಂದಹೊಲಗದ್ದೆ ಬಣವೆಗಳ ಸುಟ್ಟು , ಅನಂತ ಹಿಂಸೆಗಳ ಮಾಡಿ, 
ಊರುಕೇರಿ ಪೇಟೆ ಪಟ್ಟಣಗಳ ಸುಲಿದು, ಹಾದಿ ಬೀದಿಯ ಬಡಿದು, 
ಮತ್ತೆ ನಾಚಿಕೆಯಿಲ್ಲದೆ ನಾವು ವೀರಶೈವಘನದ ಭಕ್ತಮಹೇಶ್ವರರೆಂದು , 
ನಡೆಗೆಟ್ಟು ನುಡಿಯ ನುಡಿವುದೊಂದು ಅತಿಕಠಿಣವಾದ ದುರಾಚಾರವು. 
ವಿಭೂತಿ ರುದ್ರಾಕ್ಷಿ ಗುಣತ್ರಯಗಳಳಿದುಳಿದ 
ಶಿವಲಾಂಛನ ಮುದ್ರಾಧರ್ಮಗಳ ಹೊದೆದು, 
ಜಡೆ ಮಕುಟಗಳ ಬಿಟ್ಟು , ಕೌಪ ಕಟಿಸೂತ್ರವ ಧರಿಸಿ, 
ನಿಜಮೋಕಪದವನರಿಯದೆ, 
ಅರ್ಥಷಣ ಪುತ್ತೇಷಣ ಧಾರೇಷಣ ಈಷಣತ್ರಯದಮೊಹಾಭಿರತಿಯಿಂದ, 
ಅಂತರ್ಜ್ಞಾನ ಬರ್ಹಿಯಾಚಾರವ ಮೆರೆದು, 
ಕಾಲತ್ರಯ ಕಾಮತ್ರಯ ಕರ್ಮತ್ರಯ ದೊಷತ್ರಯ 
ಪಾಪತ್ರಯ ರೋಗತ್ರಯ ಅಜ್ಞಾನತ್ರಯ ಅನಾಚಾರತ್ರಯ ಮೊದಲಾದ 
ಭವಪಾಶದಲ್ಲಿ ಮುಳುಗುಪ್ಪಿಯಾಗಿ ಭರಿಸುವಂಥಾದ್ದೆ ಐದನೆಯ ಪಾತಕವು. 
ಇದಕ್ಕೆ ಹರನಿರೂಪ ಸಾಕ್ಷಿ : 
' ತಸ್ಕರಂ ಪರದಾರಂಚ ಅನ್ಯದೈವಮುಪಾಸನಂ | 
ಅನೃತಂ ಇಂದಕಶೈವ ತಸ್ಯ ಚಾಂಡಾಲವಂಶಜ : || 
ಪರಾರ್ಥಹಿಂಸಕಶೈವ ಭಕ್ತಹೀ ಚ ನಿಂದಕಃ | 
ಪ್ರಾಣಘಾತಕದೇಹಾನಾಂ ತಸ್ಮಾತ್‌ ಚಾಂಡಾಲವಂಶಜ : || 
ಅಲ್ಪಜೀವೀ ಭವಪ್ರಾಣಿ ಅಲ್ಪಭೋಗನಿರರ್ಥಕಃ || 
ಅಲ್ಪಾಶ್ರಯಂ ನ ಕರ್ತವ್ಯಂ ಮಹದಾಶ್ರಯಃ|| 
ಅಜ್ಞಾನಾಚ್ಚ ಕೃತಂ ಪಾಪಂ ಸುಜ್ಞಾನಾಚ್ಚ ವಿನಶ್ಯತಿ| 
ಸುಜ್ಞಾನಾಚ್ಚ ಕೃತಾತ್ ಪಾಪಾತ್ ರೌರವಂ ನರಕಂ ವ್ರಜೇತ್ || ' 


ಎಂದುದಾಗಿ, ಪರಿಪೂರ್ಣಶ್ರೀಗುರುಮಾರ್ಗಾಚಾರ ನಡೆನುಡಿಯಿಂದಾಚರಿಸಿ, 
ನಿಜಮುಕ್ತಿಮಂದಿರವ ಸೇರಬೇಕೆಂಬ ಸದ್ಬಕಮಹೇಶ್ವರರು 
ಸತ್ತುಚಿತ್ರಾನಂದ ನಿತ್ಯಪರಿಪೂರ್ಣತ್ವವನೈದಿ, 
ಪರಮಪಾತಕಂಗಳಿಗೆ ಮಹಾಜ್ಞಾನಾಯುಧದ ಹಿಡಿದು, 
ನಿತ್ಯ ನಿತ್ಯ ಇತರೇತರ ದುಶ್ಚಾಷ್ಟಿ ಬಿಟ್ಟು 
ಘನಲಿಂಗಾಂಗಸಮರಸವನೋಲ್ಲಾಸ ಸಬ್ಬಕ್ಕಿ ಜ್ಞಾನವೈರಾಗ್ಯ 
ನಿಜನಿಷ್ಟಾಪರತ್ವಮಂ ಸಾಧಿಸಿ, 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


|| ೩ 


| | 


ತಮ್ಮ ತಾವರಿತವರೆ ಪರಶಿವಯೋಗಾನಂದಭರಿತರೆಂಬೆ ಕಾಣಾ 
ನಿರವಯಪ್ರಭು ಮಹಾಂತ ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. 

೪೦ 
ಶ್ರೀಗುರುಕರುಣಕಟಾಕ್ಷೆಯಿಂದ ತಮ್ಮ ತಾವರಿದ 
ನಿತ್ಯಮುಕ್ತ ನಿಜೋತ್ತಮ ಸದ್ಭಕ್ತ ಮಹೇಶ್ವರರು , 
ಹಿಂದೆ ಹೇಳಿದ ಬಹಿರಂಗ ಪಂಚಪಾತಕಮಂ ನಿರಸನಂಗೈದು 
ಮಾರ್ಗಕ್ರಿಯ ರುದರೆನಿಸಿ, 
ಅಂತರಂಗದ ಗುಪ್ತಪಾತಕಮಂ ನಿರಸನಗೈವ ವಚನಸೂತ್ರವದೆಂತೆಂದೊಡೆ: 
ತನಗಳ ಗಂಧ ರಸ ಮೊದಲಾದ ಸುಪದಾರ್ಥದ್ರವ್ಯಗಳ 
ಗುರು ಚರ ಪರ ಸಿರ ತಂದೆ ತಾಯಿ ಘನಲಿಂಗ ಸಮ್ಮೇಳಕ್ಕೆ ಮಾಡದೆ 
ನಿರವಯಪರಿಪೂರ್ಣ ನಿರಂಜನ ಗುರುಲಿಂಗಜಂಗಮ 
ಪ್ರಸನ್ನೋದಯವಾದ ಚಿತ್ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರ 
ಮಹಾಮಂತ್ರ ಕೊನೆಮೊನೆಯಲ್ಲುದಯವಾದ ಮಹದರಿವು 
ಮಹಾಜ್ಞಾನ ಮಹಾನುಭಾವಾಚಾರ ಸಂಬಂಧದಾಚರಣೆಗಳ 
ಕೇವಲ ಎನ್ನ ಜನನಾಂಕುರದ ಮುಕ್ತಿದ್ದಾರವಾಗಿರುವ ಸ್ಥಿತಿಯ ಗೊತ್ತಿನ ಹಕ್ಕೆ , 
ನಾ ನಿರವಯಲಾಗುವ ಲಯಸಾನದ ಉಳುವೆಯ ಮಹಾಮನೆಯೆಂದು 
ಭಾವಭರಿತವಾಗಿ ಹಿಂದುಮುಂದಣ ಫಲಪದದ 
ಭೋಗಮೋಕ್ಷದಾಪೇಕ್ಷೆಗಳಂ ನೆರೆನೀಗಿ, 
ಬಯಲಬ್ರಹ್ಮದಿರವ ಹೊದಿಲ್ಲದೆ 
ಪಾಪದಪುಂಜ, ಕರ್ಮದೋಕುಳಿ, ಮಲದಾಗರ, 
ಅನಾಚಾರದಯ, ಅಜ್ಞಾನ ವಿಷಯಾತುರದ ಭವಜೀವಿಗಳಾಗಿರುವ 
ಪರಮಪಾತಕರ ಮೋಹವಿಟ್ಟು , ನನ್ನ ಪೂರ್ವಾಶ್ರಯವೆಂದು, 
ಅತಿ ಪ್ರೇಮದಿಂದ ತನುಮನಧನವ ಸವೆದು, 
ಅವರೊಡಗೂಡಿತೀರ್ಥಯಾತ್ರೆಗಳಂ ಮಾಡಿ, 
ತಾ ಸ್ವೀಕರಿಸಿದ ಪ್ರಸಿದಪ್ರಸಾದ ಪಾದೋದಕಪ್ರಸಾದಮಂ 
ಆ ತ್ರಿವಿಧ ದೀಕ್ಷಾಚಾರಹೀನವಾದ ಭೂಪ್ರತಿಷ್ಠಾದಿಗಳಿಗೆ 
ಕೊಟ್ಟು ಕೊಂಬುವ ಭ್ರಷ್ಟ ನಡಾವಳಿಯ ಅಂತರಂಗದ ಪ್ರಥಮಪಾತಕ ಕಾಣಾ 
ನಿರವಯಪ್ರಭು ಮಹಾಂತ ಸಿದಮಲ್ಲಿಕಾರ್ಜುನಲಿಂಗೇಶ್ವರ. || ೪೦ || 


ಗುರುಮಾರ್ಗಾಚಾರ ಲಿಂಗಾಂಗಸಂಗಯೋಗಸಂಪನ್ನರೆಂದು 
ಉತ್ರಪತ್ರಂಗಳ ಲಿಖಿತ೦ಗೈದು, 
ತನ್ನ ಗ್ರಹದಲ್ಲಿ ತನ್ನ ಎತ - ಮಾತೆಯಾದ ಗುರುಚರಕ್ಕೆ 
ಒಂದು ಪಾಕ, ತನಗೊಂದು ಪಾಕ ಮಾಡಿಸಿಕೊಂಡು , 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


೪೭ 


ಉದರಮಂ ಹೊರೆದು, ಪ್ರಸಾದಿಗಳನಿಸಿ, 
ಗುರುಚರ ಬಂದಾಗ್ಗೆ ತಂಗಳ ನೀಡಿ, ಅವರಿಲ್ಲದಾಗ ಬಿಸಿಯನುಂಡು, 
ಮತ್ತೊಬ್ಬರಿಗೆ ಆಚಾರವ ಹೇಳಿ, ತಾನನಾಚಾರಿಯಾಗಿ 
ಸಯಾಸಮ್ಯಜ್ಞಾನವ ಮರೆದು, ಮಹಾಜ್ಞಾನಪರಿಪೂರ್ಣರೆನಿಸಿ, 
ತ್ರಿವಿಧಪ್ರಸಾದಪಾದೋದಕವರಿಯದವರಲ್ಲಿ ಸಮರಸಕ್ರಿಯಗಳಂ ಬಳಸಿ, 
ಡಂಬಕತನದಿಂದೊಡಲುಪಾಧಿವಿಡಿದು, 
ತಥ್ಯ ಮಿಥ್ಯ ತಾಗುದೋಷಕಠಿಣ ನುಡಿಗಳ ಬಳಕೆಯಲ್ಲಿರ್ಪುದೆ 
ಅಂತರಂಗದ ದ್ವಿತೀಯಪಾತಕ ಕಾಣಾ 
ನಿರವಯಪ್ರಭು ಮಹಾಂತ ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. || ೪೧ || 


ವೀರಶೈವ ಸನ್ಮಾರ್ಗ ಗುರೂಪದೇಶರೆನಿಸಿ 
ತಮಯ ನವಸಾನದಲ್ಲಿರ್ದು ಮೂರ್ತಿಗೊಂಡಿರ್ಪ 
ನವಲಿಂಗಮಂತ್ರಗಳಿಗೆ ಸುಗಂಧ ಸುರಸ ಸುರೂಪು 
ಸುಸ್ಪರಿನ ಸುರ ಸುತೃಪ್ತಿ ಅಖಂಡತ್ರ ಮಹಾತೃಪ್ತಿ 
ಮಹಾಪರಿಪೂರ್ಣತೃಪ್ತಿ ಕಡೆಯಾದ ನವರಸಾಮೃತಗಳ 
ಆ ಲಿಂಗಮಂತ್ರನಿರೀಕ್ಷಣೆಗಳನುಳಿದು, 
ಕ್ರಿಯಾರ್ಪಣ ಜ್ಞಾನಾರ್ಪಣ ಮಹಾಜ್ಞಾನಾರ್ಪಣ 
ತ್ರಿವಿಧಸಂಬಂಧದಾಚರಣೆಯ ಸಾವಧಾನ ಸಪ್ತವಿಧಭಕ್ತಿಯಿಂ ಮರೆದು , 
ಪಂಚಪರುಷಮಂ ಮಾಡದೆ , 
ಜಡಜೀವರಂತೆ ಭೌತಿಕಲಿಂಗೋದಕಂಗಳ ಭುಂಜಿಸಿ , 
ಅಂಗಭೋಗವಿಷಯಾತುರನಾಗಿರ್ಪುದೆ ಅಂತರಂಗದ 
ತೃಪ್ತಿಯ ಪಾತಕ ಕಾಣಾ 
ನಿರವಯಪ್ರಭು ಮಹಾಂತ ಸಿದಮಲ್ಲಿಕಾರ್ಜುನಲಿಂಗೇಶ್ವರ, || ೨ || 

೪೩ 
ಅನಂತ ತಪಸ್ಸಿನ ಫಲ ಒದಗಿ , 
ಗುರುಕರುಣದಿಂದ ಚಿದ್ಘನಲಿಂಗಾಂಗಸಂಬಂಧ 
ವೀರಶೈವೋದ್ಧಾರಕರಾದ ಮಹಾಗಣ ಪ್ರಸನ್ನಪ್ರಸಾದವೆನಿಸುವ 
ವಚನಸಾರಾಮೃತನುಭಾವಸುಖಮಂ 
ಸವಿಸವಿದುಂದುಪವಾಸಿ ಬಳಸಿಬ್ರಹವಾಗಲರಿಯದೆ 
ಒಬ್ಬರಿಗೆ ಹುಟ್ಟಿ , ಒಬ್ಬರಿಗೆ ಹೆಸರಹೇಳಿ,ಶಿವಾಚಾರಮಾರ್ಗಸಂಪನ್ನರೆನಿಸಿ, 
ತಮ್ಮ ತಾವರಿಯದೆ, ಹಲವು ಮತದವರ ಎಂಜಲಶಾಸ್ತ್ರವಿಡಿದು, 
ಶೈವಕರ್ಮೋಪವಾಸಕ್ರಿಯಾಚಾರವಿಡಿದು, 
ಜ್ಞಾನವ ಬಳಕೆಯಾಗಿರ್ಪುದೆ ಅಂತರಂಗದ ಚತುರ್ಥಪಾತಕ ಕಾಣಾ 
ನಿರವಯಪ್ರಭು ಮಹಾಂತ ಸಿದಮಲ್ಲಿಕಾರ್ಜುನಲಿಂಗೇಶ್ವರ, || ೪೩ || 


೪೮ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


೪೪ 
ಗುರುಮಾರ್ಗಾಚಾರ ಸನ್ಮಾನಿತರೆನಿಸಿ 
ಅನಾದಿ ಶರಣಗಣ ಸಮರಸೈಕ್ಯವನುಳ್ಳ 
ಶ್ರೀ ರುದ್ರಾಕ್ಷಿಯಾಚರಣೆ ಹಸ್ತಮಣಿಗಳ ಸಂಬಂಧ ಸಗುಣಾನಂದ 
ಏಕಾಕ್ಷರ ಕ್ರಿಯಾಕ್ಷರ ಪಂಚಾಕ್ಷರ ಷಡಕ್ಷರ ಮೊದಲಾದ 
ಮಿಶ್ರಾಮಿಶ್ರಗಳ ಸಂಪಕ್ಯಾನುಭಾವದ ನಿಜೋಪದೇಶವನರಿಯದೆ, 
ಶೈವಪಾಷಂಡಿಗಳ ಹಟಕರ್ಮ ಕ್ರಿಯಾಯೋಗಾಭ್ಯಾಸವ ಬಳಸಿ, 
ಅನಂತ ಮಣಿಮಾಲೆಗಳಂ ಪಿಡಿದು , 
ಕುಟಿಲ - ಕುಹಕ, ಯಂತ್ರ - ತಂತ್ರ , ಜಪ - ತಪ, 
ಹೋಮ-ನೇಮ ಅನುಷ್ಠಾನವೆಂಬ 
ಕಾಂಕ್ಷೆವಿಡಿದು, ಫಲಪದಂಗಳಂ ಬಯಸಿ, ಮಹಿಮಾಪುರುಷರೆನಿಸಿ, 
ಉಂಡುಟ್ಟು ಕಂಡಕನಸ ಹೇಳಿ, ಭೋಗದಲ್ಲಿಸಂಪನ್ನನೆನಿಸಿ, 
ಬಯಲಬ್ರಾಂತರಾಗಿ, ಒಂದರಲ್ಲಿ ನೈಷೆಗಾಣದೆ, ಗುಪ್ತದ್ರೋಹಿಗಳಾಗಿ, 
ಸತ್ಯಶುದ ಪುರಾತರ ನಡೆನುಡಿಯ ಸಾಧಿಸದೆ, 
ಮಲತ್ರಯಮೋಹದಲ್ಲಿ ಅಭಿರತಿಯಿಟ್ಟು 
ನಾವು ಸ್ವಲದ ಭಕ್ತಜಂಗಮವೆಂದು 
ನಡೆಗೆಟ್ಟನುಡಿ ನುಡಿವುದೆ ಅಂತರಂಗದ ಪಂಚಮಪಾತಕ ಕಾಣಾ 
ನಿರವಯಪ್ರಭು ಮಹಾಂತ ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. | ೪೪ || 

೪೫ 
ಶ್ರೀಗುರುಕರಜಾತರು ಆ ಹಿಂದೆ ಹೇಳಿದ ಪಾತಕಗುಣನಿರಸನಂಗೈದು, 
ಅಂತರಂಗದ ಪಾತಕಕ್ಕೆ , ಶಂಕರಿಗೆ ಮೋಹದ ಕಂದನಾದ 
ರೇಣುಕಾರ್ಯರಿಗೆ ಉಪದೇಶಿಸಿದರೇನು ? 
ಇದಕ್ಕೆ ಹರನಿರೂಪ ಸಾಕ್ಷಿ : 
“ ಅನೃತಂ ಅಸ್ಥಿರಂ ವಾಕ್ಯಂ ವಚನಂ ಪಂಕ್ತಿಭೇದನಂ | 
ಔದಾಸೀನ್ಯಂ ನಿರ್ದಯತ್ವಂ ಷಡ್ಡಿಧಂ ಭವಿಮಿಶ್ರಿತಂ || 
ಷಡೂರ್ಮಿಷಡ್ವರ್ಗ೦ ಚೈವ ಷದ್ಭಾವ ಷಡ್ವಪ್ನಸ್ತಥಾ | 
ಷದ್ವಿಷಯಾನ್ಸರಕಂ ಯಾತಿ ಗುಪ್ತಪಾತಕವಂಶಜಃ|| 
ಮಾತೃದ್ರೋಹೀ ಪಿತೃದ್ರೋಹೀ ಲಿಂಗಬಾಹ್ಯಪರಾರ್ಥಕಃ | 
ಅನ್ಯದೊಷೇಣನಿಂದ್ಯಸ್ತು ತಸ್ಯ ಚಾಂಡಾಲವಂಶಜಃ | 
ಇಂತೆಂದುದಾಗಿ, 
ಗುರುಮಾರ್ಗಾಚಾರ ಪುತ್ರ ನಿಜಮುಕ್ತಿಸ್ವರೂಪರು 
ಅಂತರ್ಜಾಹ್ಯಂಗಳಲ್ಲಿ ಕರ್ಮದಾಗರವೆಂಬ 
ಪಂಚಮಹಾಪಾತಕವಾಗೊಪ್ಪುವ ಶಿವನ ಮಾಯಾಂಶಪಾಶವ 


೪೯ 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


ಗುರುಮಾರ್ಗಾಚಾರವೆಂಬ ಹಡಗವನೇರಿ 
ಅಸತ್ಯದ ಕಡಲದಾಂಟಿ, ಪರಮಾನಂದಪುರವ ಹೊಕ್ಕು, 
ನಿರಂಜನಪ್ರಭುರಾಜನೊಡವೆರೆದು 
ಹಿಂದಣಾಸೆ ಮುಂದಣ ಬಯಕೆಯಂ ಮರೆದು , 
ನಿಜಾನುಭಾವಪರಶಿವಯೋಗಾನಂದದಲ್ಲಿ ನಿರ್ದೆಹಿಗಳಾಗಿ, 
ಸತ್ಯಶುದ್ಧ ನಡೆನುಡಿಯುಳ್ಳವರೆ 
ಕಾರಣಾರ್ಥ ಬಂದ ಪರಶಿವಗಣಂಗಳು ಕಾಣಾ 
ನಿರವಯಪ್ರಭು ಮಹಾಂತ ಸಿದಮಲ್ಲಿಕಾರ್ಜುನಲಿಂಗೇಶ್ವರ. || ೪೫ || 


೪೬ 
ಪರಶಿವತತ್ವಶರೀರಮಂ ಧರಿಸಿ, 
ಪರಿಪೂರ್ಣಜ್ಯೋತಿರ್ಮಯ ನಿಃಕಳಂಕಶ್ರೀಗುರುಲಿಂಗಜಂಗಮದ 
ನಿಜಪ್ರಸನ್ನಪ್ರಸಾದಪಾದೋದಕಪ್ರಣಮಪ್ರಸನ್ನತೆ 
ಪ್ರಸಾದ ಚಿದ್ದೆಳಗಿನಿಂದ ಮನೆಗಟ್ಟಿ , 
ಅಂಗ ಪ್ರಾಣ ಮನ ಭಾವ ಕರಣಂಗಳ ವಿಷಯಾತುರವೆಂಬ 
ಪ್ರವೃತ್ತಿಜ್ಞಾನಮಂ ಮರೆದು ನಿವೃತ್ತಿಸುಜ್ಞಾನೋದಯರಾಗಿ, 
ಅಭಿರತಿಕ್ರೀಡಾವಿಲಾಸದೊಳ್ ಕೂಡೆರಡಳಿದ ಆದಿಲಿಂಗ ಅನಾದಿಶರಣನ 
ಪೂರ್ಣಾನಂದದ ಚಿದಾಬಿಯಲ್ಲಿಲೋಲುಪ್ತರಾಗಿ, 
ಮಹಾಘನಕ್ಕೆ ಘನವೆನಿಸಿ ನಿಂದ ನಿತ್ಯಮುಕ್ತ ಭಕ್ತಗಣಾರಾಧ್ಯರು, 
ಬಾಹ್ವಾಂತರಂಗದಲ್ಲಿ ಬಿಡುಗಡೆಯುಳ್ಳ ಪಂಚಸೂತಕಂಗಳ | 
ನಿರಶನವಾವಾವೆಂದೊಡೆ: 
ಜನನಸೂತಕ ಜಾತಿಸೂತಕ ರಜಸೂತಕ ಉಚ್ಚಿಷ್ಟಸೂತಕ 
ಪ್ರೇತಸೂತಕವೆಂಬಿವಾದಿಯಾದ ಸರ್ವಸೂತಕಂಗಳು. 
ಅಂಗಲಿಂಗವೆ ಸದಾಚಾರವಾಗಿ, 
ಚಿದಂಗ ಚಿದ್ಘನಲಿಂಗವೆ ಪರಿಪೂರ್ಣ ಆಚರಣೆಯಾಗಿ, 
ಪರಿಪೂರ್ಣಾಂಗ ಪರಿಪೂರ್ಣಲಿಂಗವೆ ಸಚ್ಚಿದಾನಂದಸಂಬಂಧವಾಗಿ 
ಪರಿಶೋಭಿಸುವ ನಿಜೇಷ್ಟಲಿಂಗಶರಣರಿಗಿಲ್ಲ ನೋಡಾ 
ನಿರವಯಪ್ರಭು ಮಹಾಂತ ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. || ೪೬ || 


ಪರಮಕೈಲಾಸದ ವಡಬಾಗ್ನಿಮಂಟಪದಲ್ಲಿ 
ಅನಾದಿಪ್ರಮಥಗಣಾರಾಧ್ಯರು ತಿರಸ್ಕರಿಸಿ 
ಮಹಾಜ್ಞಾನಾಗ್ನಿಯಿಂದ ದಹಿಸಿದ ಪಂಚಸೂತಕಮಂ, 
ಪರಮೇಶ್ವರನು ಚಿತ್ಯಾಂತೆಯಾದ ಶಾಂಭವಿಗೆ ಉಪದೇಶಿದನು . 
ಆಗಮೋಕ್ಷಸಾಕ್ಷಿ : 


PRO 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


* ಆದಿಬಿಂದೊವೆಬೀಜಂ ಬೀಜಮಧ್ಯಂ ಸಿತಂ ಕುಲ: | 
ಬೀಜ: ನಾಸ್ತಿ ಕುಲೋ ನಾಸ್ತಿ ತಸ್ಯೆ ಗಣಕುಲೋ ಭವೇತ್ || ” 
ಎಂದುದಾಗಿ, 
ಮಹಾಜ್ಞಾನೋದಯದಿಂದ ಪೂರ್ವಜನ್ಮವಳಿದು 
ಪುನರ್ಜಾತನಾದನಾಗಿ, 
ಸರ್ವಾಂಗದಲ್ಲಿ ಚಿರೂಪವಾದ, 
ಚಿನ್ಮಯ ಲಿಂಗಾಯತ ಸ್ವಾಯತ ಸನ್ನಹಿತವಾದವಧಾನ 
ಸದರ್ಮಸಕಮಹೇಶ. ರರಿಗೆ 
ಜನನಸೂತಕವೆಂಬುದೆ ಪರಮಪಾತಕ ಕಾಣಾ 
ನಿರವಯಪ್ರಭು ಮಹಾಂತ ಸಿದಮಲ್ಲಿಕಾರ್ಜುನಲಿಂಗೇಶ್ವರ. 

೪೮ 
ಸದಾಚಾರಲಿಂಗನಡೆಯುಳ್ಳ ಸದ್ದ ಕಮಹೇಶ್ವರರಾದ ಬಳಿಕ , 
ಅಪಶೈವ ಜಡಕರ್ಮಿ ಭವಿನೇದಸರ ಕಳೆದುಳಿದು, 
ಸರ್ವಾಚಾರಸಂಪತ್ತಿನ ಷಟ್‌ಸ್ಪಲಬ್ರಹೋಪದೇಶದಿಂದ 
ನಿ: ಸಂಸಾರ ನಿರಾವಲಂಬ ನಿಃಪ್ರಪಂಚ ನಿತ್ಯಾನಂದ ಮುಕ್ತಿಸ್ವರೂಪ 
ಅನಾದಿಪ್ರಮಥಗಣಕುಲವ ಸೇರಿದ ಶಿವಯೋಗಿಗಳಿಗೆ, 
ಕುಲಸೂತಕವೆಂಬುದೆ ಪಾತಕ ಕಾಣಾ 
ನಿರವಯಪ್ರಭು ಮಹಾಂತ ಸಿದಮಲ್ಲಿಕಾರ್ಜುನಲಿಂಗೇಶ್ವರ. 


|| ೪೭ || 


|| ೪೮ || 


೪೯ 
ನಿಜವೀರಶೈವ ಸರ್ವಾಚಾರಂಶೋದಾರಕ ಪರಿಪೂರ್ಣ 
ಗುರುಪಾದತೀರ್ಥ ಲಿಂಗಪಾದತೀರ್ಥ ಚರಪಾದತೀರ್ಥ 
ಗಣಶೇಷೋದಕ ಪರಿಪೂರ್ಣೋದಕಾದಿಯಾದ 
ಪಾದೋದಕ, ಲಿಂಗೋದಕ , ಜ್ಞಾನೋದಕ, 
ಶೇಷೋದಕ , ಸತ್ತೋದಕವೆಂಬ 
ಪರಮಾನಂದಾಬಿಯಲ್ಲಿ ಸರ್ವಾಚಾರಕ್ರಿಯಾ ರುಚಿರುಚಿ ಪಾಕಪ್ರಯತ್ನ 
ನಾನಾ ಕ್ರಿಯಾವಿಧಾನ ಪಾನ್ಯಂಗಳಿಂದ 
ಬಾಹ್ಯಾಭ್ಯಾಂತರ ಪರಿಪೂರ್ಣ ಶುದನಿದಪ್ರಸಿದಪ್ರಸನ್ನ ಪರಾತ್ಪರ 
ನಿರ್ಮಲ ನಿರ್ದೆಹ ನಿಃಕಳಂಕ ನಿರ್ಮಾಯಸ್ವರೂಪರಾದ 
ಘನಗಂಭೀರ ಶಿವಯೋಗಸನ್ಮಾರ್ಗಿಗಳಿಗೆ 
ರಜಸೂತಕವೆಂಬುದೆ ಪಂಚಪಾತಕ ಕಾಣಾ 
ನಿರವಯಪ್ರಭು ಮಹಾಂತ ಸಿದಮಲ್ಲಿಕಾರ್ಜುನಲಿಂಗೇಶ್ವರ. 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


೫೧ 


೫೦ 
ನಿಃಕಳಂಕ ಶ್ರೀಗುರುವಿನ ಕರುಣಕಟಾಕ್ಷದಿಂದ, 
ತನು ಶುದ್ಧಪ್ರಸಾದವಾದ ಕ್ರಿಯಾಚಾರ ನಡೆ, 
ಮನ ಸಿದಪ್ರಸಾದವಾದ ಜ್ಞಾನಾಚಾರ ನುಡಿ, 
ಭಾವ ಪ್ರಸಿದ್ದ ಪ್ರಸಾದವಾದ ಭಾವಾಚಾರ ದೃಢ, 
ಆತ್ಮ ಪರಿಪೂರ್ಣಪ್ರಸಾದವಾದ ಸರ್ವಾಚಾರಸಂಪತ್ತಿನ 
ಸುಚಿತ್ರ ಸುಬುದ್ದಿ ನಿರಂಹಕಾರ ಸುಮನ ಸುಜ್ಞಾನ ಸದ್ಭಾವವೆಂಬ 
ಪರಮಪದವಿಯಲ್ಲಿ ಲಿಂಗಭೋಗೋಪಭೋಗಸಚ್ಚಿದಾನಂದ ಸನ್ನಿಹಿತ 
ಸದ್ಭಕ್ತ ಮಹೇಶ್ವರರಿಗೆ ಎಂಜಲಸೂತಕವೆಂಬುದೆ ಪಾತಕ ಕಾಣಾ 
ನಿರವಯಪ್ರಭು ಮಹಾಂತ ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. || ೫೦ || 


೫೧. 


ಪರಮಾರಾಧ್ಯ ದೀಕ್ಷಾಗುರುದೇವನ 
ಮಹದರುವಿನ ಕೊನೆಯ ಮೊನೆಯಲ್ಲಿರುವ 
ಪರಂಜ್ಯೋತಿಯ ಎನಗೆ ಜನನಸ್ಥಲ . 
ಶಿಕ್ಷಾಗುರುದೇವನ ಮಹಾಜ್ಞಾನದ ಬೆಳಗಿನ ತಿಳುಹಿನ ನಿಳಯದ 
ಪರಮ ಸುಧಾಬಿಯೊಳ್ ಎನಗೆ ಸ್ಥಿತಿಯ ಭೋಗಸ್ಥಲ. 
ಮೋಕ್ಷಾಗುರುದೇವನ ಪರಮಾನುಭಾವದ 
ಚಿದಾನಂದಮಹಾಪ್ರಕಾಶದಮೂಲಪ್ರಣಮಾಲಯವೆ 
ಎನಗೆ ಲಯಸ್ತಾನದ ಮಹಾಮನೆಯ ಐಕ್ಯಸಲವೆಂದು 
ಭಾವಭರಿತವಾಗಿ ಇಹಪರಗಳೆಡೆಯಾಟವ ನೆರೆ ನೀಗಿ, 
ಬಚ್ಚಬರಿಯಾನಂದ ನಿತ್ಯಮುಕ್ತಿಸ್ವರೂಪವದೆಂತೆಂದೊಡೆ : 
ಹರನಿರೂಪ ಸಾಕ್ಷಿ : 
' ತಥೈವ ಶಿವಸಂಗಿನಾಂ ಜನನಂ ಗುರುಲಿಂಗಕಂ | | 
ಚರಲಿಂಗವಿಹಾರಾಚ್ಚ ವಿನಾಶೋ ಲಿಂಗಜಂಗಮಂ || 
ಸದ್ಗುರೊಪಾಣಿಜಾತಸ್ಯ ಸಿತಿಂ ಸಕಸಂಗಿನಾಂ | 
ಲೀಯತೇ ಚ ಮಹಾಲಿಂಗೇ ವೀರಶೈವೋತ್ತಮಸ್ಕೃತ:|| ” 
ಎಂದುದಾಗಿ , 
ನಿಜವೀರಶೈವೋತ್ತಮ ಷಟ್‌ಸ್ಥಲಬ್ರಹಿಗಳಿಗೆ 
ಮರಣಸೂತಕವೆಂಬುದೆ ಪಾತಕ ಕಾಣಾ 
ನಿರವಯಪ್ರಭು ಮಹಾಂತ ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. 


|| ೧ || 


ಪರತತ್ವಮೂರ್ತಿ ಅಷ್ಟಾವರಣಸ್ವರೂಪ 
ಶ್ರೀಗುರುಮಾರ್ಗಾಚಾರ ಸದ್ಧರ್ಮೊದ್ದಾರಕ ಭಕ್ತಗಣಾರಾಧ್ಯರು, 


೫೨ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಹಿಂದೆ ಹೇಳಿದ ಪಂಚಸೂತಕಂಗಳ ಭವಮಾಟಕೂಟದ ಶೈವಶಾಸ್ತ್ರವಿಡಿದು, 
ಜ್ಯೋತಿಷ್ಯಕರ್ಮವ ಮಾಡಿ, ತನಗಾ ಪಂಚಾಂಗವೆ ತಾಣವಾಗಿ , 
ಸದಾಚಾರ ಸದ್ಬಕಮಹೇಶ್ವರರಿಗೆ ಹೇಳುವ 
ಕುಂಡಗೋಳಕರೆ ಪರಮಪಾತಕರು ನೋಡಾ. 
ಆ ಪರಮಪಾತಕರು ವರ್ತಿಸಿ ನಿಜಗೆಟ್ಟು 
ಸೂತಕವೆಂಬ ಪಾತಕಾಬಿಯಲ್ಲಿ ಮುಳುಮುಳುಗೇಳುವ 
ಸೂತಕಗಳಾವಾವೆಂದಡೆ : 
ಪ್ರಥಮದಲ್ಲಿ ಜನನಸೂತಕನಿರಸನಮಂ ಪೇಳ್ವೆನು. 
ನಿರಂಜನ ನಿಃಶೂನ್ಯ ನಿಃಕಳಂಕ ಹರಗುರು ಲಿಂಗಜಂಗಮಭಕ್ತಮಹೇಶ್ವರರ 
ಕ್ರಿಯಾಶಕ್ತಿಯ ಹೃತ್ಕಮಲದಲ್ಲಿ ಉದಯವಾದ ಶಿಶುವು 
ಧರಣಿಯ ಮೇಲೆ ಪತನವಾದಾಗಳೆ 
ಶ್ರೀಗುರುವಿನ ಆಜೋಪದೇಶದಿಂದ ಶಿವಮಂತ್ರವನ್ನುಚ್ಚರಿಸುತ್ತ 
ಲಿಂಗಷಟ್‌ಸ್ಥಲವನು, ಲಿಂಗ ಭಿನ್ನಭಿನ್ನವನು, 
ಲಿಂಗಲಕ್ಷಣವನ್ನು ನೋಡಿ, ವಿಚಾರತ್ವದಿಂದ, 
ಪ್ರಥಮದಲ್ಲಿ ಆ ಲಿಂಗಾಂಗಕ್ಕೆ ಗೋಮೂತ್ರವ ತಳೆದು, 
ಆ ಲಿಂಗಾಂಗಸಂಬಂಧಸೂತ್ರದಿಂದಮಳಪಾದೋದಕದೊಳ್ ಸ್ನಾನಂಗೈದು 
ಶ್ರೀಗುರುಹಸ್ತದಿಂದ ವಿಭೂತಿಪಟ್ಟವಂ ಕಟ್ಟಿ , 
ಶಿವಪಂಚಾಕ್ಷರಮಂ ಲಿಖಿಸಿ, 
ಆ ಶಿಶುವಿನ ನಾಭಿನಾಳಂ ಕೊಯಿವುದೆ ಗಣಮಾರ್ಗವು. 
ಸಾಕ್ಷಿ : 
ಲಿಂಗಾಂಕಿತಂ ತನುಪ್ರಾಣಂ ಲಿಂಗರೂಪೇಣರೂಪಿಣ : | 
ಲಿಂಗಭಕ್ತಿಪರಜ್ಞಾನಂ ಪ್ರಾಣಲಿಂಗೀತಿ ಕಥ್ಯತೇ ?? 
ಎಂದುದಾಗಿ, 
ಇಂತು ಗುರುಮುಟ್ಟಿ ಪೂರ್ವಲಿಖಿತವ ತೊಡೆದು, 
ವಿಭೂತಿಪಟ್ಟವಂ ಕಟ್ಟಿ, ಪಂಚಾಕ್ಷರ ಶಿವಲಿಖಿತಮಂ ಮಾಡಿ, 
ಆ ಭಕ್ತಶಿಶುವಿನ ಲಿಂಗಾಂಕಿತವ ಮಾಡದೆ 
ಶಿವಸೂತ್ರನಾಭಿನಾಳವ ಕೊಯ್ದರಾದಡೆ 
ಶಿವದ್ರೋಹಿಗಳೆನಿಸಿಕೊಂಡು ಶಿಕ್ಷೆಗೊಳಗಾಹರು. 
ಈ ಮಾರ್ಗವರಿದು ಲಿಂಗಾಂಕಿತವಾದ ಮೇಲೆ, 
ಆ ಲಿಂಗಶಿಶುವನೆತ್ತಿಕೊಂಬುದು. 
ಇಂತಲ್ಲದೆ, ಲಿಂಗಬಾಹ್ಯರಸಂಗಡ ಜನನಕೃತ್ಯವ ಮಾಡಿಸಿ, 
ಹುರಿಯ ಕೊಯಿಸಿ, ಎಣ್ಣೆ ಬೆಣೆಗಳ ಹಚ್ಚಿ, ನೀರನೆರೆದುಕೊಂಡು, 
ಆ ಭವಿಸಂಸರ್ಗಲಿಂಗಾಂಕಿತಹೀನವಾದ ಶಿಶುವ, 
ಭಕ್ತಮಹೇಶ್ವರರ ಕ್ರಿಯಾಂಗನೆಯರೆ ಅಮೃತಗುಟುಕಕೊಟ್ಟರೆ 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


ಕೌರವನರಕ ಪಿತ - ಮಾತೆ- ಸುತರಿಗೆಂದುದು ಹರವಾಕ್ಯವು. 
ಅದೆಂತೆಂದೊಡೆ: 
ಸಾಕ್ಷಿ : 
“ ಲಿಂಗಾಂಗಸಂಗಸಂಗಿನಾಂ ಲಿಂಗಬಾಹ್ಯಸತೀಸುತಾ:| 
ಆಲಿಂಗಚುಂಬನಾಚೈವಗೌರವಂ ನರಕಂ ವ್ರಜೇತ್ || ” 
ಎಂದುದಾಗಿ, 
ಲಿಂಗಬಾಹ್ಯರ ಲಿಂಗಸಮರಸವನುಳಿದು 
ಭವಿ ಮಾಟಕೂಟವ ತಿರಸ್ಕರಿಸಿ, 
ಶ್ರೀಗುರುಕಾರುಣ್ಯದಿಂದ ಲಿಂಗ ಆಯತ ಸ್ವಾಯತ ಸನ್ನಿಹಿತವೆಂಬ ಭಾವವ 
ಸತಿ - ಪತಿ - ಭಕ್ತ - ಮಹೇಶ - ಗಣಾರಾಧ್ಯರಿಗೆ ಸನ್ಮತವಾಗಿ, 
ನಿರ್ಧಾರವಾದ ಬಳಿಕ ಲಿಂಗಾಂಗಸಂಬಂಧಿಗಳಿಂದ 
ನಿಮಿಷಾರ್ಧವಗಲದಂಥಾ ಲಿಂಗಧಾರಣ ಲಿಂಗಾರ್ಚನಾರ್ಪಣಸಲವನರಿದು, 
ಲಿಂಗಸೂರಿನದಿಂದ ಚರಪಾದೋದಕ 
ಲಿಂಗೋದಕಗಳಲ್ಲಿ ಜಳಕವ ಮಾಡಿಸಿ, 
ಚರಲಿಂಗಸ್ಸರಿಶನಭೂತಿಯಂ ಮಂತ್ರಸ್ತರಣೆಯಿಂದ ಧಾರಣಂಗೈದು 
ಸಕಲಕ್ರಿಯೆಗಳಿಗೆ ಲಿಂಗಭಸಿತಮಂತ್ರವ ಮುಂತಾಗಿ 
ಚರಮೂರ್ತಿ ಚರಣಧೂಳನದಿಂದ ಪವಿತ್ರವಾದ 
ಲಿಂಗಪ್ರಸಾದದೆಣ್ಣೆ ಬೆಣ್ಣೆ ಮಧುರಸಾಮೃತವನೆರೆದು, 
ಘನಲಿಂಗಮೋಹದೊಳ್ ಅತಿ ಪ್ರೇಮದಿಂ ಸಾಕುವುದೆ 
ಭಕ್ತಮಹೇಶ್ವರರಿಗೆ ಹೊಡಿತಿದಿತ್ತೆಂಬ 
ಭ್ರಾಂತುಭ್ರಮೆಗಳಿಲ್ಲದೆ ವಿರಾಜಿಸುವ 
ಭವಿಮಾಟಕೂಟವಿರಹಿತವಾದ ಲಿಂಗಾಚಾರಮಾರ್ಗವು. 
ಇಂತಪ್ಪ ಘನಲಿಂಗಾಚಾರದ ಹರಗುರುಮಾರ್ಗದ ಕ್ರಮಕಟ್ಟಳೆಯನರಿಯದೆ, 
ಭವಜೀವಿ ಭವಿಮಾನವರಂತೆ ಪುತ್ತೇಷಣದ ಭ್ರಾಂತಿನೊಳ್ 
ಲಿಂಗಶಿಶುವಿಂಗೆ ಇರಲು, ಗಾಳಿಸೋಂಕು , ಮೂವಟ್ಟಲು, 
ದೃಷ್ಟಿ ಪತನ ಬಾಲಗ್ರಹಮೊದಲಾದ 
ನಾನಾ ಸಂಕಲ್ಪ ಸೂತಕ ಹೊಲೆಕರ್ಮವ ಮಾಡಬೇಕೆಂದು 
ಶಕುನಕಾಣಿಕೆಯರಂ ಕೇಳಿ, ಪಂಚಾಂಗದಜೋಯಿಸರಂ ಬೆಸಗೊಂಡು, 
ಅನಾಚಾರಕೃತ್ಯಗಳಿಂದ ಜನನಸೂತಕ ಭವಕರ್ಮಗಳ ಕಲ್ಪಿಸಿ, ಮಾಡುವ ಭಕ್ತ 
ಮಹೇಶಂಗೆ ಆಚಾರವಿಲ್ಲ ಗುರುವಿಲ್ಲ ಲಿಂಗವಿಲ್ಲ 
ಜಂಗಮವಿಲ್ಲ ಪಾದೋದಕಪ್ರಸಾದವಿಲ್ಲ, 
ಅವರು ಭಕ್ತಮಹೇಶ್ವರರಲ್ಲ ; ಅವರಿಗೆ ಗೌರವನರಕ ತಪ್ಪದು. 
ಅದು ಎಂತೆಂದೊಡೆ - ಶಿವಾಗಮ ಸಾಕ್ಷಿ : 
' ಯದ್ಯಪಿ ಲಿಂಗದೇಹೀನಾಂ ಜಾತಕಾಲೇ ನ ಸೂತಕಃ | 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಪ್ರವಾದಾತ್ತುರುತೇ ಯಸ್ತು ನರಕೇ ಕಾಲಮಕ್ಷಯಂ|| 
ತಿಥಿ ವಾರಂ ಚ ನ ನೃತ್ಯಂ ನಕ್ಷತ್ರಾಣಿ ಗಣಯೇತ್ | 
ಶ್ರಾವಯಂ ತಿಥಿವಾರಂ ಚ ತದ್ಧಕ: ನರಕಂ ವ್ರಜೇತ್ || ” 
ಎಂದುದಾಗಿ, 
ನಿಜವೀರಶೈವಸಂಪನ್ನರೆನಿಸಿ, 
ಈ ಹೆತ್ತ ಹೋಲಿಕರ್ಮವ ಮಾಡುವರು ಭಕ್ತಮಹೇಶ್ವರರಲ್ಲ. 
ಆ ಭವಿಕರ್ಮಿಗಳ ಗೃಹದಲ್ಲಿ ಹೊಕ್ಕು 
ಲಿಂಗಾರ್ಚನಾರ್ಪಣಗಳ ಮಾಡುವಾತ ಜಂಗಮಸಲಕ್ಕೆ ಸಲ್ಲ 
ಈ ಮೂವರಿಗೆ ಸಾಕಾರಸೃಷ್ಟಿಯುಳ್ಳನ್ನಕ್ಕರ 
ಗುರುಮಾರ್ಗಾಚಾರದ ಪ್ರಮಥಗಣ ಪರಶಿವತತ್ವಪದ 
ದೊರಕೊಳ್ಳದು ಕಾಣಾ 
ನಿರವಯಪ್ರಭು ಮಹಾಂತ ಸಿದಮಲ್ಲಿಕಾರ್ಜುನಲಿಂಗೇಶ್ವರ. 


|| ೨ || 


೫೩ 


ಕರ್ಮಭೂಭಾರಿಗಳಾದಂಥ ಭವಿಶೈವರು ವರ್ತಿಸುವಂಥ 
ಜಾತಿಸೂತಕನಿರಸನದ ವಚನಸೂತ್ರವದೆಂತೆಂದೊಡೆ; 
ಜಡಶೈವಕರ್ಮಜಾತವ ಕಳೆದು ಪರಾತ್ಪರ ಪರಮಾಣು 
ಪರನಾದಬಿಂದುಕಳಾಚರಿತ್ರಮೂರ್ತಿಶ್ರೀಗುರುಲಿಂಗದೇವರು 
ಜಡಜೀವಭಾವವನಳಿದು ಶಿವಭಾವ ಮಾಡಿದ 
ಕಾರಣಿಕರಾದ ಪುಣ್ಯಸ್ವರೂಪರೋಲ್ ನಿಃಕಳಂಕ ಪರಶಿವಕುಲವಲ್ಲದೆ 
ಅನ್ಯಥಾ ಕುಲವುಂಟೆ ಸದ್ಯಕಶರಣರಿಗೆ ? 
ಆವಾಶ್ರಮದಲ್ಲಿ ಅವತರಿಸಿದರೇನು ? 
ಪರಿಪೂರ್ಣಮಹಾಜ್ಞಾನವೆಂಬ ಜ್ಯೋತಿರ್ಮಯ 
ಮಹಾಘನ ಪ್ರಸನ್ನತಿಪ್ರಸನ್ನದಿಂದ 
ಅಂಗ ಮನ ಪ್ರಾಣ ಭಾವೇಂದ್ರಕರಣಗಳು 
ಚಿದ್ದನ ಲಿಂಗಾಯತ ಸ್ನಾಯತ ಸನ್ನಿಹಿತ 
ಪರಮಾರಾಧ್ಯ ಚರಪಾದತೀರ್ಥಪ್ರಸಾದ ಮಂತ್ರವಾದ ಶರಣರಲ್ಲಿ 
ಜಾತ್ಯಾಶ್ರಮಕುಲವನರಸುವರೆ ? 
ಅಯೋನಿಜ ಅಜಡಸ್ವರೂಪಗಣಸಭೆಯಲ್ಲಿ 
ಸರ್ವಾಚಾರಸಂಪತ್ತಿನ ಸಯಾಜ್ಞಾನಾನುಭಾವದ 
ಸತ್ಯಶುದ್ದ ನಡೆನುಡಿಯನರಸಬೇಕಲ್ಲದೆ, 
ಮಾನವರಂತೆ ಮನುಷ್ಯರೆಂದು ಭಾವಿಸಲಾಗದು 
ಸದ್ಯಕ್ಕಮಹೇಶ ಪ್ರಮಥಗಣಾರಾಧ್ಯರು. 
ಇದಕ್ಕೆ ಹರವಾಕ್ಯ ಪ್ರಮಾಣು ಅದೆಂತೆಂದೊಡೆ- ಸಾಕ್ಷಿ : 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


୪୫ 


ಗ್ರಾಮೀಣಮಲಿನಂತೋಯಂಯಥಾ ಗಚ್ಚತಿ ಸಾಗರಂ | 
ಶಿವಸಂಸ್ಕಾರಸಂಪನ್ನೇ ಜಾತಿಭೇದಂ ನ ಕಾರಯೇತ್|| 
ಯಥಾ ಸಂಕೇ ಸರೋಜಸ್ಯ ಯಥಾ ಕಾಷ್ಠೆ ಹತಾಶನ: | 
ಯಥಾ ಪಾಷಾಣೇ ಸುವರ್ಣ೦ ಭಕ್ತಶ್ಚಾಂಡಾಲವಂಶಜಾ: | 
ಯಥಾ ಕೀರಂ ತಥಾ ಧೃತಂ ಯಥಾ ತಿಲಂ ತಥಾ ತೈಲಂ | 
ಯಥಾ ಪುಷ್ಪವಮ್ ತಥಾ ಗಂಧ : ಯಥಾ ಜಾತಸ್ತಥಾ ಗುಣ:||'' 
ಎಂದುದಾಗಿ, 
ಘನಲಿಂಗಾಂಗಸಂಗಸಮರತಿಯೋಗಾನುಸಂಧಾನ ನಡೆನುಡಿಯುಳ್ಳ 
ಸದೃಕಗಣಾರಾಧ್ಯರಲ್ಲಿ ಜಾತ್ಯಾಶ್ರಮ ಕುಲಗೋತ್ರವನರಸಲಾಗದು. 
ಜ್ಯೋತಿರ್ಮಯ ಪರಶಿವಸ್ವರೂಪ ಗುರುಲಿಂಗಜಂಗಮಸಂಬಂಧವನುಳ್ಳ 
ಸವ್ರಕಗಣಂಗಳ ಕೇವಲ ನಿಕಲಪರವಿವಜಾತರು. 
ಚಿದ್ದನಲಿಂಗಪ್ರತಿಬಿಂಬರು, ಅಯೋನಿಸಂಭವರು, ಅಜಾತಚರಿತ್ರರು, 
ನಿತ್ಯನಿರ್ಮಲರು ನಿರ್ದೋಷಿಗಳು ನಿ:ಕಾಮಿಗಳುನಿಧಿಗಳು 
ನಿರ್ಲೋಛಿಗಳು ನಿರ್ವಹಿಗಳು ನಿರ್ಮದರು ನಿರ್ವಚರರು 
ನಿರೂಪಾಧಿಕರು ನಿ:ಕಳಂಕರು ನಿರೋಗಿಗಳು 
ನಿತ್ಯಶಿವಾನಂದ ಕಲ್ಯಾಣರು ನಿತ್ಯಶಿವಯೋಗಸಂಪನ್ನರು 
ನಿತ್ಯ ದಾಸೋಹ ಪರವಾನಂದತೃಪ್ತರು , 
ಸುಚಿತ್ರಾನಂದ ನಿತ್ಯಪರಿಪೂರ್ಣ ಅವಿರಳಪರಂಜ್ಯೋತಿಸ್ವರೂಪ 
ಸಗುಣ ನಿರ್ಗುಣ ನಿಜಾನಂದಲೋಲುಪ್ತರು, 
ಅಂಗದಾಚಾರಕ್ಕೆ ಆಯತವ ಮಾಡಿದವರು , 
ಪ್ರಾಣಷಟ್‌ಸಲಕ್ಕೆ ಸ್ವಾಯತವೆಂದೆನಿಸಿದವರು, 
ಭಾವದಷ್ಟಾವರಣಕ್ಕೆ ದಾಸನೆಂದೆನಿಸಿದವರು, 
ಕರಣೇಂದ್ರಿಯಗಳ ಸಯ ಸಮ್ಯಜ್ಞಾನ 
ಜಪತಪೋಪದೇಶದಲ್ಲಿ ಪರಮಾನಂದಭರಿತರು , 
ಚಿಟ್ಟೆಳಗಿನ ಚಿದ್ವಹ್ಮದ ಬೆಳಗಿನಲ್ಲಿ ಘನಮನವೇದ್ಯರು, 
ವಾಣಿನಾಲ್ಕರಡಿಮೆಟ್ಟಿನಿಂದ ನಿರ್ವಾಣಪದಪ್ರದಾಯಕರು . 
ನಿಜಮುಕ್ತಿಸ್ವರೂಪ ನಿರವಯ ಸಮಾದ್ಯಸರುವಪ್ಪ 
ಶಿವವಂಶೋದ್ಧಾರಕ ಸದೃಕಗಣಂಗಳಿಗೆ 
ಪೂರ್ವಜಾತವ ಕಲ್ಪಿಸಿ ಅವರ ಗ್ರಹಂಗಳ ವಿಡಂಬಿಸಿ, 
ಭೌತಿಕಜಡಾನ್ನ ನೀರಿನ ಶೀಲವ ಹಿಡಿದು, 
ಪರದೈವದ ಪೂಜೆ, ಪರಸ್ತ್ರೀಯರ ಗಮನ, ಪರದ್ರವ್ಯಾಪಹಾರ, 
ನಿಂದೆ ವಂದನೆ ಪರಜೀವಹಿಂಸೆಯನೆಸಗಿ, 
ಗುರುಲಿಂಗಜಂಗಮದ ದೀಕೋಪದೇಶವನರಿಯದೆ 
ಸಯಾಜ್ಞಾನ ಬಾಹ್ಯರಾಗಿ, 


೫೬ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ವಿಷಯಾತುರದಿಂದ ವರ್ತಿಸುವಂಥ ಭವಭಾರಿಗಳ 
ಪಿತ - ಮಾತೆ ಗುರು - ಹಿರಿಯರು ಸತಿ - ಸುತರು 
ಬಂಧು - ಬಳಗ ಹೆಣ್ಣು - ಗಂಡಿನ ನೆಂಟರೆಂದು ಒಡಗೂಡಿ 
ಶಿವಾಚಾರಸಂಪನ್ನರೆಂದು ನುಡಿಗಡಣದಿಂದ 
ಕುಲಜಾತಿ ಆಶ್ರಮಕ್ಕೆ ಚಲಗತರಾಗಿರ್ಪುದೆ ದ್ವಿತೀಯ ಸೂತಕ ಕಾಣಾ 
ನಿರವಯಪ್ರಭು ಮಹಾಂತ ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. || ೫೩ || 


ಕರ್ಮಜಡಜೀವ ಭವಿಶೈವ ಪಾಷಂಡಿಗಳು ವರ್ತಿಸುವಂಥ 
ರಜಸೂತಕನಿರಸನದ ವಚನಸೂತ್ರವೆಂತೆಂದೊಡೆ: 
ಶಿವಾಚಾರಸಂಪನ್ನರಲ್ಲಿ ಜನಿತರಾಗಿ, 
ಕ್ರಿಯಾಶಕ್ತಿಯರೆನಿಸಿ , ಪೂರ್ವಜಾತವ ಕಳೆದುಳಿದು, 
ಶ್ರೀಗುರುವಿನ ಕಾರುಣ್ಯದಿಂದ ಕರಸ್ಥಲಕ್ಕೆ ಮನಸ್ಸಲಕ್ಕೆ ಭಾವಸೂಲಕ್ಕೆ 
ಪ್ರಸನ್ನೋಪದೇಶದಿಂದ ಪ್ರತ್ಯಕ್ಷವಾಗಿ, 
ನಿಜೇಷ್ಟಪ್ರಾಣಭಾವಲಿಂಗವ ಬಿಜಯಂಗೆಸಿ, 
ಸವಾ೦೯ಗವೆಲ್ಲವನು ಚಿದ್ಘನಲಿಂಗಸ್ಸರಿಶನದಿಂದಾಯತ 
ಸ್ನಾಯತ ಸನ್ನಿಹಿತ ಮಾಡಿ 
ಲಿಂಗಶರೀರರೆನಿಸಿದ ಬಳಿಕ ಕ್ರಿಯಾಲಿಂಗಾಂಗನೆಯರು 
ಕ್ಷೀರದ ಭಾಂಡವು ಅಗ್ನಿಜ್ವಾಲೆಯಿಂದ ಹೊರಸೂಸಿದೋಪಾದಿಯಲ್ಲಿ 
ರಜಸ್ಸಾದರೆ ಸಂಕಲ್ಪಕರ್ಮಕ್ರಿಯೆಗಳಿಂದ 
ಅಮಲಲಿಂಗಸಂಗಸಂಯೋಗದಿಂದ ನಿರ್ಮಲಕಾಯರಾಗಿ, 
ಭವಘೋರಸಂಸಾರಕ್ಕೆ ವಿದೂರರಾದ 
ಪರಮಪ್ರಸಾದಪ್ರಸನ್ನಕಾಯರಾದೆವೆಂದು, 
ನಿಜವೀರಶೈವ ಸದ್ದುರುಪಾದೋದಕದಿಂದ ಪವಿತ್ರಮಾರ್ಗವನರಿಯದೆ 
ಅಪವಿತ್ರ ಅನಾಚಾರಿಗಳ ಸಂಗದಿಂದ ಭಂಗರಾಗಿ, 
ತಾ ಬಂದ ಬಟ್ಟೆ, ತಾನಿರುವ ಮುಕ್ತಿಮಂದಿರ , 
ತಾ ಬಯಲಾದ ನಿಜನಿವಾಸಸ್ಥಾನವೆ ಲಿಂಗಸಂಗಸಮರಸವೆಂದರಿಯದೆ 
ಬರುಕಾಯರಾಗಿ, ಹೊಲೆಗಂಡಿಹೆನೆಂದು 
ನಿಜನಿವಾಸ ಕ್ರಿಯೆಯ ಬಿಟ್ಟು ತೊಲಗಲಾಗದು, 
ಹೊಲತಿಯಾದರೆ ಲಿಂಗಜಂಗಮಾರಾಧನೆಯ ಮಾಡಲಾಗದು. 
ಆ ಲಿಂಗಜಂಗಮವು ಆ ಹೊಲೆಪೂಜೋಪಚಾರ 
ಕ್ರಿಯಾರ್ಪಣಗಳ ಕೊಳ್ಳಲಾಗದು . 
ಅದೆಂತೆಂದೊಡೆ: 
ಪಾರ್ವತಿಗೆ ಬೋಧಿಸಿದ ಹರವಾಕ್ಯವು ಸಾಕ್ಷಿ : 
* ಲಿಂಗಾರ್ಚರ ನಾರೀ ಸೂತಕಾ ಚ ರಜಸ್ವಲಾ | 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


ರವಿರಗ್ರಿರ್ಯಥಾ ವಾಯುಸಧಾಕೋಟಿಗುಣ: ಶುಚಿ: || 
ಪೂಜಾಲೋಪೋ ನ ಕರ್ತವ್ಯ : ಸೂತಕೇ ಮೃತಕೇsಪಿ ವಾ | 
ಜಲಬುಸ್ಸುಧವದ್ದೇಹಂ ತಸ್ಮಾತ್ ಲಿಂಗಂ ಸದಾರ್ಚಯೇತ್ || ” 
ಎಂದುದಾಗಿ, 
ಇದು ಕಾರಣ ಶ್ರೀ ಗುರುಕೃಪೆಯಿಂದ ತೆರಹುಗುಡದೆ 
ದಿವರಾತ್ರಿಗಳೆನ್ನದೆ ನಿಮಿಷಾರ್ಧವಗಲದೆ, 
ಸರ್ವಾಂಗವೆಲ್ಲ ಪ್ರಸನ್ನತೆ ಪ್ರಸಾದ 
ನಿಜೇಷ್ಟಲಿಂಗಸಂಬಂಧದಾಚರಣೆಯಿಂದ 
ಕೂಟಸ್ತವಾದಕ್ರಿಯಾಂಗನೆಯರು, 
ರಜಸ್ಸಾದಾಕ್ಷಣವೆ, ಉಕ್ಕೇರಿದ ಭಾಂಡವ ಹೆಗಲತೊಳದೋಪಾದಿಯಲ್ಲಿ 
ದೀಕ್ಷಾಪಾದೋದಕದಿಂದ ಸ್ನಾನಂಗೈದು, ಲಿಂಗಸಂಗಸುಖಿಗಳಾಗಿ, 
ಶ್ರೀಗುರುಕಾರುಣ್ಯದಿಂದ ಲಿಂಗಾಂಗಸಂಗವುಳ್ಳ ಸಂಬಂಧ 
ವರದರುಶನ ಸ್ಪರಿನ ಸಂಭಾಷಣೆಗಳಿಂದ 
ಸತ್ಯಸುದ ನಡೆ ನುಡಿಯುಳ್ಳವರಾಗಿರ್ಪುದೆ ಪ್ರಮಥಗಣಮಾರ್ಗವು. 
ಇಂತು , ಹರಗಣ ನಡಾವಳಿಯನಳಿದುಳಿದ ಜಡವಾಯತ ವಾದಿಗಳಂತೆ 
ಗುರುವಿತ್ತಲಿಂಗವರಿಯದೆ, ಲಿಂಗಾಚಾರ ನಡೆನುಡಿಗಳನರಿಯದೆ, 
ಗುರುಹಿರಿಯರ ಮಾನಮನ್ನಣೆಯಿಲ್ಲದೆ, 
ಊರ ಮಾರಿಯಂತೆ ಮನಬಂದಲ್ಲಿ ಚರಿಸಿ, 
ಸೂತಕ - ಪಾತಕಗಳಿಂದ ಹೊಲೆಕರ್ಮವ ಬಳಸುವ 
ದಿಂಡೆ ರಂಡೆಯರ ಸತಿ - ಸುತೆ - ಮಾತೆಯೊಡಹುಟ್ಟಿದವಳೆಂದು 
ಒಡಗೂಡಿ ಸಮರತಿಕ್ರಿಯೆಗಳ ಬಳಸಿ , 
ನಾಚಿಕೆಯಿಲ್ಲದೆ ವೀರಶೈವಾಚಾರ ಭಕ್ತಮಹೇಶ್ವರರೆಂದು ನಡೆಗೆಟ್ಟು , 
ಷಟುಸ್ಸಲಾನುಭಾವವ ಬಳಸಿ, ಕುಂದುನುಡಿಯ ನುಡಿವುದೇ 
ತೃತೀಯ ಸೂತಕ ಕಾಣಾ 
ನಿರವಯಪ್ರಭು ಮಹಾಂತ ಸಿದಮಲ್ಲಿಕಾರ್ಜುನಲಿಂಗೇಶ್ವರ. || ೨೪ || 


೫೫ 


ಕರ್ಮಕಾಂಡಿಲಿಂಗಬಾಹ್ಯರು ವರ್ತಿಸುವಂಥ 
ಎಂಜಲಸೂತಕನಿರಸನದ ವಚನವದೆಂತೆಂದೊಡೆ: 
ಶ್ರೀಗುರುವಿನ ಕರುಣಕಟಾಕ್ಷಕೃಪಾನಂದದಿಂದ 
ತನುಮನ ಶುದ್ದ ಸಿದ್ದವಿಲ್ಲದೆ, 
ಬಾಹ್ಯಾಂತರಂಗಳಲ್ಲಿ ಮಾಯೋಚ್ಛಿಷ್ಟವಾದ 
ಅನಾರ್ಪಿತ ಭುಂಜಕರಿಗೆ ಎಂಜಲುಂಟಲ್ಲದೆ , 
ಪರಮಾರಾಧ್ಯ ನಿಜವೀರಶೈವೋದ್ದಾರಕಶ್ರೀಗುರುವಿನ 


೫೮ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಕರುಣಕಟಾಕ್ಷೆಯಿಂದ 
ನಿಜೇಷ್ಟಲಿಂಗಸಂಬಂಧದಿಂದ ತನುಮನಶುದವಾದ 
ಲಿಂಗಜಂಗಮಪ್ರಸಾದಭೋಗೋಪಭೋಗಿಗಳಿಗೆ 
ಎಂಜಲಸೂತಕವೆಲ್ಲಿಹದೋ ? 
ಲಿಂಗಾಂಗಸಂಬಂಧಿಗಳಿಗೆ ಎಂಜಲಕಾಯವೆಂದು 
ನುಡಿವ ನುಡಿಯೇ ಎಂಜಲವಲ್ಲದೆ, 
ಚಿದಂಗ ಚಿದ್ಘನಲಿಂಗಸಂಗಸಮರಸೈಕ್ಯರಿಗೆ, 
ಐಕ್ಯಸೂತ್ರರಿಗೆ ಎಂಜಲಸೂತಕ ನಾಸ್ತಿ 
ಈ ನುಡಿಗೆ ಶ್ರೀ ಸಾಂಭವೀಶಕ್ತಿಯರು ಬೆಸಗೊಂಡ ಹರನಿರೂಪಣವುಂಟು 
ಇದ ತಿಳಿದು ಹರಗಣಂಶೋದ್ದಾರಕ ಶಿವಪ್ರಸಾದಿಗಳು ಆಚರಿಸುವುದು . 
ಸಾಕ್ಷಿ : 
“ ಭಾಂಡಸ್ಯ ಭಾಜನಂ ಚೈವ ಭೋಜನೇsಪಿ ನಿರಂತರಂ | 
ಪ್ರಸಾದೋsಯಂ ಅತಸ್ಫೂತ ಮಿಥ್ಯಸ್ಯ ಮಹಿಮಾ ಖಲು|| 
ನೇವೇದ್ಯಂ ಪುರತೋ ವ್ಯಸ್ತಂ ಪರಾನ್ನಾದೀಕೃತಂ ಮಯಾ| 
ವಸನ್ ಭಕಸ್ಯ ಜಿಹ್ವಾಗ್ರೇ ಸುರುಚಿ: ವಸಾಮಿ ಕಮಲೋದ್ಭವ || 
ಭಕಜಿಹ್ವಾಗ್ರತೋ ಲಿಂಗಂ ಲಿಂಗಜಿಹ್ವಾಗ್ರತೋ ರುಚಿ: | 
ರುಚಿ ಜಿಹ್ವಾ ಪ್ರಸಾದಂ ಚ ಪ್ರಸಾದಂ ಪರಮಂ ಪದಂ || 
ಪ್ರಸಾದಂ ಚ ಪರಂ ಬ್ರಹ್ಮ ಬ್ರಹ್ಮ ಪ್ರಸಾದಮೇವ ಚ | 
ಕೇವಲಂ ಶಿವಮಯಂ ಚ ಮನಶ್ಚ ಶಿವಲಿಂಗಕಂ || 
ಪ್ರಸಾದಂ ಗಿರಿಜಾದೇವಿ ಸಿದಿದಂ ನರಗುಹಕಂ | 
ವಿಷ್ಣು ಪ್ರಮುಖದೇವಾನಾಮಗ್ರಗಣ್ಯಮಗೋಚರಂ ||'' 
ಎಂದುದಾಗಿ , 
ಶ್ರೀಗುರುಕರುಣದಿಂದ ಚಿದಂಗಲಿಂಗಸಂಗಸಂಬಂಧಿಯಾದ 
ಸದ್ದರ್ಮಸಕಮಹೇಶ್ವರರ ಕಾಯವೆ 
ಪರಂಜ್ಯೋತಿರ್ಮಯ ಪರಶಿವಂಗೆ ದೇವಂಗೆ ರೂಪಾದ ಶುದಪ್ರಸಾದ, 
ಮನವೆ ರುಚಿಯಾದ ಸಿದ್ಧಪ್ರಸಾದ, ಪ್ರಾಣವೆ ಪ್ರಸಿದ್ಧಪ್ರಸಾದ. 
ಸತಿಸುತರ ಬಾಹ್ಯಾಂತರಂಗವೆ ಲಿಂಗಜಂಗಮದಾಪ್ಯಾಯನಪ್ರಸಾದ . 
ಸಂಬಂಧದಾಚರಣೆಯ ಪರಶಿವಗಣಂಗಳ 
ನಿಜೋಪದೇಶವಿದುದರಿಂದ ಅಂತಪ್ಪ ಮಹಿಮರಿಗೆ 
ಒಬ್ಬರು ಪೂಜಿಸಿದ ಎಂಜಲದೈವವ ಪೂಜಿಸಿ , 
ಅಂಧಕರಂಧಕರುಕೂಡಿದಂತೆ 
ನಿಜಸಂಗಮನಾಥನರುಹಿನ ಅರ್ಪಿತ ಮುಖವನರಿಯದೆ 
ಪರಮಾಮೃತಶೇಷಾನ್ನವ ಹಾದಿ ಬೀದಿ ಕಲ್ಲು ಮಣ್ಣು ಕಾಷ್ಟಗಳಿಗೆ ಅರ್ಪಿಸಿ, 
ಇತ್ತಲಾಗಿ ಶ್ರೀಗುರುವಿತ್ತಲಿಂಗಕೆ ತೋರಿತೋರಿ ಭುಂಜಿಸಿ, 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


೫೯ 


ನಾಚಿಕಿಲ್ಲದೆ ಶಿವಲಿಂಗಸಂಗಿಗಳೆಂದು ಬೊಗಳುವವರ ಕೈಬಾಯೆಂಜಲು. 
ಭಕ್ತಗಣಸಾಕ್ಷಿಯಿಂದ, ಕಂಭ ಕುಂಭಮಧ್ಯದೊಳ್ ಕಂಕಣವ ಕಟ್ಟಿದ 
ತನ್ನ ಸ್ತ್ರೀಯಲ್ಲದೆ, ಒಬ್ಬರು ಭೋಗಿಸಿದ ಉಚ್ಚಿಷ್ಟದ ಪರಸ್ತ್ರೀಯಳ 
ಅಯೋಗ್ಯಭವಿಜನಾತ್ಮರು ಭೋಗಿಸಿದಂತೆ , 
ಆಸ್ತ್ರೀಯಳ ಉಡಿಕೆ ಪಟ್ಟಿ ಸೊಸಿ ವೇಸಿ ದಾಸಿ 
ಮೊದಲಾದ ಮೆಚ್ಚಿನ ರಾಣಿಯರೆಂದು 
ಲಜ್ಜೆಗೆಟ್ಟು ಬಾಳುವೆಯಿಂದ ಮುಕ್ತಿಯೆಂಬ 
ಮುತೈದೆತನಕ್ಕೆ ಸಲ್ಲದ, ಬಾಲರಂಡೆ ಬಳಸಿದರಂಡೆ ಮುಂಡೆರಾಣಿ 
ಹೆಣ್ಣಿನ ಸಂಗವ ಮಾಡುವನ ಸರ್ವಾಂಗಬಾಹ್ಯಾಂತರವೆಲ್ಲವು 
ಉಚ್ಚಿಷ್ಟವೆಂದುದು ಗುರುವಚನ. 
ಈ ವರ್ಮವ ಕಂಡರಿದು, ಹೊಲಬುದಪ್ಪಿ , 
ಪರರ ಹೆಣ್ಣು ಹೊನ್ನು ಮಣ್ಣು ಹಣಗಳ ಅಪಹಾರನಾಗಿ, 
ಪ್ರಸಾದ ಪಾದೋದಕ ಸೇವ್ಯರೆಂದು 
ಭಕ್ತ ಮಹೇಶ ಪ್ರಸಾದಸ್ತವ ನುಡಿದುಕೊಂಡು, 
ಅಸಗ ನೀರಮಿಂದು ತನುಮನ ಮಡಿಯಾಗದೆ 
ಊರರುವೆ ಊರ ಸೀರೆಯನುಟ್ಟು 
ಅಂದಚೆಂದಗಳಿಂದ ಮಡಿವಾಳರೆಂದಂತೆ, 
ನಾಮಧಾರಕ ಗುರು ನಾಮಧಾರಕ ಶಿಷ್ಯಸಂಬಂಧದಾಚರಣೆಯ 
ಬೊಗಳುವಂಥದೆ ಚತುರ್ಥಸೂತಕ ಕಾಣಾ 
ನಿರವಯಪ್ರಭು ಮಹಾಂತ ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. 11 ೫೫ || 


೫೬ 


ಶಿವಲಿಂಗಸಂಗವಾಗಿ, ಆ ಲಿಂಗದ ಕೂಟವನರಿಯದೆ, 
ಹಾದರಕೆ ಹುಟ್ಟಿದ ಹೋಲಿಕರ್ಮ ಹಟಜೀವಿ 
ಶೈವಪಾಶಂಡಿ ಷಣ್ಮತದವರಂತೆ ವರ್ತಿಸುವರ 
ಮರಣಸೂತಕನಿರಸನದ ವಚನಸೂತ್ರವದೆಂತೆಂದೊಡೆ: 
ಶ್ರೀಗುರುವಿನ ಹೃತ್ಕಮಲದಲ್ಲಿ ಉದಯವಾಗಿ ಚಿಪ್ಪಿಂಡವ ಧರಿಸಿ, 
ಜಂಗಮಲಿಂಗ ಲಿಂಗಜಂಗಮಮೂರ್ತಿಯಾದ 
ಶಿವಶರಣರಸಂಗದಲ್ಲಿ ಬೆಳೆದು, 
ನಿಜೇಷ್ಟಲಿಂಗದಲ್ಲಿ ಲೀಯವಾದ ಗುರುಚರಭಕ್ತಾಂಗನೆಯರು 
ತಾವು ಸಾಕಾರಸೃಷ್ಟಿಗೆ ಬರುವಾಗ, 
ನಿ:ಕಲಪರಶಿವಕೃಪಾನಂದ ಸಾಕಲ್ಯಸಾವಯನಿರವಯವೆಂಬ 
ತ್ರಿವಿಧಕೃತಿ ಷಟ್ಕತಿಯಾಗಿ, ನಿಜಾನಂದವಿಡಿದು, 
ಶ್ರುತಿಗುರುಸ್ವಾನುಭಾವ ವೇಧಾ ಮಂತ್ರ 
ಕ್ರಿಯದಾಚರಣೆಸಂಬಂಧನಿಲುಕಡೆಗಳೆಂಬ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಷಟ್ಟ ಲಸಂಪದದ ಸ್ವಾನುಭಾವಸೂತ್ರವಿಡಿದು, 
ಘನಗುರು ನಿರೂಪಣದಿಂದ ಸತ್ಯಶುದ್ದ ನಡೆನುಡಿಸಂಪನ್ನ ಸದ್ದರ್ಮ 
ಸ್ಕೂಲಸೂಕ್ಷ ಗಳಡಿಮೆಟ್ಟಿ ನಿಂದ ಕಾರಣಿಕರೆಂದು ಶೈವದಿಂದ ಹೊಗಳಿಸಿ, 
ಸಕಲಶಾಸ್ತ್ರಾಗಮ ಪುರಾಣ ಸಾಕ್ಷಿಗಳಾಗಿ, 
ಇಹ - ಪರ , ಪುಣ್ಯ - ಪಾಪ, ಸುಖ - ದುಃಖ , ಸ್ತುತಿ - ನಿಂದೆ, 
ಧರ್ಮ - ಕರ್ಮ , ವೀರಶೈವ - ಶೈವ, ಭವಿ - ಭಕ್ಕೆ ಆಚಾರ - ಅನಾಚಾರ, 
ಹೆಣ್ಣು - ಗಂಡು, ಸಿರಿ - ದರಿದ್ರ , ಸ್ಕೂಲ- ಸೂಕ್ಷ ಕ್ಕೆ 
ಕಾರಣವಾರ್ಯ ಸಾಕ್ಷಿಕರಾಗಿ, 
ಬದಮೋಕ್ಷಂಗಳಿಗೆ ಹೊದ್ದಿಯೂ ಹೊದ್ದದೆ, 
ಪೂಜಾಪೂಜಕತ್ವವೆಂಬ ಸಂದುಸಂಶಯದಾಲಯವ ಸ್ಥಿರಗೊಳಿಸದೆ 
ತಮ್ಮ ತಾವರಿದು ಜನ್ಮ ಜರ ಮರಣದ ಕಾಲಕಾವರೆಡೆಯಾಟವ ಮರೆದು, 
ನಿತ್ಯಮುಕ್ತಾಂಗನಾಭರಣರಾಗಿ, 
ಸತ್ತುಚಿತ್ರಾನಂದ ನಿತ್ಯಪರಿಪೂರ್ಣ ಅವಿರಳಪರಂಜ್ಯೋತಿಸ್ವರೂಪವೆಂಬ 
ಸಲ್ಲಕ್ಷಣದೊಡನೆ ನಿರವಯ ಅನಾದಿಶರಣ ಚಿದ್ದನನಿರೂಪಣವಿಡಿದು 
ಬಂದ ಮಣಿಹವ ಮತಾಚಿದ್ದನಗುರುವಿಗೊಪ್ಪಿಸಿ, 
ಸಂತೃಪ್ತಿಯಿಂದ ಮತ್ತೊಂದಿನಂತೆ ನಿರವಯ ಲೀಲೆಯ ಧರಿಸುವಾಗ, 
ಸಾಕಾರವಾದ ಪಾದೋದಕ ಪ್ರಸಾದ ಮಂತ್ರವೆಂಬ ಅಂಗ, 
ನಿರಾಕಾರವಾದ ಪಾದೋದಕ ಪ್ರಸಾದ ಮಂತ್ರವೆಂಬ ಲಿಂಗ, 
ಯದೃಷ್ಟಂ ತನ್ನಿಷ್ಟಂ ಎಂಬ ಶ್ರುತಿ ಗುರುಪ್ರಮಾಣದಿಂದ, 
ಎಲ್ಲಿ ಹುಟ್ಟಿದಂಥದೆಲ್ಲ ಅಲ್ಲಿ ಲಯವೆಂಬ ನೀತಿಯೊಳ್ 
ಸದ್ರೂಪವಾದ ಸಮಾಧಿ, ಚಿದ್ರೂಪವಾದ ನಿರಂಜನಮಂತ್ರದಲ್ಲಿ 
ಬಯಲಾದ ಘನಲಿಂಗೈಕ್ಯರ 
ಮತ್ತುಳಿದ ಘನಲಿಂಗಸಂಗಿಗಳು ತಮ್ಮಂಗ ಮನ'ಪ್ರಾಣವೆಂಬ 
ತ್ರಿವಿಧಾನದಲ್ಲಿ ಸ್ವಾನುಭಾವಜ್ಞಾನಾನಂದದರಿವಿನೊಳು 
ಸಗುಣನಿರ್ಗುಣ ಕ್ರಿಯಾಚಾರ ಜ್ಞಾನಾಚಾರ 
ಭಾವಾಚಾರವೆಂಬ ಸಾವಧಾನದಿಂದ 
ರೂಪಾದ ಕಾಯಸಂಬಂಧ ದ್ರವ್ಯವಕ್ರಿಯಾರ್ಪಣವಮಾಡಿ, 
ರುಚಿಯಾದ ಕರಣಸಂಬಂಧದ್ರವ್ಯವ ಜ್ಞಾನಾರ್ಪಣವಮಾಡಿ, 
ತೃಪ್ತಿಯಾದ ಭಾವಸಂಬಂಧದ ದ್ರವ್ಯವ ಮಹಾಜ್ಞಾನಾರ್ಪಣವಮಾಡಿ, 
ಪರಿಪೂರ್ಣಜ್ಯೋತಿರ್ಮಯ ಪರಮಾಣುಲಿಂಗದಲ್ಲಿ 
ಸಂದುಸಂಶಯ ಹಿಂದು ಮುಂದಣ ಆಸೆ ಆಮಿಷವನಳಿದುಳಿದು 
ಪರಿಪೂರ್ಣಾಂಗ ಲಿಂಗಾಚಾರ ಸಂಧಾನ 
ಪರಿಪೂರ್ಣ ಶಕ್ತಿ ಭಕ್ತಿ ಶುಚಿ ರುಚಿ 
ಪರಿಪೂರ್ಣ ಸುಹಸ್ತ - ಮುಖ, ನಡೆ- ನುಡಿ 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


೬೧ 


ಪರಿಪೂರ್ಣ ಪದಾರ್ಥ - ಪ್ರಸಾದ 
ಪಾದೋದಕ ಪ್ರಸಾದ ಮಂತ್ರಾನಂದದ ಬೆಳಗಿನಲ್ಲಿ 
ನಿತ್ಯ ತೃಪ್ತಿ ಭವಭೂಜಕುಠಾರರಾಗಿರ್ಪುದೆ 
ಪ್ರಮಥಗಣಂಗಳ ಸದರ್ಮಮಾರ್ಗದ ಸತ್ಯಶುದ್ದ ನಡಾವಳಿಗಳು . 
ಇಂತೆಸೆವ ಘನಮಾರ್ಗವನುಳಿದು, ಲೋಕದ ಕರ್ಮಿಗಳಂತೆ 
ನಮ್ಮ ಗುರುವು- ಜಂಗಮವು, ತಂದೆ - ತಾಯಿ 
ಸತಿ - ಸುತ - ಒಡಹುಟ್ಟಿದರು ಸತ್ತರು 
ನಮಗೆ ಗತಿಯಾವುದೆಂದು, ಲಿಂಗಜಂಗಮದಾರ್ಚನಾರ್ಪಣಗಳನುಳಿದು, 
ಶೋಕಾಗ್ನಿಯ ಜ್ವಾಲೆಯನೆಬ್ಬಿಸಿ ಮಹಾದು: ಖಾಬ್ಬಿಯಲ್ಲಿ ಮುಳುಗಾಡುತ್ತ 
ಅಂದಮಾಡಿ, ಗುಂಟಿಕೆಯನಿಕ್ಕಿ , ಗೂಟವ ಬಡಿದು, 
ಶಿವಾನಂದಲೋಲುಪ್ತಿಯೆಂಬಸ್ತೋತ್ರಧ್ಯಾನ ಮಂಗಳಾರತಿ ಪುಷ್ಪಪತ್ರಿಯ 
ಘನಸನ್ಮಾನ ನಿಜೋತ್ಸಾಹದ ಕೈವಲ್ಯ ಶುಭಸಂತೋಷವನರಿಯದೆ 
ಅಯ್ಯಯ್ಯೋ ಅಪ್ಪಪ್ಪ ಅಪ್ಪ ಅಣ್ಣಣ್ಣ ಅಕ್ಕಕ್ಕೆ 
ಮಗಳೆ ಮಗಳೆ ಮಗನೆ ಮಗನೆ ಗುರುವೆ ಗುರುವೆ ಸ್ವಾಮಿ ಸ್ವಾಮಿ 
ಹೇಂಗೆ ನಿಮ್ಮ ಕಳಕೊಂಡು ಹೇಂಗೆ ಜೀವಿಸಲೆಂದು 
ಲಿಂಗಸಾವಧಾನವನುಳಿದು, ಬೊಬ್ಬೆಯ ಹೊಡೆಹೊಡೆದು, 
ಎದೆ ಎದೆಯ ಬಡಿಬಡಿದು, ಕಿರಾತರಂತೆ ಮಣ್ಣಿನೊಳು ಮುಚ್ಚಿ 
ಗುಟ್ಟಿಯ ಮಾಡಿ, ಪ್ರತುವೆಗಳನಿಟ್ಟು ಪೂಜಿಸಿ, 
ತಾನನಾದಿಲಿಂಗಮಂತ್ರಭೂಗೋಪಭೋಗದೊಡನೆ ಸಲಿಸುವ 
ತೀರ್ಥಪ್ರಸಾದವ ತೋರಿ, ವಸ್ತ್ರಾಭರಣಗಳನಿಟ್ಟು , 
ಕುಂಡಗೋಳಕರಂತೆ ನಿಜಸಂಗನ ನಿಲವನರಿಯದೆ 
ಸತ್ತದಿನ ಮೂರು ಐದು ಒಂಬತ್ತು ತಿಂಗಳು 
ವರುಷ ಹನ್ನೆರಡುವರುಷ ಪರಿಯಲ್ಲಿವಿಡಿದು 
ಲಿಂಗಬಾಹ್ಯರಂತೆ ಎಡೆ ಹುಡಿಯನುಟ್ಟು ಪರಮಾನ್ನ ಪಾಯಸಗಳ ಮಾಡಿ, 
ಕೊಡಗಳನಿಟ್ಟು ಪೂಜಿಸಿ, ಘನಗುರುಲಿಂಗಜಂಗಮದ ತೀರ್ಥವ ತೋರಿ, 
ಸುಳಿಬಾಳ ಎಲಿಯ ಹಾಸಿ, ದೇವಾದಿದೇವರದೇವಜಂಗಮಕ್ಕೆ 
ಅಲ್ಪಸ್ವಲ್ಪ ನೀಡಿ, 
ಆ ಸುಳಿಬಾಳೆ ಎಲಿಯೊಳಗೆ ಮಿತಿತಪ್ಪಿ , 
ಪಶುವಿನ ಮುಂದೆ ಇಟ್ಟಹಂಗೆ ಮಡುಗಿ, 
ತಮ್ಮ ಹೆತ್ತವರ ಸತ್ತವರ ಹೆಸರುಗೊಂಡು 
ಗಂಡ ಗುರುಲಿಂಗಜಂಗಮಪ್ರಸಾದಿಯಾಗಿ, 
ಹೆಂಡತಿ ಮಕ್ಕಳೊಡಹುಟ್ಟಿದರೆಲ್ಲ 
ಶ್ರೀಗುರುವಿತ್ತಲಿಂಗವಿಲ್ಲದವರು ಕೆಲರು , 
ಲಿಂಗವ ಕಟ್ಟಿಕೊಂಡವರು ಕಲರು , 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಆ ಸತ್ತವರ ನೆನಹಿನಿಂದ ಸಮಸ್ತ ಉಪಚಾರವ ಮಾಡಿ, 
ಆ ನೆನಹಿಂದುಳುಮೆಯಾದ ಮನದುಷ್ಟವ 
ಒಂದೊತ್ತು ಉಪವಾಸವ ಮಾಡಿ 
ಮನವೆಲ್ಲ ಸತ್ತವರೊಡಗೂಡಿ, 
ಲಿಂಗನೈವೇದ್ಯವ ಮಾಡಿದೆವೆಂಬುದೆ ಶುದ್ದ ಅನಾಚಾರಕ್ರಿಯಯು. 
ಉಳಿದ ಪಿತ ಮಾತೆ ನೆಂಟತನದ ಗುರುಹಿರಿಯರೆಂದು 
ಒಡಲುಪಾಧಿವಿಡಿದು, ಉದರಪೋಷಣಕ್ಕೆ ಹೋಗಿ, 
ಆ ಸತ್ಯ ಹೋಲಿಕರ್ಮದ ಅನಾಚಾರವ ನೋಡಿ, ಅನುಸರಿಸಿ, 
ತನ್ನ ಚಿತ್ಪಭಾಪುಂಜರಂಜಿತ ಪ್ರಸನ್ನತೆ ಪ್ರಸಾದೋದಕವಕೊಟ್ಟು 
ಏಕಸಮರಸವ ಮಾಡಿ 
ಸತ್ಯಶುದ್ದ ನಡೆನುಡಿಯುಳ್ಳ ಭಕ್ತಗಣಂಗಳಿಗೆ 
ಭಿನ್ನ ಬಿಡುಗಡೆಯಿಂದ ಕರೆದೊಯು, 
ಭಾಜನಂಗಳೂಂದೊಂದ ಕಂಚಿನ ಹಿತ್ತಾಳಿಗಳಲ್ಲಿ ಮಾಡಿ, 
ಆಚಾರಸಂಪನ್ನರಿಗೆ ತಟ್ಟು ಮುಟ್ಟು ಸೋಂಕುಗಳ ಕಲ್ಪಿಸಿ, 
ಅನಾಚಾರಿಗಳ ಭಿನ್ನವಿಲ್ಲದೊಡಗೂಡಿರ್ಪುದೆ 
ಭವಕರ್ಮಿಗಳ ನಡಾವಳಿಯು. 
ಇವರಿಗೆ ಉಪದೇಶವ ಮಾಡಿ ಲಿಂಗವಕೊಟ್ಟು, 
ಭಕ್ತ ಮಹೇಶ ಪ್ರಸಾದಿಗಳೆಂದು ಬೊಗಳುವವರಿಗೆ 
ಶ್ರೀ ಮಹಾಘನ ಜ್ಯೋತಿರ್ಮಯ ಗುರುವಿಲ್ಕಲಿಂಗವಿಲ್ಲ ಜಂಗಮವಿಲ್ಲ 
ಪಾದೋದಕಪ್ರಸಾದ ಮುಕ್ತಿಯೆಂಬುವುದೆಂದಿಗೂ ಇಲ್ಲ, 
ನರಕಜೀವಜನ್ಮವೆ ಪ್ರಾಪ್ತಿಯಾಗಿ 
ಕಾಲ ಕಾಮ ಮಾಯೋಚ್ಛಿಷ್ಟ ಪ್ರಾಣಿಗಳಾಗಿ, 
ದುಃಖಾಬ್ಬಿಯಲ್ಲಿ ವಾಸವಾಗಿರ್ಪುದೆಂದಿಗೂ ಬಿಡದು ಕಂಡ್ಯಾ . 
ಶಾಂಭವಿಗೆ ಬೋಧಿಸಿದ ಹರನಿರೂಪಣ ಸಾಕ್ಷಿ : 
“ ಯೋ ಗುರುಃ ಮೃತಭಾವೇನ ಯದಾಶೋಚ್ಯತಿ ತಪ್ಪಿನಂ| 
ಗುರುಲಿಂಗಪ್ರಸಾದಂ ಚ ನಾಸ್ತಿ ಯಸ್ಯ ವರಾನನೇ || 
ತದಿನಂ ದೂಷಿತಂ ತೇಷಾಂಶೋಣಿತಂ ಸುರಾಮಾಂಸಯೋಃ| 
ಏಕಭುಕ್ಕುಪವಾಸೇನ ನರಕೇ ಕಾಲಮಕ್ಷಯಂ|| 
ಯದ್ಮಹೇ ಅನ್ಯದೇವೋsಸ್ತಿತವೃಹಾಣಿ ಪರಿತ್ಯಜೇತ್ | 
ಯವೃಹೇಷು ಭವಿಪ್ರಾಪ್ತ ಸಹಾಣಿ ಪರಿತ್ಯಜೇತ್ || 
ತಿಲಷೋಡಶಭಾಗೇನ ತೃಣಾಗ್ರಬಿಂದುರುಚ್ಯತೇ | 
ಅಣುಗಾತ್ರಪ್ರಯೋಗೇನ ಗೌರವಂ ನರಕಂ ವ್ರಜೇತ್ || 
ಅಸಂಸ್ಕಾರಿಕೃತಂ ಪಾಕಂ ಶಂರ್ಭೋವೇದ್ಯಮೇವ ಚ | 
ಅನಿವೇದಿತಂತು ಭುಂಜಂತಿ ಪ್ರಸಾದಂ ನಿಷ್ಪಲಂ ಭವೇತ್ || 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


ಅನಾಚಾರಿಕೃತಂ ಪಾಕಂ ಲಿಂಗನೈವೇದ್ಯ ಕಿಲ್ಪಿಷಂ | 
ಲಿಂಗಾಚಾರಿಕೃತಂ ಪಾಕಂ ಲಿಂಗನೈವೇದ್ಯಮುತ್ತಮಂ || 
ಭವಿಹಸ್ತಕೃತಂ ಪಾಕಂ ಲಿಂಗನೈವೇದ್ಯಕಿಲ್ಪಿಷಂ | 
ಭಕಹಸ್ತಕೃತಂ ಪಾಕಂ ಲಿಂಗನೈವೇದ್ಯಮುತ್ತಮಂ ||'' 
ಇಂತೆಂದುದಾಗಿ, 
ಹರಗುರುವಾಕ್ಯವ ಮೀರಿ, 
ಭವಿಶೈವ ಹೊಲೆಕರ್ಮಿಗಳ ಮರಣಸೂತಕದು: ಖಾಲಿಯಲ್ಲಿ 
ಮುಳುಮುಳುಗಾಡಿ, 
ಹೇಸಿಕೆಯಲ್ಲದೆ ನಾವು ಷಟ್‌ಸ್ಥಲಬ್ರಹೋಪದೇಶಿಗಳೆಂದು 
ಅನಾಚಾರವನನುಸರಿಸಿ, ಒಡಲುಪಾಧಿವಿಡಿದು, 
ನಿಜವನರಿಯದೆ, ಭ್ರಾಂತುಭ್ರಮಿತರಾಗಿ, 
ತನು ಮನ ಘನ ನೆನಹುಗಟ್ಟು ಮತಿ ಮಸಳಿಸಿರ್ಪುದೆ 
ಪಂಚಮಸೂತಕ ಕಾಣಾ 
ನಿರವಯಪ್ರಭು ಮಹಾಂತ ಸಿದಮಲ್ಲಿಕಾರ್ಜುನಲಿಂಗೇಶ್ವರ. 


| | 


೬ || 


೫೭ 
ಇದು ಬಹಿರಂಗದ ಮನೆಸಂಬಂಧವಾದ 
ನರರಾಲಯಗಳಲ್ಲಿ ವರ್ತಿಸಿ 
ಲಿಂಗಾಂಗಸಂಬಂಧಿಗಳಲ್ಲಿ ವಿಸರ್ಜನೆಯಾದ 
ಸೂತಕಗಳ ಕಂಡಣೆಯ ಹರಗುರುವಾಕ್ಯಪ್ರಮಾಣು. 
ಇನ್ನು ತನ್ನ ತಾನರಿದ ಲಿಂಗದೇಹಿಗಳು ವಿಸರ್ಜಿಸಿ ಬಿಡುವ 
ನರಗುರಿಗಳಾದ ನಾಮಧಾರಕರ ಕರಣೇಂದ್ರಗಳಲ್ಲಿ ವರ್ತಿಸುವ 
ಪಂಚಸೂತಕಂಗಳು ಅವಾವೆಂದಡೆ : 
ಶ್ರೀ ಗುರುಪರಮಾರಾಧ್ಯ ದೀಕ್ಷಾಕರ್ತನ ಕರುಣಕಟಾಕ್ಷೆಯಿಂದ 
ಚಿದ್ದನಮಹಾನಿಜೇಷ್ಟಲಿಂಗಜಂಗಮ ಜಂಗಮಲಿಂಗ ಬಾಹ್ವಾಂತರಂಗಳಲ್ಲಿ 
ಮೂರ್ತಿಗೊಂಡು ಬೆಳಗುವ ಚಿಜ್ಯೋತಿಯ ಕೂಟಸ್ಥವಿಲ್ಲದೆ 
ಸ್ತ್ರೀಯಳೆಂಬ ಜಡವನಿತೆಯ ರತಿಕ್ರೀಡಾದಿವಿಲಾಸದ 
ಭವಕೂಪದಲಿ ಜಾರಿಬಿದು 
ಭೌತಿಕರಸಾನ್ನ ಪಾನಗಳಿಂದ ಸೇವಿಸಿದಲ್ಲಿ 
ಆದಿ ವ್ಯಾಧಿಗಳು ಬಂದು ಪೀಡಿಸುತಿರ್ಪವು. 
ಆ ಆದಿ ವ್ಯಾಧಿಗಳಿಗೆ ಅಂಜಿ, 
ಹರಿಯ ಮೊರೆಯೂಯಂದು ಗುರುಮಾರ್ಗಾಚಾರವ ಬಿಟ್ಟು , 
ತನುವಿನಿಚ್ಚೆಗೆ ಚರಿಸಿ, ಜಡಶರೀರಿಗಳಾಗಿ, 
ಸಂದೇಹದಿಂದ ಸಂಕಲ್ಪ - ವಿಕಲ್ಪ ಮುಂದುಗೊಂಡು 
ನರಗುರಿಗಳಂತೆ ಕ್ರಿಯಾಚಾರ ನಡೆನುಡಿಗಳ ಸೇರಲಾರದೆ 


ಸಂಕೀರ್ಣ ವಚನ ಸಂಪುಟ : ಒಂಬತ್ತು 


ಗಾಢಾಂಧಕಾರ ಕಾವಳ ಮುಸುಕಿ ತನ್ನ ತಾನೇಳಲಾರದೆ, 
ಈ ದೇಹಸಂಸಾರ ಭೋಗಾದಿ ರತಿಕೂಟಂಗಳೆಲ್ಲ 
ಪರಶಿವನಪ್ಪಣೆಯಿಂದ ಬಂದ ಪರಿಣಾಮಪ್ರಸಾದವೆಂದು ನಿಜವಾಗಿ 
ಹಸಿವು ತೃಷೆ ನಿದ್ರೆ ಸಿರಿ ದರಿದ್ರ ಭೋಗರೋಗಂಗಳು ಸಮಗಾಣಲಾರದೆ 
ಸುಖಸ್ತುತಿ ಲಾಭಕ್ಕೆ ಒಗ್ಗಿ ದು :ಖದ ನಿಂದ್ಯನಷ್ಟಕ್ಕೆ ತಳ್ಳಿ ಕಂದಿ ಕುಂದಿ , 
ಎನ್ನ ದೇಹದ ದುರ್ಗುಣಂಗಳು ಗುರುವಿನಿಂದ ಹೋಗವು, 
ಲಿಂಗದಿಂದ ಹೋಗವು, ಜಂಗಮದಿಂದ ಹೋಗವುಯಂದು, 
ಸಂದೇಹದಿಂದ ಗುರುಭಕ್ತಿಯನುಳಿದು ಲಿಂಗಪೂಜೆಯನುಳಿದು, 
ಜಂಗಮದಾಸೋಹವ ಬಿಟ್ಟು , 
ಶಿವಗಣಂಗಳ ಪರಮಾನುಭಾವವ ಮರೆದು, 
ತನುವಿನಿಚ್ಚೆಗೆ ನಡೆದು, ತನುವಿನಿಚ್ಚೆಗೆ ನುಡಿದು, ತನುವಿನಿಚ್ಛೆಗೆ ಭೋಗಿಸಿ, 
ದುರಾಚಾರಸಂಗಸಮರತಿಯಿಂದ ಪ್ರಮಥಗಣಂಗಳ ಲೇಸು ತೊಲಗಿ, 
ಅರ್ಥಪ್ರಾಣಾಭಿಮಾನದ ಕುಂದುಕೊರತೆಗೊಳಗಾಗಿ 
ಭವದತ್ತ ಮುಖವಾಗಿ, ಅಧೋಕುಂಡಲಿಸರ್ಪನಂ ತೆಗೆದು ಜೀವಿಯಾಗಿರ್ಪುದೆ 
ಪ್ರಥಮದಲ್ಲಿ ತನ್ನ ಅಂತರಂಗದ ತನುಸೂತಕವೆಂಬೆ ಕಾಣಾ 
ನಿರವಯಪ್ರಬು ಮಹಾಂತ ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ, || ೨೭ || 


8808 


ಕಾಯದ ಕಳವಳದ ವಿಲಾಸವಿಭ್ರಮಣೆಗೊಂಡ 
ಮನಸೂತಕದಿರವದೆಂತೆಂದೊಡೆ: 
ಶ್ರೀ ಗುರುಪರಮಾರಾಧ್ಯ ಶಿಕ್ಷಾಕರ್ತನ ಕರುಣಕಟಾಕ್ಷೆಯಿಂದ 
ಮಾರ್ಗಸಯಾಚಾರ ಪ್ರಣಮಜಪಮಾಲೆ 
ಮೀರಿದ ಸಮ್ಯಜ್ಞಾನಾಚಾರ ಪ್ರಣಮಜಪಮಾಲೆ 
ಪರಿಪೂರ್ಣಾಚಾರ ಮಹಾಜ್ಞಾನ ಪ್ರಣಮಜಪಮಾಲೆ 
ಸಚ್ಚಿದಾನಂದ ಸರ್ವಾಚಾರ ಪ್ರಣವದಿರವಂ ಪಡೆದು 
ನವದ್ವಾರದ ನವನಾಳ ನವಚಕ್ರ ನವಕೃತಿ ನವಸಾನಂಗಳೊಳ್ 
ಚಿದ್ವಿಭೂತಿ ಚಿದ್ರುದ್ರಾಕ್ಷಿ ಚಿನ್ಮಂತ್ರಂಗಳಿಂದ 
ಕಾಲಮಾರನ ಮಾಯಾಪ್ರಪಂಚಿನಟ್ಟುಳಿಯು 
ಇಂದಿಂಗೆ ಹಿಂದಾಗಿ ಸರಿಬಿದಿತ್ತೆಂಬಂತೆ ನಿಜನೈಷ್ಠೆಯಿಂ ಮರೆದು 
ಹುಸಿದೇಹಮಾನವರು ಕೆಟ್ಟ ಭೋಗಾಭಿರತಿಯಿಂದೆ 
ಹುಸಿನಡೆಯ ನಡೆದು ಹುಸಿನುಡಿಯ ನುಡಿದು, 
ಗಣಸಮ್ಮೇಳಕ್ಕೆ ದೂರಸ್ಪನಾಗಿ, 
ತಾನು ಹೀನನೆನಿಸಿ, ಮತ್ತೊಬ್ಬರನು ಹಳಿದು, 
ಬರಿದೂಷಣೆಗೊಳಗಾಗಿ , ನಿಜಮುಕ್ತಿಮಂದಿರವೆಂಬ ಗೊತ್ತ ಸೇರದೆ, 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


೬೫ 


ಮರ್ಕಟನಂತೆ ಹಲವು ದೇವತೆ, ಹಲವು ಜಪತಪಾನುಷ್ಟಾನ , 
ಹಲವು ಶಾಸ್ವಾನುಭಾವ, ಹಲವರುಂಡುಟ್ಟು ಬಿಟ್ಟ ಧನಧಾನ್ಯ , 
ಹಲವರೆಂಜಲು ಗಂಧ ರಸ ರೂಪಸ್ಪರಿಶನ ಶಬ್ದ ಮೊದಲಾದ 
ಪಂಚವಿಷಯವೆಂಬ ಅತಿಯಾಸೆ ಆತುರತೆಯಿಂದ ಅಭಿಮಾನಗೆಟ್ಟು 
ಮತಿ ಮಸುಳಿಸಿ ಸ್ತುತಿನಿಂದೆಗಳಿಗೊಳಗಾಗಿ, 
ಗುರುಲಿಂಗಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರಂಗಳಿಂದ, 
ಎನ್ನ ಮನದಭೀಷ್ಟೆ ಕೈಸಾರಲಿಲ್ಲವೆಂದು 
ಸಯ ಸಮ್ಯಜ್ಞಾನ ಸದಾಚಾರ ಸದ್ವರ್ತನೆ ಷಟ್‌ಸ್ಥಲಮಾರ್ಗವ ಬಿಟ್ಟು 
ಮನೋವಿಲಾಸಿಯಾಗಿ ಕಳವಳದಿಂದಿಪುದೆ 
ತನುವಿನೊಳಗಣ ಅಂತರಂಗದ ದ್ವಿತೀಯ ಮನಸೂತಕ ಕಾಣಾ, 
ನಿರವಯಪ್ರಭು ಮಹಾಂತ ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. | ೮ || 


೫೯ 
ಮನಕ್ಕೆ ಮಂಗಳವಾಗಿ ಚೇತನಕೃತಿಯಿಂದ ವಿರಾಜಿಸುವ 
ಪ್ರಾಣಸೂತಕವದೆಂತೆಂದೊಡೆ ವಿಚಾರ : 
ಶ್ರೀಗುರುಘನಗಂಭೀರ ಮೋಕ್ಷಕರ್ತನ ಕರುಣಕಟಾಕ್ಷೆಯಿಂದ 
ಅಣುವಿಂಗಣು ಮಹತ್ತಿಂಗೆ ಮಹತ್ತಾಗಿ ಪರಿಶೋಭಿಸುವಂತೆ 
ಚಿಮ್ಮ ಹವ ಒಳಹೊರಗೆನ್ನದೆ 
ಸಾಕಾರ ನಿರಾಕಾರ ಆಚರಣೆಸಂಬಂಧಗಳಿಂದ ತುಂಬಿ ತುಳುಕಾಡುತ್ತ 
ಲಿಂಗನಡೆ ಲಿಂಗನುಡಿ ಲಿಂಗದೃಢ ಲಿಂಗರತಿ ಲಿಂಗಗತಿಮತಿ, 
ಲಿಂಗಾಂಗಸಂಗಸಮರಸಕೂಟದಭಿಮುಖ ಲಿಂಗಾಭಿಮಾನ, 
ಲಿಂಗಭೋಗೋಪಭೋಗಂಗಳೊಳ್ ತಾನೆ ತಾನಾಗಿರ್ಪ ಶಿಯೋಗೀಶ್ವರನು. 
ಸ್ಕೂಲಸೂಕ್ಷ ವಾದ ವಿಸರ್ಜನೆ ಬಂದೊದಗಿದ ಸಮಯದಲ್ಲಿ ವಿಸರ್ಜಿಸಿ 
ಪ್ರಕ್ಷಾಲ್ಯದಿಂದ ಸುಚಿರ್ಭೂತನಾಗಿ, ಪರಿಣಾಮೋದಕವ ಶೋಧಿಸಿ, 
ಪವಿತ್ರತೆಯಿಂದ ಹನ್ನೆರಡು ವೇಳೆ ಪ್ರಕ್ಷಾಲನಂಗೈದು 
ದಂತಪಕಿಗಳ ತೀಡಿ, ಮುಕ್ಕುಳೋದಕದಿಂದ ಪರಿಣಾಮಿತನಾಗಿ, 
ಒಂದನೇ ವಿಸರ್ಜಿಸಿದಲ್ಲಿ ಉದಕವು ಬಳಸಿ ಪರಿಣಾಮವಾಗಿ, 
ಭಾಂಡವಾದರೆ ಬೆಳಗಿ , ಪಾವುಡವ ತೊಳೆದು ಒಣಹಾಕಿ, 
ಹಸ್ತಪಾದವ ತೊಳೆದು, ಪವಿತ್ರೋದಕದಿಂದ 
ಆರುವೇಳೆ ಗಂಡೂಷಮಂ ಮಾಡಿ 
ಜಿಹ್ನೆಯ ತೊಳೆದು, ತದನಂತರದಲ್ಲಿ ಹರಗುರುಸ್ಮರಣೆಯಿಂದ 
ಸುಗಂಧಯುಕ್ತವಾದ ಪತ್ರಿಪುಷ್ಪವು, 
ಸುರಸಯುಕ್ತವಾದ ಹಣ್ಣು ಕಾಯಿಗಳ ಕೊಯಿದು ಕಂಡಿಸಿ, 
ಭ್ರಮರಾದಿಗಳುಳಿದು ಗುರುಚರಗಣಾರಾಧ್ಯರಿಗೆ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಕೆಲವುಕೊಟ್ಟು ಶರಣೆಂದು, 
ಉಳಿದಂಥವ ತಮ್ಮ ಗೃಹಕ್ಕೆ ತರುವಂಥದೇ 
ಮಾರ್ಗಾಚರಣೆಯ ಕ್ರಿಯಾಚಾರದಿರವೆಂದುದು. 
ಇದಲ್ಲದೆ ಸ್ಕೂಲಸೂಕ್ಷ್ಮವ ವಿಸರ್ಜಿಸಿ 
ತನಗೆ ಜರೂರು ಇದ್ದರೆ ತಂಬಿಗೆ ಹಸ್ತಪಾದವ 
ಮೃತಿಕಾಶೌಚದಿಂದ ಪ್ರಕ್ಷಾಲನಂಗೈದು ನಿರ್ಮಲವೆನಿಸಿ, 
ಶ್ರೀಗುರುಲಿಂಗಜಂಗಮದ ನೆನಹು 
ನಿರ್ಧಾರವಾಗಿ ನಿಂದ ಭಕ್ತಮಹೇಶ್ವರರು 
ಜಿಹ್ವಾಗ್ರವ ಪ್ರಕ್ಷಾಲ್ಯವಂ ಮುಂದಿಟ್ಟು 
ಆ ಜಿಹ್ವಾಗ್ರದಲ್ಲಿ ಚರಿಸುವ ಪರಮಾನಂದಜಲವ ತೂಪಿರಿಸುತ್ತ 
ಸುಗಂಧರಸದ್ರವ್ಯಂಗಳ ಕ್ರಿಮಿಕ್ರಿಮಿಗಳ ಕಂಡ್ರಿಸಿ 
ಎಂಜಲವನುಳಿದು ಸುಚಿತ್ರ ಹಸ್ತದಿಂದೆತ್ತಿಕೊಂಬುವುದೆ 
ಆಚರಣೆಯೊಳಗಿನ ಸಂಬಂಧವ ಮೀರಿದ ಕ್ರಿಯಾಚರಣೆಯನಿಸಿತ್ತು 
ಗಣಾರಾಧ್ಯರಿಗೆ ಈ ನಿರ್ಣಯಗಳನರಿಯದೆ 
ತಾ ನಿರ್ಮಲ ಪರಿಪಕ್ವವಾದ ವರ್ಮಾದಿವರ್ಮವಗಾಣದೆ 
ಸ್ಕೂಲಸೂಕ್ಷ್ಮ ವ ವಿಸರ್ಜಿಸಿ, ಹಸ್ತಪಾದವ ತೊಳೆದು, 
ತಂಬಿಗೆಯ ಬೆಳಗಿಕೊಂಡು ಬರುವ ಪಥದಲ್ಲಿ ಸುರಸದ್ರವ್ಯವಂ ಕಂಡು 
ಕ್ರಯ ವಿಕ್ರಯವ ಮಾಡಿ , ಸೆರಗಿನಲ್ಲಿ ಕಟ್ಟಿ , 
ಬರುವಷ್ಟರೊಳಗೆ ಸುಗಂಧಯುಕ್ತವಾದ ಪುಷ್ಪಪತ್ರಿಗಳ ಕಂಡು, 
ಅತಿಮೋಹವಿಟ್ಟು , ಸಂಭ್ರಮದಿಂದ ನಿಂದು, 
ಜಿಹ್ವಾಗ್ರವತೊಳೆಯಲಿಲ್ಲವುಯೆಂದು 
ಸಂಕಲ್ಪದಿಂದ ಭ್ರಾಂತುಭ್ರಮೆಚಿತ್ತನಾಗಿ , 
ಅಂತರಂಗದಲ್ಲಿ ಬಿಡಲಾರದ ಅತಿಯಾಸೆ, ಕೇಳಲಾರದ ಸಂಶಯಗಳಿಂದ 
ತೊಳತೊಳಗಿ ಹೋಯಿದಾಡುತಿರ್ಪುದೆ 
ತೃತೀಯದಲ್ಲಿ ಮನದೊಳಗಣ ಅಂತರಂಗದ ಪ್ರಾಣಸೂತಕ ಕಾಣಾ 
ನಿರವಯಪ್ರಭುಮಹಾಂತ ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. || ೯ || 


೬೦ 


ಪ್ರಾಣಕ್ಕೆ ತತ್ರಾಣವಾದ ಜೀವಸೂತಕವದೆಂತೆಂದೊಡೆ: 
ಶ್ರೀಗುರು ತತ್ಪರಂಜ್ಯೋತಿರ್ಮಯ 
ಸಾಕ್ಷಾತ್‌ನಿರ್ವಾಣಪದನಾಯಕ ಷಟ್‌ಸ್ಥಲ ಬ್ರಹೋಪದೇಶವ 
ಕರುಣಕಟಾಕ್ಷೆಯಿಂದ ಲಿಂಗಕ್ಕೆ ಲಿಂಗೋಪದೇಶ, 
ಮನಕ್ಕೆ ಮಂತ್ರೋಪದೇಶ, ಪ್ರಾಣಕ್ಕೆ ನಿಜೋಪದೇಶ, 
ಜೀವಕ್ಕೆ ಜ್ಞಾನೋಪದೇಶದಿಂದ ಕಾಯ ಶುದ್ಧಪ್ರಸಾದವಾಯಿತ್ತು 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


ಮನ ಸಿದ್ಧಪ್ರಸಾದವಾಯಿತ್ತು ಪ್ರಾಣ ಪ್ರಸಿದ್ದಪ್ರಸಾದವಾಯಿತ್ತು 
ಜೀವ ಪ್ರಸನ್ನಪ್ರಸಾದವಾಯಿತ್ತು 
ಇನ್ನೆನಗೇತರ ಭಯವೆಂದು ಪರಮಪದದ ದೃಢತೆ ನೆಲೆಗೊಂಡು, 
ಹಿಂದಣ ಪಾಪ ಮುಂದಣ ಭೀತಿಯ ಮರೆದು, 
ತನ್ನಷ್ಟತನುವೆ ಅಷ್ಟಾವರಣದಲ್ಲಿ 
ಅಷ್ಟಾವರಣವೆ ತನ್ನಷ್ಟಾಂಗದಲ್ಲಿಕೂಟಸ್ತವಾಗಿ, 
ಭಿನ್ನದೋರದೆ ತಾನುತಾನಾಗಿ ನಿಜಮುಕ್ತಿಮಂದಿರವ ಹೊಕ್ಕು, 
ಮೇಲೆ ಇಹಲೋಕದ ಭೋಗ ಪರಲೋಕದ ಮೋಕ್ಷನಾಗಬೇಕೆಂದು 
ಅಷ್ಟವಿಧಾರ್ಚನೆ ಷೋಡಶೋಪಚಾರಗಳಿಂದ 
ಗುರುಪೂಜೆ ಲಿಂಗಾರಾಧನೆ ಜಂಗಮಾರಾಧನಾರ್ಪಣವ ಮಾಡಬೇಕೆಂದು 
ಅರ್ಪಿತಾವಧಾನವ ತೊರೆದು ಉಪಚಾರಗಳಿದಲ್ಲಿಗೆ ಹೋಗಿ 
ಬೇಡಿ ಬೇಡಿ ಕಾಡಿ ಕಾಡಿ,ಕೊಟ್ಟರೆ ಸ್ತುತಿಸಿ , 
ಕೊಡದಿದ್ದರೆ ನಿಂದ್ಯಕ್ಕೊಳಗಾಗಿ, 
ಹರಿಯ ಮೊರೆಯೊಯಂದು ರಿಣಪಾತಕರಾಗಿ, 
ಆಡಂಬರಾರಾಧನೆಗಳ ಮಾಡಿ, 
ಈ ರೀಣ ಎಂದಿಗೆ ಹೋದೀತೋ ಗುರುವೆಯೆಂದು ಜಡೆನುಡಿಗಳ ಬಿಟ್ಟು 
ಕ್ರೀಣಾತ್ಮರಿಗೆ ಹೇಳಿ ಕರಗಿಕೊರಗಿ, 
ಶೀತೋಷ್ಣಾದಿಗಳ ಬಾಧೆಗಳ ದೆಸೆಯಿಂದ ಪ್ರಮಥಾಚಾರವ ಮರೆದು 
ಭವರೋಗಿಯಾಗಿರ್ಪುದೆ 
ಚತುರ್ಥದಲ್ಲಿ ಪ್ರಾಣದೊಳಗಣ ಅಂತರಂಗದ 
ಜೀವ ಸಂಕಲ್ಪಸೂತಕವಿದೀಗ ಪೂರ್ವಕರ್ಮಕೃತ್ಯ ಕಾಣಾ 
ನಿರವಯಪ್ರಭುಮಹಾಂತ ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. || ೬೦ | | 

೬೧ 
ಜೀವಕ್ಕೆ ಸಂಜೀವನವಾದ ಭಾವಸೂತಕವದೆಂತೆಂದೊಡೆ: 
ಶ್ರೀಗುರು ನಿರವಯ ಪರಿಪೂರ್ಣಬ್ರಹ್ಮ 
ಸಚ್ಚಿದಾನಂದ ಕರುಣಕಟಾಕ್ಷೆಯಿಂದೆ 
ಮಾರ್ಗಕ್ರಿಯಾಚರಣೆಯ ಮೀರಿದ ಕ್ರಿಯಾಚರಣೆ 
ಷಟ್‌ಸ್ಥಲಾನುಭಾವದಾರ್ಚನೆ ಅರ್ಪಣಗಳಿಂದಕೂಡಿ 
ಒಂದೂಡಲಾಗಿ ಎರಡಳಿದು, 
ತಾನೆ ಗುರುಸ್ವರೂಪ, ತಾನೆ ಲಿಂಗಸ್ವರೂಪ, 
ತಾನೆ ಜಂಗಮಸ್ವರೂಪ, ತಾನೆ ಪಾದೋದಕಪ್ರಸಾದ, 
ತನ್ನ ಚಿತ್ಪಭೆಗಳ ಚಿದ್ವಿಭೂತಿರುದ್ರಾಕ್ಷಿ ಮಂತ್ರ , 
ತಾನೆ ಅನಾದಿ ಪರವಸ್ತುವಾದುದರಿಂದ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಆ ಪರಮಗುರು ಬಂದು ತನುವಿನ ಕೊನೆಮೊನೆಯೊಳಗೆ 
ಮಹದರುವಾಗಿ ನೆಲೆಗೊಂಡಿರ್ಪನು. 
ಪರಿಪೂರ್ಣಲಿಂಗ ಬಂದು ಸರ್ವೆಂದ್ರಗಳಲ್ಲಿ ತುಂಬಿತುಳುಕಾಡುತಿರ್ಪನು . 
ಪರಮಾನುಭಾವಜಂಗಮ ಬಂದು ಸತ್ಕರಣಂಗಳಲ್ಲಿ 
ಬೆಳಗ ಬೀರುತಿರ್ಪನು. 
ಚಿತ್ಪಾದೋದಕಪ್ರಸಾದವಜ್ಯೋತಿರ್ಮಯ ಕಳೆಗಳೆ 
ಸರ್ವಾಂಗದಿ ತುಂಬಿ ಬಿಂಬಿಸುತಿರ್ಪವುಯೆಂಬ ಬೆಳಗ ಕಂಡ ಮೇಲೆ 
ಅಸತ್ಯ ಅನಾಚಾರ ಅಜ್ಞಾನ ಕ್ರಿಯಾಚಾರ 
ಭ್ರಷ್ಟರಸಂಗವೆ ಭಯಭಂಗವೆಂಬ 
ಹರಗುರು ನಿರೂಪಣವ ಕಂಡು , 
ಬಿಡಲಾರದೆ ಅವರೊಡವೆರದು, ಸಮರಸಕ್ರಿಯೆಗಳ ಬಳಸಿ, 
ಬಯಲಬ್ರಹ್ಮವಾಗಬೇಕೆಂದು ಭ್ರಾಂತುಭ್ರಮೆಗೊಂಡು, 
ಬಯಸಿ ಬಡವಾಗಿರ್ಪುದೆ 
ಪಂಚಮದಲ್ಲಿ ಜೀವನೋಳಗಣ ಅಂತರಂಗದ ಭಾವಸೂತಕ ಕಾಣಾ 
ನಿರವಯಪ್ರಭುಮಹಾಂತ ಸಿದಮಲ್ಲಿಕಾರ್ಜುನಲಿಂಗೇಶ್ವರ. || ೬೧ || 


ಇಂತೀ ಪಾತಕಸೂತಕಗಳ ಬಾಹ್ಯಾಂತರಂಗದೊಳ್ 
ನಿಜಪ್ರಸನ್ನ ಪರಿಪೂರ್ಣಾನಂದಶ್ರೀಗುರುಕಟಾಕ್ಷದಿಂದ, 
ಮಹಾಜ್ಞಾನವೆಂಬಾಯುಧವಿಡಿದು ಕಡಿದು ಕಂಡರಿಸಿ, ಬಿಡುಗಡೆಚಿತ್ತರಾಗಿ , 
ಸತ್ಯಶುದ್ದ ನಡೆನುಡಿಗೆ ಚೈತನ್ಯವಾದ, 
ಮಾರ್ಗಾಚಾರ ಮೀರಿದಾಚಾರಗಳನಾಚರಿಸಬೇಕಾದ ಕಾರಣದಿಂದ 
ಮುಂದೆ ಸರ್ವಾಚಾರದ ಘನತೆಯನುಸುರುವೆನು. 
ಶ್ರೀಗುರುಕರುಣದೊಳ್ ಆ ನಿಲುಕಡೆಯೆಂತೆಂದೊಡೆ: 
ಅಯ್ಯಾ ಆಚಾರವೆ ಯೋಗ್ಯ ಗುರು, 
ಆಚಾರವೇ ಯೋಗ್ಯಪಾದೋದಕ ಪ್ರಸಾದ, 
ಆಚಾರವೆ ಯೋಗ್ಯವಾದ ವಿಭೂತಿ ರುದ್ರಾಕ್ಷಿ ಮಂತ್ರ , 
ಆಚಾರವೆ ಯೋಗ್ಯವುಳ್ಳ ಭಕ್ತ ಮಹೇಶ ಪ್ರಸಾದಿ 
ಪ್ರಾಣಲಿಂಗಿ ಶರಣ್ಯಕ್ಕೆ ನಿರವಯವಸ್ತು ನೋಡಾ. 
ಆಚಾರವೇ ಭಕ್ತ ಅನಾಚಾರವೆ ಭವಿ , 
ಆಚಾರವೆ ಪ್ರಮಥಗಣಾರ್ಪಿತ, ಅನಾಚಾರವೆ ಪ್ರಮಥಗಣಕ್ಕನಾರ್ಪಿತ , 
ಆಚಾರವೆ ಕೈವಲ್ಯಪದ , ಅನಾಚಾರವೆ ಭವದೋಕುಳಿ, 
ಆಚಾರವೆ ಪರಶಿವನ ಘನಕ್ಕೆ ಘನಮಾರ್ಗ, 
ಅನಾಚಾರವೆ ನರಸುರಹರಿಯುಜ ಇಂದ್ರಾದಿಗಳ 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


ಅಪಮಾನದ ಯೋಗ್ಯಮಾರ್ಗ . 
ಈ ಗುರುವಾಕ್ಯವನರಿದು, ಎಚ್ಚರದಳೆದು, 
ತಾ ಬಂದ ಮುಕ್ತಿದಾರ, ತಾನಿರುವ ನಿಜಮುಕ್ತಿಮಂದಿರ, 
ತಾ ಬಯಲಾಗಿಹೋಗುವ ನಿರಂಜನದುಳುವೆಯ ತಿಳಿದು, 
ಮರವೆಯಂಬ ಮಾಯಾಪಾಶಕೊಳಗಾಗದೆ , 
ಮಹದರುವಿನ ಗುರುಮಾರ್ಗದಿರವನರಿದು ನಡೆನುಡಿ ದೃಢಚಿತ್ತರಾಗಿ 
ಚಿದ್ದನಲಿಂಗತನು ಲಿಂಗಮನ ಲಿಂಗಪ್ರಾಣ ಲಿಂಗಭಾವ 
ಲಿಂಗಕರಣೇಂದ್ರಿಯ ಭೋಗೋಪಭೋಗ ಲಿಂಗ ಸತಿಸುತ ಪಿತಮಾತೆ 
ಲಿಂಗಾರಾಧನೆ ಲಿಂಗಾರ್ಪಣ ಲಿಂಗಾನುಭಾವ ಲಿಂಗೈಕ್ಯನು. 
ಸಾರದ ಚಿದ್ರೆಳಗಿನ ತಿಳುಹು ಅಚೋತಿ 
ಪರಮಪಾತಕಸೂತಕವ ಸರ್ವಾವಸ್ಥೆಗಳಲ್ಲಿ ಮರೆದು, 
ನಿಮ್ಮ ನಿಜ ಚಿತ್ಕಳ ನೀನರಿದರೆ ಅನಾದಿಪ್ರಮಥಗಣದತ್ತ ಬನ್ನಿ . 
ನಿಮ್ಮ ನಿಜ ಚಿಟ್ಟೆಳಗಿನ ಕಳೆಗಳೊಪ್ಪುವ ಅಷ್ಟಾವರಣವ ಮರೆದರೆ 
ಅಜಹರಿಸುರರು ಬದ್ರಭವದತ್ತ ಹೋಗಿರಯ್ಯಯೆಂದು, 
ಕಲ್ಯಾಣದೊಳ್ ಪ್ರಮಥಗಣಸಾಕ್ಷಿಯಾಗಿ 
ಕಲಕೇತಯ್ಯಗಳು ನುಡಿದ ಪ್ರಸ್ತಾವದ ವಾಕ್ಯ ಕಾಣಾ 
ನಿರವಯಪ್ರಭುಮಹಾಂತ ಸಿದಮಲ್ಲಿಕಾರ್ಜುನಲಿಂಗೇಶ್ವರ. || ೨ || 

- ೬೩ 
ಆ ಕಲಕೇತಯ್ಯಗಳು ಗುಪ್ತಪಾತಕಸೂತಕದ 
ಅನಾಚಾರದYಜಯಾಮಾರುತನಾಗಿ ಕಂಡಿಸಿ ನುಡಿದ 
ನಿರೂಪಣವೆಂಬ ಮೋಡವನೊಡಿಸಿ ಪವಿತ್ರರೆನಿಸುವ 
ನಿಮಿತ್ಯಾರ್ಥ ಮೊದಲಾದ ಅರೆಭಕ್ತರೆಲ್ಲ ಒಂದೂಡಲಾಗಿ ಶರಣುಹೊಕ್ಕು, 
ಹಸ್ತಾಂಜುಲಿತದೊಳ್ ನಿಂದು, ದೃಢಭಕ್ತಿಯಿಂದ ಹದುಳಿಗರಾಗಿ, 
ಮೃದುತರ ಕಿಂಕರನುಡಿಗಳಿಂದ ನುಡಿದ ಪ್ರತ್ಯುತ್ತರ : 
ಹರಹರ ಹಿಂದೆ ತಪ್ಪಿ ನಿಮ್ಮ ಘನಾಚಾರ ಸನ್ಮಾರ್ಗವ ಬಿಟ್ಟು , 
ಪರಮಪಾತಕ ಸೂತಕವಾಚರಿಸಿದಕ್ಕೆ ಎಡವಿಬಿದ್ದು 
ಪ್ರಮಥಗಣಾಜೆಗಳೊಳಗಾಗಿ, ಭವಸಮುದ್ರವ ದಾಂಟಿ, 
ನಿಮ್ಮ ನಿಜಮುಕ್ತಿಪದವೆಂಬ ತೊತ್ತುಸೇವೆಗೆ ನಿಂದೆವು. 
ಇನ್ನು ತಪ್ಪಿದರೆ ನಮ್ಮ ಪ್ರಮಾಣವೆ ನಮಗೆ ಮೃತ್ಯುವಾಗಿ, 
ಸದ್ದರ್ಮವ ಸೇರದಂತೆ ಅಡ್ಡನಿಂದು, ಭವಾರಣ್ಯಕ್ಕೆ ನೂಂಕಲಿ, 
ಅದಕ್ಕೆ ಪ್ರಮಥಗಣವೆ ಸಾಕ್ಷಿಯಾಗಿರುವರು. 
ಅವರಾರೆಂದೊಡೆ: 
ಭಕ್ತಿಸ್ಥಲಕ್ಕೆ ಕಾರಣಿಕರು ಹಿರಿದಂಡನಾಥ, 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


IND 


ಮಹೇಶ್ವರಸ್ಥಲಕ್ಕೆ ಕಾರಣಿಕರು ವೀರಗಂಟೆ, 
ಪ್ರಸಾದಿಸ್ಥಲಕ್ಕೆ ಕಾರಣಿಕರು ಮರುಳಶಂಕರತಂದೆಗಳು, 
ಪ್ರಾಣಲಿಂಗಿಸ್ಥಲಕ್ಕೆ ಕಾರಣಿಕರು ಮುಗಸಂಗಪ್ಪನವರು, 
ಶರಣಸ್ಥಲಕ್ಕೆ ಕಾರಣಿಕರು ಚಿಕ್ಕದಂಡನಾಥ, 
ಐಕ್ಯಸ್ಥಲಕ್ಕೆ ಕಾರಣಿಕರು ಅಜಗಣ್ಣತಂದೆಗಳು , 
ನಿರವಯಸ್ಕಲಕ್ಕೆ ಕಾರಣಿಕರು ಗುಹೇಶ್ವರ ಅಲ್ಲಮಪ್ರಭುಸಾಕ್ಷಿಯಾಗಿ, 
ನಿಮ್ಮ ಸರ್ವಾಚಾರಸಂಪದಸ್ವಲಕ್ಕೆ ಸಲ್ಲದಂತೆ 
ಭವಜೀವಿಗಳಾಗಿ ಹೋಗುವುದಕ್ಕೆ , 
ನಮ್ಮ ಮೂಲ ಚಿತ್ತುವಿನಲ್ಲುದಯವಾದ 
ಚಿದ್ರಹ್ಮಮೂರ್ತಿ ಪರಶಿವಲಿಂಗಮಂತ್ರದಿರವು 
ತೊಲಗುವುದೆ ಪ್ರಮಾಣು, 
ಇದಕ್ಕೆ ಸಂದುಸಂಶಯವಿಲ್ಲವು. 
ಅದೇನುಕಾರಣವೆಂದೊಡೆ: 
ಹಿಂದೆ ಮಾಡಿದಂಥ ಪ್ರಮಥಗಣ ಬಿನ್ನಪದ ಕಕ್ಕಯ್ಯಗಳ 
ನಿಜಮೋಕ್ಷದ ಪರಮಾಮೃತಪ್ರಸಾದ, 
ದೇವರದಾಸಯ್ಯಗಳ ಮಹದರುವಿನ 
ಆಚಾರಪರಿಧಿಯಾದ ಪಾವುಡದ ಸಾಕ್ಷಿ. 
ಶಿವಲೆಂಕಮಂಚಣ್ಣಗಳ ಜಪಮಾಲೆಯನೊಳಕೊಂಡರಿವಿನ ಶಿವದಾರ, 
ಘಟ್ಟಿವಾಳಪ್ಪನ ಚಿತ್ಪಭಾಪುಂಜರಂಜಿತವಾದ 
ಶ್ರೀಮದ್ದನಭಸಿತವೆ ಸಾಕ್ಷಿ ಕಾಣಾ ತಂದೆಗಳಿರಾಯೆಂದು ಶರಣುಹೊಕ್ಕು, 
ಶ್ರೀಗುರುಲಿಂಗಜಂಗಮಗಣಾರಾಧ್ಯರಿಗೆ 
ಪರಮಾನಂದಪ್ರಸಾದ ಸಲಕುಳದನುವರಿದು 
ಶರಣಸಂದೋಹದಿಂದ ಎಮ್ಮ ಕಾಯಾರ್ಪಣ 
ಕರಣಾರ್ಪಣ ಭಾವಾರ್ಪಣ ಪರಿಣಾಮಾರ್ಪಣ 
ಪರಿಪೂರ್ಣಾರ್ಪಣವೆಂಬ 
ಅಭಿವೃದ್ಧಿಗೆ ಕಾರಣಕರ್ತರು, 
ನೀವೇ ಗತಿ, ನೀವೇ ಮತಿ, ನೀವೇ ಹಿತ, ನೀವೇ ಪಿತ, ನೀವೇ ಮಾತೆ, 
ನೀನೆಮಗೆ ಸರ್ವಚೈತನ್ಯವಯ್ಯಾ. 
ನೀನೆಮಗೆ ಅಭಿಮಾನವೆಂಬ ದಯಾಂತಃಕರಣವಿಟ್ಟು 
ಭವಾರಣ್ಯವೆಂಬ ಪರಿಭವಬಾಧೆಗೆ ಹಿಂದಕ್ಕೆ ತಿರುಗದಂತೆ ಕೃಪೆಮಾಡಿ, 
ನಿಮ್ಮಿಷ್ಟಲಿಂಗದಕಳೆ ಕ್ರಿಯಾಚಾರಶುದಪ್ರಸಾದ ನಡೆಪರುಷ, 
ನಿಮ್ಮ ಪ್ರಾಣಲಿಂಗದಕಳೆ ಜ್ಞಾನಾಚಾರಸಿದಪ್ರಸಾದ ನುಡಿಪರುಷ , 
ನಿಮ್ಮ ಭಾವಲಿಂಗದಕಳೆ ಭಾವಾಚಾರಪ್ರಸಿದಪ್ರಸಾದ ನೋಟರುಷ, 
ನಿಮ್ಮಣುಲಿಂಗದಕಳೆ ಧರ್ಮಾಚಾರಪ್ರಸನ್ನಪ್ರಸಾದ ಹಸ್ತಪರುಷ, 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


ನಿಮ್ಮ ಪರಮಾಣುಲಿಂಗದಕಳ ಸರ್ವಾಚಾರ 
ಚಿತ್ಪಭಾಪ್ರಸಾದ ಭಾವಪರುಷ, 
ನಿಮ್ಮ ಚಿದ್ಘನಮಹಾನಿರವಯಲಿಂಗದಕಳೆ 
ಪರಿಪೂರ್ಣಾಚಾರ ಪರಿಪೂರ್ಣಪ್ರಸಾದದ ಸರ್ವಾಂಗಪರುಷವಿತ್ತು 
ಪರಮಪವಿತ್ರಪ್ರಸಾದವೆನಿಸಿ, 
ನೀನರ್ಪಿಸಿದ ನಿಜಶೇಷಪ್ರಸಾದವ ಮಾಡಿ ನಿತ್ಯಮುಕ್ತರೆನಿಸಿರಯ್ಯಾ 
ಪ್ರಮಥಗಣವೆ ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮವೆಂದು, 
ಪರಿಪೂರ್ಣಭಕ್ತಿಯಿಂದ ಕಿನ್ನರಯ್ಯಗಳೆ ಮೊದಲು 
ಇಳೆಹಾಳ ಬ್ರಹ್ಮಯ್ಯಗಳು ಕಡೆಯಾದ 
ಮುನ್ನೂರರವತ್ತು ಕಡೆಯಾದ 
ಮುನ್ನೂರರವತ್ತು ಗಣಾರಾಧ್ಯರು, 
ಕಲಕೇತ ಮೊದಲಾದ ನಿಜವೀರಶೈವ ಸದ್ಧರ್ಮಿಗಳಿಗೆ ಅಭಿನಂದಿಸಿ 
ಘನಮನಸಾಕ್ಷಿಯಾಗಿ ಹಸ್ತಾಂಜುಲಿತದೊಳ್ ನಿಂದಿರ್ಪರು ಕಾಣಾ 
ನಿರವಯಪ್ರಭು ಮಹಾಂತ ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. || ೬೩ || 


ಪೂರ್ವವನಳಿದುಳಿದು ಪುನರ್ಜಾತರಾದ 
ಕಿನ್ನರಯ್ಯ ಮೊದಲಾದ ಮುನ್ನೂರರವತ್ತು ಗಣಸಮೂಹದ 
ಕಿಂಕುರ್ವಾಣಭಕ್ತಿಬಿನ್ನಹಕ್ಕೆ ಕಲಕೇತ ಕಲಿಗಣರು ಮೊದಲಾದ 
ನಾನೂರಹತ್ತು ಗಣಾರಾಧ್ಯರು ಕಂಪನವೇರಿ, ಹದುಳಿಗರಾಗಿ, 
ಹರಹರಾ ನಮೋ ನಮೋಯೆಂದು ಹಸ್ತಾಂಜುಳಿತದೊಳ್ ನಿಂದು, 
ನಮ್ಮ ಮೇಲೆ ಬಹುಭಾವವ ಹೊರಿಸುವರೆ, 
ನೀವುಕೊಟ್ಟ ಮಹದರುವಿನಾಚಾರ , 
ನೀವುಕೊಟ್ಟ ನಿಜವೀರಶೈವ ಭಕ್ತಿಜ್ಞಾನವೈರಾಗ್ಯದಾಚರಣೆ, 
ನೀವುಕೃಪೆಮಾಡಿದ ಪರಿಪೂರ್ಣ ಪ್ರಸನ್ನ ಹರುಷದ 
ನಿಧಿವಿಧಾನ ಸಂಬಂಧಸುಧಾರಸ , 
ಶರಣುಶರಣಾರ್ಥಿ, ನಮ್ಮ ಗೃಹವ ಪ್ರಸನ್ನಪ್ರಸಾದಮೂರ್ತಿ 
ಶ್ರೀಗುರುಲಿಂಗಜಂಗಮ ಒಡಗೂಡಿ, 
ದಯಾಂತಃಕರಣವಿಟ್ಟು ಕೃಪೆಮಾಡಿ, 
ನಿಮ್ಮ ಮೋಹದ ಕಂದಗಳೆಂದು ತಪ್ಪ ನೋಡದೆ ಒಪ್ಪವಿಟ್ಟು, 
ಪರಿಪೂಜ್ಯರ ಮಾಡಿ ಆರೈವುದೆ ನಿಮ್ಮ ಧರ್ಮವಯ್ಯಾ . 
ನಾವು ಅನಂತ ನಡೆನುಡಿ ದೃಢನೈಷ್ಠೆ ತಪ್ಪಿದ ತಪ್ಪುಕರು, 
ನಮ್ಮಲ್ಲಿ ಗುಣವ ನೋಡುವರೆ ಅಣುಮಾತ್ರ ಹುರುಳಿಲ್ಲದಜ್ಞಾನಿಗಳು . 
ನೀವು ನಾವು ಒಂದೊಡಲಾಗಿ, ಪರಿಪೂರ್ಣ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ನಡೆನುಡಿ ಚೈತನ್ಯವ ಸಾಧಿಸಬೇಕಲ್ಲದೆ, 
ನಾವೇನು ಪೂರ್ಣಜ್ಞಾನಿಗಳೆ ನಿಮ್ಮ ವಿಜ್ಞಾಪಿಸುವುದಕ್ಕೆ ? 
ಎಂದು ತಮ್ಮ ಗೃಹಂಗಳಿಗೆ ಬಿಸಿ, 
ಮುನ್ನೂರರವತ್ತು ಸಮ್ಮೇಳ ಮೊದಲಾದವರು 
ನಾನೂರಹತ್ತು ಗಣಾರಾಧ್ಯರು ಸಹವಾಗಿ 
ಏಳನೂರೆಪ್ಪತ್ತು ಅಮರಗಣಂಗಳಲ್ಲಿ 
ಚಿಕ್ಕದಂಡನಾಥನ ಸಮಯಾಚಾರ 
ಅಚ್ಚಪ್ರಸಾದಿಜಂಗಮ ಮೂರುಸಾವಿರ , 
ನಿಚ್ಚಪ್ರಸಾದಿಜಂಗಮ ಮೂರುಸಾವಿರ , 
ಸಮಯಪ್ರಸಾದಿಜಂಗಮ ಮೂರುಸಾವಿರ ಕೂಡಿ ಗಣಿತವ ಮಾಡಲಾಗಿ, 
ಹನ್ನೆರಡುಸಾವಿರ ಪರಿಪೂರ್ಣಪ್ರಸಾದ ಜಂಗಮ ಮುಂತಾದ 
ದಂಡನಾಥನ ಅರ್ಪಿತಾವಧಾನದ ಸಮಯಾಚಾರದಲ್ಲಿ 
ಪಾದತೀರ್ಥವ ಲಿಂಗಕ್ಕರ್ಪಿಸಿ, ಲಿಂಗತೀರ್ಥವ ಸ್ವೀಕರಿಸಿ, 
ಹಸ್ತಸ್ಸರಿಶನವಾದ ಶುದ್ಧಪ್ರಸಾದವ ಲಿಂಗಕ್ಕರ್ಪಿಸಿ, 
ಲಿಂಗದಿಂದುಳುಮೆಯಾದ ಸಿದ್ಧಪ್ರಸಾದವ ಸ್ವೀಕರಿಸಿ, 
ಪಾದೋದಕ ಭಸೋದಕ ಮಂತ್ರೋದಕಸಂಬಂಧವಾದ 
ಪರಮಾನಂದಜಲದಿಂದ ಕಂಡಿತವೆನಿಸಿ, 
ಪ್ರಸಿದ್ಧಪ್ರಸಾದಿಗಳಿಗೆ ಕಿಂಕುರ್ವಾಣಭಕ್ತಿಭ್ರತ್ಯತ್ವದಿಂದ 
ಆಚಾರಕ್ರಿಯಾಜ್ಞಾನಗಳ ಬೆಸಗೊಂಡು, 
ಪಟ್ಟ ಲಮಾರ್ಗಸಾಧನೆಗಳಿಂದ ಪರಿಶೋಭಿಸುವ 
ಶುದ್ದಸಿದ್ಧಪ್ರಸಿದ್ಧಪ್ರಸಾದಿಜಂಗಮವು 
ಇಪ್ಪತ್ತುನಾಲ್ಕುಸಾವಿರ ಕೂಡಿ, ಗಣಿತವ ಮಾಡಲಾಗಿ , 
ಮೂವತ್ತಾರುಸಾವಿರ ಜಂಗಮವೆ 
ದಂಡನಾಥನರ್ಧಾಂಗಿ ಚಿತ್ಪಭಾಪುಂಜರಂಜಿತೆ, 
ಮಹಾರಾಜಾಧಿರಾಜನಾಯಕಿ ನೀಲಲೋಚನೆಯರ 
ಕರಮನಭಾವದ ಕೊನೆಮೊನೆಯಲ್ಲಿ ಬೆಳಗುತಿಪ್ಪರು. 
ಇಂತೆಸೆವ ಮೂವತ್ತಾರುಸಾವಿರ ಜಂಗಮವು 
ಏಳನೂರೆಪ್ಪತ್ತಮರಗಣಂಗಳೆಲ್ಲ ಒಂದೂಡಲಾಗಿ 
ಮಾರ್ಗಾಚಾರ ಕ್ರಿಯಾಕಾಯಾರ್ಪಣದ್ರವ್ಯಗಳ 
ಲವಣಮಿಶ್ರಂಗಳೊಳ್ ಪಾಕಂಗೈದು, ಸಾವಧಾನದಿರವನರಿದಂಗವಾಗಿ, 
ಲಿಂಗವೆ ತಾನುತಾನಾಗಿರ್ಪ ಆಚಾರವರಿದು, 
ಮಿಂದಾಚಾರ ಕ್ರಿಯಾಕರಣಾರ್ಪಣದ್ರವ್ಯಗಳ ಸಾವಧಾನದಿರವನರಿದು, 
ಪ್ರಾಣವಾಗಿ , ಪ್ರಾಣಲಿಂಗಾರ್ಪಣವ ಮಾಡಿ, 
ಪ್ರಾಣಲಿಂಗಮೂರ್ತಿ ತಾನಾಗಿರ್ಪುದೆ 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


ಆಚಾರದಿರವು ; ಪರಿಪೂರ್ಣಾಚಾರಕ್ರಿಯೆ. 
ಭಾವಾರ್ಪಣದ್ರವ್ಯಗಳ ಸಾವಧಾನದಿರವರಿದು, 
ಪೂರ್ಣಾನುಭಾವವಾಗಿ, ಭಾವಲಿಂಗಾರ್ಪಣವ ಮಾಡಿ, 
ಭಾವಲಿಂಗಮೂರ್ತಿ ತಾನಾಗಿರ್ಪುದೆ ಆಚಾರದಿರವು. 
ಈ ಆಚಾರಮಾರ್ಗ ಹೊದ್ದದಂತೆ ಘನಮಹದರುವಿನ 
ಪ್ರಸನ್ನಪ್ರಸಾದ ಭಕ್ತಿಪಾವುಡವೆಂದು ಕೊಟ್ಟು ಕೊಂಬ 
ಭಕ್ತಂಗೆ ಮಾಡಿ ನೀಡುವ ಕಾಯಕ, 
ಮಹೇಶಂಗೆ ಬೇಡಿನೀಡುವ ಕಾಯಕ, 
ಇವರಿಬ್ಬರಿಗೆ ಚೈತನ್ಯವಾಗಿ ಸ್ವಯಜಂಗಮ 
ಚರಜಂಗಮ ಪರಜಂಗಮವೆನಿಸಿ, 
ನಿಜವಿರಕ್ತಿಯಂ ತಳೆದೊಪ್ಪಿ ಆಚಾರದರುವ 
ಎಚ್ಚರವೆಚ್ಚರವೆಂದು ಇಚ್ಛೆಯ ನುಡಿದು , 
ಮಲತ್ರಯವೆಂಬ ಬಚ್ಚಲೋಕುಳಿಯಲ್ಲಿ ಬೀಳದೆ 
ಪವಿತ್ರವಕೊಟ್ಟು, ಪವಿತ್ರವ ಕೊಂಡು, 
ಭಕ್ತ ಮಹೇಶ್ವರರಿಗೆ ತಾಣವಾಗಿರ್ಪುದೆ ಜಂಗಮದಕಾಯಕ. 
ಇಂತೀ ಕಾಯಕವೆ ಕೈವಲ್ಯವೆಂದು ನಂಬಿ ನಚ್ಚಿ ಮಚ್ಚಿ , 
ತಮ್ಮ ತಾವರಿದು, ದೇಹಾದಿ ಭೋಗಭುಕ್ತಯೋಗಸಾಧನೆ 
ಫಲಪದಮೋಕ್ಷಾಪೇಕ್ಷೆಗಳ ಮರೆದಿಪ್ಪವರ ಕಾರಣಿಕರು ಕಾಣಾ, 
ನಿರವಯಪ್ರಭು ಮಹಾಂತ ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. || ೬೪ || 


೬೫ 


ಪರತತ್ವದಿರವನರಿಯದೆ, ಕಟ್ಟುಕಟ್ಟಳೆಗೆ ಹೊರಗಾಗಿ, 
ಬೇಡಿದ ಹಾಂಗೆ ಮುಂದುವರಿದು, ಲಿಂಗಭೋಗಿಗಳಾಗಿ, 
ಅರುವೆಂಬ ಗುರುಮಾರ್ಗವ ಮರೆದು, 
ಭೂರಿಲಿಂಗಲಾಂಛನಧಾರಕರಾಗಿ ದಂಡನಾಥನ 
ಪದಾರ್ಥಕ್ಕೆ ಕಾರಣಿಕರೆನಿಸಿ , 
ತುಂಡುಜಂಗಮ , ಮಿಂಡಜಂಗಮ , ಚೋರಜಂಗಮವೆನಿಸಿ, 
ಶಿವಸೂತ್ರಶರೀರಿಗಳಾಗಿ , ನೆರೆದಿಪ್ಪ ಜಂಗಮವನ೦ತರುಂಟು. 
ಇದರೊಳಗೆ ಪ್ರಮಥಗಣಂಗಳು ಅರಿದರಿದು, 
ಪಾತ್ರ ಅಪಾತ್ರ ಸತ್ಪಾತ್ರವೆಂಬ , 
ಪದಾರ್ಥ ಸುಪದಾರ್ಥ ಪ್ರಸಾದಗಳೆಂಬ ತ್ರಿವಿಧವರ್ತಕವಿಡಿದು, 
ಸಯಾಚಾರಭಕ್ತಿ , ಸಮ್ಯಜ್ಞಾನಾಚಾರಭಕ್ತಿ , 
ನಡೆನುಡಿಗಳಿಂದ ಒಬ್ಬರಿಗೊಬ್ಬರು ನೃತ್ಯರಾಗಿ, 
ಅನಾದಿಚಿದ್ವಹ್ನವೆ ಸಾಕ್ಷಿಯಾಗಿ, 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಭಕ್ತಮಹೇಶಜಂಗಮಮೂರ್ತಿಮೊದಲಾದವರೆಲ್ಲ 
ಭಕ್ತಿಯೇ ಮುಕ್ತಿಗೆ ಜೀವನವೆಂದರಿದು, 
ಒಬ್ಬರೊಬ್ಬರು ಬಿನ್ನಪಗಳಿಂದೆ 
ಆಚಾರಧಾಜ್ಞೆಯೆಂಬ ಪಾವುರದಬೋದುವ ಕಟ್ಟಿ , 
ಸರ್ವಾಚಾರಸಂಪದವೆಂಬ ಬೆಳೆಯಬೆಳೆದು , 
ಅನಾಚಾರವೆಂಬ ಕಸವ ಕಡೆಗೆ ಕಿತ್ತು ಬಿಸುಟಿ, 
ಆಚಾರವೆ ಅಂಗ ಮನ ಪ್ರಾಣ ಭಾವ ಕರಣೇಂದ್ರಿಯಗಳಾಗಿ ಆಹ್ವಾನಿಸಿ, 
ಅನಾಚಾರವೆ ಮಲಮೂತ್ರವೆಂದು ವಿಸರ್ಜಿಸಿ, 
ತಮ್ಮ ನಿಜಚಿದ್ಬಳಗ ತಾವರಿದು, 
ಮಲಮಾಯಾಭೋಗವ ಮರೆದಿಪ್ಪರು ಕಾಣಾ 
ನಿರವಯಪ್ರಭು ಮಹಾಂತ ಸಿದಮಲ್ಲಿಕಾರ್ಜುನಲಿಂಗೇಶ್ವರ. || ೬೫ || 


೬೬ 


ಜನನಿಜಠರದಿಂದುಯವಾದಾಕ್ಷಣವೆ, 
ಗುರುಕರುಣದಿಂದ ಲಿಂಗವೆಂಬ ಪುರುಷಂಗೆ, ಶರೀರವೆಂಬ ಸತಿಯಳಿಗೆ 
ರತಿಕ್ರಿಡವಿಲಾಸದೊರಿದವೇಳೆಯೊಳು 
ತಮಾಚಾರನಿಮಿತ್ತವಾಗಿ ಲಿಂಗಮಂ ಧರಿಸಿ, 
ಗುರುಪಾದತೀರ್ಥದ ಬಿಂದುವಂ ಜಿಹ್ವಾಗ್ರಕ್ಕೆರೆದು, 
ಲಿಂಗಾಂಗವಾಯಿತ್ತೆಂಬ ಜನಸನ್ನತವಾಗಿರ್ಪ ತದನಂತರದೊಳು 
ಮರ್ತ್ಯದೊಳಿರ್ಪ ಶಿವಲಿಂಗಧಾರಕಮತದವರು 
ಒಬ್ಬರಿಗೊಬ್ಬರು ನಂಟರಾಗಿ, 
ಗಂಡುಹೆಣ್ಣು ಒಂದಾಸನದ ಮೇಲೆ ತಂಡುಲಮಂ ತಳೆದು, 
ಗುರು - ಹಿರಿಯರು ಬಂಧು - ಬಳಗ ಕಳಸ - ಕನ್ನಡಿ 
ಮುತ್ತೈದೆರೆಂದು ನೆರೆದು 
ಬಾಸಣಿಗೆಯ ಹಾಕಿ, ಸಲೆ ಪುರುಷರೆಂದು ಕೂಡಿದವರೆಲ್ಲ ಕರೆದು, 
ಗಣಸಮುದಾಯಕ್ಕೆ ಶರಣುಮಾಡಿಸಿ, 
ಮಧ್ಯಕಲ್ಪನೆಯಿಂದ ಹೆಣ್ಣು ಗಂಡಿನವರಿಗೆ 
ಯಾವುದಾದರೂ ಒಂದು ಕುಂದುಕೊರತೆ ಬಂದು 
ಸಂಕಲ್ಪವಾದರೂ ಸರಿಯೆ , 
ಗಂಡಿಗೆ ಆದಿವ್ಯಾಧಿಗಳಿಂದ ಆಯುಷ್ಯ ತೀರಲರಿಯವಾದರೂ ಸರಿಯೆ , 
ಆ ಗಂಡಿನಾಭರಣವ ಅವರ ತಂದೆತಾಯಿಗೊಪ್ಪಿಸಿ, 
ಆ ಶಕ್ತಿಯೆಂಬ ನಾರಿಯ ಮತ್ತೊಬ್ಬ ಪುರುಷಗೆ ಸಲ್ಲಿಸಿ, 
ಹಿಂದಣಂತೆ ಗೊತ್ತುಮಾಡಿದ ತದನಂತರದಲ್ಲಿ , 
ಮಾತು ಎಷ್ಟು ವೇಳೆಯಾದರೂ ಮಿತಿದಪ್ಪಿ , 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


೭೫ 


ಹಿಂದಣಂತೆ ವರ್ತಿಸಿದೊಡೆ ಮುಂದೆ ಅನಾಚಾರಿಯು, 
ಕಂಕಣವ ಕಟ್ಟಿ, ಲಗ್ನವ ಮಾಡುವುದಕ್ಕೆ ಯೋಗ್ಯಳೆ ಸಲ್ಲ , ಸಂದೇಹವಿಲ್ಲ. 
ಬಾಸಣಿಕೆಯಾದ ತದನಂತರದಲ್ಲಿ ಗುರು - ಹಿರಿಯರು, ಬಂಧು - ಬಳಗ, 
ಪುರುಷನುಳ್ಳ ಮುತೈದೆರೆಲ್ಲ ನೆರೆದು , 
ಹಸೆ ಹಂದರ ದಂಡೆ ಬಾಸಿಂಗ ಕಂಭಕುಂಭ ಸಾಕ್ಷಿಯಾಗಿ 
ಸೆರಗ ಗಂಟಿಕ್ಕಿ , ಕಂಕಣವ ಕಟ್ಟಿ , 
ಸುಮುಹೂರ್ತೆ ಸಾವಧಾನವೆಂದು ಸೇಸೆಯನೆರೆದು, 
ಮೇಲೆ ಪುರುಷವಿಯೋಗವಾದ ಮೇಲೆ, 
ಆ ಸತಿ ಕಳಸಕನ್ನಡಿ ಸೇವೆಗೆ ಬಾಗಿನ ಮುತ್ತೈದೆಗೆ ಸಲ್ಲುವಳೆ ಸರಿ . 
ಅದುಯೇನು ಕಾರಣವೆಂದಡೆ : 
ಆ ಸತಿಗೆ ಕ್ರಿಯಾಪುರುಷನ ಕಂಕಣ ಒಂದು, 
ಜ್ಞಾನಪುರುಷನ ಕಂಕಣ ಒಂದು, 
ಈ ತರದಿಂದುಭಯಸಂಗವಾದುದರೊಳು 
ಒಬ್ಬ ಕ್ರಿಯಾರಮಣಶೂನ್ಯವಾದಲ್ಲಿ ಜ್ಞಾನರಮಣನ ಕೂಡಿ, 
ಮುತ್ತೈದೆಯನಿಸಿ , ತ್ರಿವಿಧೋಪದೇಶದಿಂದ, 
ಅಷ್ಟಾವರಣದಿಂದಲ್ಲಿ ಸಮರಸಭಕ್ತಿ ಸರ್ವೆಂದ್ರಗಳಲ್ಲಿ ವಿರಕಿವಿಡಿದು, 
ಅಂತರ್ಜ್ಞಾನ ಬಹಿರ್ಕ್ರಿಯಾಚಾರದಿಂದ ನಡೆನುಡಿ ದೃಢಚಿತ್ತಳಾಗಿ, 
ಸರ್ವಾಚಾರಸಂಪದವನ್ನನುಭವಿಸಿ, ಲೀಲೆ ಸಮಾಪ್ತವಾಗಿ, 
ಶೂನ್ಯವ ಹೊಂದುವುದೆ ನಿರೂಪಾಧಿಕ ಷಟ್ಸಲ. 
ಸದ್ದರ್ಮನಾಯಕರಾದ ಭಕ್ತಮಹೇಶ್ವರ ಪ್ರಸಾದಸೇವಿತರ 
ಯೋಗ್ಯವುಳ್ಳ ಮಾರ್ಗವಿದೀಗ ಕಾಣಾ 
ನಿರವಯಪ್ರಭು ಮಹಾಂತ ಸಿದ್ದಮಲ್ಲಿಕಾರ್ಜನಲಿಂಗೇಶ್ವರ. || ೬೬ || 


೬೭ 
ನಿಜವೀರಶೈವಸಂಪನ್ನರ ಘನವಿರತಿಯಮಾರ್ಗವನರಿಯದೆ, 
ಶೈವಮತದ ಇಷ್ಟಲಿಂಗಬಾಹ್ಯರಂತೆ , 
ಎನ್ನ ಗಂಡ ಸತ್ತನೆಂದುರೋದನಗಳಿಂದ 
ಗಂಡನ ಸಮಾಧಿಯಲ್ಲಿ ಬಳೆಯ ಒಡೆದು, ತಾಳಿಮಣಿಯ ಹರಿದು, 
ನಮ್ಮ ಮುತೈದೆತನ ಇಂದಿಗೆಹೋಯಿತೆಂದು ಸಂದೇಹಿಯಾಗಿ, 
ಘನಮಂತ್ರಮೂರ್ತಿ ಚಿದ್ಘನಲಿಂಗವೆಂಬ ನಿಜಪುರುಷನ ಮರೆದು, 
ಮುಕ್ತಿಮಂದಿರವ ಸೇರದೆ, ಮತ್ತೊಬ್ಬನಕೂಡಿಕೊಂಡು, 
ಅಯೋಗ್ಯಪುರುಷರೆನಿಸಿ, ವಿಷಯಭೋಗಿಗಳಾಗಿ , 
ಅಷ್ಟಾವರಣ ಪಂಚಾಚಾರವಕೂಡದೆ, ಜನ್ಮಜರಾಮರಣಾದಿಗೊಳಗಾಗಿ 
ಎಂಬತ್ತುನಾಲ್ಕು ಜೀವಜಂತುವೆನಿಸಿ , ಒಂದರಲ್ಲಿ ಸಿರವಾಗದೆ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ತೊಳಲಿ ಬಳಲುವುದೆ ನಿಜಗೆಟ್ಟ ಅಯೋಗ್ಯರ ಮಾರ್ಗ ಕಾಣಾ 
ನಿರವಯಪ್ರಭು ಮಹಾಂತ ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. || ೬೭ || 

೬೮ 
ಲೋಕಾರ್ಥದ ಸತಿಪುರುಷರ ಯೋಗ್ಯ ಅಯೋಗ್ಯದ ತೆರನಂತೆ , 
ಮಹದರುವೆಂಬಶ್ರೀಗುರುಪ್ರಸನ್ನನಾಗಿ , 
ಲಿಂಗದಲ್ಲಿ ದೃಷ್ಟಿನಷ್ಟು , ಗುರುಕರುಣವ ಪಡೆದು, 
ನಿಜಮುಕ್ತನಾಗಬೇಕೆಂಬ ಮಹಾಜ್ಞಾನತಲೆದೋರುವ ಪರಿಯಂತರವು, 
ಸತಿಪುರುಷರಿಗೆ ಬಾಲತ್ವದಲ್ಲಿ ಗುರುವಿತ್ತಲಿಂಗ ಭಿನ್ನಭಿನ್ನವಾದರೆ, 
ಆ ಲಿಂಗವ ತೆಗೆದು ಗುರುವಿಗೊಪ್ಪಿಸಿದಲ್ಲಿ 
ಆ ಗುರುದೇವನು ಸೂತ್ರವ ಹರಿಯದೆ 
ಮುಂದೆ ಸುಯಿಧಾನವಾಜ್ಜೆಯ ಮಾಡಿ, 
ಬಂಧುರವೆನಿಸಿ, ಇಪ್ಪತ್ತೊಂದುಪೂಜೆಯ ಮಾಡದೆ , 
ಭಂಡಾರದ ಸೇವಕರಿಂದ ಗೋಮೂತ್ರಮೊದಲಾದ ಸಮಾರ್ಜನೆ, 
ಗೋಕ್ಷೀರಮೊದಲಾದ ಪಂಚಾಮೃತ 
ಧೂಳಪಾದೋದಕದಿಂದ ಮತ್ತೊಂದು ಲಿಂಗವ ತೊಳೆದು, 
ಐದುಪೂಜೆಯೆನಿಸಿ ಪ್ರಸಾದವ ಕೊಡದೆ, 
ತೀರ್ಥವೊಂದನೆ ಅರ್ಪಿಸಿ ಮೊದಲು ಸುಯಿಧಾನವ ತಪ್ಪಿದ ಲಿಂಗವ 
ಯಾರಾನಾ ಭಕ್ತಗಣಂಗಳು ಲಿಂಗೈಕ್ಯವಾದಾಗೆ 
ಪ್ರಸಾದ ಪ್ರತಿಪುಷ್ಪದಲ್ಲಿ ಸಮಾಧಿಯೊಳಗೆ 
ನಿಕ್ಷೇಪವೆನಿಸುವುದು ಸಾಮಾನ್ಯವು. 
ಇದು ಎಲ್ಲಿ ಪರಿಯಂತರವೆಂದಡೆ : 
ಆಶ್ರೀಗುರುಕರುಣದಿಂದೆ ಭಕ್ತಗಣಸಾಕ್ಷಿಯಾಗಿ , 
ಇಪ್ಪತ್ತೊಂದು ಪೂಜೆಗಳು ಅಂಗವೆ ಸತಿ ಲಿಂಗವೆ ಪತಿಯೆಂದು 
ಕಂಕಣವ ಕಟ್ಟಿ ಪರಿಯಂತರವು, 
ಎಷ್ಟು ವೇಳ ಸುಯಿಧಾನತಪ್ಪಿದರೂ ದೀಕ್ಷಾಗುರುಸಲಕ್ಕೆ ಸೇರೋತನಕ 
ಲಿಂಗಧಾರಣವ ಮಾಡುವುದು , ಶಂಕಿಸಲಾಗದು. 
ಗುರುಕರುಣದಿಂದ ಇಪ್ಪತ್ತೊಂದು ಪೂಜೆಯಮಾಡಿ, 
ಶುದಸಿದಪ್ರಸಾದಿಯಾಗಿ, ಶಿವಮಂತ್ರ ಜಪವ ಮಾಡುವುದು. 
ಚಿದ್ದನಲಿಂಗಾಂಗವರಿದು, ಸಯ ಸಮ್ಯಜ್ಞಾನಾಚರಣೆಯಿಂದ 
ನಡೆನುಡಿಗಳಿಂ ಪ್ರಮಥಗಣವೊಪ್ಪಿ, 
ಪ್ರಸಿದಪಾದೋದಕ, ಪ್ರಸಿದಪ್ರಸಾದವ ಕೊಂಡು, 
ಪ್ರಸಾದಿಯೆನಿಸಿದ ಮೇಲೆ, 
ಗುರುವಿತ್ತಲಿಂಗ ಭಿನ್ನ ಭಿನ್ನವಾದೊಡೆ ವಿಯೋಗವಾದೊಡೆ, 
ಸರ್ವಾಚಾರ ಭಕ್ತ ಮಹೇಶ ಪ್ರಸಾದಿ 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


ಪ್ರಾಣಲಿಂಗಿ ಶರಣಲಿಂಗೈಕ್ಯಸ್ಥಲದವರು , 
ಲಿಂಗಬಾಹ್ಯರು ಪ್ರಸಾದಬಾಹ್ಯರು ಆಚಾರಬಾಹ್ಯರು 
ಮೊದಲಾದವರ ಸಮ್ಮುಖದಲ್ಲಿ 
ಲಿಂಗಾರ್ಚನಾರ್ಪಣಗಳ ಮಾಡಲಾಗದು. 
ಅದೇನು ಕಾರಣವೆಂದಡೆ, ಶಿವಾಗಮಸಾಕ್ಷಿ : 
* ಅರ್ಚನಾದಿ ಕ್ರಿಯಾಕಾಲೇ ಪ್ರಚ್ಛನ್ನಂ ಪಟಮುತ್ತವಂ || 
ಪಾಪೀ ಕೋಪೀ ಪರಿಭ್ರಷ್ಟ: ದುರ್ಮುಖಶ್ಚಾತ್ಯ ದೀಕ್ಷಿತಃ || 
ಪ್ರಮಾದಾದರ್ಶನಂ ಚೈವ ಪೂಜಾಕ್ರಿಯಾರ್ಪಣಂ ತಥಾ | 
ತಥಾಪಿ ನಿಷ್ಪಲಂ ಚೇತಿ ನರಕೇ ಕಾಲಮಕ್ಷಯಂ ||'' 
ಎಂದುದಾಗಿ, 
ಹರಗುರುವಾಕ್ಯವ ಮೀರಿ ಮಾಡಿದೊಡೆ, 
ಅವರಂತೆ ಕ್ರಿಯಾಬಾಹ್ಯರಪುದು ತಪ್ಪದು ಕಾಣಾ 
ನಿರವಯಪ್ರಭು ಮಹಾಂತ ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. || ೬೮ || 


೬೯ 
ಅನಾದಿ ಹರಗಣಮಾರ್ಗದ ಪ್ರಾಣಲಿಂಗಾಚಾರ ನಡೆನುಡಿ ಏಕವಾದ 
ಚಿದ್ದೆಳಗೆ ಅಂತರಂಗವಾಗಿ, ಪರೋಪಕಾರನಿಮಿತ್ಯರ್ಥವಾಗಿ 
ಅದೇ ಅಂತರಂಗಸಂಬಂಧವಾದ ನಿಜಚಿತ್ಕಳೆಯ ಪ್ರಭಾವಿಸಿ, 
ಮಹದರುವೆಂಬ ಪರಮಗುರುವೆಂಬ ಮಾರ್ಗದ 
ಇಷ್ಟಲಿಂಗಾಚಾರ ನಡೆನುಡಿ ಒಂದೂಡಲಾದ 
ಚಿದ್ದೆಳಗೆ ಬಾಹ್ಯರಂಗವಾಗಿ , 
ಉಭಯ ಸಂಬಂಧದಾಚರಣೆಗಳಿಂದ ಅಣುಮಾತ್ರ ಹೋದಲ್ಲದೆ 
ಬಾಹ್ಯದಲ್ಲಿಸಯಾವರ್ತಕ, ಅಂತರಂಗದಲ್ಲಿ ಸಮ್ಯಜ್ಞಾನವರ್ತಕದಿರವಿನ 
ಮೂಲಾಧಾರ ಭಾವಲಿಂಗವೆಂಬ ನಿಜಶರಣಜಂಗಮದೇವನ 
ಚಿದಂಗ ಚಿದ್ಘನಲಿಂಗದ ಅಖಂಡ ಜ್ಯೋತಿರ್ಮಯಗೊಳಕದ 
ಕೊನೆಮೊನೆಯೊಳಗೆ ನೆಲಸಿರ್ಪ ಸುಚಿತ್ರಾನಂದ ಪರಬ್ರಹ್ಮದಿರವಿನ, 
ಕ್ರಿಯಾಮಂಡಲ ಸುಜ್ಞಾನಮಂಡಲ ಮಹಾಜ್ಞಾನಮಂಡಲವೆಂಬ 
ಷಟ್‌ಪ್ರಕಾರದ ಮನೆಯೋಳ್ ತನ್ನ ತಾನು 
ಚುಂಬಿಸಿದಾನಂದದಿರವಿನ ಬೆಳಗ ಕಂಡು, 
ಕಣ್ಮುಚ್ಚಿ, ಮನ ಮೈಮರೆದು, ಬಚ್ಚಬರಿಯಾನಂದವಾಗಿ, 
ತಮ್ಮ ತಾವರಿದು, ಸುಸಂಗಸಂಗಿಗಳಾಗಿ, 
ನಿಜಮೋಕ್ಷದಖಣಿಯೆಂಬ ಮುಕ್ತಿಮಂದಿರವ ಹೊಕ್ಕು ಹೊರಡದ 
ಭಾವಭರಿತರೆ ನಿಮ್ಮ ಪ್ರತಿಬಿಂಬರು ಕಾಣಾ 
ನಿರವಯಪ್ರಭು ಮಹಾಂತ ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. 


೭೮ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


೭೦ 
ನಿಜಮೋಕ್ಷಮಂದಿರವ ಸೇರಿ ನಿಂದ ನಿತ್ಯಾನಂದಭರಿತರು, 
ಉರಿಯುಂಡಕರ್ಪುರದಂತೆ, ಚಿದ್ಘನಲಿಂಗ ಶರಣರೆ ತಾವಾಗಿ, 
ಹಿಂದಮುಂದಣ ಭವಾರಣ್ಯದ ಹಡಿಕೆ ಹಾದಿಯ 
ಸಂಭ್ರಮ ಸುಖ - ದುಃಖ , ಪುಣ್ಯ - ಪಾಪ, ಸ್ತುತಿ - ನಿಂದೆ, 
ಇಹ - ಪರವೆಂಬುಭಯ ದುರಿತಕರ್ಮಕೃತ್ಯಮಂ ನೆರೆ ನೀಗಿ, 
ನಿರವಯಬ್ರಹ್ಮವ ಹೊಂದಿ, ಒಂದೂಡಲಾಗಬೇಕಾದರೆ, 
ತನುಭೋಗಭ್ರಾಂತು ಮನಭೋಗಭ್ರಾಂತು ಜೀವಭೋಗಭ್ರಾಂತುವಿನ 
ಭವಿಮಾಟಕೂಟದ ವಿಷಯವ್ಯಾಪಾರಮಂ ಕಡಿದು ಕಂಡಿಸಿ, 
ಜಾಗ್ರ ಸ್ವಪ್ನ ಸುಷುಪ್ತಿಗಳಲ್ಲಿ 
ಶೂನ್ಯಲಿಂಗಾಂಗಸಂಗಸಂಯೋಗಸಮರತಿಯ ಕೂಟವಜ್ಯೋತಿ 
ಭಾವಭರಿತವಾಗಿ ಪರಮಹಂಸನೋಪಾದಿಯಲ್ಲಿ 
ಅಯೋಗ್ಯದ ಅನಾರ್ಪಿತಗಳಳಿದುಳಿದು, ಗುಪ್ತಪಾತಕಗಳ ನೆರೆ ನೀಗಿ, 
ಚಿನಲಿಂಗ ಭಕಜಂಗಮ ಗುರುಶಿಷ್ಯ ಸಂಬಂಧಮಂ 
ಹರಗುರುವಾಕ್ಯಂಗಳೊಳು ಸಲುವಷ್ಟು 
ಸಯ ಸಮ್ಮಜ್ಞಾನಾಚಾರ ನಡೆನುಡಿಗಳ ಸಾಧಿಸುವರೆ 
ಪ್ರಸನ್ನಪ್ರಮಥಗಣಮಾರ್ಗದವರೆಂದು, 
ತನುಮುಟ್ಟಿ , ಮನಮುಟ್ಟಿ, ಭಾವಭರಿತವಾಗಿ, 
ಪರಮಾನಂದಸುಖದಸುಗ್ಗಿಯೊಳು ಪರಿಪೂರ್ಣಮೋಹಾನಂದ 
ಕರುಣರಸ ತುಂಬಿ ತುಳುಕಾಡುತ್ತ 
ಲೋಲಾಕ್ಷಿ ದರುಶನ ಸ್ಪರಿಶನ ಸಂಭಾಷಣೆ ಪಾದಾಂಬುಶೇಷ ಪ್ರಸಾದಕ್ಕೆ 
ಚೈತನ್ಯ ಚಿದ್ವಿಭೂತಿ ರುದ್ರಾಕ್ಷಿ ಮಂತ್ರಾನಂದದ 
ನಿಜಕೂಟಾನುಭಾವ ಪರಿಣಾಮವಕೊಟ್ಟು ಕೊಂಬೆನೆಂಬುದೆ 
ಎನ್ನ ರಮಣನೊಪ್ಪಿ ಸನ್ಮತವಾದ ಸತ್ಯಶುದ್ದ ಯತಾರ್ಥ ಕಾಣಾ 
ನಿರವಯಪ್ರಭು ಮಹಾಂತ ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. 


|| ೭೦ | | 


೭೧ 


ಅನಾದಿ ಪೂರ್ವಪುರಾತನ ಗಣನಾಯಕ 
ಒರಿದಂಡನಾಥನ ಘನಭಕ್ಕಿದಾಸೋಹಂಭಾವನೊಲ್ಲೆನೋ 
ಬೇಕು ಬೇಕು, 
ಅದೇನು ಕಾರಣವೆಂದಡೆ : 
ಅಯೋಗ್ಯರೂಪು, ಅಕ್ರಿಯೆ, ಅಜ್ಞಾನ, 
ಅನಾಚಾರಗಳ ಕಂಡು ಕಣ್ಣಮುಚ್ಚಿ, 
ಮಹಾಬೆಳಗಿನ ಷಟ್‌ಸ್ಥಲದ ಮಾರ್ಗವ ಸೇರದೆ, 


೭೯ 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


ಲಿಂಗಲಾಂಛನಕ್ಕೆ ಶರಣೆಂದು ತನುಮನಧನವನರ್ಪಿಸಿದ 
ಪರಿಪೂರ್ಣಗುಪ್ತಭಕ್ತಿ ಎನ್ನಂತರಂಗನಾಥ ಪ್ರಾಣಲಿಂಗಕ್ಕೆ ಅರ್ಪಿತ, 
ಎನ್ನ ಬಹಿರಂಗದನಾಥ ಇಷ್ಟಲಿಂಗಕ್ಕೆ ಅನಾರ್ಪಿತ. 
ನಿಜವೋಕಸ್ವರೂಪರ ಮಹಾಬೆಳಗಿನ 
ನಿಜಭಕ್ತಿಜ್ಞಾನವೈರಾಗ್ಯಾಚಾರ ಕ್ರಿಯಾನುಭಾವವೆಂಬ 
ಚಿಪ್ಪಿಂದುವ ಬಿತ್ತಿ ಬೆಳೆಮಾಡಿ , ಭವಸಮುದ್ರಕ್ಕೆ ಹಡಗವ ಹಾಕಿ ದಾಂಟಿ, 
ನಿಜದುನನಿಯ ಸೇರಿ, ನಿಂದ ಹಲಾಯುಧನಂಬಿಗರ ಚೌಡಯ್ಯನ 
ಘನಭಕಿದಾಸೋಹಂಭಾವ ಬೇಕು ಬೇಕು. 
ಅದೇನುಕಾರಣವೆಂದಡೆ : 
ಘನಕ್ಕೆ ಘನಯೋಗ್ಯ ಸದೂಪುಸಮ್ಮಿಯಾ ಸಮ್ಮಜ್ಞಾನ, 
ಸದಾಚಾರಗಳ ಕಂಡು ಕಣೆರೆದು 
ತನು ಉಬ್ಬಿ, ಮನ ಉಬ್ಬಿ , ಭಾವಭರಿತನಾಗಿ, 
ನಿಜೋಲ್ಲಾಸದಿಂದ ಸರ್ವಾಚಾರ ಷಡುಸ್ಥಲಸಂಪತ್ತಿನ 
ನಿಜಾನುಭಾವ ನಡೆನುಡಿ ದೃಢಚಿತ್ತ ಚಿದನಲಿಂಗಲಾಂಛನಕ್ಕೆ 
ಶರಣು ಶರಣಾರ್ಥಿಯಂದು ಸರ್ವಾಂಗಪ್ರಣುತರಾಗಿ, 
ನಿರ್ವಂಚಕತ್ರದಿಂದ, ಮಹಿಮಾಪದಭಕ್ತಿಯನುಳಿದು, 
ಅರ್ಥಪ್ರಾಣಾಭಿಮಾನ ಸಮರ್ಪಿಸಿದ 
ಪರಿಪೂರ್ಣರಹಸ್ಯತ್ವ ಕ್ರಿಯಾಶಕ್ತಿ 
ಎನ್ನಂತರಂಗದೊಡೆಯ ಪ್ರಾಣಲಿಂಗನಾಥ, 
ಎನ್ನ ಬಹಿರಂಗದೊಡೆಯ ಇಷ್ಟಲಿಂಗನಾಥರಾದ 
ಸಾಕಾರ ನಿರಾಕಾರದಾಚರಣೆಯ ಸಂಬಂಧಸಯ 
ಸಮ್ಯಜ್ಞಾನ ಸಾಕ್ಷಿಯಾಗಿ, 
ಅರ್ಪಿತವೆ ಪ್ರಭಾವಿಸಿ, ಸಂದುಸಂಶಯವಿಲ್ಲದೆ ಹೊರೆಯೇರಿ 
ಸರ್ವಾಂಗ ಉಕ್ಕಿ, ಕುಂದುಕೊರತೆ ನಿಂದ್ಯಾದಿಗಳಿಗಳುಕದೆ, 
ಅನಾಚಾರಕ್ಕೊಯಿರಿಯಾದ ಎನ್ನ 
ಗುರುಕರುಣ ವೀರಮಾಹೇಶ್ವರಾಚಾರಕ್ಕೆ 
ಮೋಹಿಸಿ ತಲೆಬಾಗಿದ ನಿಜಭಕ್ತಿ ಎನ್ನದೆಂಬೆ ಕಾಣಾ 
ನಿರವಯಪ್ರಭು ಮಹಾಂತ ಸಿದಮಲ್ಲಿಕಾರ್ಜುನಲಿಂಗೇಶ್ವರ. || ೭೧ | | 


ದೀಕ್ಷಾತ್ರಯಂಗಳಿಗೆ ಕಾರಣಕರ್ತನಾದ 
ಘನಗುರುವಾಗಲಿ, ಗುರುಭಕ್ತಿಯುಳ್ಳ ಶಿಷ್ಯನಾಗಲಿ, 
ಅರ್ಚನತ್ರಯಂಗಳಿಗೆ ಕಾರಣಕರ್ತ ಘನಲಿಂಗಪತಿಯಾಗಲಿ , 
ಲಿಂಗಪತಿಯಭಕ್ತಿಯುಳ್ಳ ಶರಣಸತಿಯಾಗಲಿ, 
ಅರ್ಪಣತ್ರಯಕ್ಕೆ ಕಾರಣಕರ್ತನಾದ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಷಟ್‌ಸ್ಥಲಾನುಭಾವನಾಯಕ ಘನಜಂಗಮನಾಗಲಿ, 
ಆ ಘನಗುರುಲಿಂಗಜಂಗಮಕ್ಕೆ ನಿರ್ವಂಚಕಭಕ್ತನಾಗಲಿ, 
ಪರತತ್ವಾನುಭಾವಕ್ಕೆ ಅನರ್ಪಿತವಾದ ಅನಾಚಾರಕ್ರಿಯೆ, 
ಅಜ್ಞಾನ ಅಸತ್ಯಕಾಯಕ ಅಯೋಗ್ಯಪಾತಕ ಸೂತಕ ನಡೆನುಡಿಗಳಿದ್ದರೆ , 
ಒಳಹೊರಗೆನ್ನದೆ ಬೆಳಗುವ ಘನಲಿಂಗಮಂತ್ರಸಾಕ್ಷಿಯಾಗಿ, 
ತ್ರಿಕರಣಾರ್ಪಣಗಳು ಘನಪಾದತೀರ್ಥಪ್ರಸಾದತ್ರಯಂಗಳ 
ಸಮರಸಭೋಜನವ ಮಾಡಲೋಲೆ 
ಅವರ ಕೂಡಲೇ ಅವರ ದಯಾನಂದ ಕರುಣವ ಬೇಡಲೊಲ್ಲೆ, 
ಅವರ ದರುಶನ ಸ್ಪರಿಶನ ಸಂಭಾಷಣೆಗಳ ಕೊಡಕೊಳ್ಳೆನೆಂಬುದೆ 
ಸತ್ಯಂ ಸತ್ಯಂ ನಿತ್ಯಂ ನಿತ್ಯಂ ಯತಾರ್ಥಂ ಎಂದು 
ನಿಜಕಸ್ವರೂಪ ಪರಮಾರಾಧ್ಯ ಪರಮಾನುಭಾವನಾಯಕ 
ಎನ್ನ ನಿಜಮಹದರುವೆಂಬ ಗುರುಮಾರ್ಗ ಕಾಣಾ 
ನಿರವಯಪ್ರಭು ಮಹಾಂತ ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. || ೭೨ || 


೭೩ 


ಆಚಾರದರುವಿನ ಕುರುಹನರಿಯದೆ, 
ಅಂಗಭೋಗವಿರಹಿತನಾದ ಮಲತ್ರಯದೂರ 
ಭಕ್ತಿತ್ರಯವನರಿದ ಭಕ್ತಸ್ಥಲ, 
ಗುಣತ್ರಯವಳಿದುಳಿದು ದೀಕತ್ರಯವನರಿದ ಗುರುಸಲ, 
ಜೀವತ್ರಯವಳಿದುಳಿದು ಅರ್ಚನತ್ರಯವನರಿದ ಲಿಂಗಸ್ಥಲ, 
ಅಜ್ಞಾನತ್ರಯವನಳಿದುಳಿದು ಸುಜ್ಞಾನತ್ರಯವನರಿದ ಜಂಗಮಸಲ, 
ಮನತ್ರಯವಳಿದುಳಿದು ಪರಮಾನುಭಾವಯವರಿದ ಪಾದೋದಕಸ್ಥಲ, 
ಭಾವಯವಳಿದುಳಿದು ಪರಿಪೂರ್ಣಾರ್ಪಣತ್ರಯವರಿದ ಪ್ರಸಾದಸ್ಟಲ , 
ಅವಸ್ಥಾತ್ರಯವಳಿದುಳಿದು ಚಿತ್ಕಳಾತ್ರಯವರಿದ ವಿಭೂತಿಸ್ಥಲ, 
ತನುತ್ರಯವಳಿದುಳಿದು ಚಿಂದುತ್ರಯವರಿದ ರುದ್ರಾಕ್ಷಿಸಲ, 
ಪ್ರಾಣತ್ರಯವಳಿದುಳಿದು ಚಿನ್ನಾದತ್ರಯವರಿದ ಮಂತ್ರಸ್ಥಲವೆಂಬ 
ಇಪ್ಪತ್ತೇಳುಸ್ಥಲವೆ ಆಚರಣೆಯಾಗಿ, 
ಉಳಿದ ಇಪ್ಪತ್ತನಾಲ್ಕುಸ್ವಲವೆ ಸಂಬಂಧವಾಗಿ, 
ತನ್ನಾದಿಮಧ್ಯವಸಾನವರಿದು ಮರೆದು ನಿಜದಲ್ಲಿ ನಿಂದು, 
ನಿರ್ವಯಲಾದ ನಿಃಕಳಂಕ ಗುರುಸಾಂಪ್ರದಾಯಕರೆಂಬೆ ಕಾಣಾ 
ನಿರವಯಪ್ರಭು ಮಹಾಂತ ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. || ೭೩ || 


೭೪ 


ಹರಗುರುಮಾರ್ಗಾಚಾರಸಂಪದ ನಾಯಕ ಗುರುಪುತ್ರರು, 
ಹರಿಯಜಸುರಮನುಮುನೀಂದ್ರಾದಿ ನರಗುರಿಗಳ 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


ಅಂಗಭೋಗದನಾರ್ಪಿತ ಅನಾಚಾರ ಅಕ್ರಿಯೆ ಅಜ್ಞಾನ ಅಸತ್ಯಕಾಯಕ 
ಅಯೋಗ್ಯ ಪಾತಕ ಸೂತಕ ಫಲಪದದ 
ನಡೆನುಡಿಕೊಡುಕೊಳುವದೇನೂ ಬೆರಸಲಾಗದು. 
ಅವಾವೆಂದಡೆ : 
ಶ್ರುತಿ ಗುರುವಚನಾನುಭಾವಗಳು 
ಅಲ್ಲವೆಂದುದ ಕಂಡ್ರಿಸಿ ಬಿಟ್ಟು, ನಿರಶನವ ಮಾಡಿದುದ ಮುಟ್ಟಲಾಗದು, 
ಕಾಯಭ್ರಾಂತು ಮನಭ್ರಾಂತುವಿಡಿದು 
ತನ್ನ ನಿಜ ತಾ ಕಾಣದೆ ಕರದಲ್ಲೊಂದು ಪಿಡಿದು, 
ನಡಿಯಲ್ಲೊಂದು ಸ್ತುತಿಸಿ, ಮನದಲ್ಲೊಂದು ನಂಬಿ ನಚ್ಚಿ ಮಚ್ಚಿ, 
ಪರಾತ್ಪರವಿದೆಂದು, ಪುರಾಣ ಸ್ಮಶಾನ ಪ್ರಸೂತಿ ವೈರಾಗ್ಯದಿಂದ, 
ನಿಜಭಕ್ತಜ್ಞಾನ ವೈರಾಗ್ಯದ ಕುರುಹ ತಿಳಿಯದೆ, 
ಅಂದಿನ ಗಣವೆಂದು ನುಡಿದಲ್ಲಿ 
ಅಂದಿನ ನಡೆನುಡಿ ದೃಢಚಿತ್ತವ ಹೋಗಲಾಡಿಸಿದವರಯೋಗ್ಯ ಅನಾಚಾರಿ 
ಅಸತ್ಯರೆಂದುದು ನೋಡಾಗುರುವಚನ . 
ನೀತಿಯ ಕೈಯಲ್ಲಿ ಪಿಡಿದು, ಅನೀತಿಯ ಪಾದದಲ್ಲಿ ಮೆಟ್ಟಿ . 
ನೀತಿಯಾದ ಪಾದೋದಕ ಪ್ರಸಾದವನಿತರಲ್ಲಿ ಕೊಟ್ಟುಕೊಂಡು ಬಳಸಿ 
ಅನೀತಿಯಾದನ್ನುದಕಾದಿಗಳ ಅನೀತರಲ್ಲಿ 
ಸುರುಚಿಗಳಿಂದಕೊಟ್ಟುಕೊಂಡು ಬಳಸಿ, 
ಲೌಕಿಕ ಅಲೌಕಿಕ ಸಹಜಲೌಕಿಕ ಅರ್ಥಪದಾರ್ಥ 
ಪರಮಾರ್ಥದ ವಿವರ ಭೇದಿಸಿ, 
ಗುರುವಚನಪ್ರಮಾಣ ಕ್ರಿಯಾಚಾರ ನಡೆನುಡಿ ದೃಢನಿಷ್ಠೆಯನರಿದು, 
ತನು ಮನ ಧನ ಪುತ್ರ ಮಿತ್ರ ಕಳತ್ರ ಅರ್ಥ 
ಪ್ರಾಣ ಅಭಿಮಾನ ಮನ್ನಣೆಯೆಂಬ 
ಮಲತ್ರಯಪಾಶವ ಮರೆದು, ಪಿಪಿಲಿಕನಂತೆ ಬೇರಿನಲ್ಲಿರಿದು, 
ಆ ವೃಕ್ಷವನೇರಿ ಆ ಕೊನೆಯಲ್ಲಿರುವ ಫಲದ ಅಮೃತರಸವ ಸವಿದಂತೆ 
ಮಹದರುವೆಂಬ ಗುರುಚರಣಕಮಲದಿರವ 
ಘನಮನದೃಷ್ಟಿಯಿಂನೋಡಿ, ವಾಸನಂಗೈದು, 
ಜ್ಞಾನಾನಂದವೆಂಬ ಪರಿಮಳ ವೇಧಿಸಿ, ಹರುಷಾನಂದವೇರಿ, 
ನಿರಾವರಣ ಘನಲಿಂಗಜಂಗಮ ಪಾದೋದಕ ಪ್ರಸಾದ 
ವಿಭೂತಿ ರುದ್ರಾಕ್ಷಿಯೆಂಬ ಸರ್ವಾಚಾರವೃಕ್ಷವನೇರಿ, 
ಕ್ರಿಯಾಜಪ ಜ್ಞಾನಪಜ ಮಹಾಜ್ಞಾನಜಪಮಂ 
ಚಿನ್ನಾದ ಪರನಾದ ಮಹಾನಂದವನೊಳಕೊಂಡು, 
ಶೋಭಿಸುವ ಹರೆಹರೆಗಳ ಹಬ್ಬಿ , ಘಟಶಕ್ತಿಯೆಂಬ ಸೆರೆಯಿಂ ಬಿಗಿದಪ್ಪಿ , 
ಪರಿಪೂರ್ಣ ಹಸ್ತವ ನಿಗುಚಿ, ತಾಟಿಯಲ್ಲಿ ಬೀಜವಿಲ್ಲ, 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ರೋಗವಿಲ್ಲದಂಥ ತಾನಂಜೂರಜ್ಯೋತಿರ್ಮಯವೆಂಬ ಹಣ್ಣು ಕಡಿದು, 
ತಾನೇ ತಾನಾಗಿ, ಪರಮಾನಂದರಸವ 
ಸವಿದುಂಡುಪವಾಸಿ ಬಳಸಿಬ್ರಹ್ಮವಾಗಿ, 
ಇಹಲೋಕದ ಭೋಗ, ಪರಲೋಕದ ಮೋಕ್ಷಕ್ಕೆ ಹೊರಗಾಗಿ, 
ನಿರಂಜನಪದ ನಿರ್ವಾಣಫಲದಾಯಕರೆ ನಿಮ್ಮ ಸುಸಂಗಿಗಳು ಕಾಣಾ 
ನಿರವಯಪ್ರಭು ಮಹಾಂತ ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. || ೭೪ || 


೭೫ 


ಘನಗುರು ಲಿಂಗಜಂಗಮಸೂತ್ರದಿಂದ 
ಕ್ರಿಯಾದೀಕ್ಷೆಯಾದಲ್ಲಿ ಶುದ್ಧಪ್ರಸಾದಸಂಬಂಧ. 
ಮಂತ್ರದೀಕ್ಷೆಯಾದಲ್ಲಿ ಸಿದ್ಧಪ್ರಸಾದಸಂಬಂಧ. 
ವೇಧಾದೀಕ್ಷೆಯಾದಲ್ಲಿ ಪ್ರಸಿದ್ದಪ್ರಸಾದಸಂಬಂಧ. 
ಮತ್ತಂ ಕ್ರಿಯಾದೀಕ್ಷೆಯೊಳಗಿನ ಸಪ್ತವಿಧದೀಕ್ಷೆಯಲ್ಲಿ 
ಪ್ರಸಾದಿಯ ಪ್ರಸಾದಸಂಬಂಧ. 
ಮಂತ್ರದೀಕ್ಷೆಯೊಳಗಿನ ಸಪ್ತವಿಧದೀಕ್ಷೆಯಲ್ಲಿ 
ಪ್ರಸನ್ನಾನುಭಾವ ಪ್ರಸಾದಸಂಬಂಧ. 
ವೇಧಾದೀಕ್ಷೆಯೊಳಗಿನ ಸಪ್ತವಿಧದೀಕ್ಷೆಯಾದಲ್ಲಿ 
ಪರಿಪೂರ್ಣಪ್ರಸಾದಸಂಬಂಧ. 
ಇಂತಪ್ಪ ದೀಕ್ಷೇಪದೇಶದಿಂದ ತ್ರಿವಿಧ ಗುರುಲಿಂಗಜಂಗಮ 
ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ 
ಮಂತ್ರಾಚಾರ ಕ್ರಿಯಾನುಭಾವ 
ಜ್ಞಾನೋಪದೇಶವರಿದಾನಂದದಿಂದ ಕೊಡಕೊಳ್ಳಬಲ್ಲಾತನೆ 
ಪೂಜ್ಯಸ್ವರೂಪಸಚ್ಚಿದಾನಂದ ಸಾಕಾರಲಿಂಗ ಶರಣನೆಂಬೆನೋಡಾ. ಇಂತೆಸೆವ 
ಲಿಂಗಶರಣನ ನಿಜನಿಲವನರಿದರ್ಚಿಸಿ ಕೊಡಕೊಳ್ಳಬಲ್ಲಾತನೆ 
ಪೂಜ್ಯಕಸ್ವರೂಪ ಸಚ್ಚಿದಾನಂದ ನಿಃಕಳಂಕ 
ನಿಃಶೂನ್ಯನಿರಂಜನ ನಿರವಯಪ್ರಭು 
ನಿರಾಕಾರ ಶರಣಲಿಂಗನೆಂಬೆ ನೋಡಾ. 
ಇಂತೆಸೆವ ಸಾಕಾರಲಿಂಗ ಶರಣನಾಚರಣೆಸಂಬಂಧ 
ನಿರಾಕಾರ ಶರಣಲಿಂಗಸಂಬಂಧದಾಚರಣೆಯ ನಿಲವ ತಿಳಿಯದೆ, 
ನಾನು ಷಟ್‌ಸ್ಥಲೋಪದೇಶಿ, ನೀನು ಷಟ್‌ಸ್ಥಲೋಪದೇಶಿಗಳೆಂದು ಒಪ್ಪವಿಟ್ಟು 
ನುಡಿವ ನುಡಿಜಾಣರ ಕಂಡು, 
ಎನ್ನ ತನು ಮನ ಭಾವದ ಕೊನೆಮೊನೆಯಲ್ಲಿ ಬೆಳಗುವ 
ನಿಜಘನಜ್ಯೋತಿನಾಚಿ ಬಯಲಾಯಿತ್ತು ಕಾಣಾ 
ನಿರವಯಪ್ರಭು ಮಹಾಂತ ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. || ೭೫ || 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


೭೬ 


ಅನಾದಿ ಪ್ರಮಥಗಣ ನಿಜೋಪದೇಶ 
ಪ್ರಸನ್ನ ಪ್ರಸಾದಾಚಾರ ನಡೆನುಡಿಸಂಬಂಧಗಳಾಚರಣೆಗಳ ಬಳಿವಿಡಿದು, 
ಮುಕ್ತಿಸ್ವರೂಪರಾದ ಘನಗುರುಚರಮೂರ್ತಿಗಳು, 
ಪ್ರಥಮದಲ್ಲಿ ಗುರುಕರುಣ ಲಿಂಗಧಾರಣಸ್ಪಲವಳವಟ್ಟು , 
ಲಿಂಗನಡೆ ಲಿಂಗನುಡಿಯಾಗಿ, 
ಪಾತಕಸೂತಕವಳಿದುಳಿದು ನಿಜೋತ್ತಮಂಗೆ 
ಕ್ರಿಯೋಪದೇಶದಿಂದ ಶುದಪ್ರಸಾದವಕೊಟ್ಟು, 
ಮಂತ್ರೋಪದೇಶದಿಂದ ಸಿದಪ್ರಸಾದವ ಕೊಟ್ಟು, 
ವೇದೋಪದೇಶದಿಂದ ಪ್ರಸಿದಪ್ರಸಾದವಕೊಟ್ಟು, 
ಇವ ಮೂರುಸಲವಿದವರಲ್ಲಿಕೇಳಬಲ್ಲಾತನೆ 
ಅನಾದಿಪ್ರಮಥಗಣ ಗುರುಮಾರ್ಗಿಕರೆನಿಸುವರುನೋಡಾ. 
ಇವರನರಿಯದೆಕ್ರಿಯಾದೀಕ್ಷೆ, ಶುದಪ್ರಸಾದದೀಕ್ಷೆ, 
ಪಾದೋದಕ ಮಂತ್ರದೀಕ್ಷೆ, 
ಸಿದಪ್ರಸಾದ ಶಿಕ್ಷಾಪಾದೋದಕದಿರವನರಿಯದೆ 
ತನುಶುದ್ದ ಮನಸಿದವಿಲ್ಲದೆ, 
ವೇಧಾದೀಕ್ಷೇಪದೇಶ ಪ್ರಸಿದಪ್ರಸಾದ ಜ್ಞಾನಪಾದೋದಕದಲ್ಲಿ 
ಸಮರಸನಾಚರಿಸುವಾತನ ಯೋಗ್ಯನೆಂಬೆ ನೋಡಾ. 
ಪ್ರಸಿದ ಪಾದೋದಕ ಪ್ರಸಾದ ಮಂತ್ರವರಿಯದ 
ಲಿಂಗಲಾಂಛನಧಾರಿಗಳಿಂದ ಷಟ್‌ಸಲಬ್ರಹೋಪದೇಶ ಪಡೆದರೆಂದು, 
ಭಕ್ತನಾಗಿ, ಹತ್ತು ಹನ್ನೊಂದರ ಪ್ರಸಾದಿಗಳೆಂದು, 
ಸಯ ಸಮ್ಯಜ್ಞಾನಾಚಾರದ ಇರವನರಿಯದೆ, 
ಸಮರಸದ ಕ್ರಿಯೆಗಳ ಬಳಸಿ 
ಉದರವ ಹೊರೆವಾತನಯೋಗ್ಯ ನೆಂಬೆನು ನೋಡಾ. 
ಮಲಮೂತ್ರ ವಿಸರ್ಜಿಸಿ, ಸ್ನಾನವಿಲ್ಲದೆ, 
ಅನ್ನುದಕ ಹಣ್ಣು ಫಲಾದಿ ಕಬ್ಬು ಕಡಲೆಗಳೆಂದು 
ಕೈಗೆಬಂದಂತೆ ತಿಂದು ತೇಗಿ, 
ಪ್ರಸಾದಿಯೆಂದು, ತೀರ್ಥವ ಸಲಿಸಿ, ಪ್ರಸಾದವ ಮರೆದೆನೆಂದು ಮತ್ತೆ 
ತೀರ್ಥಪ್ರಸಾದವೆಂದುಕೊಡುಕೊಂಬರಿವರು. 
ಚಿದ್ಘನಲಿಂಗಾಂಗಸಂಗವೇ 
ಪರಿಪೂರ್ಣಾನಂದ ತೀರ್ಥಪ್ರಸಾದವೆಂದರಿಯದವರು, 
ಬಿಂದು ಚಿಪ್ಪಿಂದು ಪರಬಿಂದುವ 
ಅಯೋಗ್ಯಪರಮುಖದಲ್ಲಿ ಚೆಲ್ಲಾಡುವವರು, 
ಚರ್ಮಾಸನ ಚರ್ಮದಲ್ಲಿಟ್ಟಂಥ ರಸದ್ರವ್ಯ 


೮೪ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಲಿಂಗಾಭಿಷೇಕ ಪಾದಾಭಿಷೇಕ ಪಂಚಾಮೃತ 
ಪಂಚಕಜ್ಜಾಯ ಪರಮಾನ್ನ ಫಲಹಾರವೆಂದು ಆಡಂಬರವ ಹರಹಿ, 
ಲಿಂಗಾರ್ಚನೆ ನೈವೇದ್ಯ ಪಾದಪೂಜೆಯ ನೈವೇದ್ಯಭುಂಜಿಸಿ, 
ಮತ್ತೆ ನಾಚಿಕೆಯಿಲ್ಲದೆ ಭಕ್ತ ಜಂಗಮ ಪ್ರಸಾದಿಗಳೆಂಬವರು, 
ಹೋಮನೇಮ ಭಸ್ಮ ಯಜ್ಞಾದಿ ಕೃತ್ಯವ ಮಾಡಿ 
ಅಮಲು ಮೊದಲಾದ ಲಾಹರಿಭುಂಜಕರು , 
ಮಂತ್ರತಂತ್ರಯಂತ್ರ ಶಕುನ ವೈದ್ಯಗಾರರು , 
ದಿನೇತ್ರ ಪ್ರಕಾಶದೊಳಗಣ ಕುರುಗಿನರುಹನರಿಯದವರು, 
ಅಪಾದಮಸ್ತಕ ಪರಿಯಂತರ ಸತ್ಕಾಣಿಸಿಕೊಂಡಿರ್ಪನಿಜವನರಿಯದವರು. 
ಗುರುಚರಪರಗಣ ಸನ್ಮಾನಿಗಳ ಆಜ್ಜೆಯ ಮೀರಿ 
ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಬಾಹ್ಯರೆಂಜಲ 
ನುಡಿನಡೆಯ ವ್ಯವಹಾರಿಗಳ ಯೋಗ್ಯರಯೋಗ್ಯರೆಂದು 
ಗಣಸಾಕ್ಷಿಯಾಗಿ ಗುರುನಿರೂಪಣದಿಂದ 
ಡಂಗುರವ ಸಾರಿದೆ ಸಾರಿದೆ ಸಾರಿದೆ ಕಾಣಾ 
ನಿರವಯಪ್ರಭು ಮಹಾಂತ ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. || ೭೬ || 


೭೭ 


ಅನಾದಿಪ್ರಮಥಗಣದಿರವನರಿದು, 
ಸತ್ಯಶುದ್ದ ನಡೆನುಡಿದೃಢಚಿತ್ತರಾಗಿ, 
ಇಹ ಪರ ಭೋಗಯೋಗದ ಬಯಕೆಯ ನೀಗಿ, 
ನಿರವಯಲ ಸೇರಿ, ನಿತ್ಯಮುಕ್ತರಾಗಬೇಕಾದ 
ಭಕ್ತ ಜಂಗಮ ಗುರುಲಿಂಗಕ್ಕೆ 
ಆಚಾರವೆ ಗುರು, ಆಚಾರವೆ ಲಿಂಗ, ಆಚಾರವೆ ಜಂಗಮ , 
ಆಚಾರವೆ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರ , 
ಭಕಗಣಪ್ರಸಾದಿ ಶರಣ್‌ಕ್ಯರೆಂದುದು ಗುರುವಚನ; 
ಅದು ಕಾರಣವಾಗಿ, ಆಚಾರದ ಕುರುಹ ತಿಳಿದು, 
ಆಚರಿಸಿ, ಸಂಬಂಧವಿಟ್ಟು, ತನ್ನ ತಾನಾಗಬಹುದಲ್ಲದೆ, 
ಆಚಾರವನುಲ್ಲಂಘಿಸಿ, ಆಚಾರವ ಬಿಟ್ಟು , 
ಅನಾಚಾರಸಂಗಸಮರತಿಯ ಬಳಸಿದೊಡೆ 
ತನ್ನ ತಾನಾಗಬಾರದೆಂದುದು ಹರಗುರುವಾಕ್ಯವು. 
ಇದ ತಿಳಿದ ಮಹಾಂತರು, ಆಚಾರವನಾಚರಿಸಬೇಕು ಕಾಣಾ 
ನಿರವಯಪ್ರಭು ಮಹಾಂತ ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. | | ೭೭ | | 

- ೭೮ 
ಅನಾದಿಪ್ರಮಥಗಣ ಸನ್ಮಾನಿಗಳಾದವರ ಹೊಂದಿ ಹೊರೆದ 
ಪಿತ - ಮಾತೆ, ಸತಿ - ಸುತ, ಸಹೋದರ - ನಂಟರು ಮೊದಲಾದವರಿಗೆ 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


೮೫ 


ಸಲುವಂಥ ಪಂಚಾಚಾರದಿರವಿನ ಸೂತ್ರ. 
ಹರನಿರೂಪಣ ಸಾಕ್ಷಿ : 
' ಗುರುಲಿಂಗಜಂಗಮಶೈವ ಪ್ರಸಾದಂ ಪಾದವಾರಿ ಚ | | 
ಲಿಂಗಬಾಹ್ಯಾನ್ಸಜಾನಾತಿ ಅಣುಮಾತ್ರಂ ಚ ಕಾರಯೇತ್ || 
ಲಿಂಗಾಚಾರಸ್ಸದಾಚಾರ : ಶಿವಾಚಾರಸ್ತಥೈವ ಚ | 
ಗಣಾಚಾರ: ಭತ್ಯಾಚಾರೋ ಪಂಚಾಚಾರಾಃ ಪ್ರಕೀರ್ತಿತಾಃ ||'' 
ತಮಾಚಾರ ಗೃಹದಲ್ಲಿ ಕ್ರಿಯಾಭಾಂಡಂಗಳೊಳಗೆ 
ಶುಚಿರುಚಿಯಿಂದ ಗುರುಲಿಂಗಜಂಗಮಾರ್ಪಣಕ್ಕೆಂದು 
ಭಾವಭರಿತವಾಗಿಶೋಧಕತ್ವದಿಂದ ಮಂತ್ರಸ್ಮರಣೆಯಿಂದ 
ಪಾಕಂದು, ಮಧುರ ಒಗರು ಖಾರ ಆಷ್ಟು ಕಹಿ ಲವಣ ಮೊದಲಾದ 
ಷಡ್ರಸದ್ರವ್ಯಗಳ ಇಷ್ಟಲಿಂಗ ಬಾಹ್ಯರಿಗೆ ಹಾಕಲಾಗದು. 
ಅವರ ಕಣ್ಣಿಗೆ ದರ್ಶನದಿಂದ ಪಾಕದ ಭಾಂಡಗಳ ಕಾಣಗೊಡಲಾಗದು. 
ಅವರ ಸಂಭಾಷಣೆಗಳಿಂದ ಪಾಕವ ಮಾಡಲಾಗದು. 
ಭಕ್ಕಲಿಂಗಜಂಗಮಕ್ಕೆ ಸಂಭಾಷಣೆಯಿಂದ ನೀಡಲಾಗದು. 
ತನ್ನ ಶ್ರೀಗುರು ಕರುಣಿಸಿದ ಲಿಂಗದೇವನ ನಿಮಿಷಾರ್ಧವಗಲಿರಲಾಗದು. 
ಆ ಲಿಂಗವಲ್ಲದೆ ಅನ್ಯವಾಗಿ ಭೂಪ್ರತಿಷಾದಿಗಳ ನೆನೆಯಲಾಗದು, 
ಅರ್ಚಿಸಲಾಗದು, ವಂದಿಸಲಾಗದು. 
ಜಡನೇಮವತ ತಿಥಿ ಉಪವಾಸಗಳ ಮಾಡಲಾಗದು. 
ದೇಹ ದಂಡಿಸಿದೊಂದು ಕಾಯಕ 
ಬೇಡಿತಂದುದೊಂದು ಕಾಯಕವಲ್ಲದೆ 
ಅಕೃತ್ಯದಿಂದ ಕಿರಾತರಂತೆ ಗಳಿಕೆಗೊಳಗಾಗಲಾಗದು. 
ಶಿವಲಿಂಗಲಾಂಛನಕ್ಕೆ ಅನ್ನುದಕಾದಿವಸ್ತಪಾವುಡಗಳ 
ವಂಚಿಸಿ ವಿಷಯವ್ಯಸನಿಗಳಾಗಲಾಗದು. 
ಆಚಾ‌ಬಾಹ್ಯವಾದ ನೀಚಾಶ್ರಯಗಳಲ್ಲಿರಲಾಗದು . 
ಆಚಾರಬಾಹ್ಯರ ಸಮರಸಕ್ರಿಯಗಳ ಬಳಸಲಾಗದು . 
ಸದಾಚಾರ ಭಕ್ತಗಣ ಗುರುಲಿಂಗಜಂಗಮಕ್ಕೆ 
ರಾಗದ್ವೇಷದಿಂದ ಗರ್ವಿಸಿ ನುಡಿಯಲಾಗದು . 
ಸರ್ವರು ಒಂದೂಡಲಾಗಿ , ಲಿಂಗನಡೆ, ಲಿಂಗನುಡಿ, ದೃಢಚಿತ್ತದಿಂದ 
ಸರ್ವಭೋಗವ ನೀಗಿ, ಪಂಚಾಚಾರಬ್ರಹ್ಮವಾಗಿ , 
ಆರುವೈರಿಗಳಡಿಮೆಟ್ಟಿನಿಂದ ನಿಜೋತ್ತಮರಿದೀಗ 
ತಮ್ಮ ತನುಸಂಬಂಧವಾದ ನಿಜಾಲಯಕ್ಕೆ 
ಯೋಗ್ಯವಾದ ಪಂಚಾಚಾರದಿರವು ಕಾಣಾ 
ನಿರವಯಪ್ರಭು ಮಹಾಂತ ನಿದಮಲ್ಲಿಕಾರ್ಜುನಲಿಂಗೇಶ್ವರ. || ೭೮ || 


೮೬ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


೭೯ 


ಅನಾದಿ ಪ್ರಮಥಗಣನಾಯಕಶ್ರೀಗುರುಕರಜಾತ 
ತ್ರಿವಿಧೋದಕ ತ್ರಿವಿಧಪ್ರಸಾದಸ್ಟಲಸಂಬಂಧೋಪದೇಶ 
ಆಚಾರಭಕ್ತಗಣಾರಾಧ್ಯರಿಗೆ ಯೋಗ್ಯವುಳ್ಳ , 
ಆಚರಣೆಯ ಪ್ರಾಣವಾದ ತ್ರಿವಿಧಾಚಾರ ಸೂತ್ರವದಕ್ಕೆ . 
ಹರನಿರೂಪಣ ಸಾಕ್ಷಿ : 
ಕ್ರಿಯಾಚಾರೋ ಜ್ಞಾನಾಚಾರ: ಭಾವಾಚಾರಸ್ತಥೈವ ಚ | 
ಸದಾ ಸನ್ಮಾರ್ಗಸಂಪೂಜ್ಯಂ ಆಚಾರಾಂಗಂ ಪ್ರಕೀರ್ತಿತಂll'' 
ಸರ್ವೆಂದ್ರಗಳಲ್ಲಿ ಆಹ್ವಾನಿಸುವ ಪರಿಣಾಮವೆಲ್ಲ 
ತಿಯಕರಮೂರ್ತಿ ಇಷ್ಟಲಿಂಗದ ಸೋಮು ಸಂತೋಷವೆಂದರಿದು. 
ವಿಸರ್ಜಿಸುವ ಪರಿಣಾಮವೆಲ್ಲ ಪಂಚಾಕ್ಷರಮೂರ್ತಿ 
ಪ್ರಾಣಲಿಂಗದ ಸೋಮು ಸಂತೋಷವೆಂದರಿದು, 
ಈ ಎರಡರ ಪರಿಣಾಮವೆಲ್ಲ ಷಡಕ್ಷರಮೂರ್ತಿ 
ಭಾವಲಿಂಗದ ಸೋಮು ಸಂತೋಷವೆಂದರಿದು, 
ತ್ರಿವಿಧಾಚಾರಲಿಂಗಮೂರ್ತಿ ತಾನೇ ತಾನಾಗಿ, 
ಜಾಗ್ರದಿಂದಕ್ರಿಯಾಘನಗುರುವಚನ ಪ್ರಮಾಣಸಾಕ್ಷಿಯಿಂದ, 
ಗುದ ಗುಹ್ಯದ ವಿಸರ್ಜನೆಗಳ ಬಿಡುಗಡೆಯ 
ಪರಿಣಾಮ ಪ್ರಕ್ಷಾಲ್ಯವೆ ಸಮ್ಯಜ್ಞಾನಾನಂದವಾಗಿ, 
ನಾಸಿಕ ಜಿಹ್ನೆಯ ವಿಸರ್ಜನೆಗಳ ಬಿಡುಗಡೆಯ 
ಪರಿಣಾಮ ಪ್ರಕ್ಷಾಲ್ಯವೆಸಯಾನಂದವಾಗಿ, 
ಇಷ್ಟಲಿಂಗಜಂಗಮದಾರ್ಚನೆಯರ್ಪಿತವಧಾನನುಭಾವಸುಖ ಸಮರತಿ 
ವಿಲಾಸದ ಪರಿಣಾಮದಾಹ್ವಾನವೆ ಸಮ್ಯಜ್ಞಾನಾನಂದವಾಗಿ, 
ಗುದಗುಹ್ಯಗಳೆರಡು ಕ್ರಿಯಾಶಕ್ತಿ ಜ್ಞಾನಶಕ್ತಿಸ್ವರೂಪವೆನಿಸಿ, 
ಪ್ರಮಥಗಣ ಒಪ್ಪಿ ಸೊಪ್ಪಡಗಿದ 
ನಿಃಪತಿಯನೈದುವದೆ ಮುಕ್ತಿಸ್ವರೂಪವು. 
ಇಷ್ಟಲಿಂಗ ಜಂಗಮರೊಪ್ಪಿತದ ಸುಗಂಧ 
ಸುರಸದ್ರವ್ಯಗಳ ಪವಿತ್ರಮುಖವನರಿದು, 
ಮಂತ್ರಾಹ್ವಾನದ ನಿಜನಿಷ್ಠೆಯಗಲದೆ, 
ಅಲ್ಲಿ ತಟ್ಟಿಮುಟ್ಟುವ ಕಾಯದ ಕೈಯ 
ಸುಚಿತ್ರ ಸುಬುದಿಯ ಪರಿಣಾಮವೆಲ್ಲ ಸಯಾನಂದವಾಗಿ, 
ಇವು ನಾಲ್ಕು ಇಷ್ಟಲಿಂಗಾಲಯವೆಂದರಿದು, 
ಗುರುಪೀಠದಾಧಾರ ಸ್ವಾಧಿಷ್ಠಾನದ 
ಕ್ರಿಯಾಚಾರದ ಮನೆ ಕಾಣಿರಣ್ಣಗಳಿರಾ. 
ಅಲ್ಲಿಂದ ಪಾದ ಪಾಣಿಗಳ ತಟ್ಟುಮುಟ್ಟಿನ ವಿಸರ್ಜನೆಗಳ 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


ಪ್ರಕ್ಷಾಲ್ಯದ ಪರಿಣಾಮವೆ ಸಮ್ಯಜ್ಞಾನಾನಂದವಾಗಿ, 
ನೇತ್ರ ತ್ವಗೇಂದ್ರಿಯದ ವಿಸರ್ಜನೆಗಳ ಪ್ರಕ್ಷಾಲ್ಯದ ಪರಿಣಾಮವೆ 
ಸಯಾನಂದವಾಗಿ, 
ಪಾದ ಪಾಣಿಗಳೆರಡು ಇಚ್ಚಾಶಕ್ತಿ ಆದಿಶಕ್ತಿಸ್ವರೂಪವೆನಿಸಿ, 
ಪ್ರಮಥಗಣ ಒಪ್ಪಿ ಪರಮಾನಂದವನೈದುವುದೆ ಮುಕ್ತಿಸ್ವರೂಪವು. 
ಇಷ್ಟಲಿಂಗ ಜಂಗಮಾರೋಪಿತದ 
ಸುರೂಪು ಸುಸ್ಪರಿಶನದ್ರವ್ಯಗಳ ಪವಿತ್ರ ಮುಖವನರಿದು, 
ನಿಜದೃಷ್ಟಿ ಮಂತ್ರಾಹ್ವಾನದ ಪರಿಪೂರ್ಣನೈಷ್ಠೆಯಗಲದೆ, 
ಅಲ್ಲಿ ತಟ್ಟು ಮುಟ್ಟುವ ಕಾಯಕದ ಕೈಯ 
ನಿರಹಂಕಾರ ಸುಮನದ ಪರಿಣಾಮವೆಲ್ಲ ಸಯಾನಂದವಾಗಿ, 
ಇವು ನಾಲ್ಕು ಪ್ರಾಣಲಿಂಗಾಲಯವೆಂದರಿದು, 
ಚರಪೀಠದ ಮಣಿಪೂರಕನಾಹತದ 
ಜ್ಞಾನಾಚಾರದ ಮನೆಯ ಕಾಣಿರಣ್ಣಗಳಿರಾ. 
ಅಲ್ಲಿಂದ ವಾಕು ಪಾಯುವಿನ ದುಃಕೃತದ 
ತಟ್ಟು ಮುಟ್ಟಿನ ವಿಸರ್ಜನೆಗಳ ಪರಮಾನಂದ ಚಿಜ್ಜಲದಿಂ 
ಪ್ರಕ್ಷಾಲ್ಯದ ಪರಿಣಾಮವೆ ಸಮ್ಯಜ್ಞಾನಾನಂದವಾಗಿ, 
ಶೂತ್ರದ ಶಬ್ಬದ ದುಃಕೃತ್ಯದ ತಟ್ಟುಮುಟ್ಟಿನ 
ವಿಸರ್ಜನೆಗಳ ಪರಿಪೂರ್ಣಾನಂದಜಲದಿಂ 
ಪ್ರಕ್ಷಾಲ್ಯದ ಪರಿಣಾಮವೆಸಯಾನಂದವಾಗಿ, 
ವಾಕು ಪಾಯುಗಳರಡು ಪರಶಕ್ತಿ ಚಿಚ್ಛಕ್ತಿ ಸ್ವರೂಪವೆನಿಸಿ, 
ಪ್ರಮಥಗಣ ಒಪ್ಪಿ , ಪರಮಾನಂದವನೈದುವುದೆ ಮುಕ್ತಿಸ್ವರೂಪವು. 
ಇಷ್ಟಲಿಂಗ ಜಂಗಮಾರೋಪಿತದ 
ಸುಶಬ್ದ ಸುತೃಪ್ತಿದ್ರವ್ಯಗಳ ಪವಿತ್ರ ಮುಖವನರಿದು, 
ಪರನಾದ ಬಿಂದು ಕಳೆಗಳ ಮಂತ್ರಜ್ಞಾನದ ಪರಿಪೂರ್ಣನೈಷೆಯಗಲದೆ , 
ಅಲ್ಲಿ ತಟ್ಟುಮುಟ್ಟುವ ಕಾಯದಕೈಯಲ್ಲಿ 
ಸುಜ್ಞಾನ ಸದ್ಘಾವದ ಪರಿಣಾಮವೆಲ್ಲಸಯಾನಂದವಾಗಿ, 
ಇವು ನಾಲ್ಕು ಭಾವಲಿಂಗಾಲಯವೆಂದರಿದು, 
ಪರಪೀಠದ ವಿಶುದಿ ಆಜಾಮಂಟಪ ಶೂನ್ಯಸಿಂಹಾಸನದ 
ಭಾವದಾಚಾರದ ಮನೆ ಕಾಣಿರಣ್ಣಗಳಿರಾ . 
ಇಂತೆಸೆವ ತ್ರಿವಿಧಾಚಾರಸಂಪನ್ನರೆಕೂಡೊಂದೊಡಲಾಗಿ, 
ಮನದ ಮಾಯಾಪಾಶವ ಕಡಿದು ಕಂಡಿಸುತ್ತ , 
ತಮ್ಮ ತಾವರಿದು , ನಡೆನುಡಿ ಒಂದಾಗಿ, 
ಮಾಯಾಭೋಗಾಪೇಕ್ಷೆಯ ನೆರೆ ನೀಗಿ, ತ್ರಿವಿಧಾಚಾರಬ್ರಹ್ಮವಾಗಿ, 
ತ್ರಿಗುಣಗಳಡಿಮೆಟ್ಟಿ ನಿಂದ ನಿಜೋತ್ತಮರಿಗಿದೀಗ 


eses 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ತಮ್ಮ ಮನಸಂಬಂಧವಾದ ನಿಜಾಲಯಕ್ಕೆ 
ಯೋಗ್ಯವಾದ ತ್ರಿವಿಧಾಚಾರದಿರವುಕಾಣಾ 
ನಿರವಯಪ್ರಭು ಮಹಾಂತ ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. 


|| ೭೯ || 


eso 


ಅನಾದಿಪ್ರಮಥಗಣನಾಯಕ ಪರಮಾರಾಧ್ಯ 
ಶ್ರೀಗುರುಕರಜಾತ ಏಕವಿಂಶೋಪದೇಶ 
ಷಟಸಾದ ಪಾದೋದಕ ಮಂತ್ರಸ್ವರೂಪ ಷಟ್ಟ ಸಂಬಂಧವಾದ 
ಭಕ್ತ ಮಹೇಶ ಗಣಾರಾಧ್ಯರಿಗೆ ಯೋಗ್ಯವುಳ್ಳ 
ತ್ರಿವಿಧಾಚಾರಸಂಬಂಧವೆ ಪ್ರಾಣವಾದ ಸೂತ್ರವದಕ್ಕೆ 
ಹರನಿರೂಪಣ ಸಾಕ್ಷಿ: 
' ಸತ್ಯಾಚಾರಂ ನಿತ್ಯಾಚಾರಂ ಧರ್ಮಾಚಾರಂ ವರಾನನೆ' 
ಎಂದುದಾಗಿ, 
ಜಾಗ್ರಾವಸ್ಥೆಯ ವಿಶ್ವಪ್ರಪಂಚಿನ ಶಿವಾತ್ಮನ 
ಪಾಶಬದ್ದನಡೆನುಡಿಗಳ ಹೊದ್ದಲೀಯದೆ, 
ಕೇವಲ ಗುರುವಾಕ್ಯಪ್ರಮಾಣವಾಗಿ, 
ಪೂರ್ವಪುರಾತನೋಕ್ತಿವಚನಸಾರಾಮೃತವಿಡಿದು, 
ಇಷ್ಟಲಿಂಗದೊಳಗಣ ನವಲಿಂಗಮಂ ಭೇದಿಸಿ, 
ಸಯ ಸಮ್ಯಜ್ಞಾನ ಸದ್ಭಾವವಿಡಿದು, 
ಸಯಾಜಪೋಪದೇಶ ಸಮ್ಯಜ್ಞಾನಜಪೋಪದೇಶ 
ಮಹಾಜ್ಞಾನಜಪೋಪದೇಶ ಪರಿಪೂರ್ಣಜ್ಞಾನಜಪೋದೇಶದ 
ಮಹಾಬೆಳಗನರಿದು, 
ಫಲಪದದಾಯುಷ್ಯದ ಭೋಗಯೋಗಮಂ ನೆರೆ ನೀಗಿ, 
ಸಯೆ ಘನಗುರುಲಿಂಗಜಂಗಮದ 
ಕೃಪಾನಂದದ ನಿರಾಸೆ ನಿರ್ಲಜ್ಜ ನಿರ್ವಿಷಯ ನಿರ್ಮೋಹ 
ನಿರಾಪೇಕ್ಷ ನಿರ್ದೆಶ ನಿರಾಶ್ರಯ ನಿರವಯಬ್ರಹ್ಮದ ನಿರಾವರಣನಾಗಿ, 
ತನ್ನ ತಾನರ್ಚಿಸಿ ಕೊಡುವಲ್ಲಿ ಕೊಂಬಲ್ಲಿ ನುಡಿವಲ್ಲಿ ನಡೆವಲ್ಲಿ 
ಕೈ ಎರಡಾಗದೆ, ನುಡಿ ಎರಡಾಗದೆ, 
ಪಾದವಚನಾನಂದದಿಂದ ಶೀಲವ್ರತಾಚಾರ 
ನಿತ್ಯನೇಮಂಗಳಲ್ಲಿ ಅಭಿನ್ನಸ್ವರೂಪರಾಗಿ, 
ಯಥಾರ್ಥದಿಂದ ಇಹಪರಲೋಕದ 
ಭೋಗಮೋಕ್ಷಾಪೇಕ್ಷಹೊದಿರ್ಪುದೆ 
ಮಾರ್ಗಾಚರಣೆಯ ಸತ್ಯದಾಚಾರದಿರವಿನ 
ಇಷ್ಟಲಿಂಗ ತಾನೆ ನೋಡಿರಣ್ಣಗಳಿರಾ. 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


೮೯ 


ಅಲ್ಲಿಂದ ಸ್ವಪ್ನಾವಸ್ತೆಯ ತೈಜಸನ ಪ್ರಪಂಚಿನ ಅಂತರಾತ್ಮನ 
ಪಾಶಬದ್ದ ನಡೆನುಡಿಗಳಂ ಹೊದ್ದಲೀಯದೆ, 
ಕೇವಲ ಘನಲಿಂಗವಾಕ್ಯ ಪ್ರಮಾಣವಾಗಿ, 
ಪೂರ್ವಪುರಾತನೋವಚನ ಸಾರಾಮೃತವಿಡಿದು, 
ಪ್ರಾಣಲಿಂಗದೊಳಗಣ ನವಲಿಂಗಮಂ ಭೇದಿಸಿ, 
ಮಹಾಮಂತ್ರದ ಚಿದ್ಬಳಗನರಿದು, ಮಹಾಬೆಳಗಾಗಿ, 
ಸುಳಿಗಾಳಿಯಂತೆ ಲಿಂಗಪ್ರದಕ್ಷಿಣದಿಂದ ಸುಳಿದಾಡಿ, 
ಪ್ರದಕ್ಷಿಣಮಂ ಮಾಡುತ್ತ ಹರಗಣ ಸಮ್ಮೇಳಮಂಕೂಡಿಕೊಂಡಾಡುತ್ತ , 
ಭವರೋಗವೈದ್ಯರಾಗಿರ್ಪುದೆ ನಿತ್ಯಾಚಾರದಿರವಿನ 
ಪ್ರಾಣಲಿಂಗಸಂಧಾನದ ಮೀರಿದಾಚರಣೆಯಚಿಹ್ಯಮೂರ್ತಿ 
ಮಹಾಘನ ಪ್ರಾಣಲಿಂಗ ತಾನೆ ನೋಡಿರಣ್ಣಗಳಿರಾ. 
ಅಲ್ಲಿಂದಂ ಸುಷುಪ್ಪ ತೂರ್ಯತೂರ್ಯಾತೀತ ನಿರವಯನೆಂಬ 
ಪ್ರಜ್ಞಾಪರಿಪೂರ್ಣ ಪರಾತ್ಪರ ನಿರಾತಂಕನ ಪ್ರಪಂಚಿನ 
ಪರಮಾತ್ಮ ನಿರ್ಮಲಾತ್ಮ ಶುದ್ಧಾತ್ಮ ಆನಂದಾತ್ಮನ 
ನಟನಾಟಕ ಕಪಟವೇಷಮಂ ಹೊದ್ದಲೀಯದೆ, 
ಕೇವಲ ಪರಿಪೂರ್ಣಾನಂದಜ್ಯೋತಿರ್ಮಯನಚಲಾನಂದ 
ನಿಃಶಬ್ದಚಿಹ್ಮಮಂಕೂಡಿ, 
ಭಿನ್ನಭಾವವಿಲ್ಲದೆ, ತಾನೇ ತಾನಾಗಿ , 
ಸಕಲನಿರಾಕಾರ ಜಾಗ್ರಸ್ವಹ್ನ ತನುಮನದ 
ಅಭೀಷ್ಟಾದಿಗಳಿಗೆ ಚೈತನ್ಯ ತಾನಾಗಿ, 
ತನಗೊಂದು ಸುಖ - ದುಃಖ , ಪುಣ್ಯ - ಪಾಪ , 
ಸ್ತುತಿ - ನಿಂದ್ಯಾದಿಗಳ ಹೊದ್ದಿಗೆಯಿಲ್ಲದೆ , 
ಬೆಳಗಿಂಗೆ ಮಹಾಬೆಳಗಾಗಿ, ಬಯಲೊಳಗೆ ಮಹಾಬಯಲಾಗಿರ್ಪುದೆ 
ಭಾವಲಿಂಗಸಂಧಾನದ ಪರಿಪೂರ್ಣಾಚರಣೆಯ 
ಸದರ್ಮದಾಚಾರದಿರವು ಕಾಣಿರಣ್ಣಗಳಿರಾ. 
ಇಂತೆಸೆವ ಜಾಗ್ರಾವಸ್ಥೆಯ ಸಾಕಾರವಾದ ಇಷ್ಟಲಿಂಗವಾಗಿ, 
ಸ್ವಪ್ನಾವಸ್ಥೆಯೆ ನಿರಾಕಾರವಾದ ಪ್ರಾಣಲಿಂಗವಾಗಿ, 
ಸುಷುಪ್ತಾವಸ್ಥೆಯೆ ನಿರವಯವಾದ ಭಾವಲಿಂಗವಾಗಿ 
ಈ ತ್ರಿವಿಧಲಿಂಗಸ್ವರೂಪನೆ ಶರಣ ಕಾಣಾ 
ನಿರವಯಪ್ರಭು ಮಹಾಂತ ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. || ೮೦ || 


೮೧ 


ಸರ್ವಾಂಗಲಿಂಗಸಂಬಂಧವಾದ ಶಿವಯೋಗೀಶ್ವರರು 
ವೈರಿಗಳಡಿಮೆಟ್ಟಿ , ಷಡೂರ್ಮಿ , ಷಡ್ಡ ಮೆ , 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಷಡ್ತಾವವಿಕಾರಮಂ ಕಡೆಗೊದೆದು, 
ಷಟ್‌ಸ್ಥಲಮಾರ್ಗದಲ್ಲಿ ನೆರೆನಂಬಿ , 
ಅಷ್ಟಾವರಣದವಧಾನದಿಂದ ಪಾವನಾರ್ಥವಾಗಿ 
ತನುವಿನಲ್ಲಿ ಸದೂಪವಾದ ಗುರು, 
ಮನದಲ್ಲಿ ಚಿದ್ರೂಪವಾದ ಲಿಂಗ, 
ಭಾವದಲ್ಲಿ ಆನಂದಸ್ವರೂಪವಾದ ಜಂಗಮ , 
ಜಿಹ್ವಾಗ್ರದಲ್ಲಿ ನಿತ್ಯವಾದ ಪಾದೋದಕ, 
ನಾಸಿಕದಲ್ಲಿ ಪರಿಪೂರ್ಣವಾದ ಪ್ರಸಾದ, 
ತ್ವಕ್ಕಿನಲ್ಲಿ ಅವಿರಳವಾದ ಚಿದ್ವಿಭೂತಿ, 
ಕಂಗಳಲ್ಲಿ ಪರಂಜ್ಯೋತಿ ಚಿದ್ರುದ್ರಾಕ್ಷಿ, 
ಶೋತ್ರಂಗಳಲ್ಲಿ ಪರನಾದಬ್ರಹ್ಮಮೂರ್ತಿ 
ಚಿನ್ನಾದ ಬಿಂದು ಕಳಾಮಂತ್ರಮಂ ಧಾರಣಂಗೈದು 
ತನುವೆಂಬ ಕ್ರಿಯಾಲಯಕ್ಕೆ 
ಇಷ್ಟಲಿಂಗಪಂಚಾಚಾರಮಂ ತಳೆದೊಪ್ಪಿ, 
ಮನವೆಂಬ ಜ್ಞಾನಾಲಯಕ್ಕೆ 
ಪ್ರಾಣಲಿಂಗದ ತ್ರಿವಿಧಾಚಾರಮಂ ತಳೆದೊಪ್ಪಿ, 
ಭಾವವೆಂಬ ಪರಿಪೂರ್ಣಾಲಯಕ್ಕೆ 
ಭಾವಲಿಂಗದ ತ್ರಿವಿಧಾಚಾರಮಂ ತಳೆದೊಪ್ಪಿ, 
ಸರ್ವಾವಸ್ಥೆಗಳಲ್ಲಿ ಮಹದರುವಿನ ನಿಜಾನುಭಾವದ ಚಿದ್ದೆಳಗೆ 
ಸರ್ವಾಚಾರಸಂಪತ್ತಿನಿರವೆಂದು ಹೊಳೆವ ಶರಣನೆ 
ನಿಜವೋಕಸ್ವರೂಪಕಾಣಾ 
ನಿರವಯಪ್ರಭು ಮಹಾಂತ ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. 


|| ೮೧ || 


೮೨ 


ಭಕ್ತಿಗೆ ಲಿಂಗಾಚಾರ, ಯುಕ್ತಿಗೆ ಸದಾಚಾರ, 
ಮುಕ್ತಿಗೆ ಶಿವಾಚಾರ, ಶಕ್ತಿಗೆ ಗಣಾಚಾರ, ವಿರಕ್ತಿಗೆ ನೃತ್ಯಾಚಾರ, 
ನಡೆಗೆ ಕ್ರಿಯಾಚಾರ, ನುಡಿಗೆ ಜ್ಞಾನಾಚಾರ, ದೃಢಕ್ಕೆ ಭಾವಾಚಾರ, 
ತ್ಯಾಗಕ್ಕೆ ಸತ್ಯಾಚಾರ, ಭೋಗಕ್ಕೆ ನಿತ್ಯಾಚಾರ, ಯೋಗಕ್ಕೆ ಧರ್ಮಾಚಾರ, 
ನಿಜಕ್ಕೆ ಸರ್ವಾಚಾರವೆಂದು ಪರಶಿವಮೂರ್ತಿಯ ಪರಮೇಶ್ವರಿಯೆಂಬ 
ತನ್ನ ನಿಜವಲ್ಲಭೆ ಚಿತೃಕಿಗೆ ಬೋಧಿಸಿದ ಹರನಿರೂಪ ಸಾಕ್ಷಿ : 
“ ಸರ್ವಾಚಾರಸುಸಂಪನ್ನೇ ಸದಾ ಸಂಪನ್ನೋ ಹಿತಚ್ಚಿವಃ| | 
ಲಿಂಗಾವಸಾನಕಾಲೇಷು ದ್ವಾದಶಾಚಾರಕಂ ಶ್ರುಣು || 
ಆಚಾರಂ ಗುರುರೂಪಂ ಚ ಅನಾಚಾರಂ ಪುನರ್ನರಃ | 
ಆಚಾರಂ ಗುರುರೂಪಂ ಚ ಆಚಾರಂ ಮುಕಿರೂಪಕಂ || 


೯೧ 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


ಆಚಾರಂ ಲಿಂಗರೂಪೇಣ ಆಚಾರಂ ಸದ್ಗುರೋಃ ಪದಂ । 
ಗುರುರ್ಲಿಗಂ ಜಂಗಮಶ್ಚ ಪ್ರಸಾದಂ ಪಾದವಾರಿಚ || 
ಭೂತಿ ರುದ್ರಾಕ್ಷಮಂತ್ರಣ ಭಕೋ ಜಗತಿ ಕಥ್ಯತೇ | 
ಪೂಜಾಯಾಂ ಧಾರಣಂ ಚೇತಿ ಆಚಾರಂ ಸರ್ವಕಾರಣಂ ||'' 
ಎಂದುದಾಗಿ, 
ಸರ್ವಾಚಾರಸಂಪತ್ತಿನಷ್ಟಾವರಣಸ್ವರೂಪ ತಾನೇ ತಾನಾದ 
ಸದ್ಧರ್ಮರೆ ನಿತ್ಯಮುಕ್ತರು ಕಾಣಾ 
ನಿರವಯಪ್ರಭು ಮಹಾಂತ ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. 


|| ೮೨ | | 


ಪರಿಪೂರ್ಣಜ್ಞಾನಾನುಭಾವ ತಲೆದೋರಿ, ತಾನು ತಾನಾದ 
ಶರಣಗಣಾರಾಧ್ಯ ಜಂಗಮಭಕ್ತರೊಂದಾದ ನಿಲುಕಡೆಯಂತೆಂದೊಡೆ: 
ಜ್ಯೋತಿಜ್ಯೋತಿಬೆರದಂತೆ, ಉದಕ ಉದಕ ಒಂದಾದಂತೆ , 
ಕ್ಷೀರ ಕ್ಷೀರಕೂಡಿಒಂದೂಡಲಾಗಿ ಪರವನೈದಿದೋಪಾದಿಯಲ್ಲಿ 
ತನುವಿನಲ್ಲಿ ತನು ಬೆರೆದು, ಮನದಲ್ಲಿ ಮನ ಬೆರೆದು, 
ಧನದಲ್ಲಿ ಧನ ಬೆರೆದು , ನೆನಹಿನಲ್ಲಿ ನೆನಹು ಬೆರೆದು, 
ಭೋಗದಲ್ಲಿ ಭೋಗ ಬೆರೆದು, ಯೋಗದಲ್ಲಿ ಯೋಗ ಬೆರೆದು, 
ಭಕ್ತಿಯಲ್ಲಿ ಭಕ್ತಿ ಬೆರೆದು, ವಿರಕ್ತಿಯಲ್ಲಿ ವಿರಕ್ತಿ ಬೆರೆದು, 
ಕ್ರಿಯಾಚಾರದಲ್ಲಿ ಕ್ರಿಯಾಚಾರ ಬೆರೆದು, 
ಜ್ಞಾನಾಚಾರದಲ್ಲಿ ಜ್ಞಾನಾಚಾರ ಬೆರೆದು, 
ಭಾವಾಚಾರದಲ್ಲಿ ಭಾವಾಚಾರ ಬೆರೆದು, 
ನಡೆಯಲ್ಲಿ ನಡೆ ಬೆರೆದು, ನುಡಿಯಲ್ಲಿ ನುಡಿ ಬೆರೆದು, 
ದೃಢದಲ್ಲಿ ದೃಢ ಬೆರೆದು, ಸಡಗರಸಂಪದದಲ್ಲಿ ಸಡಗರ ಸಂಪದಬೆರೆದು, 
ಮಾತು ಮರವೆಯ ಪರಿಧಿಯ ಹರಿದು 
ಭವಸಮುದ್ರವ ದಾಂಟಿ, ಭಕ್ತನಲ್ಲಿ ಜಂಗಮರತಿಯಿಟ್ಟು, 
ಪರಮವಿರತಿಯಿಂದ ಸಾಕಾರ ನಿರಾಕಾರ ನಿರವಯಮಂ ಭೇದಿಸಿ, 
ಆಚರಣೆ ಸಂಬಂಧಮಂ ಖಂಡಿಸಿ, ಪಿಂಡಬ್ರಹ್ಮಾಂಡದ | 
ತೊಡಕು ವಿರಹಿತರಾಗಿ, 
ಶೂನ್ಯ ಶೂನ್ಯದಲ್ಲಿ ಲಯವೆನಿಸಿ, 
ನಿರಾಕಾರ ನಿರಾಕಾರದಲ್ಲಿ ಶೂನ್ಯವೆನಿಸಿ, 
ನಿರವಯ ನಿರವಯದಲ್ಲಿ ಶೂನ್ಯವೆನಿಸಿ, 
ತಾನೇ ತಾನಾದಚಿಹ್ಮದ ಬೆಳಗಿನಿರವ ಉಪಮಿಸಬಾರದು ಕಾಣಾ 
ನಿರವಯಪ್ರಭು ಮಹಾಂತ ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. || ೮೩ || 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


೮೪ 


ಚಿದಾವರಣಮೂರ್ತಿನಿಜಜಂಗಮಲಿಂಗದೇವನು, 
ತಾನು ಪರಿಣಾಮತೃಪ್ತನೆನಿಸಿ 
ನಿಂದನಿರಾವಲಂಬಸ್ನಾನವಾವುದೆಂದೊಡೆ: 
ನಿಜವೀರಶೈವ ಭಕ್ತಿಜ್ಞಾನವೈರಾಗ್ಯ ಷಟ್‌ಸ್ಥಲಾನುಭಾವ 
ಶ್ರೀಗುರುಲಿಂಗಜಂಗಮದ 
ನಿಜಕರಣಾನಂದದ ಚಿತ್ಪಭಾಪುಂಜರಂಜಿತವಾದ 
ನಿಜಕಿರಣವೆ ಕಾಯ ಕರಣ ಭಾವ ಬಯಲಾಗುವುದಕ್ಕೆ 
ಕದಳಿಯ ಬೆಳಗಿದೆ ನಿಜಮೋಕ್ಷದ ಮನೆಯಂದರಿದು, 
ನಡೆ - ನುಡಿ ಒಂದಾಗಿ , ಪೂರ್ವಪುರಾತನ ವಚನಸಾರಾಮೃತವಿಡಿದು 
ಸರ್ವಾಚಾರಸಂಪನ್ನನಾದ ಸದ್ಭಕ್ತನಾಶೆಸಿದ 
ಚಿತೃ ದ್ವಿ ಚಿದಪ್ಪು ಚಿದಗ್ನಿ ಚಿದ್ಘಾಯು ಚಿದಾಕಾಶ 
ಚಿಚ್ಛಕ್ತಿ ಚಿತ್ತುತ್ರ ಮಿತ್ರ ಕಳತ್ರ ಯಾದಿಯಾಧಾರಮೂರ್ತಿ 
ಚಿನಲಿಂಗಮೂರ್ತಿ, ಲಿಂಗಾಚಾರವಿರತಿಯ 
ಭಕ್ತಿಯೆಂಬ ಮೋಹಾನಂದವೆ ನಿಜಮೋಕ್ಷದ ಖಣಿಯೆಂದು ನೆರೆನಂಬಿ, 
ಅಚಲಾನಂದದಿಂದ ಮಹಾಜ್ಞಾನಭಕ್ತಿರತಿಯಿಟ್ಟು 
ಒಳಹೊರಗೊಂದಾಗಿ , ಚಿನ್ನಾದ ಚಿಪ್ಪಿಂದು 
ಚಿತ್ಕಳಾಮಂತ್ರಮಂ ಧ್ಯಾನಿಸುತ್ತ 
ಸರ್ವಮಯಮಂತ್ರವೆಂಬ ದೃಢಲಿಂಗಮಂನೋಡುತ್ತ 
ಲಿಂಗಮಂಕೂಡುತ್ತ , ಘನಲಿಂಗಾಂಗದೊಳ್ ಮಾತಾಡುತ್ತ 
ತಾನೇ ತಾನಾಗಿ ತನಗೊಂದಾಶ್ರಯವಿಲ್ಲದಿಪ್ಪುದೆ 
ನಿಜಜಂಗಮದಿರವು ಕಾಣಾ 
ನಿರವಯಪ್ರಭು ಮಹಾಂತ ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. 


|| ೮೪ | | 


- ೮೫ 


ನಿಜವಿರತಜಂಗಮಲಿಂಗದೇವನು , 
ಸದ್ಭಕ್ತಾಲಯದಲ್ಲಿ ನಿಜಪಾದೋದಕ ಪಂಚಾಕ್ಷರವ 
ಮೂವತ್ತಾರು ತೆರದಲ್ಲಿಮೂವತ್ತಾರು ಇಂದ್ರಿಯಗಳಲ್ಲಿ 
ತುಂಬಿತುಳುಕಾಡುತ್ತ 
ನಿಜಪ್ರಸಾದವ ಷಡಕ್ಷರವ ಮೂವತ್ತಾರು ತೆರದಲ್ಲಿ 
ಮೂವತ್ತಾರು ಕರಣಂಗಳಲ್ಲಿ ತುಂಬಿ ತುಳುಕಾಡುತ್ತ 
ಆ ಪಾದೋದಕ ಪ್ರಸಾದ ಪಂಚಾಕ್ಷರ 
ಷಡಕ್ಷರಂಗಳ ನಿಜಕಿರಣದೃಷ್ಟಿಯೆಂಬ 
ಸದ್ರೂಪು ಚಿದ್ರೂಪುಪ್ರಕಾಶಂಗಳ ನಿಜಪ್ರಸನ್ನ ಪ್ರಸಾದವೆ 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


ತನ್ನ ಪ್ರತಿಬಿಂಬವಾದ ಸದ್ಬಕನ ತನುದುಂಬಿ ಮನದುಂಬಿ , 
ಪುತ್ರ ಮಿತ್ರ ಕಳತ್ರರ ತನುಮನಧನದುಂಬಿ 
ನೆನಹು ನಿರ್ಧಾರವಾಗಿ, ಪರಿಪೂರ್ಣಾನುಭಾವದಿರವೆ 
ನಿಜಜಂಗಮಸ್ತಲ ಕಾಣಾ 
ನಿರವಯಪ್ರಭು ಮಹಾಂತ ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. 


|| ೮೫ || 


೮೬ 


ಪಿಂಡಸ್ಸಲ, ಪಿಂಡಜ್ಞಾನಕ್ಸಲ, ಸಂಸಾರಹೇಯಸ್ಸಲ, 
ಗುರುಕರುಣಸ್ಥಲ, ಲಿಂಗಧಾರಣಸ್ಥಲ, 
ವಿಭೂತಿಸ್ಪಲ, ರುದ್ರಾಕ್ಷಿಸಲ, ಪಂಚಾಕ್ಷರಿಸ್ಟಲ, 
ಭಕ್ತಿಸ್ಪಲ, ಉಭಯಸ್ವಲ, ತ್ರಿವಿಧ ಸಂಪದಸ್ವಲ, 
ಚತುರ್ವಿಧಸಾರಾಯಸಲ, ಉಪಾಧಿವಾಟಸಲ, 
ನಿರೂಪಾಧಿವಾಟಸ್ಥಲ, ಸಹಜವಾಟಸಲ, 
ಮಹೇಶ್ವರಸ್ಥಲ, ಲಿಂಗನಿಷ್ಠಾಸಲ, ಪೂರ್ವಾಶ್ರಯನಿರಸನಸ್ಸಲ, 
ವಾಗತ ನಿರಸನಸ್ಸಲ , ಆಹ್ವಾನನಿರಸನಸ್ಸಲ, 
ಅಷ್ಟತನುಮೂರ್ತಿನಿರಸನಸ್ಸಲ, ಸರ್ವಗತನಿರಸನಸ್ಸಲ, 
ಶಿವಜಗನ್ಮಯಸ್ಸಲ, ಭಕದೇಹಿಕಲಿಂಗಸ್ವಲ 
ಎಂಬ ಇಪ್ಪತ್ತುನಾಲ್ಕು ಸ್ವಲಂಗಳನ್ನು 
ಆಚಾರಾಂಗಸ್ವರೂಪದ ಭಕ್ತ , ಗೌರವಾಂಗಸ್ವರೂಪದ ಮಹೇಶ್ವರ, 
ತ್ಯಾಗಾಂಗಸ್ಥಲವನೊಳಕೊಂಡು, ಗುರುವಿನಲ್ಲಿ ತಿಳಿದು, 
ಆ ಗುರುವನೆ ಅರುವಿನಲ್ಲಿ ಕಂಡು, 
ಆ ಅರುವನೆ ಕ್ರಿಯಾಮಂಡಲಂಗಳಲ್ಲಿ ತರಹರವಾಗಿ, 
ಅಲ್ಲಿಂದ ದೀಕ್ಷಾಗುರುಸ್ಸಲ, ಶಿಕ್ಷಾಗುರುಸ್ಥಲ, ಜ್ಞಾನಗುರುಸ್ಸಲ, 
ಕ್ರಿಯಾಲಿಂಗಸ್ಥಲ, ಜ್ಞಾನಲಿಂಗಸ್ವಲ, ಭಾವಲಿಂಗಸ್ವಲ, 
ಸಯಸಲ, ಚರಸಲ, ಪರಸಲ, 
ಕ್ರಿಯಾಗಮಸ್ಥಲ, ಜ್ಞಾನಾಗಮಸ್ಥಲ, ಸ್ವಕಾಯಸ್ಥಲ, ಪರಕಾಯಸ್ಥಲ, 
ಧರ್ಮಾಚಾರಸ್ಸಲ, ಭಾವಾಚಾರಸ್ಥಲ, ಜ್ಞಾನಾಚಾರಸ್ಥಲವೆಂಬ 
ಹದಿನೆಂಟು ಸಲಗಳನ್ನು 
ಇಪ್ಪತ್ತುನಾಲ್ಕು ಸಕೀಲಂಗಳನೊಳಕೊಂಡು 
ಪರಿಶೋಭಿಸುವಂಥ ಆಚಾರಲಿಂಗ, 
ಮೂವತ್ತಾರು ಸಕೀಲಂಗಳನೊಳಕೊಂಡು 
ಪರಿಶೋಭಿಸುವಂಥ ಗುರುಲಿಂಗ, 
ಭಾವಾಭಾವಸಲವನೊಳಕೊಂಡು, ನಿಃಕಳಲಿಂಗದಲ್ಲಿ ತಿಳಿದು 
ಆ ನಿಃಕಲಹವೆ ತಾನೆ ತಾನಾಗಿ, 
ಮೂವತ್ತಾರು ಚಿತ್ಪಾದೋದಕ ಪ್ರಸಾದ ಪ್ರಣಮಂಗಳೆಂಬ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಮೂಲಮಂತ್ರಸ್ವರೂಪನಾಗಿ ವಿರಾಜಿಸುವಾತನೆ 
ಸಯಾಜಂಗಮಭಕ್ತನಾದ ಸಾಕಾರಮೂರ್ತಿ ಇರವು ನೋಡಾ 
ನಿರವಯಪ್ರಭು ಮಹಾಂತ ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. || ೮೬ || 

೮೭ 
ಪ್ರಸಾದಿಸ್ಥಲ, ಗುರುಮಹಾತ್ಮಸ್ಥಲ, ಲಿಂಗಮಹಾತ್ಮಸ್ಥಲ, 
ಜಂಗಮಮಹಾತ್ಮಸ್ಥಲ, ಭಕ್ತಮಹಾತ್ಮಿಸಲ, 
ಶರಣಮಹಾತ್ಮಸ್ಥಲ, ಪ್ರಸಾದಮಹಾತ್ಮಿಸಲ, 
ಪ್ರಾಣಲಿಂಗಿಸ್ಥಲ, ಪ್ರಾಣಲಿಂಗಾರ್ಚನಸ್ಸಲ, 
ಶಿವಯೋಗಸಮಾಧಿಸ್ಥಲ, ಲಿಂಗನಿಜಸ್ಥಲ, 
ಅಂಗಲಿಂಗಸ್ಥಲವೆಂಬ ಹನ್ನೆರಡು ಸ್ಪಲಂಗಳನ್ನು 
ಶಿವಾಂಗಸ್ವರೂಪವಾದ ಪ್ರಸಾದಿ, 
ಚರಾಂಗಸ್ವರೂಪವಾದ ಪ್ರಾಣಲಿಂಗಿ, 
ಭೋಗಾಂಗಸ್ಥಳವನೊಳಕೊಂಡ ಲಿಂಗದಲ್ಲಿ ತಿಳಿದು 
ಆ ಲಿಂಗವನೆ ಮಹಾಜ್ಞಾನದಲ್ಲಿ ಕಂಡು, 
ಆ ಮಹಾಜ್ಞಾನವನೆ ಸುಜ್ಞಾನಮಂಡಲದಲ್ಲಿ ತರಹರವಾಗಿ, 
ಅಲ್ಲಿಂದ ಕಾಯಾನುಗ್ರಹಸ್ಥಲ , ಇಂದ್ರಿಯಾನುಗ್ರಹಸ್ಥಲ, 
ಪ್ರಾಣಾನುಗ್ರಹಸ್ಥಲ, ಕಾಯಾರ್ಪಿತಸ್ಥಲ,ಕರಣಾರ್ಪಿತಸ್ಥಲ , 
ಭಾವಾರ್ಪಿತಸ್ಥಲ, ಶಿಷ್ಯಸ್ಥಲ, ಶುಶೂಷ್ಯಸ್ಥಲ, ಸೇವ್ಯಸ್ಥಲ, 
ಜೀವಾತ್ಮಸ್ಥಲ , ಅಂತರಾತ್ಮಸ್ಥಲ , ಪರಮಾತ್ಮಸ್ಥಲ, 
ನಿರ್ದಯಾಗಮಸಲ, ನಿರ್ಭಾವಾಗಮಸಲ, ನಷ್ಟಾಗಮಸಲ, 
ಆದಿಪ್ರಸಾದಿಸ್ಥಲ, ಅಂತ್ಯಪ್ರಸಾದಿಸ್ಥಲ, ಸೇವ್ಯಪ್ರಸಾದಿಸ್ಥಲವೆಂಬ 
ಹದಿನೆಂಟು ಸಲಂಗಳನ್ನು 
ಮೂವತ್ತಾರು ಇಪ್ಪತ್ತನಾಲ್ಕು ಸಕೀಲಂಗಳನೊಳಕೊಂಡು 
ಪರಿಶೋಭಿಸುವಂಥ ಜಂಗಮಲಿಂಗ , 
ಸ್ವಯಪರವರಿಯದ ಸ್ಪಲವನೊಳಕೊಂಡ ನಿಃಶೂನ್ಯಲಿಂಗದಲ್ಲಿ ತಿಳಿದು, 
ಆ ನಿಃಶೂನ್ಯಬ್ರಹ್ಮವೆ ತಾನೇ ತಾನಾಗಿ, 
ಮೂವತ್ತಾರು ಚಿತ್ಪಾದೋದಕಪ್ರಸಾದಪ್ರಣಮಂಗಳೆಂಬ 
ಮೂಲಮಂತ್ರ ಸ್ವರೂಪವಾಗಿ ವಿರಾಜಿಸುವಾತನೆ 
ಸಮ್ಯಜ್ಞಾನಜಂಗಮಭಕ್ತನಾದ ನಿರಾಕಾರಮೂರ್ತಿಯಿರವು ಕಾಣಾ 
ನಿರವಯಪ್ರಭು ಮಹಾಂತ ಸಿದಮಲ್ಲಿಕಾರ್ಜುನಲಿಂಗೇಶ್ವರ. || ೮೭ || 

eses 
ಶರಣಸ್ಥಲ, ತಾಮಸನಿರಸನಸ್ಸಲ, ನಿರ್ದೆಶನಸ್ಸಲ, 
ಶೀಲಸಂಪಾದನಸ್ಸಲ, ಐಕ್ಯಸ್ಥಲ, ಸರ್ವಾಚಾರಸಂಪತ್ತಿನಸ್ಸಲ, 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


9 . 


ಏಕಭಾಜನಸ್ಥಲ, ಸಹಜಭೋಜನಸ್ಥಲಯೆಂಬ ಎಂಟು ಸ್ಥಲಂಗಳನ್ನು 
ಶೇಷಾಂಗಸ್ವರೂಪವಾದ ಶರಣ 
ಮಹದಂಗಸ್ವರೂಪವಾದೈತ್ಯ ಯೋಗಾಂಗಸ್ಥಲವನೊಳಕೊಂಡು, 
ಜಂಗಮದಲ್ಲಿ ತಿಳಿದು, ಆ ಜಂಗಮವ 
ಪರಿಪೂರ್ಣಜ್ಞಾನಾನುಭಾವದಲ್ಲಿ ಕಂಡು, 
ಆ ಪರಿಪೂರ್ಣಜ್ಞಾನಾನುಭಾವವನೆ 
ಮಹಾಜ್ಞಾನಮಂಡಲಂಗಳಲ್ಲಿ ತರಹರವಾಗಿ, 
ಅಲ್ಲಿಂದ ದೀಕ್ಷಾಪಾದೋದಕಸ್ಥಲ , ಶಿಕ್ಷಾಪಾದೋದಕಸ್ಥಲ, 
ಜ್ಞಾನಪಾದೋದಕಸ್ಥಲ, 
ಕ್ರಿಯಾನಿಷ್ಪತಿಸ್ಥಲ, ಭಾವನಿಷ್ಪತ್ತಿಸ್ಥಲ, ಜ್ಞಾನನಿಷ್ಪತಿಸ್ಥಲ, 
ಪಿಂಡಾಕಾಶಸ್ಥಲ, ಬಿಂದ್ವಾಕಾಶಸ್ಥಲ, ಮಹದಾಕಾಶಸ್ಥಲ, 
ಕ್ರಿಯಾಪ್ರಕಾಶಸ್ಥಲ, ಭಾವಪ್ರಕಾಶಸ್ಥಲ, ಜ್ಞಾನಪ್ರಕಾಶಸ್ಥಲ, 
ಕೊಂಡುದು ಪ್ರಸಾದಿಸ್ಥಲ, ನಿಂದುದು ಓಗರಸ್ಥಲ, 
ಚರಾಚರನಾಸ್ಥಿಸ್ಥಲ, ಭಾಂಡಸ್ಥಲ, ಭಾಜನಸ್ಥಲ, 
ಅಂಗಲೇಪನಸ್ಥಲವೆಂಬ ಹದಿನೆಂಟುಸ್ಥಲಂಗಳನ್ನು 
ಮೂವತ್ತಾರು ಸಕೀಲಂಗಳನೊಳಕೊಂಡು 
ಪರಿಶೋಭಿಸುವಂಥ ಮಹಾಲಿಂಗ , 
ಜ್ಞಾನಶೂನ್ಯಸ್ಥಲವನೊಳಕೊಂಡು, ನಿರಂಜನಲಿಂಗದಲ್ಲಿ ತಿಳಿದು, 
ಆ ನಿರಂಜನಬ್ರಹ್ಮವೇ ತಾನೇ ತಾನಾಗಿ , 
ಮೂವತ್ತಾರು ಚಿತ್ಪಾದೋದಕಪ್ರಸಾದಪ್ರಣಮಂಗಳೆಂಬ 
ಮೂಲಮಂತ್ರಸ್ವರೂಪನಾಗಿ ವಿರಾಜಿಸುವಾತನೆ 
ಪರಿಪೂರ್ಣಾನುಭಾವಜಂಗಮಭಕ್ತನಾದ 
ನಿರವಯಮೂರ್ತಿಯಿರವು ಕಾಣಾ 
ನಿರವಯಪ್ರಭು ಮಹಾಂತ ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. 


|| ೮೮ || 


೮೯ 


ತನುತ್ರಯಮಂಡಲಂಗಳಲ್ಲಿ 
ಸಕಲವ್ಯಾಪಾರದೊಡನೆ ಕೂಡಿ ವರ್ತಿಸುವಂಥ ಜಾಗ್ರನ 
ನಿಜವಿಶ್ವಾಸವೆಂಬ ಹೃಠಮಧ್ಯದಲ್ಲಿ ಮೂರ್ತಿಗೊಂಡಿರುವ 
ನಿಃಕಲಬ್ರಹ್ಮ ಇಷ್ಟಲಿಂಗದೇವನ 
ನಿಃಕಳಂಕಹಸ್ತದಲ್ಲಿ ಮೂರ್ತಿಗೊಳಿಸಿ, 
ಸಾಕಾರವಾದಷ್ಟವಿಧಾರ್ಚನೆ ಷೋಡಶೋಪಚಾರದಿಂದರ್ಚಿಸಿ, 
ಎರಡಳಿದು ತಾನೇ ತಾನಾಗಿ, 
ಮಿಶ್ರಾನಂದಭೋಗದಿಂದ ಅಚಲಾನಂದನಾಗಿ, 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಅಲ್ಲಿಂದ ನೂರೆಂಟು ಕ್ರಿಯಾಪ್ರಣಮ ಜಪಮಾಲೆಯಂ 
ಜಪಮಣಿಗಳಿಂ ಧ್ಯಾನಿಸಿ ನಿಜಜಂಗಮಲಿಂಗದಲ್ಗೊಡವೆರೆದು, 
ಭಕ್ತಿಯುಕ್ತಿಶ್ರದ್ದಾತುರ ಕಿಂಕುರ್ವಾಣದಿಂದ 
ಸತ್ಯಶುದ್ಧ ನಡೆನುಡಿ ದೃಢಚಿತ್ತಮಂ ಸಾಧಿಸುತ್ತ , 
ಗುರುಮಾರ್ಗಾಚಾರಸಂಪದಮಂ ಭೇದಿಸುತ್ತ , 
ಆ ನಿಃಕಲಬ್ರಹ್ಮವಪ್ಪ ಇಷ್ಟಲಿಂಗದೇವನ ಕಂಗಳು ತುಂಬಿ , 
ಮೂಲಚಿತ್ಪಭೆಗಳ ನೋಡುತ್ತ , 
ಘನಮನದ ಕೊನೆಯಲ್ಲಿ ತುಂಬಿ ತೊನೆಯುತ್ತ ತೂಗುತ್ತ , 
ಸ್ವಾನುಭಾವದಲ್ಲಿ ಸಂತೃಪ್ತನಾಗುತ್ತ , 
ಬೆಳಗಿನೊಳಗೆ ಮಹಾಬೆಳಗಾಗಿ, ಅರುಣೋದಯವೆ ಮೊದಲುವಿಡಿದು, 
ಇಪ್ಪತ್ತುಗಳಿಗೆ ಪರಿಯಂತರವು ಸುಚಿತ್ರದ ಕೊನೆಯಲ್ಲಿ 
ಅನಾದಿಮೂಲಪ್ರಣಮ ಒಂದು, ಪಾದೋದಕಪ್ರಣಮ ಎರಡು, 
ಪ್ರಸಾದಪ್ರಣಮ ಎರಡು ಕೂಡಲಾಗಿ, 
ಚಿತ್ಕಲಾಪ್ರಸಾದಪ್ರಣಮ ಒಂದುಕೂಡಲಾಗಿ, 
ಗುರುಪಂಚಾಕ್ಷರವೆನಿಸುವುದು. 
ಆಚಾರಲಿಂಗ ಗುರುಲಿಂಗ ಇಷ್ಟಲಿಂಗಾಯ ನಮಃ 
ನಿಮಗೆ ಸಮರ್ಪಣವಯ್ಯಾ ಎಂದು, ಮೂಲಚಿತ್ತುವಿನಿಂದ ಧ್ಯಾನಿಸುತ್ತ , 
ಅಲ್ಲಿಂದ ಮತ್ತಿಪ್ಪತ್ತುಗಳಿಗೆ ಪರಿಯಂತರವು 
ಸುಮನದಕೊನೆಯಲ್ಲಿ ಅನಾದಿಮೂಲಪ್ರಣಮವಿಡಿದು, 
ಎರಡನೆಯ ಸಂಬಂಧವಾದ ಪಾದೋದಕಪ್ರಣಮ ಎರಡು, 
ಪ್ರಸಾದಪ್ರಣಮ ಎರಡು, ಚಿತ್ಕಲಾಪ್ರಸಾದಪ್ರಣಮ ಒಂದು ಕೂಡಲಾಗಿ 
ಶಿವಪಂಚಾಕರವೆನಿಸುವುದು . 
ಶಿವಲಿಂಗ ಜಂಗಮಲಿಂಗ ಪ್ರಾಣಲಿಂಗಾಯ ನಮಃ 
ನಿಮಗೆ ಸಮರ್ಪಣವಯ್ಯಾ ಎಂದು , ಮೂಲಚಿತ್ತುವಿನಿಂದ ಧ್ಯಾನಿಸುತ್ತ , 
ಅಲ್ಲಿಂದ ಮತ್ತಿಪ್ಪತ್ತುಗಳಿಗೆ ಪರಿಯಂತರವು ಸ್ವಾನುಭಾವದ ಕೊನೆಯಲ್ಲಿ 
ಅನಾದಿಮೂಲಪ್ರಣಮವಿಡಿದು 
ಮೂರನೆಯ ಸಂಬಂಧವಾದ ಪಾದೋದಕಪ್ರಣವ ಎರಡು, 
ಪ್ರಸಾದಪ್ರಣಮ ಎರಡು, ಚಿತ್ಕಲಾಪ್ರಸಾದಪ್ರಣಮ ಒಂದುಕೂಡಲಾಗಿ 
ಹರಪಂಚಾಕ್ಷರವೆನಿಸುವುದು. 
ಪ್ರಸಾದಲಿಂಗ ಮಹಾಲಿಂಗ ಭಾವಲಿಂಗಾಯ ನಮಃ 
ನಿಮಗೆ ಸಮರ್ಪಣವಯ್ಯಾ ಎಂದು 
ಮೂಲಚಿತ್ತುವಿನಿಂದ ಧ್ಯಾನಿಸುತ್ತ , 
ಘನಕ್ಕೆಘನವಾಗಿ ಮಹದರುವಿನ ಕೊನೆಯಲ್ಲಿ ಧ್ಯಾನಿಸುತ್ತ , 
ಧ್ಯಾನಿಸಿದಲ್ಲಿ ದಿನರಾತ್ರಿಗಳೆರಡಕ್ಕೆ ಅರವತ್ತು ಗಳಿಗೆಯಾಗುವುದು. 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


೯೬. 


ಜಪ ಇಪ್ಪತೊಂದುಸಾವಿರದಾರುನೂರಾಗುವದು. 
ಇದೇ ಸಗುಣಾನಂದ ಸಾಕಾರಜಪವೆನಿಸುವುದು . 
ಇದೆ ಕರಣಸನ್ಮಾರ್ಗದ ನಿಜಪಂಚಾಕ್ಷರವೆನಿಸುವುದು. 
ಇದೆ ನಿಜಜಂಗಮ ಭಕಗಣಾರಾಧ್ಯರ ಇರವು ಕಾಣಾ, 
ನಿರವಯಪ್ರಭು ಮಹಾಂತ ಸಿದಮಲ್ಲಿಕಾರ್ಜುನಲಿಂಗೇಶ್ವರ. || ೮೯ || 

೯೦ 
ಮನತ್ರಯಮಂಡಲಂಗಳಲ್ಲಿ 
ನಿಃಕಲವ್ಯಾಪಾರದೊಡನೆ ಕೂಡಿ ವರ್ತಿಸುವಂಥ, 
ಸ್ವಪ್ನ ನಿಜವಿಶ್ವಾಸವೆಂಬ ಹೃಠಮಧ್ಯದಲ್ಲಿ ಮೂರ್ತಿಗೊಂಡಿರುವ, 
ನಿಶೂನ್ಯಬ್ರಹ್ಮಪ್ರಾಣಲಿಂಗದೇವನ, 
ನಿಶೂನ್ಯಹಸ್ತದಲ್ಲಿಮೂರ್ತಿಗೊಳಿಸಿ, 
ನಿರಾಕಾರವಾದಷ್ಟವಿಧಾರ್ಚನೆ, ಷೋಡಶೋಪಚಾರದಿಂದರ್ಚಿಸಿ , 
ಎರಡಳಿದು, ತಾನೇ ತಾನಾಗಿ, 
ಘನಮಿಶ್ರಾನಂದಭೋಗದಿಂದ ಅಚಲಾನಂದನಾಗಿ, 
ಅಲ್ಲಿಂದ ಆ ಜಾಗ್ರದ ನೆನಹನೆಲ್ಲ ಕಂಡು ಪರಿಪೂರ್ಣತೃಪ್ತನಾಗಿ, 
ಅದೇ ಪ್ರಣಮಲಿಂಗಮೂರ್ತಿಗಳ ಷಟ್ಚಕ್ರಂಗಳಲ್ಲಿ ಸಂಬಂಧವಿಟ್ಟು, 
ಅರುಣೋದಯವೆ ಮೊದಲು ಅದಾವುದೆಂದೊಡೆ: 
ತನ್ನ ಘನಮನದ ಬೆಳಗೆ ಅರುಣೋದಯವೆನಿಸುವುದು . 
ಆ ಬೆಳಗಿನಲ್ಲಿ ದೃಢಚಿತ್ತವಾಗಿ, 
ಪ್ರಥಮಾಲಯ ಚತುಃಕೋಣೆಯ ಚೌದಳಮಂಟಪದಲ್ಲಿ 
ಮೂರ್ತಿಗೊಂಡಿರುವ, 
ಚತುಸ್ಸಾರಾಯಸ್ವರೂಪದಿಂದ ಧಾತುಗಳಿಗೆ ದಾತಾರನಾದ 
ಆಚಾರಲಿಂಗಮಂ ಪರಿಪೂರ್ಣದ್ರವ್ಯಗಳಿಂದರ್ಚಿಸಿ, 
ಘನಕ್ಷರನ್ಯಾಯದಂತೆ, ಎಡಬಲಪ್ರದಕ್ಷಣದಿಂದ 
ನಮೋ ನಮೋ ಮಾಣಕಾಂತರೆ ಭವರುಜೆಗಾಡಿವೈದ್ಯ 
ಶ್ರೀಗುರುಬಸವದಂಡನಾಥ ಚಿತ್ರಭಾಪುಂಜದ ಮಹಾಬೆಳಗೆ, 
ನಿಮ್ಮೊಳಗಿಂಬಿಟ್ಟುಕೊಳ್ಳಿರಯ್ಯಾಯೆಂದು 
ಶ್ರದ್ದಾತುರದಿಂದ ಹಾಂಗೆ ದಳಪ್ರಣಮಲಿಂಗಮಂ ಧ್ಯಾನಿಸುತ್ತ , 
ಷಟ್ಟೋಣೆ ದಶಕೋಣೆದ್ವಾದಶಕೋಣೆ 
ಷೋಡಶಕೋಣೆಸಹಸ್ರಕೋಣೆ 
ತ್ರಿಕೋಣೆಯೆಂಬಷ್ಟಕುಲ ಗಿರಿಪರ್ವತಗಳರಿ, 
ಹಿಂದಮುಂದಣ ಕಾಲಕಾಮಕರ್ಮಸಂಸಾರದಟ್ಟುಳಿಯ ನೀಗಿ, 
ನಾದ ಬಿಂದು ಕಳೆಗಳಂ ಮರೆದು, 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


|| ೯೦ || 


ಚಿನ್ನಾದ ಚಿಪ್ಪಿಂದು ಚಿತ್ಕಳೆಗಳಂ ಅರಿದು 
ಪರನಾದ ಬಿಂದುವಂ ಕೂಡಿ, 
ಧ್ಯಾನವಮಾಡಿದ ಮಂತ್ರಲಿಂಗಜಪವೆಷ್ಟಾಯಿತೆಂದೊಡೆ, 
ಒಂದು ದಿನಕ್ಕೆ ದಿನರಾತ್ರಿಗಳೆರಡು, ತಾಸು ಇಪ್ಪತ್ತುನಾಲ್ಕು, 
ಗಳಿಗೆ ಅರವತ್ತು , ದಳ ಐವತ್ತು , ಪ್ರದಕ್ಷಣ ಇಪ್ಪತ್ತೊಂದು, 
ಸಾವಿರದಾರುನೂರು ಜಪವೆನಿಸಿ, ಮನಮಂತ್ರಸ್ವರೂಪವಾಗಿ, 
ಘನವನೊಡಗೂಡಿದಂಥದೆ 
ನಿರ್ಗುಣಾನಂದದ ನಿರಾಕಾರಜಪವೆನಿಸುವುದು , 
ಇದೇ ಶರಣಸನ್ಮಾರ್ಗದ ಪರಮಪಂಚಾಕ್ಷರದಿರವೆನಿಸುವುದು . 
ಇದೇ ನಿಜಜಂಗಮಭಕ್ತಗಣಾರಾಧ್ಯರ ಇರವು ಕಾಣಾ 
ನಿರವಯಪ್ರಭು ಮಹಾಂತ ಸಿದಮಲ್ಲಿಕಾರ್ಜುನಲಿಂಗೇಶ್ವರ. 

೯೧ 
- ಆತ್ಮತ್ರಯಮಂಡಲಗಳಲ್ಲಿ 
ನಿರಾವಲಂಬವ್ಯಾಪಾರದೊಡನೆ ಕೂಡಿ ವರ್ತಿಸುವಂಥ 
ಸುಷುಪ್ತನ ನಿಜವಿಶ್ವಾಸವೆಂಬಹಠಮಧ್ಯದಲ್ಲಿ ಮೂರ್ತಿಗೊಂಡಿರುವ 
ನಿರಂಜನಬ್ರಹ್ಮ ಭಾವಲಿಂಗದೇವನ, 
ನಿರಂಜನಹಸ್ತದಲ್ಲಿ ಮೂರ್ತಿಗೊಳಿಸಿ, 
ನಿರವಯವಾದಷ್ಟವಿಧಾರ್ಚನೆ ಷೋಡಶೋಪಚಾರದಿಂದರ್ಚಿಸಿ, 
ಎರಡಳಿದು ತಾನೇ ತಾನಾಗಿ, 
ಘನಪರಿಪೂರ್ಣ ಮಿಶ್ರಾನಂದಭೋಗದಿಂದ ನಿಶ್ಚಿತಾನಂದನಾಗಿ, 
ಅಲ್ಲಿಂದ ಆ ಜಾಗ್ರಸ್ವಪ್ನದಧಿಕಾರಿಗಳಾದ 
ಇಷ್ಟಲಿಂಗ ಪ್ರಾಣಲಿಂಗದೇವರ ಪರಮಾನಂದ ಪರಿಪೂರ್ಣಬೆಳಗಿನ 
ಸಚ್ಚಿದಾನಂದ ಸಂತೃಪ್ತಿಗೆ ತಾನೆ ಕಾರಣವಾಗಿ ವಿರಾಜಿಸುವಂಥ, 
ಆ ಭಾವಲಿಂಗದೇವನ ಇಷ್ಟಲಿಂಗದ ನವತಾರಕಸ್ತಾನ 
ಪ್ರಾಣಲಿಂಗದ ನವತಾರಕಸ್ನಾನದ ಕೊನೆಮೊನೆಯೆಂಬ ಪಶ್ಚಿಮಾದ್ರಿ 
ನವರತ್ನಖಚಿತ ಶೂನ್ಯಸಿಂಹಾಸನದಲ್ಲಿ ಪರಿಪೂರ್ಣಾನುಭಾವದಿಂ | 
ಮೂರ್ತಿಗೊಳಿಸಿದ ಚಿತ್ರಭಾಮಂಡಲದ ಮಹಾಬೆಳಗಿನ ತಿಳುಹಿನಲ್ಲಿ 
ಏಕಲಿಂಗನಿಷ್ಟಾಪರದಿಂದ ನಿಂದು, 
ಐವತ್ತಕ್ಷರಸ್ವರೂಪವಾದ ಲಿಂಗಮಂತ್ರಗಳ 
ಚಿತ್ಪಾದೋದಕ ಚಿತ್ರಸಾದಂಗಳಿರವ ತಿಳಿದು, 
ತನ್ನ ನಿಜ ಘನಮನೋಲ್ಲಾಸದಿರವು ಹೇಂಗೆ ತೋರಿತ್ತು ಹಾಂಗೆ 
ಪ್ರಣಮಲಿಂಗಂಗಳಲ್ಲಿ ತರಹರನಾಗುತ್ತ 
ದಿನರಾತ್ರಿ ಉದಯಾಸ್ತಮಾನವೆಂಬ ಸಂದುಸಂಶಯಮಂ ನೆರೆ ನೀಗುತ್ತ , 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


ಸಪ್ತಕೋಟಿಮಹಾಮಂತ್ರಂಗಳಂ ಮಿರಿತೋರುತ್ತ , 
ಸದುಹೃದಯಕ್ಕೆ ಬೀರುತ್ತ , ಆತ್ರತ್ರಯಂ ನೆರೆ ನೀಗುತ್ತ , 
ಘನಲಿಂಗತ್ರಯಮಂತ್ರಮಂ ಇಚ್ಚಿಸುತ್ತ , 
ತನ್ನ ತಾನೇ ಮಹಾಬೆಳಗ ಬೀರುತ್ತಿಪ್ಪುದೆ 
ಶರಣಗಣಾರಾಧ್ಯರ ಪರಿಪೂರ್ಣನಿರವಯ ಅಗಣಿತ ಅಪ್ರಮಾಣ 
ಅಗೋಚರ ಅಸಾಧ್ಯ ಅಭೇದ್ಯವಾದ ನಿಜಾನಂದ 
ನಿರವಯವಾದ ಜಪವೆನಿಸುವುದು ಕಾಣಾ 
ನಿರವಯಪ್ರಭು ಮಹಾಂತ ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. 


ll ೯೧ || 


ಪರಿಪೂರ್ಣಾನಂದ ಜ್ಯೋತಿರ್ಮಯ ಬ್ರಹ್ಮಸ್ವರೂಪನಾದ 
ಪರಶಿವಯೋಗೀಶ್ವರನು ನಿವೃತ್ತಿಮಾರ್ಗವನರಿದಾಚರಿಸುತಿರ್ಪುದೆಂತೆಂದೊಡೆ: 
ಸಕನಡಿಯಿಟ್ಟು, ನಿಜದೃಷ್ಟಿಯಿಂನೋಡಿ, 
ಸುಚಿತ್ತಹಸ್ತದಿಂದ ಮುಟ್ಟಿ ಸ್ಪರಿಶನಂಗ್ಯದಲ್ಲಿ 
ಪೃಥ್ವಿಯಳಿದು ನಿವೃತ್ತಿಯಾಗಿ ಚಿತ್ರಥ್ವಿಯೆನಿಸಿರ್ಪುದು. 
ಸರಮಹೇಶ್ವರನಡಿಯಿಟ್ಟು , ನಿಜದೃಷ್ಟಿಯಿಂನೋಡಿ, 
ಸುಬುದಿಹಸ್ತದಿಂದ ಮುಟ್ಟಿ ಸ್ಪರಿಶನಂಗ್ಯದಲ್ಲಿ , 
ಅಪ್ಪುವಳಿದು ನಿವೃತ್ತಿಯಾಗಿ ಚಿದಪ್ಪುವೆನಿಸಿರ್ಪುದು. 
ಪರಿಪೂರ್ಣಪ್ರಸಾದಿಯಡಿಯಿಟ್ಟು, ನಿಜದೃಷ್ಟಿಯಿಂನೋಡಿ, 
ನಿರಹಂಕಾರಹಸ್ತದಿಂದ ಮುಟ್ಟಿ ಸ್ಪರಿಶನಂಗ್ಯದಲ್ಲಿ , 
ಅಗ್ನಿಯಳಿದು ನಿವೃತ್ತಿಯಾಗಿ ಚಿದಗ್ನಿಯೆನಿಸಿರ್ಪುದು. 
ಪರಮಾನಂದಪ್ರಾಣಲಿಂಗಿಯಡಿಯಿಟ್ಟು , 
ನಿಜದೃಷ್ಟಿಯಿಂನೊಡಿ, ಸುಮನಹಸ್ತದಿಂ ಮುಟ್ಟಿ ಸ್ಪರಿಶನಂಗ್ಯದಲ್ಲಿ , 
ವಾಯುವಳಿದು ನಿವೃತ್ತಿಯಾಗಿ, ಚಿದ್ವಾಯುವೆನಿಸಿರ್ಪುದು. 
ಸಚ್ಚಿದಾನಂದ ಶರಣನಡಿಯಿಟ್ಟು ನಿಜದೃಷ್ಟಿಯಿಂನೋಡಿ, 
ಸುಜ್ಞಾನಹಸ್ತದಿಂದ ಮುಟ್ಟಿ ಸ್ಪರಿಶನಂಗ್ಯದಲ್ಲಿ , 
ಆಕಾಶವಳಿದು ನಿವೃತ್ತಿಯಾಗಿ ಚಿದಾಕಾಶವೆನಿಸಿರ್ಪುದು 
ನಿರಾಂತಕ ನಿಜೈಕ್ಯನಡಿಯಿಟ್ಟು, ನಿಜದೃಷ್ಟಿಯಿಂ ನೋಡಿ, 
ಸಾವಹಸ್ತದಿಂದ ಮುಟ್ಟಿ ಸ್ಪರಿಶನಂಗ್ಯದಲ್ಲಿ , 
ಆತ್ಮನಳಿದು, ನಿವೃತ್ತಿಯಾಗಿ, ಚಿದಾತ್ಮನೆನಿಸಿರ್ಪುದು. 
ನಿರಾವಲಂಬ ನಿರವಯಮೂರ್ತಿಯಡಿಯಿಟ್ಟು , 
ನಿಜದೃಷ್ಟಿಯಿಂನೋಡಿ, 
ಪರಿಣಾಮಹಸ್ತದಿಂದ ಮುಟ್ಟಿ ಸ್ಪರಿಶನಂಗ್ಯದಲ್ಲಿ , 
ಆ ಸೂರ್ಯಚಂದ್ರಾದಿಗಳಳಿದು ನಿವೃತ್ತಿಯಾಗಿ, 


೧೦೦ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಚಿತ್ತೂರ್ಯಚಂದ್ರರಾಗಿರ್ಪರು. 
ಈ ಮರ್ವಾದಿವರ್ಮವನರಿದ ಶಿವಯೋಗೀಶ್ವರರು, 
ತಮ್ಮಲ್ಲಿ ಸಂಬಂಧವಾದ ಅಷ್ಟತನುಮೂರ್ತಿಗಳ 
ನಿಮಿಷನಿಮಿಷಕ್ಕೆ ಪವಿತ್ರರೆನಿಸಿರ್ಪುದು. . 
ಆ ಮರ್ಮಯೆಂತೆಂದೊಡೆ: 
ಪೃಥ್ವಿತತ್ವಸಂಬಂಧವಾದ ಕರ್ಮೇಂದ್ರಿಯಂಗಳೆಲ್ಲ 
ಸಯಾಚಾರವೆಂಬ ಸಕ್ಷಕನ ಕಿರಣದಿಂದ ಪವಿತ್ರವೆನಿಸುವುದು . 
ಅಪ್ಪುತಸಂಬಂಧವಾದ ಜ್ಞಾನೇಂದ್ರಿಗಳೆಲ್ಲ 
ಸಮ್ಯಜ್ಞಾನಾಚಾರವೆಂಬ ಸದ್ವೀರಮಹೇಶ್ವರನ ಕಿರಣದಿಂದ 
ಪವಿತ್ರವೆನಿಸುವುದು . 
ಅಗ್ನಿತತ್ಸಂಬಂಧವಾದ ಬುದೇಂದ್ರಗಳೆಲ್ಲ 
ಸದ್ಯಾವಾಚಾರವೆಂಬ ಪರಮಪ್ರಸಾದಿಯ ಕಿರಣದಿಂದ ಪವಿತ್ರವೆನಿಸುವುದು. 
ವಾಯುತತ್ಸಂಬಂಧವಾದ ಪ್ರಾಣಾದಿವಾಯುಗಳೆಲ್ಲ 
ಸತ್ಯನಿತ್ಯವಾದ ಸರ್ವಾಚಾರಸಂಪದವೆಂಬ 
ಪರಮಾನಂದ ಪ್ರಾಣಲಿಂಗಿಯ ಕಿರಣದಿಂದ ಪವಿತ್ರವೆನಿಸುವುದು . 
ಆಕಾಶತತ್ವಸಂಬಂಧವಾದ ಕರಣಾದಿಗಳೆಲ್ಲ 
ಸತ್ಯಶುದ್ದ ನಡೆನುಡಿ ದೃಢನೈಷ್ಠೆಯೆಂಬ 
ಸಚ್ಚಿದಾನಂದಶರಣನ ಕಿರಣದಿಂದ ಪವಿತ್ರವೆನಿಸುವುದು, 
ಆತ್ಮತತ್ವಸಂಬಂಧವಾದ ಅವಸಾದಿಗಳೆಲ್ಲ 
ನಿಜವಿರಕ್ತಿಭಕ್ತಿಸಂಧಾನವೆಂಬ 
ಚಿದಾದಿ ಐಕ್ಯನಕಿರಣದಿಂದ ಪವಿತ್ರವೆನಿಸುವುದು . 
ಸೂರ್ಯಚಂದ್ರಾದಿಗಳೆಲ್ಲ ಕಲಾತತ್ವಸಂಬಂಧವಾದ 
ರಾಗರಚನೆಭೋಗತ್ಯಾಗಯೋಗಾದಿಗಳೆಲ್ಲ 
ತನ್ನ ತಾನಾದ ಮಹಾಬೆಳಗೆಂಬ ಪರಾತ್ಪರತತ್ವಮೂರ್ತಿ 
ನಿರವಯನ ಕಿರಣದಿಂದ ಪವಿತ್ರವೆನಿಸುವುದು. 
ಪ್ರಮಥಗಣಾರಾಧ್ಯರ ಘನಮಹದರುವಿನೆಚ್ಚರ ಕಾಣಿರಣ್ಣಗಳಿರಾ. 
ಈ ವರ್ಮವರಿಯದೆ, ಭಕ್ತವಿರಕ್ತನಿಜಮುಕ್ತನಾಗಬಾರದು . 
ನಿಜಮುಕ್ತನಾದಲ್ಲದೆ, ಬಯಲಬ್ರಹ್ಮದ ಬೆಳಗು ಕಣ್ಣೆರವಾಗದು. 
ಬಯಲಬ್ರಹ್ಮದ ಬೆಳಗು ಕಣೆರವಾದಲ್ಲದೆ , 
ತನುಮನ ಇಂದ್ರಿಯವೆಂಬ ಮಾಯಾಪಾಶ ಹೆರೆಹಿಂಗದು, 
ಮಾಯಾಪಾಶ ಹೆರೆಹಿಂಗಿದಲ್ಲದೆ 
ತಾನೆ ತಾನಾದ ಘನಮಹಾಮಂತ್ರಮೂರ್ತಿಯಾಗಿ 
ನಿರಂಜನ ವಸ್ತುವಿನಲ್ಲಿ ಕೂಡಲಾರಳವಲ್ಲ ಕಾಣಾ 
ನಿರವಯಪ್ರಭು ಮಹಾಂತ ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. || ೯೨ || 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


- 


೧೦೧ 


೧೦೧ 


ನಿಜವೀರಶೈವಾಚಾರ ಭಕ್ತಿ ವಿರಕ್ತಿ ಜ್ಞಾನಾನುಭಾವ 
ನಿಜವೈರಾಗ್ಯ ಷಡುಸ್ಥಲಮಾರ್ಗೊದ್ದಾರಕ ಶ್ರೀಗುರುಸೂತ್ರ 
ದೀಕ್ಷೇಪದೇಶ ಸತ್ಯಶುದ್ದ ನಡೆನುಡಿ ದೃಢಚಿತ್ತಿನ ಚಿದಾಂಶಿಕರಪ್ಪ 
ಸದ್ಯಕ್ಕೆ ವಿರಕ್ತ ನಿತ್ಯಮುಕ್ತ ಸಾಧ್ಯಗಣಾರಾಧ್ಯರು ತಮ್ಮರಿವ ತಾವರಿದು, 
ಹಿಂದುಮುಂದಣ ಪುಣ್ಯಪಾಪವ ಮರೆದು, 
ಯೋಗ್ಯ- ಅಯೋಗ್ಯ, ಅರ್ಪಿತ - ಅನರ್ಪಿತ 
ಮಾರ್ಗಕ್ರಿಯಾಚರಣೆಸಂಬಂಧದ 
ಪೂರ್ವಪುರಾತನರೋಕ್ತಿಯಂ ಕರತಳಾಮಳಕವಾಗಿ, 
ಸಾವಧಾನವೆಂಬ ಅತಿಜಾಗ್ರದಿಂದ ತ್ರಿವಿಧಜಪ ಪಂಚಜಪ 
ಷಧಜಪ ಏಕಜಪ 
ಅಗಣಿತ ಅಪ್ರಮಾಣಜಪವೆಂಬ ಶರಣನ ಚಿದ್ವಿಲಾಸದ 
ಮಹಾಬೆಳಗಿನ ಪ್ರಭೆ | 
ಕೊನೆಯ ಮೊನೆಯೊಳಗೆ ನಿಂದು 
ಚಿದ್ವಿಭೂತಿ ರುದ್ರಾಕ್ಷಮಾಲಾಲಂಕೃತರಾಗಿ 
ಮೂಲಚಿಪ್ಪಿಂದು ಚಿತ್ರಸಾದಾಮೃತ ಪಾದೋದಕ ಪ್ರಸಾದನಂ 
ಮತ್ತಾ ಮೂಲಚಿಪ್ಪಿಂದುಚಿತ್ಪಸಾದಾಮೃತಸ್ವರೂಪ 
ಘನಮಹಾಲಿಂಗಪತಿ ಶರಣನಂಗಸತಿ ಪತಿವ್ರತಭಾವದಿಂದ 
ಮೂಲಮೂರ್ತಿ ಚಿತ್ಪಾದೋದಕ ಪ್ರಸಾದ ಪ್ರಣವದೇವನಾದ 
ನಿಜಜಂಗಮನಾಥಂಗೆ ಸಮರ್ಪಿಸಿ , 
ಸಾವಯ ನಿರವಯ ನಿರಂಜನ ಜಂಗಮಾರೋಗಣೆಯಿಂದ, 
ಭಕ್ತ ಮುಕ್ತ ವಿರಕ್ತರೆಂಬ ತ್ರಿವಿಧಗಣಾರಾಧ್ಯರು 
ಹರಹರ ಈ ಗುರುಕರುಣದಿಂದ ಬಹುತಪಸ್ಸಿನಫಲ ಒದಗಿ 
ಚಿದಾವರಣ ಚಿದ್ಘನಲಿಂಗಾಂಗಸಂಗವಾದ ತ್ರಿಕೂಟಮಂ ಅರಿದು, 
ಅಜ್ಯೋತಿ, ತ್ರಿವಿಧಾನುಭಾವದಿಂದ ತ್ರಿವಿಧ ಚಿತ್ಪಾದೋದಕ 
ಪ್ರಸಾದ ಪ್ರಣಮವ, 
ಮತ್ತಾ ಚಿತ್ಪಾದೋದಕ ಪ್ರಸಾದ ಪ್ರಣಮಕ್ಕೆ ತೃಪ್ತಿಯನ್ಯದಿಸಿ, 
ಭಕ್ತವಿರಕ್ತಮುಕ್ತರಾಚರಿಸುವ ಪರಿಯೆಂತೆಂದೊಡೆ: 
ಭಕ್ತನ ಭಕ್ತಿ ವಿರಕ್ತನಲ್ಲಿ , ವಿರಕ್ತನ ಭಕ್ತಿ ಭಕನಲ್ಲಿ 
ಸಮರಸೈಕ್ಯವಾದುದೆ ಆಚರಣೆಯಾಗಿ , 
ಇವರಿಬ್ಬರ ಭಕ್ತಿರತಿ ಮುಕ್ತಿಕಾಂತನಾದ 
ನಿಜಸಂಗಸಂಯೋಗ ಚಿದ್ಘನಲಿಂಗದಲ್ಲಿ 
ಸಮರಸೈಕ್ಯವಾದುದೆ ಸಂಬಂಧವಾಗಿ , 
ನಿಲುಕಡೆಯ ತಿಳಿದು ಭಕ್ತವಿರಕ್ತರಿಬ್ಬರುಕೂಡಿದಂಥ ಸ್ಥಾನದಲ್ಲಿ 


೧೨ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಮೂಲಮೂರ್ತಿಯಲ್ಲಿ ದೃಷ್ಟಿನಟ್ಟು , 
ಪರಿಣಾಮತರವಾದ ಶಿವತತ್ತೋದಕವನ್ನು ಶೋಧಕತ್ವದಿಂದ 
ಕಠಿಣಮಂ ಕಳೆದುಳಿದು , 
ಅನಾದಿನೆನಹಿಂದೆ ಪಾದಾಭ್ಯಂಗನದಿಂದ 
ತೊಳೆದಂಥವಳ ಪಾದೋದಕವನ್ನು ಶಿವತತ್ವ ಲಿಂಗತತ್ವ , 
ಆ ಲಿಂಗತತ್ವ ಸಂಬಂಧವಾದ ಪೃಥ್ವಿಜಲಾಗ್ನಿ ಪದಾರ್ಥದ 
ಪೂರ್ವಾಶ್ರಯವ ಕಳೆದು, 
ಪರಶಿವತತ್ವ ಪದಾರ್ಥಕ್ಕೆ ದ್ರವ್ಯಾರ್ಪಣಕ್ಕೆ ಯೋಗ್ಯವೆನಿಸಿ, 
ತನ್ನ ಷಟ್ಟಣದ ಸ್ವರೂಪವಾದ ಹಸ್ತದಿಂದ 
ಷಟ್ಟಣಮಸ್ವರೂಪವಾದ ಪಾದದಡಿಮುಡಿಗಳ 
ನಾಲ್ಕು ನಾಲ್ಕು ವೇಳೆ ಉಭಯಪಾದವನ್ನು ಸ್ಪರಿಶನಂಗೈದು, 
ಭಕ್ತವಿರಕ್ತಗಣಸಮುದಾಯವೆಲ್ಲ ಮುಖಮಜ್ಜನ ಸ್ನಾನ 
ಪಾಕಪಚನಾದಿಗಳನಾಚರಿಸಿ, ಲಿಂಗಬಾಹ್ಯರಿಗೆ ಹಾಕದೆ, 
ಸುಯಾನದಿಂದ ಗುರುಪಾದೋದಕದಲ್ಲಿ ಗುರುಭಕ್ತರಾಗಿ, 
ಲಿಂಗಪಾದೋದಕದಲ್ಲಿ ಲಿಂಗಭಕ್ತರಾಗಿ, 
ಜಂಗಮಪಾದೋದಕದಲ್ಲಿ ಜಂಗಮಭಕ್ತರಾಗಿ , 
ಈ ತ್ರಿವಿಧೋದಕದಲ್ಲಿ , ಒಂದೊಂದರಲ್ಲಿ ಒಂಬತ್ತು , 
ಒಂಬತ್ತು ಒಂಬತ್ತು ಅರಿದು ಆಚರಿಸಿದಲ್ಲಿ ಮೂವತ್ತಾರಾಗುವದು. 
ಮತ್ತೆ ಒಂದೊಂದರೊಳಗೆ ಹತ್ತುತರದ ಪಾದೋದಕದಲ್ಲಿ 
ಮಿಶ್ರಮಿಶ್ರಂಗಳಿಂದ ಮಹಾಜ್ಞಾನಾಚರಣೆಯಲ್ಲಿ ನೂರು ತೆರನಾಗಿ , 
ಮಹಾಬಯಲಾಗಿ ತೋರಿತ್ತು ನೋಡಾ. 
ಮತ್ತ , ಹಸ್ತಸ್ಸರಿಶನವಾದ ಗುರುಪ್ರಸಾದ, ಲಿಂಗಾರ್ಪಣ 
ಲಿಂಗಪ್ರಸಾದ ಜಿಹ್ವಾರ್ಪಣ, ಜಂಗಮಪ್ರಸಾದವೆ ಸಹತ್ರಿವಿಧಾರ್ಪಣವಾದಲ್ಲಿ 
ಪರಿಪೂರ್ಣಪ್ರಸಾದವಾಗಿರ್ಪುದು. 
ಆ ಪ್ರಸಾದವೆ ಹನ್ನೊಂದುತೆರನಾಗಿರ್ಪುದು. 
ಆ ಹನ್ನೊಂದುನೂರಾಯಿಪ್ಪತ್ತೊಂದುತೆರನಾಗಿ 
ಬಯಲಿಂಗೆ ಮಹಾಬಯಲಾಗಿರ್ಪುದು ನೋಡಾ. 
ಈ ವಿವರವ ಜಂಗಮವರಿದಾನಂದಿಸಿ, ಭಕ್ತಂಗೆ ತೋರಿ, 
ಮುಕ್ತನೆನಿಸಿ, ಉಭಯವಳಿದೊಂದಾಗಿ, 
ಮಹವ ಸಾಧಿಸಬಲ್ಲವರೆ ನಿನ್ನ ಪ್ರತಿಬಿಂಬರು ಕಾಣಾ 
ನಿರವಯಪ್ರಭು ಮಹಾಂತ ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. || ೯೩ || 


ನಿರುಪಮಿತವೆನಿಸಿ, ಷಡ್ತಿಧಶೀಲ ವ್ರತಾಚಾರ ನೇಮನಿತ್ಯ 
ಸತ್ಯಸದುಭಾವ ಸನ್ಮಾನಿತ ನಿಜೇಷ್ಟಲಿಂಗಸಂಬಂಧ 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


೧೦೩ 


ಸದರ್ಮಪ್ರಸನ್ನ ತ್ರಿವಿಧಪ್ರಸಾದಿಗಳಿರವದೆಂತೆಂದೊಡೆ: 
ತನ್ನ ಸತ್ಕಾಯಕಮುಖದಲ್ಲಿ ಗುರುಕರುಣದಿಂದೊದಗಿದ 
ತನುಮನಧನ ಸುಪದಾರ್ಥಗಳ ಘನಪವಿತ್ರಂಗಳಿರವನರಿದು, 
ತನ್ನ ಸರ್ವೆಂದ್ರಿಮುಖದಲ್ಲಿ ಪರಿಣಾಮಿಸಬೇಕೆಂದಿಚ್ಚೆದೋರಿದೊಡೆ, 
ಅದರೊಳಗೆ ಕ್ರಿಯಾಮುಖ ಜ್ಞಾನಮುಖ 
ಮಹಾಜ್ಞಾನ ಮುಖವನರಿದು, 
ಕ್ರಿಯಾರ್ಪಣಪದಾರ್ಥವಕ್ರಿಯಾಜಂಗಮ 
ಲಿಂಗದೇವಂಗೆ ಸಮರ್ಪಿಸಿ, 
ಅವರೊಕ್ಕುದ ಮಿಕ್ಕುದ ಬೆಸಗೊಂಡು, 
ಇಷ್ಟಲಿಂಗಾರೋಪಿತಮುಖದಲ್ಲಿ ಪ್ರಾಣಲಿಂಗ ಭಾವಲಿಂಗಾರ್ಪಣವೆನಿಸಿ , 
ಆ ಕ್ರಿಯಾಲಿಂಗಜಂಗಮಪ್ರಸಾದವೆ ಎನ್ನ ಕಾಯವೆಂದರಿದು, 
ತನು ಮೀಸಲಾಗಿ,ಸಯಾ ಸಾಧನೆಯಳವಟ್ಟು , 
ಜೀವಾತ್ಮನ ಸಂಚಲನಡಿಮಟ್ಟಿ, ನಿಂದ ನಿಲವೆ ತನುಶುದ್ಧಪ್ರಸಾದದಿರವು. 
ಜ್ಞಾನಾರ್ಪಣಪದಾರ್ಥವ, ಜ್ಞಾನಜಂಗಮಲಿಂಗದೇವಂಗೆ ಸಮರ್ಪಿಸಿ, 
ಅವರೊಕ್ಕುಮಿಕ್ಕ ಸಂತೋಷದಿಂದ ಮಹಾಜ್ಞಾನ 
ಘನಲಿಂಗಮಂತ್ರಮಯವೆನಿಸಿ, 
ಅನಿಮಿಷ ರೂಪು ರುಚಿ ತೃಪ್ತಿಯಾದ ಮಹಾಶೇಷನ ಬೆಸಗೊಂಡು 
ಇಷ್ಟಲಿಂಗ ಸೊಮ್ಮುಸಂಬಂಧದಿಂದ 
ಪ್ರಾಣಲಿಂಗಾರೋಪಿತಮುಖದಲ್ಲಿ ಇಷ್ಟಲಿಂಗದಲ್ಲಿ ಸಮರಸೈಕ್ಯನಾದ 
ಚಿತ್ಪಣವ ಪ್ರಾಣಲಿಂಗ ಭಾವಲಿಂಗಾರ್ಪಣವೆನಿಸಿ, 
ಆ ಸುಜ್ಞಾನಲಿಂಗಜಂಗಮಪ್ರಸಾದವೆ ಎನ್ನ ಮನವೆಂದರಿದು, 
ಮನದ ನುಡಿ ಮೀಸಲಾಗಿ, ಸಮ್ಯಜ್ಞಾನಾಚಾರ ಸಾಧನೆ ಅಳವಟ್ಟು , 
ಅಂತರಾತ್ಮನ ಸಂಚಲವನಡಿಮೆಟ್ಟಿ ನಿಂದ ನಿಲವೆ 
ಮನ ಸಿದಪ್ರಸಾದದಿರವು. 
ಮಹಾಜ್ಞಾನಾರ್ಪಣಪದಾರ್ಥವ 
ಮಹಾಜ್ಞಾನಜಂಗಮಲಿಂಗದೇವಂಗೆ ಸಮರ್ಪಿಸಿ 
ಅವರೊಕ್ಕುಮಿಕ್ಕು ಸಂತೋಷದಿಂದ ಮಹಾಪ್ರಕಾಶಪ್ರಸಾದವೆಂದು 
ಪರಿಪೂರ್ಣವೆನಿಸಿ, 
ಅನಿಮಿಷಮಹಾವಲೋಕನ ರೂಪುರುಚಿ ತೃಪ್ತಿಯಾದ 
ಮಹಾಘನಚಿತ್ಕಲಾಶೇಷವ ಬೆಸಗೊಂಡು, 
ನಿಜೇಷ್ಟಲಿಂಗ ಸೊಮ್ಮುಸಂಬಂಧದಿಂದೆ ಪ್ರಾಣಲಿಂಗಾರೋಪಿತಮುಖದಲ್ಲಿ 
ಇಷ್ಟಲಿಂಗದ ಚಿದೃದಯದಲ್ಲಿ ಗೋಪ್ಯಮುಖದೊಳ್ ನೆಲೆಗೊಂಡಿರುವಂಥ 
ಚಿತ್ಪಭಾಪ್ರಾಣಲಿಂಗ ಭಾವಲಿಂಗಾರ್ಪಣವೆನಿಸಿ, 
ಆ ಮಹಾಜ್ಞಾನ ಲಿಂಗಜಂಗಮ ಪ್ರಸಾದವೆ ಎನ್ನ ಪ್ರಾಣವೆಂದರಿದು, 


ಸಂಕೀರ್ಣ ವಚನಸಂಪುಟ : ಒಂಬತ 


ಪ್ರಾಣನ ದೃಢ ನೈ ನೆನಹು ನಿರ್ಧರ ಮೀಸಲಾಗಿ, 
ಪರಿಪೂರ್ಣ ಮಹಾಜ್ಞಾನಾನುಭಾವಾಚಾರಸಾಧನೆಯಳವಟ್ಟು , 
ಪರಮಾತ್ಮನ ಸಂಚಲವನಡಿಮೆಟ್ಟಿ ನಿಂದ ನಿಲವೆ 
ಪ್ರಾಣಪ್ರಸಿದ್ದ ಪ್ರಸಾದದಿರವುಯೆಂದು ಪೂರ್ವಪುರಾತನೋಕಿಯುಂಟು. 
ಈ ಇರವನರಿಯದೆ, 
ದಶವಿಧಪಾದೋದಕ ಏಕಾದಶಪ್ರಸಾದ ಪ್ರಣಮವ ಕಾಣಬಾರದು. 
ಈ ನಿರ್ಣಯವನರಿದು, ಹಿಂದೆ ಹೇಳಿದ ಅರ್ಪಿತಾವಧಾನವ ಕಂಡುಂಡುಟ್ಟು , 
ನಿತ್ಯತೃಪ್ತರಾದವರೆ ಕೇವಲ ನಿಜಜಂಗಮಪ್ರಾಣಿಯಾದ 
ಅಚ್ಚಪ್ರಸಾದಿ ಕಾಣಾ 
ನಿರವಯಪ್ರಭು ಮಹಾಂತ ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. || ೯೪ || 


೯೫ 
ಪಿಂಡಬ್ರಹ್ಮಾಂಡಾದಿ ಮಾಯಾಭೋಗಯೋಗಮುಂ ನೆರೆ ನೀಗಿ, 
ಅನಾದಿಮೂಲಚಿತ್ತಿನ ಚಿದಂಶ 
ಪ್ರಮಥಗಣದಾಸೋಹಸಮ್ಮೋಹಿತರಾದ, 
ಭಕ್ತಿ ಮುಕ್ತಿ ವಿರಕ್ತಿಯೆಂಬ ಬಾಲಬ್ರಹ್ಮದ ಕುರುಹನರಿದು 
ಪರಿಭವಸುಖಕ್ಕೀಡಾದ, ಕುಂಡಲತ್ರಯ ಪರಿಪೂರ್ಣಾನಂದಭವನ 
ಸುಖಸಮರಸೈಕ್ಯಾನಂದನಿಜಕ್ಕೀಡಾದ, 
ಚಿಕ್ಕುಂಡಲತ್ರಯವರಿದು ಸುಸಂಗದೊಳುಕೂಡಿ, 
ದುಸ್ಸಂಗವನೀಡಾಡಿ, ಪರಿಪೂರ್ಣ ಗಜಮಾರ್ಗವಿಡಿದು, 
ಭವಗುರಿಮಾರ್ಗವ ಹೋದದೆ, ಸತ್ಯಶುದ್ದ ನಡೆನುಡಿ 
ದೃಢನೈಷ್ಠೆಮೂಲಚಿತ್ತುವೆ 
ಘನಕ್ಕೆ ಮಹಾಘನವೆಂದರಿದ ಭಕ್ತಗಣಾರಾಧ್ಯರ 
ಪೂರ್ಣಾನುಭಾವಜ್ಞಾನದಿಂದ, 
ಒಪ್ಪತ್ತು ಸತ್ಕಾಯಕದ್ರವ್ಯವ ತೆರಹಿಲ್ಲದೆಕೂಡಿ 
ಸಂಗಸಮರಸೈಕ್ಯನಾದ ಜಂಗಮ ಪ್ರಾಣಲಿಂಗಾಂಗ 
ಮಂಶಾನುಭಾವದಿಂದ ವಿರಾಜಿಸುತ್ತ 
ಗುರುವರಪ್ರಸಾದಿಯಾದ ಅಚ್ಚಪ್ರಸಾದಲಿಂಗೈಕ್ಯಂಗೆ ಕಿಂಕುರ್ವಾಣವಾಗಿ, 
ಆ ಮಹಾಶರಣನಂತೆ 
ಸಮ್ಮಿಯಾಗುರುಲಿಂಗಜಂಗಮಾರಾಧನಂ ಮಾಡಿ. 
ಅವರ ನಿಜಶೇಷಪ್ರಸಾದ ಪಾದೋದಕಮಂ ಬೆಸಗೊಂಡು, 
ಸಂತೃಪ್ಯಾನಂದಮಯನಾಗಿ, 
ಮತ್ತೊಪ್ಪತ್ತು ಆ ಸಯಾ ಘನಗುರುಲಿಂಗಜಂಗಮವ 
ಶರಣಸತಿ ಲಿಂಗಪತಿಯೆಂಬುಭಯಸ್ವಲದೊಳಗರಿದು, 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


೧೦೫. 


ಪರಿಣಾಮಿಸುವ ಪರಿಯೆಂತೆಂದೊಡೆ : 
ದೀಕ್ಷಾಪಾದೋದಕದೊಳಗೆ ಶಿಕ್ಷಾಪಾದೋದಕ ಪ್ರಣಮಸಂಬಂಧವಾದ 
ಶ್ರೀಭಸೋದಕಮಂ ಮಾಡಿ, 
ಚಿತ್ರಣಮೋದಕಸಂಬಂಧವಾದ ತ್ರಿವಿಧೋದಕದೊಳಗೆ, 
ಚಿತ್ರಸಾದ ಅನಾದಿಮೂಲಪ್ರಣವು ಪರಿಪೂರ್ಣ ಚಿತ್ರಸನ್ನಪ್ರಸಾದ 
ಅಖಂಡಜ್ಯೋತಿಅಖಂಡ ಮಹಾಜ್ಯೋತಿಪ್ರಣಮವೆಂಬ 
ತ್ರಿವಿಧಪ್ರಣಮವಂಶ್ರೀಗುರುಮುಖದಿಂದರಿದು, 
ನೂರೆಂಟು ಪ್ರಸಾದಪಾದೋದಕಪ್ರಣಮಜಪ, 
ನೂರೆಂಟು ಪಾದೋದಕಪ್ರಸಾದಪ್ರಣಮಜಪ ಕರತಳಾಮಳಕವಾಗಿ, 
ನೂರೆಂಟು ಚಿದಂಗ ಚಿದ್ಘನಲಿಂಗಸಾನದ 
ಸಾನಪ್ರದಕಣಪ್ರಣವದ ಮಹಾಬೆಳಗಿನೋಳ್ 
ಆಚರಣೆಯ ಪ್ರಥಮ ತಳಿಗೆ ದ್ವಿತೀಯ ಬಟ್ಟಲಾಚರಣೆಯ 
ಕಾರಣ ಒದಗಿರ್ದಡೆ, 
ಏಕತಟ್ಟೆಬಟ್ಟಲಲ್ಲಿ ಚಿದಾನಂದೋದಕ 
ಪರಿಪೂರ್ಣ ಪ್ರಸನ್ನಪ್ರಸಾದ ಸ್ವಯಂಭು ಮಹಾಜ್ಞಾನ 
ನಿರಂಜನಜಂಗಮರತೀರ್ಥಮಂ ಪಡೆದು 
ನಿಜೇಷ್ಟಬ್ರಹ್ಮದ ನವಕೃತಿಗಳಲ್ಲಿ ಬೆಳಗಿ, 
ಅಣುವಿಂಗಣು ಪರಮಾಣುವಿಂಗೆ ಪರಮಾಣು, 
ಮಹತ್ತಿಂಗೆ ಘನಮಹತ್ತಾಗಿ ವಿರಾಚಿಸುವಂತಾಗಿ, 
ನಿಜವಸ್ತುವ೦ ಕ್ರಿಯಾದೃಷ್ಟಿ ಜ್ಞಾನದೃಷ್ಟಿ ಮಹಾಜ್ಞಾನದೃಷ್ಟಿಗಳೆಲ್ಲ 
ತುಂಬಿ ತುಳುಕಾಡಿ , ಬಿಂಬಿಸುತ್ತ 
ಅಚಲಾನಂದನಾದಿಶರಣನಿರವು ತಾನೇ ತಾನಾದ ಕರಣಾರ್ಥ, 
ಕಾಯದ ಕರಸ್ಥಲಮೂರ್ತಿಯ ಮಸ್ತಕದ ಮೇಲೆ 
ಬಿಂದು ಬಿಂದು ಸುರಿವಂತೆ, 
ಚತುರಂಗುಲಪ್ರಮಾಣವಾಗಿ ಸಮರ್ಪಿಸುವಾಗ 
ಅನಾದಿಮೂಲಪ್ರಣಮಮಂ ಧ್ಯಾನಿಸುತ್ತ 
ಸದ್ಯೋಜಾತೋದಯ ಷಡಕ್ಷರಸರಣೆಯಿಂದ, 
ಚತುರ್ವಿಧಧಾತುಲಿಂಗಾಲಯದಲ್ಲಿ ಮೂರ್ತಿಗೊಂಡಿರುವ 
ಆಚಾರಸನೋಹಿ ಸತ್ನಿಯಾಲಿಂಗವೆ ಸ್ಪರಿಶನೋದಕ 
ನಿಮಗೆ ಸಮರ್ಪಿತವಯ್ಯ .. 
ವಾಮದೇವೋದಯ ಷಡಕ್ಷರಸ್ಕರಣೆಯಿಂದ , 
ಷಧಬಿಂದು ಲಿಂಗಾಲಯದಲ್ಲಿಮೂರ್ತಿಗೊಂಡಿರುವ 
ಮಂತ್ರಾನಂದಮೋಹಿಗುರುಲಿಂಗವೆ ಅವಧಾನೋದಕ 
ನಿಮಗೆ ಸಮರ್ಪಿತವಯ್ಯ . 


೧೦೬ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಅಘೋರಾನಂದೋದಯ ಷಡಕ್ಷರಸ್ಮರಣೆಯಿಂದ 
ದಶವಿಧ ಕ್ಷೇತ್ರಲಿಂಗಾಲಯದಲ್ಲಿ ಮೂರ್ತಿಗೊಂಡಿರುವ 
ಸದ್ರೂಪುಚಿದ್ರೂಪು ಚಿನ್ಮಯ 
ನಿರೀಕ್ಷಣಾನಂದಮಯನಾದ ಶಿವಲಿಂಗವೆ ಆಪ್ಯಾಯನೋದಕ 
ನಿಮಗೆ ಸಮರ್ಪಿತವಯ್ಯ . 
ತತ್ಪುರುಷೋದಯ ಷಡಕ್ಷರಸ್ಮರಣೆಯಿಂದ, 
ದ್ವಾದಶವಿಕೃತಿಲಿಂಗಾಲಯದಲ್ಲಿ ಮೂರ್ತಿಗೊಂಡಿರುವ 
ಯಜನಾದಿ ಪರಿಣಾಮಾನಂದಮಯನಾದ ಚರಲಿಂಗವೆ ಹಸ್ತೋದಕ 
ನಿಮಗೆ ಸಮರ್ಪಿತವಯ್ಯ . 
ಈಶಾನ್ನೋದಯ ಷಡಕ್ಷರಸ್ಮರಣೆಯಿಂದ, 
ಷೋಡಶಕಳಾಲಿಂಗಾಲಯದಲ್ಲಿ ಮೂರ್ತಿಗೊಂಡಿರುವ 
ಇಳಾನಾದಪರಿಣಾಮಾನಂದಮಯನಾದ ಪ್ರಸಾದಲಿಂಗವೆ ಪರಿಣಾಮೋದಕ 
ನಿಮಗೆ ಸಮರ್ಪಿತವಯ್ಯ . 
ಗೋಪ್ರೋದಯ ಷಡಕ್ಷರಸ್ಮರಣೆಯಿಂದ, 
ಉಭಯವಿದ್ಯುಲ್ಲಿಂಗಾಲಯದಲ್ಲಿ ಮೂರ್ತಿಗೊಂಡಿರುವ 
ವೇದಾದಿ ಪರಿಣಾಮಾನಂದಮಯನಾದ ಮಹಾಲಿಂಗವೆ 
ನಿರ್ನಾಮೋದಕ ನಿಮಗರ್ಪಿತವಯ್ಯ .. 
ಅಖಂಡಗೊಪ್ಪೋದಯ ಷಡಕ್ಷರಸ್ಮರಣೆಯಿಂದ , 
ಸಹಸ್ರ ಶಿವಕಳಾಲಿಂಗಾಲಯದಲ್ಲಿ ಮೂತಿಗೊಂಡಿರುವ 
ಪರಿಪೂರ್ಣ ದೀಕ್ಷಾಪರಿಣಾಮಾನಂದಮಯನಾದ 
ನಿಃಕಲಾಲಿಂಗವೇ ಆನಂದೋದಕ ನಿಮಗರ್ಪಿತವಯ್ಯ . 
ಅಖಂಡಮಹಾಗೋಳಕೋದಯ ಷಡಕ್ಷರಸ್ಕರಣೆಯಿಂದ, 
ತ್ರಿವಿಧಚಿತ್ಕಳಾಲಿಂಗಾಲಯದಲ್ಲಿ ಮೂರ್ತಿಗೊಂಡಿರುವ 
ಪರಮಾನಂದ ಶಿಕ್ಷಾಪರಿಣಾಮಾನಂದಮಯನಾದ 
ನಿಃಶೂನ್ಯಲಿಂಗವೆ ಶಿಕ್ಷಾನಂದೋದಕ ನಿಮಗರ್ಪಿತವಯ್ಯ . 
ಅಖಂಡಮಹಾಪರಿಪೂರ್ಣಗೋಳಕೋದಯದ ಷಡಕ್ಷರಸ್ಮರಣೆಯಿಂದ, 
ಏಕನಿರಂಜನ ವ್ಯಂಜನಾಲಯದಲ್ಲಿ ಮೂರ್ತಿಗೊಂಡಿರುವ 
ಸಚ್ಚಿದಾನಂದ ಮೋಕ್ಷಪರಿಣಾಮಾನಂದಮಯನಾದ 
ನಿರಂಜನಲಿಂಗವೆ ಜ್ಞಾನಾನಂದೋದಕ ನಿಮಗರ್ಪಿತವಯ್ಯ 
ಅಖಂಡಮಹಾಪರಿಪೂರ್ಣ ನಿರವಯಗೊಳಕೋದಯ 

ಯಕ್ಷರಸ್ಮರಣೆಯಿಂದ 
ಬಯಲಮಂಟಪ ಚಿದಾಲಯದಲ್ಲಿಮೂರ್ತಿಗೊಂಡಿರುವ 
ನಿರವಯಾನಂದಮಯನಾದಜ್ಯೋತಿರ್ಲಿಂಗವೆ ಸತ್ತೋದಕ 
ನಿಮಗರ್ಪಿತವಯ್ಯ . 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


೧೦೭ 


ಎಂದು ಈ ತೆರದಿಂದ ದಶವಿಧಲಿಂಗಾಂಗಗಳಿಗೆ 
ದಶವಿಧಪ್ರಣಮಸ್ಮರಣೆಯಿಂದ ದಶವಿಧಪರಿಪೂರ್ಣ ಚಿತ್ರಸಾದೋದಕವ 
ಸತಿಪತಿ ಒಂದೆ ಸ್ವಲವಾದೊಡೆ ತಾ ಸಲಿಸಿದ ಮೇಲೆ 
ಸೂಕ್ಷ್ಮ ಪ್ರಣಮಧ್ಯಾನವ ಕರಿಗೊಳಿಸಿ, 
ಅತಿಗೋಷ್ಯದಿಂದ ಕೊಟ್ಟು, ನಿರ್ನಾಮವೆನಿಸಿ, 
ತಾ ಸಲಿಸಿದ ಎಡೆಯ ಕೊಡುವುದು ಆಚಾರಸ್ಸಲ : 
ಬೇರಾದೊಡೆಕೊಡಲಾಗದು. 
ಮತ್ಯಾರಾದೊಡು ಭಕ್ತಗಣಾರಾಧ್ಯರು ಶರಣೆಂದೊಡೆ 
ಕೊಂಡುಕೊಳ್ಳುವುದು ಮಾಡಲಾಗದು, ಮಾಡಿದಡೆ ಪಡಕೊಂಡು 
ಮಾರ್ಗಕ್ರಿಯಾ ಭಕ್ತಜಂಗಮಲೀಲೆಯ ಬಳಸುವುದೆ 
ಪ್ರಮಥಗಣಾಚಾರ ನ್ಯಾಯವು. 
ಇನ್ನು ಹಿಂದೆ ಹೇಳಿದ, ಮಹಾಜ್ಞಾನತೀರ್ಥವ ಸಲಿಸಿದ 
ಘನಲಿಂಗ ಶರಣನು 
ಜಂಗಮಸೂತ್ರದಿಂದ ಹಸ್ತಕ್ಷರಿಶನವ ಮಾಡಿದ 
ಗುರುರೂಪದ್ರವ್ಯ ಇಲ್ಲವಾದ ಸ್ವಲವಾದೊಡೆ, 
ಗುರುಪಂಚಾಕ್ಷರ ಲಿಂಗಪಂಚಾಕ್ಷರವ ಅಂತರಂಗದಲ್ಲಿ ಧ್ಯಾನಿಸಿ, 
ವಾಮಕರಸ್ಥಲದಲ್ಲಿ ಚಿದ್ಘನಮಹಾನಿಜೇಷ್ಟಲಿಂಗದೇವನ 
ಮೂರ್ತಮಾಡಿಸಿಕೊಂಡು, 
ಮೂಲಷಡಕ್ಷರ ಪಂಚಾಕ್ಷರ ಪ್ರಿಯಕ್ಷರ ಏಕಾಕ್ಷರ ಚಿಪ್ಪಿಂದುವೆಂಬ 
ಷೋಡಶಚಿತ್ಕಳಾಪ್ರಣಮಸ್ವರೂಪವ ಮಹದರುವಿನ ಕೊನೆಮೊನೆಯಲ್ಲರಿದು, 
ಧ್ಯಾನಿಸುತ್ತ ಕ್ರಿಯಾಭಸಿತಸ್ಸರಿಶನಂಗೈದು, 
ದಕ್ಷಿಣಹಸ್ತಮಣಿಗಳೆಲ್ಲ ವ್ಯಾಪಿಸಿ, ಆ ಹಸ್ತಕ್ಕೆ ಪಾವುಡವ ಮರೆಮಾಡಿ, 
ಗೋಪ್ಯಮುಖದಲ್ಲಿ ಚಿದ್ಗುರುಲಿಂಗಜಂಗಮವೆಂಬ 
ತ್ರಿವಿಧಪ್ರಣಮವ ಪ್ರದಕ್ಷಿಸಿ, 
ಶುದ್ರಪ್ರಸಾದಪ್ರಣಮಬಿಂದು, ಸಿದಪ್ರಸಾದಪ್ರಣಮಬಿಂದು, 
ಪ್ರಸಿದಪ್ರಸಾದಪ್ರಣಮಬಿಂದುಯೆಂಬ 
ದ್ವಾದಶಪ್ರಣಮಪ್ರಸಾದ ಮಂತ್ರಮಣಿಗಳಂ ಮುಟ್ಟಿ , 
ಮನಘನಮಂತ್ರವಾಗಿ, ಮತ್ತೊಂದಿನಂತೆ ಪ್ರದಕ್ಷಿಸಿ, 
ಒಂದೇವೇಳೆ ತನ್ನ ಸರ್ವಾಚಾರಕ್ಕೆ ಕರ್ತೃವಾಗಿ 
ಪ್ರಸನ್ನವಾದ ಪವಿತ್ರಮೂರ್ತಿಯ ಚಿದಾಲಯಮಧ್ಯಮಂಟಪ 
ಶೂನ್ಯಸಿಂಹಾಸನದ ವರಚೌಕಮಧ್ಯ ಹೃತ್ಕಮಲವೆಂಬ 
ಅನಿಮಿಷಸಾನದಲ್ಲಿ ಮಹಾಜ್ಞಾನದಿಂದ ಮೂರ್ತಗೊಳಿಸಿ, 
ಆತನ ಮಹಾಜ್ಞಾನಚರಣಕ್ಕೆ ಸ್ಪರಿಶನಂಗೈದು 
ಸುಚಿತ್ತವೆಂಬ ಕ್ರಿಯಾಕರಸ್ಥಲವ ಚಿದ್ಘನಲಿಂಗದೇವನ ಮಸ್ತಕದಲ್ಲಿಟ್ಟು , 


coes 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ತನ್ನೆಡೆಗೆ ಶುದ್ಧಪ್ರಸಾದ ಪಂಚಾಕ್ಷರದಿಂದೆ ನೆನಹುನಿರ್ಧಾರವಾಗಿ 
ಒಂದುವೇಳೆ ಸ್ಪರಿಶನಂಗೈದು ಸಿದಪ್ರಸಾದಪಂಚಾಕ್ಷರದಿಂದ 
ಮತ್ತೊಮ್ಮೆ ಸ್ಪರಿಶನಂಗ್ಯದಲ್ಲಿ , 
ಪ್ರಸಿದಪ್ರಸಾದಯಕ್ಷರ ಸ್ಮರಣೆಯಿಂದ 
ಮೂಲಮಂತ್ರಮೂರ್ತಿಶ್ರೀಗುರುಲಿಂಗಜಂಗಮವೆ ನಮಃ ಎಂದು 
ಮತ್ತೊಮ್ಮೆ ಸ್ಪರಿಶನಂಗೈದು 
ಪರಮಪವಿತ್ರ ಘನಗುರುಸ್ವರೂಪ ಶುದ್ಧಪ್ರಸಾದವೆನಿಸುವುದು. 
ಅಂತಪ್ಪ ಶುದಪ್ರಸಾದವನು ನಾಲ್ವತ್ತೆಂಟು 
ಪರಮಾನಂದಪ್ರಣಮಸ್ಮರಣೆಯಿಂದ, 
ಆಯಾಯ ಹಸ್ತಮುಖಲಿಂಗ ದ್ರವ್ಯಪ್ರಸಾದಂಗಳೆಂಬ 
ನಿಜಮಿಶ್ರಾರ್ಪಣದೇಕಾದಶಪ್ರಸಾದದಿರವನರಿದು, 
ಚಿತ್ಕಲಾಪ್ರಸನ್ನಪ್ರಸಾದವಾಗಿ ಪರಿಶೋಭಿಸುವ ಶರಣಲಿಂಗ 
ತಾನೆ ತಾನಾಗಿ, ಸಂತೃಪ್ತಿಯಿಂದ ಘನಕ್ಕೆ ಘನಗಂಭೀರನೆನಿಸಿ, 
ಈ ಸನ್ಮಾರ್ಗವುಗೋಪ್ಯಕ್ಕತಿಗೋಪ್ಯವಾಗಿ, 
ಕರುಣಿಸಿದ ಗುರುವು ತನ್ನೊಳಗಾಗಿ, ತಾನು ಗುರುವಿನೊಳಗಾಗಿ, 
ಏಕರೂಪವೆನಿಸಿ, ಒಡಲೊಂದಾಗಿ , 
ಅಭಿನ್ನವಿಜಯೋಗಾನಂದದಿಂದ ನಡೆನುಡಿ ದೃಢಚಿತ್ತದಲ್ಲದೆ 
ಜ್ಯೋತಿಜ್ಯೋತಿಕೂಡಿ ಬಯಲಾದಂತೆ, 
ಕೇವಲ ಜಂಗಮಲಿಂಗವ ಒಪ್ಪತ್ತಾಚರಣೆಯಿಂದ 
ಅಚ್ಚಪ್ರಸಾದಿಯಂತೆ ತಾಣವಾಗಿ 
ಮತ್ತೊಪ್ರೊತ್ತು ಒದಗಿದೊಡೆ ಮಹಾಸಂತೋಷದಿಂದ 
ಪರಿಣಾಮತೃಪ್ತಿಯಿಂದ ಆಚರಣೆಯ ಅಂಗ ಮನ 
ಪ್ರಾಣವಾಗಿ ಪರಿಶೋಭಿಸಿ. 
ಒಪ್ಪತ್ತು ಆಚರಣೆ ಒದಗಿ, ಮತ್ತೊಪ್ರೊತ್ತು ಆಚರಣೆ ನಿಂತು, 
ಚತುರ್ವಿಧಸಾರಾಯಸ್ವಲ ಶೂನ್ಯ ಚಿದಂಗ ಚಿದ್ಘನಲಿಂಗ 
ಸಂಗಸಮರಸೈಕ್ಯನಾಗೊಪ್ಪುವ ಉಭಯಸ್ವಲವಾದಲ್ಲಿ 
ಈ ತೆರದಿಂದ ಸಂಬಂಧಾಚರಣೆಯನಾಚರಿಸಿ, ತನ್ನ ತಾನರಿದು, 
ಇದಿರಿಟ್ಟ ಭೋಗವ ಮರೆದಾತನೆ ನಿಚ್ಚಪ್ರಸಾದಿಯೆಂಬೆ ಕಾಣಾ 
ನಿರವಯಪ್ರಭು ಮಹಾಂತ ಸಿದಮಲ್ಲಿಕಾರ್ಜುನಲಿಂಗೇಶ್ವರ, || ೯ || 


ಅನಾದಿಮೂಲಚಿತ್ತುವಿನ ಚಿದಂತಿಕನಾದ 
ಶಿವಯೋಗಸಂಪೂಜ್ಯರಾದವರು , 
ತಮ್ಮ ತನುಮನಪ್ರಾಣೇಂದ್ರ ಕರಣಕರ್ಕಶವಿಷಯವ್ಯಾಪಾರ 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


೧೦೯ 


ಭವಘೋರಸಂಸಾರವೆ ತನ್ನ ತಾನಾಗುವದಕ್ಕೆ 
ಕಾಲಕಾಮು ಮಾಯಾಪಾಶದ ತೊಡಕೆಂದರಿದು ನಿರಸನಂ ಮಾಡಿ, 
ನರಜೀವಸೂತಕಪಾತಕ ರಿಣಭಾರಕರಡಿಮೆಟ್ಟಿ, 
ನಡೆನುಡಿ ಒಡಲಗುಣವಳಿದುಳಿದು, 
ದೃಢನೈಷಾನುಭಾವರ ಸಂಗಸಮರತಿಯಂ ಸಾಧಿಸಿ ಭೇದಿಸುತ್ತ 
ಷಟ್‌ಸ್ಥಲೋಪದೇಶಕರತಳಾಮಳಕವಾಗಿ, 
ಘನಲಿಂಗಮೆಚ್ಚಿ ನಡೆದು, ಘನಲಿಂಗಮೆಚ್ಚಿ ನುಡಿದು, 
ಘನಲಿಂಗಮೆಚ್ಚಿ ಒಡಲೊಂದಾಗಿ ಭೋಗಿಸಿ, 
ಅಚ್ಚಪ್ರಸಾದಿ ನಿಚ್ಚಪ್ರಸಾದಿ ಚಿತ್ಕಳಾಪ್ರಸಾದಿಗಳಿಗೆ 
ಕಿಂಕುರ್ವಾಣಭತ್ಯಭಕ್ತಿ ನಿರ್ವಂಚನತೆಯಳವಟ್ಟು ಭಾವಭರಿತವಾಗಿ, 
ಈ ಲೀಲಾಸಮಯದೊರಕದೆಂದು , 
ಪರಿಪೂರ್ಣಜ್ಞಾನಾನುಭಾವವ ಸಾಧಿಸುತ್ತ , 
ಸರ್ವಾಚಾರಸಂಪದಮಂ ಗ್ರಹಿಸಿ , 
ಸಗುಣಾರ್ಚನಾರ್ಪಣ ನಿರ್ಗುಣಾರ್ಚನಾರ್ಪಣಮಂ ನೆರೆಯರಿದು, 
ಚಿತ್ಕಲಾಪ್ರಸನ್ನಪ್ರಸಾದ ಬಳಸಿಬ್ರಹ್ಮ ಬಾಲಬ್ರಹ್ಮದ 
ವಿರಾಗತಿಯನರಿದಾಚಾರಮೂರ್ತಿ ನಿಜಜಂಗಮಲಿಂಗದೇವನು, 
ತನ್ನ ದಯಾನಂದದಿಂದ ತೆರಹಿಲ್ಲದೆ 
ದಿನರಾತ್ರಿಗಳಲ್ಲಿ ಒದಗಿಬಂದೊಡೆ, 
ಮಹಾಸಂತೋಷಪ್ರೀತಿಪ್ರೇಮಾನಂದದಿಂದ , 
ಅಚ್ಚಪ್ರಸಾದಿಯಾಚರಣೆಯಂತೆ ಹರುಕಾಗದೆ 
ಶೋಧಕತ್ರದಿಂದ ಸದೂಪುರುಚಿ ತೃಪಿದ್ರವ್ಯಮಂ 
ಕಠಿಣಗಳ ಕಳೆದುಳಿದು ಮೌನಮಂತ್ರದಿಂದ ಪರಿಪೂರ್ಣಲಿಂಗಾರ್ಪಣದ 
ವರ್ಮವರಿದು, ಪರಿಣಾಮತಟ್ಟುವಂತೆ 
ಮಿಶ್ರಾರ್ಪಣಮಂ ಸಮರ್ಪಿಸಿ, 
ಅವರ ಕರುಣಾನಂದ ಚಿದ್ರೂಪುರುಚಿ ತೃಪ್ತಿ ಶೇಷೋದಕ 
ಪ್ರಸಾದಮಂ ಬೆಸಗೊಂಡು, 
ಮತ್ತವರ ತೆರಹಿಲ್ಲದೆ ಚರಣಕಮಲಮಂ 
ದರುಶನ ಸ್ಪರಿಶನ ಸಂಭಾಷಣೆ ತೀರ್ಥಪ್ರಸಾದಾನುಭಾವಂಗಳಿಂದ 
ಸೂತ್ರದೊಳುಲೋಲುಪನಾಗುತ್ತ 
ತನುಮನಕರಣೇಂದ್ರಿಯಗಳಲ್ಲಿ ಅಚ್ಚಪ್ರಸಾದಿಸ್ಥಲವಾಗಿ, 
ನಿಜನೈಷ್ಠಾನುಭಾವ ಹೊದಲ್ಲದೆ ಅಲ್ಲಿಂದ ಜಂಗಮಲಿಂಗದೇವನು 
ದಿನದಲ್ಲಿ ಒದಗಿ, ರಾತ್ರಿಯಲ್ಲಿ ಒದಗದಿದ್ದರೆ 
ನಿಚ್ಚಪ್ರಸಾದಿಯಂತೆ ಸಂಬಂಧದಾಚರಣೆಯನಾಚರಿಸಿ, 
ಸುಚಿತ್ರಾನಂದ ನಿತ್ಯಪರಿಪೂರ್ಣವಾಗಿ 


೧೧೦ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಅಲ್ಲಿಂದ ಶರಣಸತಿ ಲಿಂಗಪತಿಯೆಂಬ ರತಿಕೂಟದಿಂದ, 
ಕ್ರಿಯಾಘನಗುರುಲಿಂಗಜಂಗಮಸೂತ್ರವಿಡಿದು, 
ಬಂದ ಕ್ರಿಯಾಭಸಿತ ಪ್ರಣಮಪ್ರಕಾಶಂಗಳಂ 
ಕಣ್ಮನ ಭಾವ ತುಂಬಿ ತುಳುಕಾಡುತ್ತ , 
ದಿನರಾತ್ರಿಗಳೆಂಬ ಸಂದುಸಂಶಯವಳಿದು, 
ಕರ ಮನ ಭಾವದ ಕೊನೆಮೊನೆಯೊಳಗೆ 
ಬೆಳಗುವ ಮಹಾಜ್ಯೋತಿಯೊಡಗೂಡಿ, ಸಂಬಂಧದಾಚರಣೆಯನಗಲದೆ, 
ಪರಿಪೂರ್ಣ ಮಹಾಘನ ಶೇಷ ಪಾದೋದಕ 
ಪ್ರಸನ್ನಪ್ರಸಾದಪ್ರಣಮಕೂಟಂಗಳಿಂದೆ 
ಕ್ರಿಯಾಲೀಲೆಯ ಸಮಾಪ್ತಮಾಡಬಲ್ಲಾತನೆ, 
ಜ್ಯೋತಿಜ್ಯೋತಿಕೂಡಿ ಬಯಲ ಸೇರಿದಂತೆ, 
ಶರಣನ ಲಿಂಗಸಂಗಸಮರಸ್ಯಕ್ಕೆ 
ಸಮಯಪ್ರಸಾದಿಯ ಸ್ಪಲದಿರವು ಕಾಣಾ 
ನಿರವಯಪ್ರಭು ಮಹಾಂತ ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. || ೯೬ || 

೯೭ 
- ಪರಮಪವಿತ್ರ ಭಕೋಪಕಾರ ನಿಜವೀರಶೈವೋದ್ದಾರಕ 
ನಿಜವಿರತಿ ಕೌಪ ಕಟಿಸೂತ್ರ ಕಂತೆ ಕಮಂಡಲ 
ಮೊದಲಾದ ಲಾಂಛನ ಪರಿಪೂರಿತ 
ಷಟ್‌ಸ್ಥಲೋಪದೇಶ ಮಾರ್ಗೊದ್ದಾರಕ, 
ಸದ್ಭಕ್ತಿ ಜ್ಞಾನಾಚಾರಕ್ರಿಯಾನುಭಾವ 
ನಿಜವೈರಾಗ್ಯಯೋಗಾನಂದಭರಿತೋಲ್ಲಾಸ, 
ಸತ್ಯಶುದ್ದ ನಡೆನುಡಿ ದೃಢಚಿತ್ತಸ್ವಯಚರ 
ಪರಸಲಕಾರಣವತಾರ್ಯರಾಗೊಪ್ಪುವಂಥ, 
ನಿಜಜಂಗಮಲಿಂಗಮೂರ್ತಿಗಳಾಚರಿಸಿ, 
ಮೂರ್ತಿಸ್ವರೂಪರಾಗಿ ನಿಂದನಿಲುಕಡೆಯೆಂತೆಂದೊಡೆ: 
ಸ್ವಯಸ್ಸಲ ಚರಸ್ಟಲ ಪರಸ್ಥಲವನೊಳಕೊಂಡೊಪ್ಪುವ 
ಶಕ್ತಿಸಮೇತರಾದ ಘನಲಿಂಗಜಂಗಮಮೂರ್ತಿಗಳಾದರು. 
ಕ್ರಿಯಾಶಕ್ತಿವಿರಹಿತರಾದ ಪಟ್ಟದದೇವರು ಅತೀತ ಚರಮೂರ್ತಿಗಳಾದರು. 
ಆ ಶಕ್ತಿಸಮೇತವಾದ ಚತುರಾರಾಧ್ಯರು ಲಿಂಗಧಾರಣಸ್ಥಲ 
ಶಂಖ ಗಿಳಿಲುವಿಡಿದ ಗುರುಸಲ, 
ದಂಡಾಗ್ರ ಗಿಳಿಲುವಿಡಿದ ಅತೀತಸ್ಥಲದ 
ದೀಕ್ಷಾರ್ಚನಸ್ಸಲ ಮೊದಲಾದ 
ತ್ರಿವಿಧಸ್ವಲವ ಬಿಡುಗಡೆಯುಳ್ಳ ವಿರಕ್ತಿಸ್ಥಲವಿಡಿದವರಾದರು. 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧ 


ಚತುರ್ವಿಧಸ್ಥಲದಿಂದ ಆಚರಿಸುವ ಜಂಗಮಮೂರ್ತಿಗಳು 
ಭಕ್ತರ ವಿಶ್ವಾಸದಿಂದ ದಾಸೋಹನಿಮಿತ್ಯಾರ್ಥವಾಗಿ 
ಲಿಂಗಮುದ್ರಾಭೂಮಿಯೆನಿಸಿ ಮಠಮನೆಗಳ ಮಾಡಿದವರಾಗಲಿ , 
ಪಂಚಮುದ್ರೆಗಳ ಧರಿಸಿ ನೂರಾರುಮೂರ್ತಿಗಳೊಡಗೂಡಿ, 
ವಾಹನಾದಿ ಸಾಹಿತ್ಯಮಾನದಿಂದ ಗ್ರಾಮಾನುಗ್ರಾಮಕ್ಕೆ 
ಉತ್ಸಾಹದಿಂದ ದುಷ್ಟನಿಗ್ರಹ ಶಿಷ್ಟಪ್ರತಿಪಾಲನೆಯ ಮಾಡಿ, 
ಆಚಾರೋದ್ದಾರಕ ಗುರುಮಾರ್ಗವಿಡಿದ ಗುರುಸಾಂಪ್ರದಾಯಕರು, 
ತೀರ್ಥಪ್ರಸಾದ ಸ್ವಲಸಂಬಂಧ ಕೊಡುಕೊಂಬುವ 
ತ್ರಿವಿಧದೀಕ್ಷೇಪಕಾರಣಿಕರೆಲ್ಲ ತಮ್ಮ ಸ್ಟಲಸ್ವಲವಿದ್ದಂತೆ 
ಕರ್ತೃಬೃತ್ಯಸ್ಪಲದ ವರ್ಮಾದಿವರ್ಮವರಿದು, 
ಭಕ್ತಿಜ್ಞಾನವೈರಾಗ್ಯಕೀಲ ತಿಳಿದು, ನಡೆನುಡಿ ಒಂದಾಗಿ, 
ಅಂತರ್ಜ್ಞಾನ ಬಹಿರ್ಕ್ರಿಯಾಹೋದಲ್ಲದೆ 
ಸಪ್ತವಿಧಭಕ್ತಿಗಳಿಂದ ಸಾವಧಾನವಿಡಿದು, 
ಅಚ್ಚಪ್ರಸಾದಿ ನಿಚ್ಚಪ್ರಸಾದಿ ಸಮಯಪ್ರಸಾದಿಸಲವನಾಚರಿಸುವುದು. 
ಸತ್ಯಶುದ್ಧಸನ್ಮಾರ್ಗರ ನಡೆಯುಳ್ಳವರೆ ನಮ್ಮ 
ಪರಿಪೂರ್ಣಪ್ರಸಾದಿಗಳೆನಿಸುವರು. 
ಗುರುಲಿಂಗಜಂಗಮವು ಅಲ್ಲವಾದಡೆ, 
ಷಡುಸ್ಥಲಮಾರ್ಗಕ್ಕೆ ಸಲ್ಲರೆಂಬುವುದೆ ಹರಗುರುವಾಕ್ಯ ಪ್ರಮಾಣವು. 
ಅದೇನು ಕಾರಣವೆಂದಡೆ : 
ತಮ್ಮ ಮೂಲಚಿತ್ತುವಿನ ಕೊನೆಮೊನೆಯ ಮೇಲೆಉದಯವಾದ 
ಅಚ್ಚಪ್ರಸಾದಿಗಳು ನಿಚ್ಚಪ್ರಸಾದಿಗಳು ಸಮಯಪ್ರಸಾದಿಗಳು 
ಅದರಿಂದ ಎಲ್ಲಿ ಜನನವಾದಂಥಾದೆಲ್ಲ ಅದೇ ಬೆಳೆಯಾಗಿ 
ಲಯವಾಗಬೇಕೆಂಬ ದೃಷ್ಟವನರಿದು ಭಕ್ತಿಗೆ ಸಲ್ಲುವದು. 
ತಮಗೆ ಬೇಕಾದಂಥದ ಕೊಂಬೆವು, 
ನಮಗೇತರ ಶೀಲ ವ್ರತಾಚಾರ ನೇಮ ನಿತ್ಯವೆಂದು 
ಪ್ರಸಾದ ಪಾದೋದಕ ಪ್ರಸಿದಪ್ರಸಾದಸೇವಿತರೆಂದು 
ನಡೆಗೆಟ್ಟನುಡಿಯ ನುಡಿದು, ನಾವು ಕೊಂಡುದು ಪ್ರಸಾದ, 
ನಿಂದುದು ಓಗರವೆಂದು, 
ಮನಸಿಗೆ ಕೈಗೆ ಬಂದಂತೆ ತಿಂದು ತೇಗುವ, 
ಪಾದೋದಕಪ್ರಸಾದದ್ರೋಹಿಗಳ ಮೊರೆಯ 
ಮೇಲೆ ಪಟಪಟನೆ ಹೊಡೆದು 
ಭವಘೋರಸಂಸಾರಸಾಗರಕ್ಕೆ ಹಾಕೆಂದವರು 
ನಮ್ಮ ಪೂರ್ವಪುರಾತನ ಗುರು ಕಾಣಾ 
ನಿರವಯಪ್ರಭು ಮಹಾಂತ ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. || ೯೭ || 


೧೧೨ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


೯೮ 
ಸುಚಿತ್ರಾನಂದ ನಿತ್ಯಪರಿಪೂರ್ಣಾನುಭವಿಯಾದ 
ನಿಜಜಂಗಮ ಲಿಂಗಶರಣ ನಿಂದ ನಿಲುಕಡೆಯ ಇರವೆಂತೆಂದೊಡೆ: 
ಕಾಯ ವಾಚ ಮಾನಸ ಮೊದಲಾದ 
ಕರಣೇಂದ್ರಿಯವಿಷಯಾದಿಗಳೆಲ್ಲ ಒಬ್ಬುಳಿಯಾಗಿ, 
ನಿಜಮೋಕ್ಷಸ್ವರೂಪ ಭಕ್ತವಿರಕಸಲದ ವರ್ಮಮಂ 
ಪೂರ್ವಪುರಾತನ ನೂರೊಂದು ವಿರಕ್ತರು, 
ನೂತನ ಪುರಾತನ ಗಣಸಮೂಹವೆಲ್ಲ 
ಪರಮಪಾತಕಸೂತಕವಿರಹಿತವಾದ 
ಮಹದರುವೆಂಬ ಗುರು, ಸರ್ವಾಚಾರವೆಂಬ ಲಿಂಗ , 
ಸಯಾಸಮ್ಯಜ್ಞಾನಾನುಭಾವವೆಂಬ ಜಂಗಮಸ್ಥಲವನರಿದವರು 
ಲಿಂಗವೆಂಬೆರಡಕ್ಷರ ಸಂಬಂಧವಾದ ಪಿಂಡಬ್ರಹ್ಮಾಂಡಗಳ 
ಅನಾಚಾರವ ಕಂಡು ಅವಗಡಿಸಿ ನಿಂದ್ಯನಮಾಡುವುದೆ ಪಾಪದಾಗರ. 
ಲಿಂಗವಿದಸ್ತಾನವೆಲ್ಲ ನಿಜವೆಂದು, ಅನಾಚಾರವ ಕಂಡು, 
ಲಾಂಛನ ವಿಭೂತಿ ರುದ್ರಾಕ್ಷಿಗಳ ನೋಡಿ, 
ಭಾವದಲ್ಲಿ ಭರಿತವಿಲ್ಲದೆ ಕೂಡಿ, 
ತೀರ್ಥಪ್ರಸಾದಾನುಭಾವಸೇವಿತರೆನಿಸಿ, 
ಸ್ತುತಿಮಾಡುವುದೆ ಪುಣ್ಯದಾಗರ. 
ಶೈವಮತದವರು ಮೃತ್ತಿಕೆಯ ಲಿಂಗನ ಮಾಡಿ, 
ಅಷ್ಟವಿಧಾರ್ಚನೆ ಷೋಡಶೋಪಚಾರದಿಂದರ್ಚಿಸಿ, 
ಪುಣ್ಯವ ಪಡೆದು , ಕಡೆಗೆ ಬಿಟ್ಟಲ್ಲಿ ಪಾಪಕೆ ಗುರಿಯಾದಂತೆ, 
ಈಗಳಾದರೂ ಗುರುಮಾರ್ಗಾಚಾರಕೊವಿದರು 
ಆ ಸತ್ಯವಾದುದ ದೇವರೆಂದು ಪೂಜಿಸಿದೊಡೆ ಒಂದನೆ ಪುಣ್ಯವಯ್ಯ . 
ಪೂಜಿಸಿದಂತಾದ್ದು ಅಸತ್ಯವೆಂದು ಬಾಹ್ಯಾಂತರಂಗದಲ್ಲಿ 
ಹೊಳೆದೊಡೆ ಎರಡನೆ ಪಾಪವಯ್ಯ . 
ಇಂತಪ್ಪ ಪುಣ್ಯಪಾಪವಿರಹಿತನಾಗಿ, 
ಶ್ರುತಿಗುರುಸ್ವಾನುಭಾವಕ್ಕೆ ಸನ್ನತವಾದುದ ಒಡವೆರದು 
ಬಳಸಿಬ್ರಹ್ಮ ಉಂಡುಪವಾಸಿಯಾಗಿಯು, 
ತನಗೊಂದಾಶ್ರಯವಿಲ್ಲದೆ ತಮ್ಮ ನಿಜವೆ ತನಗಾಶ್ರಯವಾಗಿ, 
ನಿರಾಶ್ರಯದಿಂದ ಹೊನ್ನು ಹೆಣ್ಣು ಮಣ್ಣೆಂಬ 
ಭ್ರಾಂತುಭ್ರಮೆಯಳಿದು ಪೂರ್ವಪುರಾತನರೊಳಗೆ 
ಘನಲಿಂಗದೇವರು ಗುಮ್ಮಳಾಪುರದ ಗೌರಮ್ಮನವರು ಸಹವಾಗಿ 
ಹೋದಪರಮವಿರಾಗತಿಯ , 
ಅಂದಿಂದೆಂಬ ಸಂದೇಹದ ರಜಶೀಲ ಕಳೆದುಳಿದು, 


೧೧೩ 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


ಧ್ಯಾನ ಮೌನ ನೇಮ ನಿತ್ಯ ಸತ್ಯ ಸದುಭಾವಭರಿತನಾಗಿ, 
ಗುರುಮಾರ್ಗಾಚಾರ ಸಮೋಹಿತರಾದ 
ಅಚ್ಚಪ್ರಸಾದಿ ಭಕ್ತ ಜಂಗಮಾಚರಣೆಯೆ ತನಗಂಗವೆನಿಸಿ, 
ನಿಚ್ಚಪ್ರಸಾದಿ ಭಕ್ತಜಂಗಮಾಚರಣೆಯೆ ತನ್ನ ತಾಣವೆನಿಸಿ, 
ಸಮಯ ಪ್ರಸಾದಿ ಭಕ್ತಜಂಗಮಾಚರಣೆಯ ತನ್ನ ಭಾವವೆನಿಸಿ, 
ಗುರುಪ್ರಸಾದವ ಪಡೆದು, 
ಲಿಂಗಪ್ರಸಾದಿ ಭಕ್ತಜಂಗಮಾಚರಣೆಯ ತನ್ನ ಹಸ್ತಪಾದವೆನಿಸಿ, 
ಈ ಮಾರ್ಗವನರಿಯದೆಮೂಢಾತ್ಮ ಲಿಂಗದೇಹಿ ಪರಮಪಾತಕರೆಲ್ಲ 
ತನ್ನ ವಿಸರ್ಜನತಾಣವೆಂದರಿದು, ಎಚ್ಚರತಪ್ಪದೆ, 
ಸಾವಧಾನ ನಡೆನುಡಿಯಿಂದ ಪರನಾದ ಚಿಂದುಸ್ವರೂಪವಾದ 
ವಿಭೂತಿ ರುದ್ರಾಕ್ಷಿ ಪ್ರಣವ ಪಾದೋದಕ ಪ್ರಸಾದಂಗಳ 
ಸಾಕಾರವಾದಿಷ್ಟಲಿಂಗಾರೊಪಿತ, 
ನಿರಾಕಾರವಾದ ಪ್ರಾಣಲಿಂಗಾರೊಪಿತ 
ನಿರವಯವಾದ ಭಾವಲಿಂಗಾರೋಪಿತಂಗಳಿಂದ 
ಪರಿಪೂರ್ಣ ಮಿಶ್ರಾಣದೊರ್ಮಾದಿವರ್ಮವರಿದು 
ಮೇಲಾದ ಅಯೋಗ್ಯಾತೀತನಾದ ತ್ರಿಕೂಟದ 
ಸಂಗಸಮರತಿಯ ಸರ್ವಾವಸ್ಥೆಗಳಲ್ಲಿ ಅಡಿಮೆಟ್ಟಿ 
ಯೋಗ್ಯವಾದ ತ್ರಿಕೂಟದ ಸಂಗಸಮರತಿಯ ಸರ್ವಾವಸ್ಥೆಗಳಲ್ಲಗಲದೆ, 
ಎಚ್ಚರಂದಳೆದು, ಮೈಮರೆಯದೆ, 
ತ್ರಿವಿಧಗುಹ್ಯಸ್ನಾನವೆಂಬ ತ್ರಿವಿಧಮನೆಯಲ್ಲಿರ್ಪ 
ತ್ರಿವಿಧಬಿಂದುಚಲನಾರಹಿತವಾಗಿ, 
ತನ್ನ ತಾ ಸಾಕ್ಷಿಯಿಂದ, ನಿಜನಿವಾಸಕ್ಕೆ ತವರುಮನೆಯೆಂದು, 
ಗ್ರಾಮಬಂಧನ ನಿಳಯಬಂಧನ ದ್ರವ್ಯಬಂಧನ ಈಷಣತ್ರಯಬಂಧನವೆಂಬ 
ಕಾಲಕಾಮಮಾಯಾಸಂಸಾರಸಾಗರವ ದಾಂಟಿ, 
ನಿರ್ಮಾಯ ಕಾಲಕಾಮನಿಃಸಂಸಾರಸಾಗರಮಂ ಅತಿಮೋಹವಿಲ್ಲದೆ, 
ಲಿಂಗನಿಮಿತ್ಯವಾಗಿ, ಪರಿಣಾಮದಿಂದ ಯೋಗ್ಯವಾದ 
ನಿರ್ಮಲ ನಿಃಕಳಂಕ ದ್ರವ್ಯದ ನಿಃಕಳಂಕಮೂರ್ತಿ ತಾನೇ ತಾನಾಗಿ 
ವಿರಾಜಿಸುವವರೆ ಚಿತ್ಕಲಾಪ್ರಸಾದಿ ಭಕ್ತಜಂಗಮ ಕಾಣಾ 
ನಿರವಯಪ್ರಭು ಮಹಾಂತ ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. | ೯೮ || 

೯೯ 
ಪರಿಪೂರ್ಣಾಂಗ ಲಿಂಗ ಶಕ್ತಿ ಭಕ್ತಿಹಸ್ರಮುಖ 
ಪದಾರ್ಥ ಪ್ರಸಾದವೆಂಬ 
ಅಷ್ಟವಿಧಸಕೀಲವೆ ಮೊದಲು, 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಇನೂರಹದಿನಾರು ಸಕೀಲವೆ ಕಡೆಯಾದ 
ಸಮಸ್ತಸಕೀಲದ ವರ್ಮಾದಿವರ್ಮವರಿದು, 
ಸಚ್ಚಿದಾನಂದಸಾಗರವೆಂಬ ಗುರುಪಾದೋದಕಪ್ರಸಾದಿ, 
ಲಿಂಗಪಾದೋದಕಪ್ರಸಾದಿ , ಜಂಗಮಪಾದೋದಕಪ್ರಸಾದಿ, 
ಪರಿಪೂರ್ಣಪಾದೋದಕ ಪ್ರಸಾದಿ, 
ಚಿತ್ಕಲಾಪಾದೋದಕಪ್ರಸಾದಿಯೆಂಬ ಸಲದ ವರ್ಮವರಿದು, ಬೆರಸಿ, 
ವಿನೋದಾರ್ಥದಿಂದ ಉಪಾಧಿಯಿಲ್ಲದೆ 
ನಿರುಪಾಧಿನಿವಾರಣ್ಯಕ್ಕೆ ವಿರೋಧಿಸಿ , 
ಪರಿಣಾಮಿಸಬೇಕೆಂಬ ನಿಜಶಿವಯೋಗಿಶ್ವರರು , 
ಪಂಚಕಸಂಯುಕ್ತವಾದ ಫಲಂಗಳ ಕಂಡು, 
ಭಿಕ್ಷಾಂದೇಹಿಯಾಗಿ ತೆಗೆದುಕೊಂಡು, 
ಪರಿಣಾಮಜಲವಿದ್ದಲ್ಲಿಗೆಹೋಗಿ, 
ಅನಾದಿಶ್ರೀಗುರುಲಿಂಗಜಂಗಮಸ್ವರೂಪಧ್ಯಾನದಿಂದ, 
ಆ ಉದಕದ ಪೂರ್ವಾಶ್ರಯವ ಕಳದು, ಪರಮಾನಂದಜಲವೆಂದು, 
ನಿತ್ಯನಿತ್ಯವಾಚರಿಸುವ ಕರ್ಮೇಂದ್ರಗಳನ್ನು ಶುಚಿರ್ಭೂತವೆನಿಸಿ, 
ಕಟಿಸಾನ ಕಂಠಸಾನ ಮಂಡೆಸಾನಗಳ ಪರಿಣಾಮಪರಿಯಂತರವಾಚರಿಸಿ, 
ನಾರಿಕೇಳಕೂಷ್ಮಾಂಡ ಬಿಲ್ವಾದಿ ಮೃದ್ವಾಂಡ ಕಡೆಯಾದ 
ಕರಂಡ ಕಪಾಲಗಳಲ್ಲಿ ತೀರ್ಥೋದಕ ಶೇಷೋದಕ 
ಚಿದಾನಂದೋದಕಗಳ ಪರಿಣಾಮಿಸಿ, 
ರಸಫಲಗಳಲ್ಲಿರುವ ಕಠಿಣ ಕಸವ ಕಳೆದುಳಿದು, 
ಪಕ್ವಮಾಡಿಟ್ಟು , ರಂಭಾದಿ ವಟಫಲ ಕಡೆಯಾದ 
ಪಲಾಶವಂತವಾದ ಪರ್ಣಾದಿಗಳಲ್ಲಿ 
ಅರ್ಪಿತವಾದನ್ನದ್ರವ್ಯ ಉದಕಂಗಳು 
ಸೂಸಲೀಯದಂತೆ ರಚಿಸಿ , 
ಸಂಬಂಧಾಚರಣೆಯ ಮಹಾಜ್ಞಾನಸೂತ್ರದಲ್ಲಿ 
ತನ್ನ ತಾನೆ ಪ್ರತಿ ಯಾರೂ ಇಲ್ಲದೆ ಸಾವಧಾನದಿಂದ 
ಕ್ರಿಮಿಕೀಟಾದಿಗಳಿಗೆ ಶೇಷಪ್ರಸಾದೋದಕ 
ಪ್ರಸಾದಂಗಳು ಬೀಳಗೊಡದಂತೆ 
ಓರ್ವರಾಚರಿಸಿ ಲಿಂಗವೆ ಜಂಗಮವೆಂಬ 
ಸಚ್ಚಿದಾನಂದನ್ಯಾಯದಿಂದ ಪರಿಣಾಮಿಸುವುದೆ ಏಕಭಾಜನಭೋಜನಸ್ಥಲವು. 
ಇದೆ ಸಮಯಪ್ರಸಾದಿಯ ನ್ಯಾಯವು. 
ಇಂತಪ್ಪ ಶೇಷಪ್ರಸಾದ ಪಾದೋದಕ ಸೇವಿಸಿದ ಪರ್ಣಂಗಳ 
ಭೂನಿಕ್ಷೇಪವ ಮಾಡಿ, ಸುಯಿಧಾನಿಯಾಗಿರ್ಪುದೆ 
ಸತ್ಯಶರಣರ ಮಾರ್ಗವು. 


೧೧೫ 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


ಈ ಮಾರ್ಗವುಉಭಯಗಣಾಧೀಶ್ವರರು ಆಚರಣೆಯನಾಚರಿಸಿ, 
ಅಚ್ಚಪ್ರಸಾದಸ್ಪಲದಿಂದ ಪಡಕೊಂಡು 
ಮುಗಿಯಬೇಕೆಂದಡು ಬಂದೀತು. 
ಇದು ಬಹುಸಾವಧಾನಿಗಳಾಚರಿಸುವ ನ್ಯಾಯವು. 
ಇದಕೇನು ಸಂಶಯವಿಲ್ಲವು ; ಪೂರ್ವಪುರಾತನೋಕವುಂಟು. 
ಪಾದಾರ್ಚನೆಮಾಡಿ ಪಡಕೊಂಡಾತನು 
ಪಾದವ ಪಾಲಿಸಿದಾತನು, ಏಕಭಾಜನಭೋಜನವುಂಟು. 
ಬಹುಗೋಪ್ಯದಲ್ಲಿ ಆಚರಿಸುವದು, ಇದು ಸಮರಸಜ್ಞಾನಿಗಳ ಮಾತು. 
ಭೌಕಿಕ ಅನ್ನುದಕಾದಿಗಳ ಗುರುವಿತ್ತ ಲಿಂಗಕ್ಕೆ ನೈವೇದ್ಯವ ಮಾಡಿ, 
ಲಿಂಗದ ಸೆಜ್ಜೆಯ ಧರಿಸಿಭೂಜೆಗಟ್ಟಿ ಭುಂಜಿಸುವರೆಲ್ಲ 
ಭಿನ್ನ ಭಾಜನಭೋಜನರೆನಿಸುವರು. 
ಇವರಿಗೆ ಸಹಸ್ರಜನ್ಮಕ್ಕೆ ಜ್ಞಾನೋದಯವಾಗುವದು. 
ಹಸ್ತಪ್ರಸಾದವಾದ ಶುದದ್ರವ್ಯಗಳ ಭಕ್ತಗಣಾರಾಧ್ಯ 
ಶಿವಶರಣ ಜಂಗಮಕ್ಕೆ 
ಪ್ರೀತಿಪ್ರೇಮದಿಂದ ದಾಸೋಹಂಭಾವದೊಳ್ 
ಸಾವಧಾನದಿಂದ ತನ್ನ ಕರಸ್ಥಲದಿಷ್ಟಲಿಂಗಮೂರ್ತಿಯ 
ಅವರ ಕಂಗಳಾಗ್ರದಲ್ಲರಿದು ಲಿಂಗವಕೊಡುವಾತ 
ಲಿಂಗವ ಕೊಂಬುವಾತನೆಂಬ ನಿಜನೈಷ್ಪರನಾಗಿ, 
ಸರ್ವಾಂಗಲಿಂಗಸಂಬಂಧದೊಳ್ ಪರಿಪೂರ್ಣಭೋಜೆಗಟ್ಟಿ 
ನೀಡಿ ಮಾಡಿ ಸಂತೋಷವೆಂಬ ಪರಮಾನಂದ ಶೇಷೋದಕದಲ್ಲಿ 
ಸಂತೃಪ್ತರಾಗಿರ್ಪುದೆ ಪ್ರಸಾದಭೋಜನವೆನಿಸುವದು. 
ಅಲ್ಲಿಂದ ಆ ಭಕ್ತಗಣಾರಾಧ್ಯ ಶಿವಶರಣಜಂಗಮೂರ್ತಿಗಳೊಕ್ಕುಮಿಕ್ಕ 
ಶೇಷೋದಕಪ್ರಸಾದಮಂ, ಕರ ಮನ ಭಾವದಕೊನೆಮೊನೆಯೊಳಗಿಪ್ಪ 
ಚಿಜೋತಿಪ್ರಣಮಲಿಂಗಂಗಳೊಡನೊಡನೆ 
ಸದ್ರೂಪುಚಿದ್ರೂಪು ಆನಂದರೂಪುರುಚಿತೃಪ್ತಿಗಳ 
ಪರಿಣಾಮಿಸುವುದೆ ಸಹಭೋಜನವೆನಿಸಿರ್ಪುದು. 
ಈ ತ್ರಿವಿಧವರಿದು ಮರೆಯದಿರ್ದು ತನ್ನ ತಾನರಿದು 
ಘನಗಂಭೀರರಿಗೆ ಎತ್ತಿದ ಲೀಲೆ ಪರಿಣಾಮ 
ಪರಿಪೂರ್ಣಜ್ಞಾನದ ಬೆಳಗುದೋರಿ 
ಬಯಲೊಳಗೆ ಮಹಾಬಯಲಪ್ಪುದು ಕಾಣಾ 
ನಿರವಯಪ್ರಭು ಮಹಾಂತ ಸಿದಮಲ್ಲಿಕಾರ್ಜುನಲಿಂಗೇಶ್ವರ. || ೯೯ || 

೧೦೦ 
ಅಯ್ಯಾ , ನಾನು - ನೀನು, ಆದಿ - ಅನಾದಿ, ತಂದೆ - ತಾಯಿ , 
ಹೆಣ್ಣು- ಗಂಡು, ಪುಣ್ಯ - ಪಾಪ, ಸುಖ - ದುಃಖ , 


೧೧೬ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಇಹ- ಪರ , ಗುರು - ಶಿಷ್ಯ 
ಅಂಗ - ಲಿಂಗ , ಜಾಗ್ರ - ಸ್ವಪ್ನ, ಪೂಜ್ಯ - ಪೂಜಕ, ಜೀವ- ಸಜೀವ, 
ಕಾಯ - ಪ್ರಾಣ, ಪೃಥ್ವಿ - ಅಪ್ -ತೇಜೋವಾಯು - ಆಕಾಶ, 
ಸೂರ್ಯ- ಚಂದ್ರ 
ಆತ್ಮರಿಲ್ಲದಂದು ಅತ್ತತ್ತಲಾದ ಪರಶಿವಲಿಂಗ ಶರಣಸಂಬಂಧವನರಿದು, 
ಭೋಗಯೋಗಾದಿಗಳನಳಿದು ದೇಹಾದಿ 
ಕರಣೇಂದ್ರಗಳ ಪ್ರಪಂಚನಳಿದು, 
ನಡೆನುಡಿಭಿನ್ನವಾಗದೆ ಕೇವಲಲಿಂಗವೆ ಶರಣನಲ್ಲಿ ಬೆರೆದು, 
ಶರಣನೆ ಲಿಂಗದಲ್ಲಿ ಬೆರೆದು ಭಿನ್ನದೋರದೆ, 
ಕ್ಷೀರ- ಕ್ಷೀರ, ತೈಲ - ತೈಲ, ಧೃತ - ಶೃತ, ನೀರು - ನೀರು, ಜ್ಯೋತಿ-ಜ್ಯೋತಿ 
ಪರಿಮಳ- ಪರಿಮಳ, ವರ್ಣ - ವರ್ಣ ಒಂದಾಗಿ ಸಮರಸವನೈದಿದಂತೆ, 
ತತ್ಯಾತೀತನಾಗಿ ತತ್ತ್ವಮಸಿಯೆಂಬ ಪದತ್ರಯಮಂ ಮಿರಿ, 
ಜ್ಞಾತೃ - ಜ್ಞಾನ - ಜೇಯವೆಂಬ ಜ್ಞಾನತ್ರಯಮಂ ಹಿಂಗಿ, 
ಪರಾತ್ಪರದ ಬೆಳಗಿನೊಳಗಣ ಮಹಾಬೆಳಗಾಗಿ 
ತನಗೊಂದು ತೊಡಕಿಲ್ಲದೆ 
ಸರ್ವಾಚಾರ ಸಚ್ಚಿದಾನಂದ ಸುಧಾಮೃತವ ಒಡನೊಡನೆ ಸವಿದುಂಡು 
ಕ್ರಿಯಾನಿಷ್ಪತ್ತಿ , ಜ್ಞಾನನಿಷ್ಪತ್ತಿ , ಭಾವನಿಷ್ಪತ್ತಿಯಂ ಸಾಧಿಸಿ, ಭೇದಿಸಿ, 
ತಾನುತಾನಾದಾತನೆ ನಿರವಯವಸ್ತುವ ಕೂಡಿದ 
ಘನಲಿಂಗಸಂಗಿಗಳೆಂಬೆ ಕಾಣಾ 
ನಿರವಯಪ್ರಭು ಮಹಾಂತ ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. || ೧೦೦ || 

೧೦೧ 
ಅಯ್ಯಾ , ತಾನು ತಾನಾದ ಪೂರ್ವಪುರಾತನರ ವಚನಸಾರಾಮೃತಮಂ 
ಕರತಳಾಮಳಕವಾಗಿ, ಜ್ಞಾನೋದಯವಾಗಿ, 
ಅಡಿಗೆರಗಿ ಬಂದ ಜಾನಕಲಾತ್ಮರಿಗೆ ಉಪದೇಶಿಸಿದಲ್ಲಿ , 
ಆ ಜ್ಞಾನಕಲಾತ್ಮರು ನಿಜಾನುಭಾವದಿಂದ ಈ ವಚನಸಾರಾಮೃತವನನುಭವಿಸಿ, 
ಸುಖಿಸಿದ ಶಿವಯೋಗಿಶ್ವರರಿಗೆ ಪ್ರಸನ್ನತ್ವದ ಬೆಳಗುದೋರಿ, 
ಯೋಗಾಂಗವೆಲ್ಲ ನಿರಂಜನಲಿಂಗಜಂಗಮದಲ್ಲಿ ಬಯಲಪುದು. 
ಭೋಗಾಂಗವೆಲ್ಲ ಶೂನ್ಯಲಿಂಗಜಂಗಮದಲ್ಲಿ ಬಯಲಪ್ಪುದು. 
ತ್ಯಾಗಾಂಗವೆಲ್ಲ ನಿಃಕಲಲಿಂಗಜಂಗಮದಲ್ಲಿ ಬಯಲಪ್ಪುದು. 
ಮಹದಂಗವೆಲ್ಲ ಮಹಾಲಿಂಗಜಂಗಮದಲ್ಲಿ ಬಯಲಪ್ಪುದು. 
ಶೇಷಾಂಗವೆಲ್ಲ ಪರಿಪೂರ್ಣನಿಜಶೇಷಾನಂದಲಿಂಗಜಂಗಮದಲ್ಲಿ 
ಬಯಲಪ್ಪುದು. 
ಚರಾಂಗವೆಲ್ಲ ನಿತ್ಯತೃಪ್ಲಾನಂದ ಚರಲಿಂಗಜಂಗಮದಲ್ಲಿ ಬಯಲಪ್ಪುದು . 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


೧೧೭ 


ಶಿವಾಂಗವೆಲ್ಲ ಸದೂಪುಚಿದ್ರೂಪುಚಿನ್ಮಯರೂಪು 
ಶಿವಲಿಂಗಜಂಗಮದಲ್ಲಿ ಬಯಲಪ್ಪುದು. 
ಗೌರವಾಂಗವೆಲ್ಲ ಚಿದ್ದನಜ್ಯೋತಿರೂಪ 
ಗುರುಲಿಂಗಜಂಗಮದಲ್ಲಿ ಬಯಲಪ್ಪುದು. 
ಆಚಾರಾಂಗವೆಲ್ಲ ಪರಿಪೂರ್ಣಾನಂದ ಕ್ರಿಯಾಂಗಜಂಗಮದಲ್ಲಿ 
ಬಯಲಪ್ಪುವುದು ತಪ್ಪುದು ಕಾಣಾ 
ನಿರವಯಪ್ರಭು ಮಹಾಂತ ಸಿದ್ದಮಲ್ಲಿಕಾರ್ಜುನಲಿಂಗೇಶ್ವರ. || ೧೦೧ || 

ಇಂತೀ ನಿರಾಳ ಚಿತ್ರಣವಮೂರ್ತಿ ಶ್ರೀಗುರುಲಿಂಗಜಂಗಮಸ್ವರೂಪ 
ಮೂರುಸಾವಿರದ ಮುಕ್ತಿಮುನಿಸ್ವಾಮಿಗಳು ತಮ್ಮ ಚಿದ್ಧರ್ಭೋದಯರಾದ 
ರೇವಣಸಿದ್ದಲಿಂಗದೇಶಿಕನೆಂಬ ಚರಗುರುವರಂಗೆ, ಹರಗುರುವಾಕ್ಯ ಪ್ರಮಾಣ 
ವಾಗಿ, ನಿಜಾನುಭಾವಸೂತ್ರಗಳಿಂದ, ಹಾಲುಕ್ಕಿ ಮೇಲುವರಿದೋಪಾದಿಯಲ್ಲಿ 
ಅನಾದಿ ಪ್ರಮಥಗಣ ನಿರಾಭಾರಿ ವೀರಶೈವ ಸನ್ಮಾರ್ಗೊದ್ದಾರಕ ಸದ್ಭಕ್ತ 
ಲಿಂಗಜಂಗಮದ ಸತ್ಯಶುದ್ದ ನಡೆನುಡಿಯುಳ್ಳ ಪರಮ ಸೂತಕ ಪಾತಕ 
ವಿರಹಿತರಪ್ಪ ಶರಣರಾಚರಣೆಸಂಬಂಧದ ನಿಲುಕಡೆ ವಚನ ಸಾರಾಮೃತೋಪ 
ದೇಶಾರ್ಥವಾಗಿ, ಬಸವರಾಜ ಮೊದಲಾದಸಂಖ್ಯಾತ ಪ್ರಮಥಗಣ 
ವಚನಸಾರಾಮೃತೋಪದೇಶದೊಳಗಣ ಆಚರಣೆಯ ಸಂಬಂಧ ಸ್ವಸ್ವರೂಪ 
ನಿಲುಕಡೆಯ ನಿರವಯ ಪರಿಪೂರ್ಣ ಜ್ಞಾನಾನುಭಾವವ ಷಟ್‌ಸ್ಥಲ ಸಮ್ಮತವಾಗಿ 
ನೂರೊಂದು ವಚನಗಳಿಂದ ಸೇರಿಸಿ, ಪರಿಪೂರ್ಣಾನಂದವೆನಿಸಿದಂಥ ಸರ್ವಾ 
ಚಾರಸಾರಾಮೃತಸುಧೆ ಸಮಾಪ್ತ ಮಂಗಳ ಮಹಾ. 


ಮೆಡೇರಿ ಶಿವಲಿಂಗನ ವಚನ 


೧೦೨ 


ಪ್ರತಿಯಿಲ್ಲದ ದೇವನ , 
ನಿಗಮಾಗಮಂಗಳಿಗೆ ನಿಲುಕದೆ ದೂರದಲ್ಲಿಹನ, 
ಹರಿಯಜ ಬ್ರಹ್ಮ ರುದ್ರ ವಾದ ತರ್ಕಕ್ಕೆ ನಿಲುಕದೆ 
ಮಾಯೆಗೆ ಸಿಕ್ಕದಾತನ , 
ಬ್ರಹ್ಮ ವಿಷ್ಣು ರುದ್ರರ ನಿರ್ಮಿತವ ಮಾಡಿ, 
ಇರುವೆಯು ಮೊದಲು ಆನೆಯು ಕಡೆ 
ಜೀವರಾಸಿಯೆಲ್ಲರಿಗೆ ಅಂತು 
ಎಂಬತ್ತು ನಾಲ್ಕು ಕೋಟಿಗೆಲ್ಲಕ್ಕೆ ಅಧಿಪತಿಯ ಮಾಡಿ 
ನಿಜಹೃದಯದಲ್ಲಿರಿಸಿ, 
ಮಾಯಚಿನ್ಮಯವಾಗಿ ಇದ್ದಾತನಂ 
ಲೀಲೆ ಬಾಲತ್ವದಿಂದ ಈ ಕೃತಿಯ ಪೇಳ್ವೆನು [ ಇಷ್ಟಲಿಂಗೇಶ್ವರಾ . || ೧ || 

೧೦೩ 
ಮೂರ್ಖಂಗೆ ಕಥಾಪ್ರಸಂಗವನು 
ಬೋಧಿಸಿದ ಪರಿಯ ಮಾಡುವರೆ ಏನಯ್ಯಾ ? 
ಸಂಭ್ರಮದೋಲಗದಲ್ಲಿ ನಂಬಿಗೆಯಂ ಕೊಟ್ಟು 
ರಂಬಿಸಿಯೆನ್ನನು ಕುಂಭಿನಿಗೆ ಕಳುಹಿ 


ಮಲ್ಲೇರಿ ಶಿವಲಿಂಗನ ವಚನ 


ဂဂ 


ಶಂಭುಶಂಕರ ಸದಾಶಿವ ಮುಂಬರವ 
ಬಾರದ ಹಲವು ಯೋಚನದ 
ಹಗರಣವ ಮಾಡದ ಹೊಲಬ ಮರೆಯಿಸದ 
ಸಮರಸವ ಮರಸದ...... 
[ ಹುಲ ಬಗೆಯ ನೆಲೆಯನರುಹುವ ನೀನೆ 
ನಿಜವನರುಹುವ ದೇವ ಕಾಣಾ ಇಷ್ಟಲಿಂಗೇಶ್ವರಾ. 


|| ೨ || 


| | ೩ || 


೧೦೪ 
ಬೆಲೆಯಿಲ್ಲದ ರತ್ನವ ಬೇಹಾರಿಸಿ ಕೊಂಬುವರಾರನು ಕಾಣೆ. 
ಎಲೆ ಮಹಾಪ್ರಭುವೆ ನೀನೆ ಮಹಾರತ್ನವು. 
ವ್ಯವಹಾರಿಯು ಬಸವಣ್ಣನು. 
ಹೇಮವ ಒರೆಗಲ್ಲಿನಲ್ಲಿ ಒರೆದೊರೆದು, [ನೋತ್ಸವ] 
ಬಸವಣ್ಣನೀನೊಬ್ಬನಲ್ಲದೆ ಮತ್ತಾರನು ಕಾಣೆ 
ಕರಸ್ಥಳದ ಇಷ್ಟಲಿಂಗೇಶ್ವರಾ. 

೧೦೫ 
ಎಲೆ ಅಯ್ಯಾ , ನಿಮ್ಮ ನಿಲವ ನಿರ್ಮಳವ 
ಬಲ್ಲವರಾರು ? ಆರೂ ಇಲ್ಲ 
ಕಾಯದ ನಿಲವ ಮಾಯೆಗೆ ಒಪ್ಪಿಸಿ 
ದೇವ ನಿರಾಲಂಬವಾಗಿ, 
ನಿರಹಂಕಾರ ನಿರ್ಮಾಲ್ಯ ನಿತ್ಯನಿರ್ಗುಣ 
ಸತ್ಯ ಸದಮಲ ಸಮರಸ [ ]ಂಗ ಸಂಗನ ಶರಣ 
ನಮ್ಮ ಅಲ್ಲಾಳೇಶ್ವರನೆಂಬ ನಾಮವು 
ನಿನಗೆ ತಕ್ಕುದಲ್ಲದೆ ಕಾಮಾಕ್ಷಿಯೊಳು ಬೆರದು ಹೇಳಿ 
ಏಕಚಕ್ಷುದಯನಿತ್ತಾತ ನೀನೆಕಾಣಾ 
ಕರಸ್ಥಳದ ಇಷ್ಟಲಿಂಗೇಶ್ವರಾ. 

೧೦೬ 
ದೇವರೆಲ್ಲವ ಹೊಡದು ತಂದು ಮಾಯೆಯೊಳಗೆ ಕೂಡಿತ್ತು 
ಹರಹರ ಮಾಯೆ [ ಯ ] ಇರವನೋಡಾ! 
ಗಿರಿಜೆ ಕಳೆಯ ಇಮ್ಮಡಿ ಗುಣದ ಶಾಂತತೆಯ 
ನಿರ್ವಿಕಾರದ ಗಿರಿಜೆ ಕಳೆಯ ರೂಪಾಗಿ ಇಳೆಗೆ ಬಂದು 
ಪಾಶವ ಹಾಕಿ ಕಟ್ಟಿನೊಳಗೆ ಅವಿಕಿ ಮರುಳು ಮಾಡಿಸುವಳು . 
ಬಾಯ ತೆಗೆಸುವಳು, ಬಳಲಿಸುವಳು, 
ಬಣ್ಣಗುಂದಿಸುವಳು . 


|| 


೪ || 


೧೨೦ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


| | ೫ | | 


ಮೂರುಲೋಕದವರೆಲ್ಲ ಮಂಕು ಕುರಿಗಳು 
ಬೆಂಬತ್ತಿ ತಿರುಗಿಸುವಳು . 
ಇಂಥ ಮಾಯಾವಿಕಾರದ ಮಾಯೆಯ ಜನನವ ನೋಡಾ 
ಕರಸ್ಥಳದ ಇಷ್ಟಲಿಂಗೇಶ್ವರಾ. 

- ೧೦೭ 
ಎಲೆ ಅಯ್ಯಾ , 
ಮಾಯೆ ಮೋಹಾ, ಮುಖಚಂದ್ರ , 
ನಸು ಮುಸುಕು ಕುಚಕಳಸ, 
ತೂರ್ಯ , ಬೆಳನಗೆ( ಗೆ) 
ಸಿಕ್ಕದವರು ಆರೂ ಇಲ್ಲವು. 
ಸಿಕ್ಕದ ಮಹಿಮನಾರೋ 
ಕರಸ್ಥಳದ ಇಷ್ಟಲಿಂಗೇಶ್ವರಾ ? 

೧೦೮ 
ಕಾಮ ಕಾಲದೆ ಕಾಡುವ ಮಾಯೆ 
ನೆಳಲುಗತ್ತಲೆ ನೀನು ಮಾಯ . 
ಸಂಗ ಸುಖದಿಂದ ಹಿಂಗುವರಾರುಯಿಲ್ಲ 
ಬಿಗಿದ ಕುಚ, ಉರಮಧ್ಯವು 
ಲಿಂಗಾಕಾರವು ಮಹೇಶ್ವರಗೆಯೂ ಪ್ರೀತಿಯು 
ಸಮ್ಮೋಹ ಅಮೃತ ಸಾರವು 
ಇಳೆ ಉತ್ಪತ್ಯಕ್ಕೆ ಆಧಾರವು 
ಇಂಥ ಮೋಹಪ್ರಿಯವಾದ ಮೋಹಿನಿಯರ 
ಅಗಲುವುದೆಂತೊ ಕರಸ್ಥಳದ ಇಷ್ಟಲಿಂಗೇಶ್ವರಾ ? 


|| ೬ || 


|| ೭ || 


೧೦೯ 


ಮಾಯೆ ಘನವಾದರೆ ಪುರುಷಂಗೆ ಅಳುಕುವಳೆ ? 
ಇಳೆಯ ಜನ ಉತ್ಪತ್ತಿಗಳೆಲ್ಲ ಮಾಯೆ ಘನವೆಂಬರು. 
ಮರುಳು ಭ್ರಮೆವಿಡಿದು, ಅದು ಹುಸಿಯು. 
ಅರಿಯಿರೆ - ಮಾಯಾಂಗನೆಯ ರೂಪಾಗಿ 
ಮರ್ತಕ್ಕೆ ಬಂದು, ಶರಣ ಮಹಿಮರಸೋಲಿಸೇನೆಂದು 
ನಿಂದಿಹುದಕ್ಕೆ ಸಾಕ್ಷಾತ್ ಶಂಭು ಅಲ್ಲಮನೆಂಬ ನಾಮಗಳಿಂದ 
ಸೋಲಿಸಿ, ಮಾಯಾಕೋಳಾಹಳ] ನೆಂಬ ಬಿರಿದು ಶಿವಂಗಲ್ಲದೆ 
ಮರ್ತಲೋಕದ ಮಾನವರಿಗೆ ಸಾಧ್ಯವೆ ? 
ತನ್ನ ತಾನೆ ಇತರ ದಾಡಿಯಮಾಡಿ ಕೊಂಡಳು ಕಾಣಾ 
ಕರಸ್ಥಳದಲ್ಲಿ ಇಷ್ಟಲಿಂಗೇಶ್ವರಾ. 


ಮತ್ತೇರಿ ಶಿವಲಿಂಗನ ವಚನ 


- ೧೧೦ 
ಕಾಣದುದನರಸುವರಲ್ಲದೆ 
ಕಂಡುದನರಸುವರು ಆರೂ ಇಲ್ಲವು. 
ದಿಂಡೆಯರು ಮೊಂಡರು ಮೂಕೊರೆಯರು ಪೆಂಡರುಗಳೆಲ್ಲ 
ಮಂಡಲದೊಳು ಬಂಡು ಭೂತಗಳಾಗಿ ಹೋದವು. 
ಕಂಡುದ ನಿಜನಿಲವರಿದು ಛಂಡಿಗಿಗೆ ಸಮವಾಗಿ 
ಮುಕ್ತಿಗಳಿಗೇನೆಂಬೆನಯ್ಯ ? 
ಶಿವ ದೇವಿಗಲ್ಲದೆ ಗಂಡರಬಿಟ್ಟ ದಿಂಡೇರಕೈಯಲ್ಲಿ 
ಕುಂಡಿಯನುನ್ನಿಸಿಕೊಂಬ ಮೂಳಹೋಲೆ ಹಾದರಗಿತ್ತಿಗೆ ಸರಿಯೇನಯ್ಯ ? 
ಈಶಾನ್ಯಶೆಟ್ಟಿಯ ಸತಿಯು ಶಿವದೇವಿಗೆ ಸರಿಯೆಂಬುವರ 
ಬಾಯ ಮೇಲೆಕುಟ್ಟೆಂದ ನಮ್ಮ ಚೆನ್ನಸಂಗಮದೇವ. 

|| ೯ || 
೧೧೧ 
ಕಾಯಯ್ಯ ಕಾಯಯ್ಯ ಕರುಣದಿ ನೀನು, 
ಆಸೆಯ ಪಾಶವೆ ಮಾಯೆಯ ವಾಸದಲ್ಲಿ ಇರಲಮ್ಮದೆ 
ಭಾಷೆಯ ಕೊಟ್ಟೆ ಭಜನೆಯ ತೋ [ ರಿದೆ); 
ಭಾರವ ಹೊರಿಸದಿರಯ್ಯ . 
ದೇಸಿಗರಿಗೆ ದೇವ ನೀನಲ್ಲದೆ ಮತ್ತೆ ದೈವಂಗಳಿಲ್ಲವೆಂದು 
ಶ್ರುತಿ ಆಗಮದಲ್ಲಿ ಸಾರುತ್ತಿದ್ದವು. 
ಅದನೆ ಒಲಿದು, ಅದನೆ ಉಟ್ಟೆ , ಅದನೆ ಉಂಡು ಅದನೆ ಹೊದ್ದು, 
ಅದನೆ ಹರಸಿ, ಅದನೆ ಬೆರಸಿ, ಅದನೆ ಕೂಡಿ, 
ಅದನೆ ಬಿತ್ತಿ , ಅದನೆ ಬೆಳೆದು 
ಅಹೋ ರಾತ್ರಿಯಲ್ಲಿ ಸ್ತುತಿಪೆ ಕಾಣಾ ಇಷ್ಟಲಿಂಗೇಶ್ವರಾ. || ೧೦ || 

೧೧೨ 
ದೇವಿಯರೊಳಗೆ ದೇವನೆ ಕೂಡಿದ. 
ಹರಹರ ಮಾಯೆ [ ಯ ] ಘನವ ಮನವ ತನುವನಾರಿಗೆಯು ತಿಳಿಯಬಾರದು. 
ತಿಳಿದೆನೆಂಬೋ ಭ್ರಮಿತರಿಗೆ ಕರ ಸನ್ನಿಹಿತವಳವಡುವಳಲ್ಲ . 
ತಂದೆ ಅಣ್ಣ ತಮ್ಮ ಬಂಧು ಬಳಗ ಕುಲ ಆವುದೆನ್ನದೆ 
ಕುಲಗೆಡುವಂಥವಳಲ್ಲ, 
ನಮ್ಮ ಘನ ಗುರು ಅಲ್ಲಮ ಪ್ರಭುದೇವನು 
ಶಾಂತಿ ಸೈರಣೆ ಉಳ್ಳಂಥವಂಗೆ 
ತದ್ರೂಪದ ಮಹಿಮೆಯ ಉಸುರಿ ಹೇಳುವನು 
ನಮ್ಮ ತನಯ ಶಿವಶಾಂತ ಮೂರುತಿ ಕಾಣಾ 
ಚೆನ್ನಬಸವೇಶ್ವರಾ. 

|| ೧೧ || 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


೧೧೩ 


ಕಂಡುದ ಸಿರವೆಂಬೋರಲ್ಲದೆ 
ಕಾಣದ ಸಾಧ್ಯವಾಗಲಾಗದೆಂಬೋರು. 
ಮುಗ್ಧ ಶರಣೆಯು ಎಲೆಯಡಗಿದ ವೃಕ್ಷದಂತೆ 
ನೆಲೆಯರಿಯದ ಜಲದ ತನುವಿನಂತೆ 
ನೆಲದೊಳಗಣ ನಿಧಾನವಿದ್ದು ಕಾಣದೆ ಹಂಬಲಿಪಂತೆ. 
ತಾನು ಶುಕ್ರನಕೊಟ್ಟು ಜನದೊಳು ನಿಂದು ಮುಳುಗಿ 
ಗಡ ಮುರಿದು ವರುಷವಾಯವಾಗಿ ( ?) 
ಹಂಬಲ ಮರದು ಶಿವನ ಧ್ಯಾನಾರೂಢಳಾಗಿ 
ಲೋಲುಪಿಯಿಂದ ಇರುವ ಶರಣೆಗೆ . 
ಪೂರ್ವ ನಿಜವ ಸಂತಾನವ ತೋರಿನಿಧಿವಿಧಾನದಲ್ಲಿರಿಸಿದೆ 
ನೀನೆ ಕಾಣಾ ಕರಸ್ಥಳದಿಷ್ಟಲಿಂಗೇಶ್ವರಾ. 

೧೧೪ 
ಕಂಡುದ ಕಡೆಗಿಡುವರಲ್ಲದೆ 
ಕಾಣದುದ ಸ್ಥಿರವೆನಿಸಿ ಪಾಡಿ 
ಮಾರ್ಗವ ಹಚ್ಚಿ ಸಚರಾಚರ]ಕ್ಕೆಲ್ಲ ಕಾಣ್ನೆಯ ಮಾಡಿ 
ಭರದಿಂದ ಗೃಹವ ಪೊಗದೆ ಪರವೆಯ ನೋಡದೆ 
ವಾಲ್ಮೀಕಿ ನಿಳಯಕ್ಕೆ ಬಂದು ನಯನವಂ ಪಡಕೊಂಡು 
ಪರವೆಯ ಸಂಗಸುಖಸಮರಸದಲ್ಲಿ ಇರುತ 
ಸಂಕಿಲೆಯ ಕರಸಿ ಸುಖಮಿರ್ದರು ಕಾಣಾ 
ಚೆನ್ನಬಸವೇಶ್ವರಾ. 


| | ೧೨ || 


|| ೧೩ || 


೧೧೫ 


ನೆಲದ ನಿಧಾನವು ಇದ್ದಂದದೆ 
ಶಿಲೆಯೊಳಗೆ ಲಿಂಗ ಜಂಗಮ ಸಂಗ ಹಿಂಗದಿರುವ 
ಸುಳುವು ಪಾವನಮೂರ್ತಿ 
ಮರುಳ ಆಕಾರ ವಿಕಾರರಲ್ಲಿ ಪರಶಿವ ನೆಲೆಸಿಹ 
ಜ್ಞಾನಾತ್ಮರಲ್ಲಿ ನಿತ್ಯ ನಿತ್ಯವಗಲದ ಕೂಡಿರುವ 
ನಮ್ಮ ಕುವರ ಚೆನ್ನಬಸವೇಶ್ವರಪ್ರಭುವು ಕಾಣಾ 
ಕಲಿದೇವರದೇವ 


೧೧೬ 
ಆವಾವಸ್ಥಾನದಲ್ಲಿಯು 
ಉಗ್ರಮೂರ್ತಿ ನಯನ ಕರುಣದಿಂದ 


೧೨೩ 


ಮತ್ತೇರಿ ಶಿವಲಿಂಗನ ವಚನ 


| | ೧೫ || 


ಶಿವಲೀಲಾನಂದವಾಗಿ ಇರುವ ಶರಣರು 
ಲೌಕಿಕದ ಜಡರು ಮಂಕು ಮರುಳರು 
ಕಳ್ಳರು ಸುಳ್ಳರು ಆಹಾರಗಳ್ಳರು ಇತ್ಯಾದಿಕರು ಅರಿಯಬಲ್ಲರೆ ? 
ಅಂತಪ್ಪ ಮಹಿಮರ ಶಿವಲಿಂಗನಿಷ್ಟಾಪರರ 
ಏಕದಾರ್ಚನೆಯರ ಮಹಿಮೆಯೆ ನೋಡಿ 
ಯರಳು ಇದ್ದಲ್ಲಿಗೆ ಸಕ್ಕರೆಯು ಬಂದ ಪರಿಯಾಯಿತ್ತು ಕಾಣಾ 
ಕುವರ ಚೆನ್ನಬಸವೇಶ್ವರಾ. 

೧೧೭ 
ಆದಿ ಪರಶಿವನ ಜಟಾಮುಗುಟದಲ್ಲಿ . 
ಫಣಿಯ ತ್ರಿಪುರ ಸಂಗ್ರಾಮದಲ್ಲಿ ರೌದ್ರವು ಪುಟ್ಟಿ 
ತ್ರಿಪುರವನೆಸೆವಲ್ಲಿ ರಾಕ್ಷಸರ ಸಂಹರಿಸಲ್ಪಟ್ಟಂಥ 
ಶೇಷನ ನಯನವು ಸಸಿಯನು ವಿವರಿಸಿ ಪೇಳಾ 
ಚೆನ್ನಬಸವೇಶ್ವರಾ. 


|| ೧೬ || 


೧೧೮ 


ಎಲೆ ಅಯ್ಯಾ , 
ನೀನು ಕುಲವು, ಅವಕುಲವು ಎನ್ನದೆ 
ಒಲಿದು ಅವರಿಗೆ ಬೆಲೆಯಿಲ್ಲದ ಬಲವ ಮಾಡಿದೆ. 
ಒಲಿದು ನಿನ್ನ ಪೂಜಿಪರಿಗೆ ಗೆಲವ ಮಾಡಿ, 
ನಿಲುಗಡೆಯ ಮರೆದವರ ತಲೆಯರಿದು ಬಿಸುಡಿದೆ] 
ಕಲಿದೇವ, ನಿನಗಾರು ಸರಿಯಿಲ್ಲ ಕಾಣಾ ಚೆನ್ನಬಸವೇಶ್ವರಾ. || ೧೭ || 

೧೧೯ 
ಎಲೆ ಅಯ್ಯಾ , ನಿನ್ನ ಆಸೆ ಬವುಸೆ ತೀರಿಸಿಕೊಂಡು 
ಧ್ಯಾನ ಮುಗಿಸಿ ಜವಳವರಿದು ಪವನವೇಗದಿ ಬಂದು ಗಿರಿಜೆಗೆ ಅರುಹಿ 
ಮಂದಗರ್ವದ ರಾಕ್ಷಸರನ್ನು ಸಂಹರಿಸುವೆನೆಂದು 
ಬಸವಗಣನಜ ಹರಿ ಬ್ರಹ್ಮ ದೇವೇಂದ್ರ ಯಮ ದಿಕ್ಷಾಲ 
ನವಗ್ರಹ - ರವಿ ಕೇತು ಕಾಲ ರಾಹು ಮರುಳ ಭೂತವು 
ಪ್ರೀಂಕಾರಿ ಪ್ರೇತಸ್ವಿನಿ ಚಾಮುಂಡಿ ನಿಗಂಡಿ 
ಇಂತಪ್ಪವಿವೇಕವಾದ ಚಂದ್ರ ಸೂರ್ಯ ವಾಯು 
ಮೊದಲಾದ ಸಂಕುಳ ಸಹ ಕೂಡಿ ಬಲವ ನಿಂದು ನಿಲುಕಡೆ ಕಂಡ 
ನಮ್ಮ ಘನಗುರು ಸದಾಶಿವನು ಕಾಣಾ ಕುವರ ಚೆನ್ನಬಸವೇಶ್ವರಾ. || ೧೮ || 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


೧೨೦ 
ಇಂದುಧರ ನಿಂದ ನಿಲುಗಡೆಯ ಕಂಡು 
ಮಂದದೈತ್ಯರು ತಮ್ಮ ತಮ್ಮ ಸತ್ವದಿಂದ ಹೊರವಂಟು 
ಶಿವಗಣರ ಶಿವಾಚಾರರ ಶಿವನಿಷ್ಠೆಯುಳ್ಳವರ ಕೂಡೆಕೆಣಕಿ 
ನಿಲುಗಡೆಯ ಕಾಣದೆ ಮಂದದೈತ್ಯರು 
ತಮ್ಮ ತಮ್ಮ ಸತ್ವದಿಂದ ಹೊರವಂಟು ಸೆಣಸಿ ಮಡಿದರು ಕಾಣಾ 
ಕುವರ ಚೆನ್ನಬಸವೇಶ್ವರಾ. 


|| ೧೯ || 


೧೨೧ 
ತಿರಿದುಂಬುವ ಹರಿದುಂಬುವ ಗರಿವಿಂದ ಗಂಭೀರವ 
ಸಂಗವರಂಗವದಂಗವಕೊಡುವಂಗವ ಸಿರಿದಂದವ 
ತರಿದಂದವ ಸಿರಿಯಂದವ ಹೂಚೆಂದವ ನಡೆವಂದವ 
ಪರಮಂದವ ಸಮರಸಂಗವ ತಿಳಿದು ಕೊಡುವ ಕೊಡುವ ಕಾಣಾ 
ಕುವರ ಚೆನ್ನಬಸವೇಶ್ವರಾ. 


|| ೨೦ || 


|| ೨೧ || 


ಆರಾರು ಅರಿದುದಿಲ್ಲ , ತಾನಾರಿಗೆ ಸಾಧ್ಯನಲ್ಲ, 
ಧಾರುಣಿಗೆ ಮಿಗಿಲಾದೆಲ್ಲ ಊರೂರಿ ತಾನಿಂತಾಗದಲ್ಲ 
ತೋರಿನಯಕ್ಕೆ ಸಿಕ್ಕದಲ್ಲ 
ಧೀರತನದಲ್ಲಿ ಕಂಡು ಎಸೆದನಲ್ಲ 
ಸರ್ವರನುಳುಹಿ ರಕ್ಷಿಸಿದನೆಲ್ಲ 
ನಮ್ಮ ಘನಗುರು ಸದಾಶಿವಮೂರ್ತಿ ಕಾಣಾ 
ಕುವರ ಚೆನ್ನಬಸವೇಶ್ವರಾ. 

೧೨೩ 
ಚಾಡಿಗನಹುದಲ್ಲ ನೋಡಿಕೊಧವನೆಲ್ಲ 
ಕೂಡಿವಿಂದವನೆಲ್ಲ ಹೇಡಿ ಮಾಡಿದನಲ್ಲ 
ಕೂಡೆ ವಿತರ್ಕರ ಸಂತವಿಟ್ಟವನಲ್ಲ 
ನಮ್ಮ ಘನಗುರು ಗಿರಿಜೆ ಮನೋಹರನು 
ಕಾಣಾ ಕುವರ ಚೆನ್ನಬಸವೇಶ್ವರಾ. 


|| ೨೨ || 


೧೨೪ 
ಕೊಟ್ಟುನೋಡುವಕೊಡದಲೆ ಕಾಡುವ 
ಸಿಟ್ಟು ಮಾಡುವ ಗಟ್ಟಿಯಾಗುವ 
ಹೊಟ್ಟೆಯ ತುಂಬುವ ಹೊಟ್ಟೆಸಲಹುವ 


ಮತ್ತೇರಿ ಶಿವಲಿಂಗನ ವಚನ 


೧೨೫ 


ಕಟ್ಟೆಯನ್ನು ಕಟ್ಟುವ ಬಿಟ್ಟಿಯನ್ನು ಮಾಡುವ 
ಕಟ್ಟಳಿಲ್ಲದೆ ಉಂಬುವ ಹುಟ್ಟಲಿ ತಿವಿಸಿಕೊಂಬುವ 
ಕಟ್ಟಳಿಲ್ಲದೆ ತಿರುಗುವ ಗಟ್ಟಿಯಾಗಿ ಹಡಪವನು ಹೊತ್ತವ 
ಒಟ್ಟಿದವನ ಕೊಟ್ಟವಂ ಇಷ್ಟುದಿನ ತಪ್ಪದಲೆ ನಡೆಸಿ 
ಹುಟ್ಟದಲೆ ನಂಬಿಗೆಕೊಡದಲೆ ತನ್ನನ್ನು ನಂಬಿ ಇದ್ದಲ್ಲಿಗೆ ತರಿಸಿದ 
ನಮ್ಮ ಘನಗುರು ಸದಾಶಿವ ಸದ್ದುರುವು ಕಾಣಾ 
ಕುವರ ಚೆನ್ನಬಸವೇಶ್ವರಾ. 


|| ೨೩ || 


ವೀರಣ್ಣದೇವರ ವಚನ 


೧೨೫ 


|| ೧ || 


ಎನ್ನ ಕಾಮದಕಳೆಯ ಕಳೆಯಯ್ಯ ಸಿದ್ದರಾಮಯ್ಯ . 
ಎನ್ನಕ್ರೋಧದ ಕೊನರ ಚಿವುಟಯ್ಯ ಚೆನ್ನಬಸವಣ್ಣ . 
ಎನ್ನ ಲೋಭದ ಬಲೆಯ ಹರಿಯಯ್ಯ ಪ್ರಭುದೇವ. 
ಎನ್ನ ಮೋಹದ ಮುಂದ ಬಿಡಿಸಯ್ಯ ಸಂಗನಬಸವಣ್ಣ 
ಎನ್ನ ಮದಕ್ಕೆ ಮಾವತಿಗನಾಗಿ ಬಾರಯ್ಯ ಮಡಿವಾಳಯ್ಯ . 
ಎನ್ನ ಮಚ್ಚರಕಿಚ್ಚ ಸುಟ್ಟು ನಿಮ್ಮಲ್ಲೆನ್ನ ಅಜ್ಯೋತಿದಂತಿರಿಸಯ್ಯಾ 
ಮಹಾಘನ ಶಾಂತಮಲ್ಲಿಕಾರ್ಜುನಲಿಂಗವೆ. 

- ೧೨೬ 
ಎನ್ನ ತನು ಬಸವಣ್ಣನಲ್ಲಿ ಅಡಗಿತ್ತು, 
ಎನ್ನ ಮನ ಚೆನ್ನಬಸವಣ್ಣನಲ್ಲಿ ಅಡಗಿತ್ತು 
ಎನ್ನ ಪ್ರಾಣ ಪ್ರಭುದೇವರಲ್ಲಿ ಅಡಗಿತ್ತು 
ಎನ್ನ ಸರ್ವಾಂಗದ ಸಕಲಕರಣಂಗಳೆಲ್ಲವು 
ನಿಮ್ಮ ಶರಣರಶ್ರೀಪಾದದಲ್ಲಿ ಅಡಗಿದವು 
ಮಹಾಘನ ಶಾಂತಮಲ್ಲಿಕಾರ್ಜುನ. 


|| ೨ || 


ವೀರದೇವರ ವಚನ 


೧೨೭ 


೧೨೭ 
ಚೊಕ್ಕ ಭೋಜನಕಂಪಿತವಾದ ತಂದೆಯನು, 
ತನ್ನ ಸಾಗಿಸಿ ಸಾಕಿದವೈಯನು, 
ತನ್ನಲ್ಲಿ ಮೆಚ್ಚಿಯಜ್ಯೋತಿಹ ಬೆಚ್ಚಳನು, 
ಇಚ್ಛೆಗಿಚ್ಚೆಯ ಬಿಟ್ಟು ಪರಜಂಗಮವಾಗಿ ನಿಂದ ಬಳಿಕ 
ಆ ಚೊಕ್ಕಭೋಜನ ತನಗಿಲ್ಲದಿರಬೇಕು, 
ಆ ತಂದೆಗೆ ತಪ್ಪಿರಬೇಕು, ಆ ತಾಯಿಗೆ ಸಂದಿಸದಿರಬೇಕು. 
ಹೆಂಡತಿಗೆ ಮನವಿಕ್ಕದಿರಬೇಕು. 
ಇಂತಾದಾತನೆ 
ಪರಮಪ್ರಭು ಶಾಂತಮಲ್ಲಿಕಾರ್ಜುನದೇವರು ತಾನೇ ಕಾಣಾ 
ಲಜ್ಜೆಗೆಟ್ಟ ನಿರ್ಲಜ್ಞನಾದ ಶರಣ. 


| | ೩ | | 


೧೨೮ 


ಪರಿಪೂರ್ಣ ನಿತ್ಯನಿರಂಜನ ನಿರವಯಲಿಂಗದೊಳು 
ಸಮರಸೈಕ್ಯವನೆಯಿಸಿ, 
ಘನಕ್ಕೆ ಘನವೇದ್ಯವಾದ ಬಳಿಕ 
ಅರಿವೆಂಬುದಿಲ್ಲ , ಮರವೆಂಬುದಿಲ್ಲ, 
ಕೂಡಿದೆನೆಂಬುದಿಲ್ಲ , ಅಗಲಿದೆನೆಂಬುದಿಲ್ಲ, 
ಕಂಡೆನೆಂಬುದಿಲ್ಲ , ಕಾಣೆನೆಂಬುದಿಲ್ಲ, 
ಸಂಗನಿಸ್ಸಂಗವೆಂಬುದಿಲ್ಲ 
ಶೂನ್ಯ ನಿಶೂನ್ಯವೆಂಬ ಭಾವದ ಭ್ರಮೆ ಮುನ್ನಿಲ್ಲ. 
ಇಂತಿವೇನೂಯೇನೂ ಇಲ್ಲದೆ ಶಬ್ದಮುಗ್ಧವಾಗಿ 
ಭ್ರಮರ ಚಂಪಕದೊಡಗೂಡಿದಂತೆ, 
ಉರಿಯೊಳಡಗಿದ ಕರ್ಪುರದಂತೆ, 
ಕ್ಷೀರದೊಳು ಬೆರೆದ ಸಲಿಲದಂತೆ , 
ಅಂಬುಧಿಯೊಳಡಗಿದ ಆಲಿಕಲ್ಲಿನಂತೆ, 
ನಾನೀನೆಂಬೆರಡಳಿದ ಘನಸುಖವನೇನೆಂದುಪಮಿಸುವೆನಯ್ಯ 
ಪರಮಪಂಚಾಕ್ಷರಮೂರ್ತಿ ಶಾಂತಮಲ್ಲಿಕಾರ್ಜುನಯ್ಯ ! 

೧೨೯ 
ಶರಣಾರ್ಥಿ ಶರಣಾರ್ಥಿ ಸಿದ್ದರಾಮಯ್ಯಾ, 
ಶರಣಾರ್ಥಿ ಶರಣಾರ್ಥಿ ಚೆನ್ನಬಸವಣ್ಣಾ. 
ಶರಣಾರ್ಥಿ ಶರಣಾರ್ಥಿ ಪ್ರಭುದೇವಾ. 
ಶರಣಾರ್ಥಿ ಶರಣಾರ್ಥಿ ಸಂಗನಬಸವಣ್ಣಾ. 
ಶರಣಾರ್ಥಿ ಶರಣಾರ್ಥಿ ಅಜಗಣ್ಣಯ್ಯ . 


೧೨೮ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಶರಣಾರ್ಥಿ ಶರಣಾರ್ಥಿ ಮುಕ್ತಾಯವ್ವಾ . 
ಶರಣಾರ್ಥಿ ಶರಣಾರ್ಥಿ 
ಮಹಾಘನ ಶಾಂತಮಲ್ಲಿಕಾರ್ಜುನಲಿಂಗವ ತೋರಿದ 
ಮಹಾಗಣಂಗಳ ಶ್ರೀಪಾದಕ್ಕೆ ಶರಣಾರ್ಥಿ ಶರಣಾರ್ಥಿ 
ನಮೋ ನಮೋ ಎನುತಿರ್ದೆನಯ್ಯಾ . 

೧೩೦ 
ಜಂಗಮವೆಂತವನೆಂದಡೆ : 
ನಿಜಸ್ವರೂಪವಾದಾತನೀಗ ಜಂಗಮ . 
ಅಧೀನವುಳ್ಳಾತನು ಅಲ್ಕ ಅಧೀನವಿಲ್ಲದಾತನು ಅಲ್ಲ, 
ಸಾಕಾರನು ಅಲ್ಲ , ನಿರಾಕಾರನು ಅಲ್ಲ 
ಶಾಂತನು ಅಲ್ಲ,ಕ್ರೋಧಿಯು ಅಲ್ಲ, 
ಕಾಮಿಯು ಅಲ್ಲ , ನಿಷ್ಕಾಮಿಯು ಅಲ್ಲ, 
ಖಂಡಿತನು ಅಲ್ಲ , ಅಖಂಡಿತನು ಅಲ್ಲ 
ದೈತಾದ್ವತವನುಳಿದು ದ್ವಂದ್ವಾತೀತನಾಗಿ 
ನಿಜಗುರು ಶಾಂತಮಲ್ಲಿಕಾರ್ಜುನ ತಾನಾದ ಜಂಗಮ . 


|| ೬ || 


- ೧೩೧ 


ಶರಣಂಗಾಧಾರವಿಲ್ಲ ; 
ಶರಣ ತಾನೆಲ್ಲವಕ್ಕಾಲಯವಾದ. 
ಶರಣಂಗಿಹವಿಲ್ಲ ಪರವಿಲ್ಲ 
ಎಂತಿರ್ದಂತೆ ಪರಬ್ರಹ್ಮವು ತಾನೇ 
ನಿಜಗುರು ಶಾಂತಮಲ್ಲೇಶ್ವರಾ ನಿಮ್ಮ ಶರಣನು . 


|| ೭ || 


ವೀರಸಂಗಯ್ಯನ ವಚನ 


|| 


೧ || 


೧೩೨ 
ಅಜ್ಞಾನ ಮತ ಲಗ್ನ ಸುಮೂರ್ತ 
ನಕ್ಷತ್ರವೆಂಬವು ವರ್ಗಮೂಲ ವಕ್ರಮೂಲ ವಾಚಾಸಿದ್ದಿ 
ಸುಜ್ಞಾನಕ್ಕೆ ಸುಖ ದುಃಖವು ಏಕವು. 
ಅವಿವೇಕಯುಕ್ತಿಹೋಕರು 
ಋಗ್ವದ ಯಜುರ್ವೇದ ಅಥರ್ವಣವೇದ ದಿಗ್ನಲೆ ಅಸಂತಕೆ 
ಲಗ್ನಕ್ಕೆ ಮರಣ ಮುಹೂರ್ತಕ್ಕಪಜಯ 
ಸದ್ಗುರು ಕಟಾಕ್ಷಯೆಂತಿಪ್ಪುದು ಅಂತು ಅಪ್ಪದು ತಪ್ಪದು ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

೧೩೩ 
ಶಿವಲಿಖಿತಕ್ಕೆ ಸಿಕ್ಕು - ವಕ್ರಗಳುಂಟೇನಯ್ಯ ? 
ಭವಭವದಲ್ಲಿ ಬಂದರು ಬ್ರಹ್ಮ ವಿಷ್ಣು ರುದ್ರರು, 
ಮಾರ್ಕಂಡೇಯಗೆ ಮರಣ ತಪ್ಪುವುದೆ ? 
ರವಿ ಚಂದ್ರರ್ಕಗಳಿಗೆ ರಾಹು ಕೇತು ಅಡರದೆ ಬಿಡುವುದೆ ? 
ಭುವನದ ಹೆಪ್ಪುವೊಡದು ಭೂತಳವೊಂದಾಗದೆ ? 
ದಿವಾರಾತ್ರಿಯೇಕ ದೀಪ್ತಿ ; 
ಏಕೋವರ್ಣ ಶಾಂತಕ್ಕೆ ಪವಿತ್ರ ಅಪವಿತ್ರ 


೧೩೦ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


|| ೨ || 


ಲೋಕಕ್ಕೆ ಭಿನ್ನ ಕಾಣ್ಯ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

೧೩೪ 
ಉದಯ ತತ್ಕಾಲವೆ ಅಸ್ತಮಯ , 
ಅಸ್ತಮಯ ತತ್ಕಾಲವೆ ಉದಯ . 
ಮಧುವೆ ವಿಷ , ವಿಷವೆ ಮಧು. 
ಸದರಿವೆರಡಕ್ಕೆ ಮನಸ್ಸಿನ ಸಂದೇಹ ಮಾತ್ರ . 
ಅದು ಕಾರಣ 
ಮಧುರ ಸಮುದ್ರ , ಲವಣ ಸಮುದ್ರ , 
ಕ್ಷೀರ ಸಮುದ್ರ , ದಧಿ ಸಮುದ್ರ 
ಚತುರಂಗದೊಳಿರ್ದ ಸಪ್ತಸಮುದ್ರಕ್ಕೆ 
ಏಕೊಮೂಲ್ಯ ಭಿನ್ನ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 


|| ೩ | | 


೧೩೫ 


ಮದು. 


ಎನಬಹುದು ಎನಬಾರದು ; 
ಜನರಿಂಗೆ ವೈರವರ್ಗ ಜ್ಞಾನಕ್ಕವರ್ಗ 
ಕನಸಿನಲಿ ಕಾಣಿಸುವುದು. 
ಮನಸಿನಲಿ ಉಚ್ಚರಿಸಿದಷ್ಟು ನೆನದ ದುಃಖ ಬಹುದು. 
ನೇಮದಕಲೆನೆಲೆಯನರಿತು 
ಅನುಶ್ರುತ ಶಿವಸನ್ನಿಧಿಯೊಳು ಮನವರತು ಇದರೆ 
ಮನ ವಾಚಾ ಸಿದ್ದಿ, ವಾಚಾಮನಸಿದ್ದಿಯಪ್ಪುದು ತಪ್ಪದು ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ 

೧೩೬ 
ತತ್ವಭಕ್ತಿ ತತ್ವಮುಕ್ಕಿ 
ತತ್ವ ಉತ್ಪತ್ಯದ ತನು ಸಾರಾಯ 
ತತ್ವವೃಕ್ಷದಿಂದ ಹುಟ್ಟಿದವು. 
ಎಂಬತ್ತು ನಾಲ್ಕು ಲಕ್ಷ ಸಂಕಲ್ಪವೆಲ್ಲ ತತ್ಯಾದಿಗಳು. 
ಯಾತಕ್ಕೆ ಭೇದವ ಮಾರಯ್ಯಾ ? 
ಪೃಥ್ವಿ ಪೃಥ್ವಿಯ ಕೂಡಿತು 
ಅಪ್ಪು ಅಪ್ಪುವಕೂಡಿತು 
ವಾಯು ವಾಯುವ ಕೂಡಿತು 
ಆಕಾಶ ಆಕಾಶದೊಳು ಸಪಕಾರವಾಯಿತು. 


ವೀರಸಂಗಯ್ಯನ ವಚನ 


೧೩೧ 


ಆ ಭಕ್ತನ ವಿಭೇದವಿಲ್ಲದ ಕಾರಣದಿಂದ 
ಶರೀರ ಭಿನ್ನವಾಗದು ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 


|| ೩ | | 


೧೩೭ 


li 


೬ | | 


ಶರೀರ ಭಿನ್ನ , ಪರಮಾತ್ಮ ಏಕವೆಂಬುದೇ ವೇದವಾಕ್ಯ . 
ಶರೀರ ಗೊಹೇಶ್ವರ, ಈಶ್ವರ ಪರಮಾರ್ಥ, 
ಪರಿಪೂರ್ಣನೆಂಬುದೇ ಭಕ್ತಿವಾಕ್ಯ . 
ವನಚರವಿದೇಕೆ ? ಚರವಿದೇಕೆ ? 
ನರರೇನ ಬಲ್ಲರಯ್ಯ ಅಪ್ರತಿಮಲಿಂಗಾಂಗವ ? 
ಅರುಹಿನ ತಿರುಳು , ಮರಹಿನ ಮರುಳು, 
ಕರುಳು ಕಡುಸೂತ್ರ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

೧೩೮ 
ಶಬ್ದವೇ ಸಾಹಿತ್ಯ , ಶಬ್ಬವೇ ಸಾರೂಪ್ಯ, 
ಶಬ್ದವೇ ಸಾಲೋಕ್ಯ, ಶಬ್ದವೇ ಸಾಮೀಪ್ಯ, ಶಬ್ದವೇ ಸಾಯುಜ್ಯ 
ಶಬ್ಬ ಸಮಾಧಾನಲಿಂಗಾಂಗಿಗೆ ಚತುರ್ವಿಧಪದ. 
ಶಬವ ಸೂಸುವರು , ಆಸ್ಕರಿಸ] ರು ಸೂಸರು. 
ಈಶ್ವರನ ಭಕ್ತರು ಶಬ್ದದಲ್ಲಿಯೇ ಮೋಸಹೋದರು. 
ಆಶಾಕೃತದಿಂದೀ ಅಭಾಷರು 
ಶಬ್ದದ ಮನದ ಕೊನೆಯಲ್ಲಿ ಆಡುತಿಪ್ಪರು ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 


|| ೭ || 


೧೩೯ 
ನುಡಿನಡೆಯಿಂದ ಪಡೆದರು ಮೃಡನ ಸದೃಕರು . 
ಕೊಡುವೆಡೆಗೆ ಕೊಂಬೆಡೆಗೆ ಆಸ್ಕರಿಸರು ವೇಷವಂ ತಾಳರು. 
ಬಡತನ ಬಂದರೆ ಅನುಭವಿಸಿ, ಬಾರದ ಬಯಸರು . 
ಹಿಡಿದ ವ್ರತವ ಬಿಡದೆ ನಡೆದು 
ಕೈವಲ್ಯವ ಪಡದರು ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 


|| ೮ || 


೧೪೦ 
ಗುರುಲಿಂಗ ಜಂಗಮವೆಂಬರಲ್ಲದೆ 
ಅರಿವುದಕ್ಕೆ ಒಬ್ಬರೂ ಇಲ್ಲವಯ್ಯ . 
ಕರುವ ಕಟ್ಟಿ ಎರವಲ್ಲದೆ ಕಂಚಿನ ಸ್ವರೂಪು ಅಪ್ಪುದೆ ? 


೧೩೨ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಸಿರಚಿತ್ತದಿಂದ ಜೀವನೆ ಪರಮ , 
ಪರಮನೆ ಜೀವನೆಂದು ಅರಿವುದು. 
ಪರಿಪೂರ್ಣವಪ್ಪುದೇ ವಿರಹಿತ ಲೋಕಕ್ಕೆ ? 
ಅದಲ್ಲದೆ ಏಕವಾಕ್ಯನು ಅಲ್ಲ 
ಆಚಾರಲಿಂಗ ಗುರುಲಿಂಗ ಶಿವಲಿಂಗ ಜಂಗಮಲಿಂಗ 
ಪ್ರಸಾದಲಿಂಗ ಮಹಾಲಿಂಗ ಪ್ರಾಣಲಿಂಗ ಸಂಗ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ , 


ದ್ವಂದ್ವವು ಜೀವನ ಕಾಯಕ್ಕೆ ಒಂದಲ್ಲ ಅನಂತ ಆಸ್ಕರ. 
ಚಂದ್ರಾರ್ಕ ಹುಟ್ಟು ಹೋಂದು ಹೋಹುದು, ಬಪ್ಪುದು ; 
ಒಂದನೆ ತಿಳಿವುದು ಸಂದು ಬೀಜ ಸಹಜವ. 
ಮುಂದಣ ಸ್ಥಿತಿ ಹಿಂದಣ ಭವ. 
ಅಂದಿಗಂದಿಗೆ ಕಾದುದು ಅಗಣಿತಗಣಿತ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 


|| ೧೦ || 


ಬಲ್ಲವ ಮಾತ ಕಲಿತರೇನಯ್ಯ 
ಬಯಲ ಬೊಮ್ಮದ ಮೇಳದೆ 
ಮಾತಿನ ಮಾಲೆಯೊಳು ಘಾತಕವಿಪ್ಪುದು. 
ಹಲ್ಲಕಿರಿವರು ಕನ್ನಡಿಗಿದಿರು 
ಕನ್ನಡಿಕೊಡುವುದೆ ಕಳೆಯುವ ? 
ಅಲ್ಲದ ಮಾತು ಅಲಗಿನ ಘಾಯ , 
ಬೆಲ್ಲದ ಮಾತು ಭಲ್ಲೆಯದ ಘಾಯ . 
ಎಲ್ಲರು ಮಾತಿನಿಂದ ಮರಣವಾದರು ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

೪೩ 
ಮಾತೇ ಮಂತ್ರ , ಮಾತೇ ತಂತ್ರ , ಮಾತೇ ಯಂತ್ರ , 
ಮಾತೇ ಮಾತಿನಿಂದಲಿ ಮಥನ ಮರಣವು. 
ಮಾತು ತಪ್ಪಿ ಆಡುವಂಗೆ ಆತ್ಮಲಿಂಗವೆಲ್ಲಿಯದು ? 
ಪ್ರೇತ ಲಿಂಗಸಂಸ್ಕಾರಿಯೆಂಬವ ಮಾತಿಗೆ ತಪ್ಪುವನೆ ? 
ಭೂತಪ್ರಾಣಿ ಲಿಂಗಪ್ರಾಣಿಯಾಪನೆ ? 
ಬನ್ನಣೆ ಮಾತಿನ ರೀತಿ 
ನಿರುತವೆ ಸದಾಚಾರ, ನಿರ್ಣಯವೆ ಲೋಕಾಚಾರ, 


ವೀರಸಂಗಯ್ಯನ ವಚನ 


೧೩೩ 


ನಿಜ ಸ್ವರೂಪವೇ ಸದಾಚಾರ, 
ಯಾತನ ಶರೀರಕ್ಕೆ ಅಳವಡದು ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 


| | ೧೩ || 


ಸೂತಕದೊಳು ಪುಟ್ಟಿತು ಸುಜ್ಞಾನ ; 
ಶೀತಳದೊಳು ಅಪವಿತ್ರವೆ ಪವಿತ್ರ . 
ಜ್ಯೋತಿಹೊಲೆಯರ ಮನೆಯಲ್ಲಿರೆ 
ಕುಲಹೀನನೆನಬಹುದೆ ? 
ಕಾತುರವೆ ಅಕ್ಕುಲ, ಹುಸಿಯೆಂಬುದೆ ಹೊಲೆಯ , 
ಹಸುವೆಂಬುದೆ ಹಾರುವ, ವಿಷಯವೆಂಬುದೆ ಮಾದಿಗ 
ಜಾತಿಯ ಜನಿತದ ಮೂತ್ರದ ಕುಕ್ಷಿಯೊಳಗಣ 
ಮೋಹವಲ್ಲವೇನಯ್ಯ ? 
ನೂತನ ನೂರೊಂದು ಕುಲ, ಹದಿನೆಂಟು ಸಮಯ, 
ಆರು ದರಿಸಿನ, ಜ್ಯೋತಿರ್ಮಯದ ಲಿಂಗದ ಗೂಡು. 
ಅಂಗವಿಕಾರ ಗೀತದ ಮಾತು ಅಲ್ಲ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

೧೪೫ 
ಪುಣ್ಯಪಾಪವೆಂಬೆರಡನು ಕಣ್ಣಿಲಿ ಕಾಣರು, 
ಕಿವಿಯಲಿ ಕೇಳರು. 
ಪಣ್ಣ ಮೆದ್ದು ಬೀಜವನುಗುಳುವಂತೆ 
ಪುಣ್ಯವನೆತ್ತಬಲ್ಲರಯ್ಯ ? 
ಕಣ್ಣೂಳು ಪಾಪ, ಕರ್ಣದೊಳು ಪುಣ್ಯ 
ಬಣ್ಣಿಸುವರಾರಳವಲ್ಲ . 
ಬಯಲನೆ ಬಯಲು ನುಂಗಿತ್ತು . 
ನಿರ್ವಯಲು ಈ ದೇಹ ಮಣ್ಣಿನ ಮಾಟಕೂಟದೊಳು 
ಬಣ್ಣವನಂತ ಸಿಕ್ಕಿಯವೆ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

೪೬ 
ದಾನಧರ್ಮ ಪರೋಪಕಾರವೆಂಬ ವ| 
ಹೀನ ಮರುಳರು ಎತ್ತ ಬಲ್ಲರಯ್ಯ ? 
ದೀನನಾರು ? ದಾನದಾರು ? 
ಮಾನಿತ ಜ್ಞಾತ ಕೈಯಪರ ಉಪಕಾರ 


೧೩೪ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


|| ೧೫ || 


ಬಾನದ ಕುರುಳೊಳು ಚೇಳಹಾಕಿ ಮಡಗುವರೆ ? 
ಜ್ಞಾನದ ವಾಕ್ಯವಲ್ಲವು. 
ನಾನು ನೀನುಯೆಂಬ ಧೇನುಕರ ಮಾತಿಗೆ 
ಮೇಘಸುರಿಯುತಿದೆ ಬೆಳೆ ಬೆಳೆಯುತಿದೆ 
ನಾ ನೀಡಿದೆ ನಾ ಮಾಡಿದೆ, ನಾ ಬೇಡಿದೆನೆಂಬ ಜನ್ಮಕೆ 
ನರಕ ತಪ್ಪದು ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ 

೧೪೭ 
ತನ್ನ ಧರ್ಮಕೆ ನೀಡಿಸುವ 
ಅನ್ನ ಉದಕ ಅರವಟ್ಟಿಗೆ ಕೆರೆ ಬಾವಿ 
ಉನ್ನತವಿತ್ತವಿತ್ರ ಮನದಂತೆ ಮಾಂಗಲ್ಯ 
ಘನಮಹಾಲಿಂಗವು ನನ್ನದು ತನ್ನದು ಎಂಬ ಭಿನ್ನಭಾವದ 
ಭ್ರಾಂತು ಭವಿಗಳು ಅನಿತ್ಯವೆಂಬರು. 
ಸೊನ್ಸಾರಿಯಲ್ಲಿ ಹುಟ್ಟಿದ ಹೊನ್ನುಸೊನ್ನಾರಿಯ ಮಗನೆ ? 
ಉನ್ಮತ್ತದಲ್ಲಿ ಹುಟ್ಟಿದ ಹೆಣ್ಣು ಉನ್ಮತದ ಮಗಳೆ ? 
ತನ್ಮಯದಲ್ಲಿ ಹುಟ್ಟಿದ ಮಣ್ಣು ತನ್ನಯದ ಮಗನೆ ? 
ಸನ್ನನ ಮೂರರ ಮಾಯವೆ ಅಭ್ರಾಯ 
ಗೊಹೇಶ್ವರಲಿಂಗನ ಉಪಾಯವು. 
ನನ್ನದು ನಿನ್ನದುಯೆಂದು ಹೋರಾಡುವ 
ಅನ್ಯಾಯಿಗಳ ಮಾತಕೇಳಲಾಗದು ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

೧೪೮ 
ಧನ ಧಾನ್ಯ ಅಷ್ಟಮಹದೈಶ್ವರ್ಯದೊಳು 
ಮನ ಹೀನನಾಗಿ ಮಾರ್ಗತಪ್ಪಿತು. 
ಬೆನಕನ ಮದುವೆಯಂತೆಯಾಯಿತು. 
ಇಂದು ನಾಳೆಯೆಂಬ ಸಂದೇಹಮಾತ್ರದಿಂದ 
ವನಿತೆ ಸುತ ಮಿತ್ರ ಕಳತ್ರಯದಿಂದ ಅನಾಚಾರ ಹೊಂದಿತು. 
ಮುನಿವ ವೈರಿಯ ಕೈಯ ಚಂದ್ರಾಯುಧದ ಮೊನೆಗೆ 
ಇದಿರು ಆದಂತಾಯಿತು ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 


|| ೧೬ || 


|| ೧೭ || 


೧೪೯ 
ಎಂಟರ ಮದದಿಂದ ಕಂಟಕ ಹೊಂದಬಹುದು. 
ನಂಟು ಪಕ್ಷದಿಂದ ನಾಯಕನರಕ ಹೊಂದಿಬಹುದು. 


ವೀರಸಂಗಯ್ಯನ ವಚನ 


೧೩೫ 


ವೆಂಟೆಯ ಶುದ್ದನಹುದು, ವ್ಯರ್ಥದಿಂದ ಅರ್ಥವು 
ಬಂಟತನ ಒಡೆಯತನಕೆ ವೈರವು, ಪ್ರಾಣಹತವು 
ಒಂಟೆಯ ಹಾಲಕರದು ತಳೆಯಲಿ ವಡದಂತೆಯಾಯಿತು ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

|| ೧೮ || 


೧೫೦ 


|| ೧೯ || 


|| ೨೦ || 


ಕುರುವ ಹಿಡಿವರೆ ಗುರು ಕರಜಾತ . 
ಅರುಹಿನ ಪಿಂಡಕ್ಕೆ ಮರವೆ ಸೋಂಕುವುದೇನಯ್ಯ ? 
ವರಲಿಂಗ ಕರುಣದಿಂದ ವ್ಯರ್ಥವೆ ಅರ್ಥವಾಯಿತು. 
ಪರಮ ತೃಪ್ತ ತಾನು ತಾನಾದ ಬಳಿಕ ಪರಿಕ್ಷುಪ್ತವುಂಟೆ ? 
ವರಕೃಪೆಯುಳ್ಳ ವಸ್ತುವಿನ ವಚನವಂತಗೆ ಸಲ್ಲದು ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

೧೫೧ 
ಗುರುಭಕ್ತಿಶ್ಚಲ ತತ್ವಜ್ಞಾನವು 
ಅರುಹುತರಿಗಲ್ಲದೆ ದೊರಕುವುದೆ ? 
ದೂರಣ ಮಾರ್ಗಕೆ ಕರಿ ಕನ್ನಡಿಯೊಳಡಗಿರದೆ ? 
ಕಾಠ್ಯಕಾರಣ ಪರುಷ ಪಾಷಾಣದೊಳಗಿದರೇನು ? 
ಪಾಷಾಣದ ಮಗನೆ ? 
ಗುರುಸ್ವಲದರುಹು ನರಜೀವನದವರಿಗೆ ಸಿಕ್ಕದು ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

೧೫೨ 
ಪೃಥ್ವಿಯ ಪೋಲ್ವಡೆ ಭಕ್ತ , 
ಅಪ್ಪುವ ಪೋಲ್ವಡೆ ಮಹೇಶ್ವರ, 
ಅಗ್ನಿಯ ಪೋಲ್ವಡೆ ಪ್ರಸಾದಿ, 
ವಾಯುವ ಪೋಲ್ವಡೆ ಪ್ರಾಣಲಿಂಗಿ, 
ಆಕಾಶವ ಪೋಲ್ವಡೆ ಶರಣ, 
ಅಂತು ಐಕ್ಯ ಅಯ್ಯರೊಳು ಸಕಾರಣ ಸಂಗತವದು 
ಸೌಖ್ಯ ಷಡುಸ್ಟಲಬ್ರಹ್ಮ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

೧೫೩ 
ನಾನು ಭಕ್ತ , ನಾನು ಮಹೇಶ್ವರ, 
ನಾನು ಪ್ರಸಾದಿ , ನಾನು ಪ್ರಾಣಲಿಂಗಿ, 
ನಾನು ಶರಣ, ನಾನು ಐಕ್ಯನೆಂಬುದು ಅಜ್ಞಾನವಾಕ್ಯ . 


|| ೨೧ || 


೧೩೬ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ವಾನರ ವನದೊಳಗಿದ್ದರೆ ಹನುಮನೆನಬಹುದೆ ? 
ಶ್ಯಾನ ಬೂದಿಯೊಳು ಹೊರಳಿದರೆ ಭಸ್ಮಾಂಗಿಯಹುದೆ ? 
ಮಾನವರೆಲ್ಲ ಭಕ್ತರಾಪರೆ ? 
ಮರನೆಲ್ಲ ಗಂಧ ಚಂದನವಾಪುದೆ ? 
ಬಾನದ ಕುರುಳ ಸುಟ್ಟ ಬೂದಿಯಲ್ಲಿ ಭಸಿತವಾಪುದೆ ? 
ನಾನು ನೀನುಯೆಂಬ ವಂತಿನ ಸಂತೆಗೆ ಜ್ಞಾನವಳವಡದು ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 


೧೫೪ 
ಒಬ್ಬರೊಬ್ಬರ ಕಂಡು ಗೊಬ್ಬರದ ಬಂಡಿಯ ಹೂಡಿದಂತೆ 
ನಿಬ್ಬರವಾಗಿ ಅಚ್ಚುಮುರಿದು ನಿಜಗೇಡು, 
ಅಪಜಯ ಇಬ್ಬಂದಿಗ ನಗುವ. 
ಇಷ್ಟಲಿಂಗವ ಪ್ರಾಣಲಿಂಗವೆಂದ ಕಾರಣದಿಂದ 
ಉಬ್ಬರವಾಯಿತು ಉಕ್ಕಿದ ಒಲೆ ತುಂಬಿತು 
ಗಬ್ಬಿತನದಿಂದ ಗರತಿ ಜಾರೆಯಾದಂತೆ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 


|| ೨೩ || 


೧೫೫ 


ಮಿಸುರವಂ ನುಡಿವರು, ಮುಸುರುವರು ನೋಣದಂತೆ . 
ಆಶಾಬದಕೆ ಅಸಗ ಮೋಳಿಗೆ ಹೊತ್ತಂತೆ 
ಜಡೆ ಮಕುಟಗಳು. 
ಉಸುರುವರು ಪ್ರಣವ ಉಪದೇಶವ, 
ಅಶನಾರ್ಥಿಗಳು ಬಸವನ ಕಂಡು ಅರಿಯರು, 
ಕೇಳಿ ಅರಿಯದೆ ಒಡೆಯರಾದರು . 
ಉಂಡಮನೆಗೆರಡ ಬಗೆದ ಕಾರಣ 
ಕೆಂಡವು ಆರಿ ಬೂದಿಯಾಯಿತು ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 


|| ೨೪ || 


೧೫೬ 
ಜಂಗಮಕೆ ಜನನ ಮರಣವುಂಟೆ ? 
ಸಂಗಯ್ಯ ಸಂಗದೋಷವು. 
ನಾನು ಎಂದ ಕಾರಣದಿಂದ ನರಕಪ್ರಾಪ್ತಿ . 
ಶೃಂಗ ಪುಷ್ಪದ ಕುಸುಮಕ್ಕೆರಗುವುದಲ್ಲದೆ 
ಕೇಸರಿಗೆರಗುವುದೆ ? 
ಬಂಗಾರ ಮಣ್ಣಿಂದ ಪುಟ್ಟಿತ್ತು 


೧೩ . 


ವೀರಸಂಗಯ್ಯನ ವಚನ 


ಮಣ್ಣಕೂಡುವುದೆ ? 
ಹಿಂಗಡಿಸಬಹುದೆ ತ್ರಿವಿಧವ ? 
ವಿಷ ಪಾತಕವ ಶೃಂಗಾರಕ್ಕೆ ಕಟ್ಟಿಬಿಡುವ 
ಸಂಬಂಧಿಗಳಿಗೆ ಕಷ್ಟವೆಯಟ್ಟಿತು ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 


1 ೨೫ || 


೧೫೭ 


ಗುರುವ ತನ್ನೊಳಗರಿವುದು ಗುಪ್ತಜ್ಞಾನವಯ್ಯ . 
ಪುರೋಹಿತನಾಗುವುದು ಅಂಗಾರಕ್ಕೆ . 
ಪುರುಷಾರ್ಥ ಮರುಳುಗಳು ಎತ್ತಬಲ್ಲರು 
ಮಂತ್ರ ಉಪದೇಶವ ? 
ಗುರುಸಲ ಲಿಂಗಸ್ಥಲ ಜಂಗಮಸಲ 
ಅರುಹಿತರಿಗುಂಟಲ್ಲದೆ ಅನಂಗಿಗುಂಟೆ ? 
ಗರಿಯಿಲ್ಲದ ಅಂಬ ಹೆದೆಯಿಲ್ಲದ ಬಿಲ್ಲಿನಲ್ಲಿ 
ಸ್ವರವಂದಿಗನಿಲ್ಲದೆ ಎಚ್ಚಂತ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 


1| ೨೬ | | 


೧೫೮ 


|| ೨೭ || 


ಮಾಡುವರೆ ಮಾಟದಂತಲ್ಲ ; 
ಕೂಡುವರೆಕೂಟದಂತಲ್ಲಿ, 
ಕೃಪೆಯದು ಲಿಂಗವ ಮಾಡುವರೆ ಕಂಗಳುಯಿಲ್ಲ 
ತ್ರಿವಿಧ ಸೂತ್ರವನೀಡಿ ನಿಜವಿಲ್ಲದೆ ಕೆಟ್ಟಿತ್ತು. 
ಆಡಾಡಿ ಅರ್ಥವುಹೋಯಿತ್ತು ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

೧೫೯ 
ವ್ರತ ಸ್ವವ್ರತಸ್ಥರೆಲ್ಲ ಗತಿಯಿಂ 
ಕೊಳಾದ ವ್ರತಗಡಿಯಾದರಯ್ಯ . 
ಪ್ರೀತಿಗೆ ಪ್ರತಿ ಗುರುವೆನಬಹುದೆ ? 
ಪ್ರೀತಿಗೆ ಪ್ರತಿ ಲಿಂಗವೆನಬಹುದೆ ? 
ಪ್ರೀತಿಗೆ ಪ್ರತಿ ಜಂಗಮವೆನಬಹುದೆ ? 
ಅದು ಕಾರಣದಿಂದ ಮತ ತಪ್ಪಿಹೋದರು 
ಸರಿಕರೆಂಬುತ ಮತಿ ಪ್ರಕಾಶವಡಗಿತು 
ಮನದೊಳು ಸಂಚಲ ಪುಟ್ಟಿತು. 
ಕೃತಯುಗ ಹೇಮ , ತ್ರೇತಾಯುಗ ಬೆಳ್ಳಿ, 


೧೩೮ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ದ್ವಾಪರ ತಾಮ್ರ , ಕಲಿಯುಗಕೆ ಕಲ್ಲಾಯಿತು ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 


|| ೨೮ || 


೧೬೦ 
ಗುರು ತೀರ್ಥಪ್ರಸಾದ ಅರುಹಿನಘಟ್ಟಿ 
ದೊರಕೊಂಬುದೆ ನರಕೀಲಕರಿಗೆ 
ಬರಿಯ ಮಾತಿನಮಾಲೆ ಕೊಳುಕೊಡೆಯಲ್ಲವು. 
ಕರವೆತ್ತಿ ಕೊಟ್ಟಾತ ಗುರುವಲ್ಲ ; ಕೊಂಡಾತ ಶಿಷ್ಯನಲ್ಲ, 
ನಿರುತ ನಿಜಗೊಹೇಶ್ವರನಲ್ಲಿ 
ಬೆರದು ಕೊಂಬುದು ತೀರ್ಥ; 
ಅರಿತು ಕೊಂಬುದು ಪ್ರಸಾದ. 
ಮರೆಯಿದು ಮಾಟ, ಮರ್ತ್ಯದಕೂಟ, ಮತಿಗೆ ಬೇಟ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

|| ೨೯ || 
೧೬೧ 
- ಹೇಡಿಯ ಕೈಯಲ್ಲಿ ಚಂದ್ರಾಯುಧವಿದ್ದರೇನಯ್ಯಾ ? 
ಪಾಡಿಗೆ ಪಂಥ ಪರಾಕ್ರಮಿ ಪರದಳವಿಭಾಡನಾಪನೆ ? 
ಕೋಡಗನ ಕೈಯಲ್ಲಿ ರತ್ನವಿದ್ದರೆ ರಾಜ್ಯರಾಷ್ಟದೊಳು ಬೆಲೆಗಾಲುದೆ ? 
ಮೋಡಕ್ಕೆ ಬಾಯಿದೆರದರೇನು ಕಾಲಕಾಲಕ್ಕೆ ಮಳೆಬಹುದೆ ? 
ಹೂಡುವರೆ ಕುದುರೆಕೋಣದ ರಥ ಶೃಂಗಾರಕ್ಕೆ ? 
ಕಾಡಿನೊಳು ಕರದ ಮಳೆ, ಓಡಿನೊಳು ಎರದ ನೀರು 
ಮೂಡುವೀ ಕ್ರಿಯೆಯ ಪೂಜೆಯು 
ಬೇಡನ ಬೇಟೆಯ ನಾಯಿ ಮೊಲನಕಂಡು 
ಆಚರಿಸಿದಂತಾಯಿತು ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

|| ೩೦ || 


೧೬೨ 


ಬಲ್ಲೆ ಬಲ್ಲಿದರೆಂಬ ಅಹಂಕಾರಿಗೆ ಸಲ್ಲದು ಭಕ್ತಿ , 
ಹುಲ್ಲ ಬೆಂಕಿಯೊಳು ಕೆಂಡ ನಿಲ್ಲುವುದೆ ಹುದುಗಿ ಮುಚ್ಚಿದರೆ ? 
ಹಲ್ಲಣವ ಕತ್ತೆಗೆ ಹಾಕಿದರೆ ಉತ್ತಮ ತೇಜಿಯಾದಪುದೆ ? 
ಎಲ್ಲಿಯ ಭಕ್ತಿ ? ಎಲ್ಲಿ ಮುಕ್ತಿ ? 
ಸಲ್ಲದು ನಿಮಾಣೆ ನಿಮ್ಮ ಪ್ರಮಥರಾಣೆ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 


|| ೩೧ || 


ವೀರಸಂಗಯ್ಯನ ವಚನ 


೧೩೯ 


|| ೩೨ || 


೧೬೩ 
ಕಲಿಕೆಯ ಮಾತಿನ ಮಾಲೆಯ ನೀಲೆಸೀಲೆಗೆ 
ನಿಲುಕದು ಸಂಗನ ಶರಣಸ್ಥಲ. 
ಬಲಾತ್ಕಾರಕೆ ಬಡಿದು ಹಾಲನೆರೆದರೆ ಬಾಲತ್ವವಹುದೆ ? 
ಯಲವದ ಮರದ ಎಲೆ ಹೂ ಸುಂದರ ಫಲಪದವಹುದೆ ? 
ಕೊಲೆ ಆತ್ಮದಲಿ ಕೊನನಾಲಿಗೆಯ ಮೃದುಕ್ರೋಧ..... 
ಫಲ ನಿಫಲ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

೧೬೪ 
ಮಲಿನವುಂಟೆ ಮಹಾಸಮುದ್ರಕ್ಕೆ ? 
ಅರಸಲುಕೋಲೆ ಹಗೆ ಉಂಟೆ ಸರ್ವ ಜೀವದಯಾಳಂಗೆ ? 
ವಿಸ್ತರಿಸಲು ಕುಲ ಅಕ್ಕುಲವುಂಟೆ ಋಷಿವರ್ಗದೊಳು ? 
ಉಚ್ಚರಿಸಲು ಎಲೋ ತಲೋ ಎಂಬುದುಂಟೆ ಜ್ಞಾನಿಸುಖಿಯಲಿ ಬೆರೆಯಲು? 
ಭೇದವುಂಟ ಅಗ್ರಿ ಆಪೋಷಣಕೆ ? 
ನಿದ್ರರಿಸಿನಕೆ ಪಿಂಡವೆ ಬ್ರಹ್ಮಾಂಡ, ಪೃಥ್ವಿಯ ಆಧಾರ 
ಪ್ರಿಯವ ಅಪ್ರಿಯ ಅಪ್ರಿಯವೆ ಪ್ರಿಯ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

೧೬೫ 
ಅನಾದಿ ಶುದ್ದ ಸಿದ್ದ ಪ್ರಸಿದ್ದ ಪ್ರಸನ್ನ ಮೂರ್ತಿಗೆ 
ಪ್ರಸಾದವೇ ಗತಿ. 
ಮನಹಿತ ಲಿಂಗಹಿತ ತನುತ್ರಯ ಗುರುಹಿತ 
ಘನತರ ಘತಘತಯ ಗೊತ್ರ ಅಜಾತಜಂಗಮಹಿತ 
ಅನಾದಿ ಗೊಹೇಶ್ವರಲಿಂಗಕ್ಕೆ ಆಗಮವಿಲ್ಲ ನಿಗಮವಿಲ್ಲ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

|| ೩೪ || 
೧೬೬ 
' ಯದ್ಭಾವಂ ತದ್ಭವತಿ' ಎಂಬರಲ್ಲದೆ 
ತದ್ಘಾವದ ಸತಿಯನೆತ್ತಬಲ್ಲರಯ್ಯ ? 
ಬುದ್ಗುದಾಕಾರ ಭೂಮಿಯೋಳು ಹುಟ್ಟುಹೊಂದುಯಿಲ್ಲವೆ ? 
ಅದೈತ ಪರಬ್ರಹ್ಮವನಾಡುವರಿಗೆ ಆತ್ಮನ ತಿಳುಹುಂಟೆ ? 
ಯಾವ ಏಕೋದೇವ ಏಕಮನ ಏಕಚಿತ್ತವಾದರೆ 
ಸಿದಿಯಪುದು ತಪ್ಪದು ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 


|| ೩೩ | | 


* ಲಯ್ಯ 


|| ೩೨ || 


೧೪೦ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


೧೬೭ 
ಅಂಬಿಗೆ ಗರಿ, ರೆಂಬೆಗೆ ರಾಜಸ್ಯ ಕೊಂಬುಯಿಲ್ಲದೆ 
ಫಲವೆಂತು ಅಪ್ಪುದಯ್ಯ ? 
ತುರೀಯಾತೀತವು ನಿಂಬಾಲ್ಯವೆನಿಸುವುದು ಸುವರ್ಣಬಿಂಬವು. 
ಸಂಭ್ರಮ ಹೊನ್ನು ಹಣ್ಣು ಮಣ್ಣಿನ ಮಾಯಕೆ 
ಹಂಬಲಿಸುವರೆ ಹರಿಸುರಬ್ರಹ್ಮರು ? 
ಇಂಬಿಲ್ಲವು ನುಡಿವರೆ ಬಿಡುವರೆ ಹಿಡಿವರೆ 
ಕೆಂಗೇಡಿಗೆಡುವರೆ ? 
ಮೂವರಿಂದ ಮುಕ್ತಿಯಿಲ್ಲ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . . 

|| ೩೬ || 
೧೬೮ 
ಮೂರರೊಳಗೆ ಮುಣುಗಿ ಮುಖಭಂಗವಾದರು ಮುನ್ನಿನ ಹಿರಿಯರು. 
ವೀರ ಧೀರ ಪುರುಷರೆಲ್ಲರು ವಿವೇಕಗಟ್ಟರು ಹಿಡಿಯದ ಕಾರಣದಿಂದ. 
ದಾರಿತಪ್ಪಿ ಅಡವಿಯಕೂಡಿಮೂರರ ಮೇರೆಯ ಕಾರಣದೆ 
ಪಾರಕ ಮೂರನು ತನ್ನದುಯಂದ ಕಾರಣದಿಂದ ಜಾರೆಯರಾದರು 
ಹೋರಿಹೋರಿ ಗತಭ್ರಷ್ಟರಾದರು ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

|| ೩೭ || 
೧೬೯ 
ನೆಳಲಾನು ಆಪನುಯೆಂಬ ಅರೆಮರುಳು ಭ್ರಾಂತನೆ ಕೇಳ್ಯ . 
ತಿಳಿ ನಿನ್ನೊಳುನೀನು ತ್ರಿಪುರದ ಮಾರ್ಗವನು. 
ಸುಳುಹಿನೊಳುಸೂಕ್ಷ ಸುಖದು: ಖಂಗಳು . 
ಬೆಳಬೆಳದುಯಿದೆ ಭೇದಾಭೇದವು 
ಮೊಳೆಯಂಚಿವು ಭೇದಕಾರಣದಿಂ ಹೆಮ್ಮರನಾಯಿತು ಕಾಣಾ. 
ಒಳಗಿದ್ದರ ಹೊರಗೆಯಿತ್ತು ಹೊರಗಿದ್ದರೆ ಒಳಗೆಯಿತ್ತು 
ನೆಳಲ ನುಂಗಿ ತಾನೆ ತಾನಾಯಿತು ಕಾಣಾ 
ಎಲ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

೧೭೦ 
ಸತಿಗೆ ಸದ್ಧತಿ ತನ್ನ ಪತಿಯಿಂದಲಪ್ಪುದಲ್ಲದೆ 
ಅತಃಪರದೈವ ಇನ್ನುಂಟೇನಯ್ಯ ? 
ಮಥನ ಇಬ್ಬರಿಗೆ ಮಾಯಸಂಸಾರದೊಳು ಮರ್ಕಟರಾದರು. 
ಮತಿಗೇಡಿ ದನದವಂ ಬಿಟ್ಟು, 
ಮಾರ್ಗಗೆಟ್ಟು ಪ್ರತನಾಶವು ರಥಮುರಿದು 


|| ೩೮ | | 


ವೀರಸಂಗಯ್ಯನ ವಚನ 


೧೪೧ 


ಆ ಕ್ಷಣವಳಿವುದಾಕ್ಷಣ್ಯ ತಪ್ಪುವುದು ಕಾಣಾ 
ಎಲ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 


|| ೩೯ | | 


೧೭೧ 


ಪತಿವ್ರತ ಧರ್ಮ ಪಾಶಾಣವ ಪೂಜಿಸಲಾಪುದೆ ? 
ಯತಿ - ಮುನಿ ಸನ್ಯಾಸಿಗಳು ಯಾತ್ರೆಯನು ಚರಿಸುವರು 
ಸತ್ಪಾತ್ರವಂ ಕಾಣದೆ. 
ಪತಿಯ ಪ್ರಾಣ, ಸತಿಯ ಅಂಗ ಮಥನವಂ ಮಾಳುದು ಪಾಶಕ್ಕೆ ಸಿಕ್ಕದೆ ? 
ಮೃತವಾಯಿತು ರಕ್ತದಿಂದ, ರಕ್ತವಾಂತು ವೃತದಿಂದ 
ಅಮೃತ ಪಂಚವರ್ಣ ಅಸೀಮದ ಮೂಲವ ಕಾಣದೆ 
ಮುಕ್ತಿಗೆಟ್ಟಿತು ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

|| ೪೦ || 


೧೨ 


ಇಟ್ಟಿಟ್ಟ ಕಲ್ಲಿಗೆ ಹರಿದಾಡುವರು 
ನೆಟ್ಟನೆ ಜ್ಞಾನಿಗಳಾದರೇನಯ್ಯ ? 
ಪಟ್ಟಾಭಿಷೇಕವುಳ್ಳ ರಾಜನಬಿಟ್ಟು 
ರಾಜ್ಯಭ್ರಷ್ಟರಾಪರೆ ? 
ಹುಟ್ಟು ಹೊಂದುವ ಬ್ರಹ್ಮನ ಕಾಣದೆ 
ತಮ್ಮ ತಮ್ಮ ಇಚ್ಛೆಗೆ ಹರಿವರು. 
ಭ್ರಷ್ಟತವಾಗಿ ಹೊಗಳುತಿವೆ ವೇದವಾಕ್ಯ.. 
ಆತ್ಮನೆಂಬ ರಟ್ಟಮತಕ ಪರಿವತಿಯಿಲ್ಲ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

೧೭೩ 
ಉದಯ ಅಸಮಯ ನದಿಯೊಳು ಮುಣುಗಿ , 
ಗದಗದನ ನಡುಗಲು ಗರ್ಭಕೆ ವೈರವು. 
ಸುದ್ದಮಂ ಮರದು ಸೂಕ್ಷ್ಮ ವಂ ತಿಳಿಯದೆ ಗದಬದಿಸಿ 
ಎಮ್ಮೆ ಮಡುವಿನೊಳು ಬಿದ್ದಂತೆ ವ್ಯರ್ಥ ಸ್ನಾನವು. 
ಪದರ ಆತ್ಮದೊಳುಸೂಸಕವೆಂಬ ಅಘ ತಾ ಹಿಂಗದ 
ಮದ ಹೊಲೆಯಿಂದ ಮರ್ಕಟಿಜ್ಞಾನಿಯಾದರು ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 


|| ೪೧ || 


|| ೪೨ || 


೧೭೪ 


ಶಾಸ್ತ್ರವೆಲ್ಲ ಸಂತೆಯ ಸಂಗಡ ; 
ಪುರಾಣವಲ್ಲ ಪುಂಡರ ಸಂಗಡ ; 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ನೇತ್ರ ಸೂತ್ರದಲ್ಲಿ ಗ್ರಹಿಸಿಪ್ಪುದೆಲ್ಲ ಸುದ್ದ ಅಬದವು. 
ಕಾತುರ ಕಡು ಮೂರ್ಖತ್ವವು ಭ್ರಾಂತು ಚಿಷ್ಟ ಉಚ್ಛಿಷ್ಟವು 
ಭೂತಪ್ರಾಣಿಗೆ ಯಾತಕಯ್ಯ ಭೂಸ್ವರ್ಗಂಗಳು 
ಆತ್ಮ ಶುಚಿರ್ಭೂತನಾದರೆ ಅಪರಿಮಿತ ಅಸಾಧ್ಯ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

- 


|| ೪೩ || 


೧೭೫ 


|| ೪ || 


ಓದುವುದು ಕುತರ್ಕ , 
ಮೇದಾರನ ಕತ್ತೆಯಂತೆ ಕೆತ್ತುಗ ಪಾಶ 
ಈದ ಹುಲಿಯಂತೆ ಇಮ್ಮನ ಇಕ್ಷು ಶಿಶುವಿಂಗೆ 
ನಾದದ ಮೊದಲು, ಬಿಂದುವಿನ ನಡು, ಕಳೆಯ ಕಡೆಯನು 
ವೇದದ ವಿಪ್ರಬಲ್ಲನೆ ಇಚ್ಛಾಶಕ್ತಿಯ ? 
ಆದಿಯಾಧಾರದೊಳು ಅಖಂಡ ಬ್ರಹ್ಮಾಂಡ ಅಡಗಿಯವೆ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

೧೭೬ 
ಸಂದುಸಂಶಯವನಳಿದಲ್ಲದೆ 
ಮುಂದುದೊರದು ಭಕ್ತಿಸಲ . 
ಗಂಧ ಗರಗಸದಿಂದ ಕೊರದು ಅರದು ಸುಟ್ಟರೆ 
ಪರಿಮಳ ಮಾಣ್ಣುದೆ ? 
ವೃಂದ ವನದಿ ವೃಕ್ಷ ಫಲವಾಪಕಾಲಕ್ಕೆ 
ಪಾಷಾಣದಲ್ಲಿಯಿಡುವೆಡೆ 
ನೊಂದೆನೆಂದು ನೋವ ತಾಳ ಮರನು ವರುಷಕೆ ಆಪುದೆ ? 
ಅಂದು ಏನು , ಇಂದು ಏನು 
ಭಕ್ತಂಗೆ ಕುಂದು ನಿಂದೆ ಸ್ತುತಿ ಒಂದೆ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

೧೭೭ 
ಶಾಸ್ತ್ರವೈರಾಗ್ಯ , ಪ್ರಸೂತಿವೈರಾಗ್ಯ , 
ಸ್ಮಶಾನ ವೈರಾಗ್ಯ - ಯಾತನ ಶರೀರಕೆ 
ಇವು ವ್ಯಾಪಾರಂಗಳು. 
ನೂತನ ಕಲಿಕೆಯ ಮಾತು ನುಡಿ ವೈರಾಗ್ಯವು. 
ಸೂತಕ ಹೋದಮೂರು ದಿನಕ್ಕೆ ಸುರತಾನಂದವು. 
ತತ್ಕಾಲದ ಶವಕ್ಕಪರಿ ದು : ಖಂಗಳು. 
ಆ ತತ್ಕಾಲಕ್ಕೆ ವೈರಾಗ್ಯ ಕ್ಷಣದೊಳು ಯೋಗ್ಯವು 


|| 


೪ 


|| 


ವೀರಸಂಗಯ್ಯನ ವಚನ 


R೩ 


ನೀತಿ- ಭಕ್ತಿ - ವೈರಾಗ್ಯ ಸ್ವರೂಪುಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 


|| ೪೬ || 


೧೭೮ 


|| ೪೭ | | 


ನಿತ್ಯ ವೈರಾಗ್ಯದಿಂದ ದೊರಕೊಂಬುದು ಭಕ್ತಿಸ್ಟಲ. 
ತತ್ವ ವೈರಾಗ್ಯದಿಂದ ದೊರಕೊಂಬುದು ಐಕ್ಯಸ್ಥಲ. 
ಚಿತ್ತವೃತ್ತಿಯಲಿ ತಿಳಿದು ಕಾಬುದು ಚಿತ್ಪಕಾಶವ 
ರತ್ನಪರೀಕ್ಷೆಯ ರಾಜಾಧಿರಾಜ ಬಲ್ಲನಲ್ಲದೆ 
ರಾಕ್ಷಸರೆತ್ತ ಬಲ್ಲರಯ್ಯ ? 
ಕೃತಯುಗದಿಂದತ್ತತ್ರ ಜ್ಞಾನ, ಇತ್ತ ಅಜ್ಞಾನ 
ನಿತ್ಯ ಜ್ಞಾನ ಅವಿರಳ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

೧೭೯ 
ಬಲ್ಲಬಲ್ಲಿದರನೆಲ್ಲ ಬಲು ಮಾಯೆ ನುಂಗಿತು. 
ಸೋಲಿನ ಮೃದುವಾಕ್ಯ ಸಾರಾಯವೆಲ್ಲವಛಲಮಾಯೆ ನುಂಗಿತು. 
ಅಲ್ಲ ಅಹುದು ಎಂಬ ಸಂಶಯವೆಲ್ಲವ ಕಲಿ ಮಾಯೆ ನುಂಗಿತು. 
ಬಿಲ್ಲ ಹೆದೆಯಂಬ ನುಂಗಿತು ಬಿರಿದಂಕವನೆಚ್ಚಂತೆ. 
ಎಲ್ಲವು ನಾನು ಎಂಬ ಅಹಂಕಾರಕ್ಕೆ ಮಾಯೆ ನಿರಾಕಾರಕ್ಕೆ ತಾಯಿ . 
ಅಲ್ಲಿ ಎಲ್ಲರೊಳು ಶಿವಭಕ್ತಿ ಶಕ್ತಿ ಶಿವ 
ಬಲ್ಲಿದ ಬಲ್ಲಿದರು ಬಲು ದೂರೆಹೋದರು ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

೧೮೦ 
ನಾನೆಂಬ ಬ್ರಹ್ಮನ ನುಂಗಿದಳು ಮಾಯೆ . 
ನಾನೆಂಬ ವಿಷ್ಣುವ ನುಂಗಿದಳು ಮಾಯೆ . 
ನಾನೆಂಬ ರುದ್ರನ ನುಂಗಿದಳು ಮಾಯೆ . 
ಅಜ್ಞಾನ ತ್ರಿವಿಧವ ನುಂಗಿ ನಯನದೊಳು ಬೊಂಬೆಯಾದಳು ಮಾಯೆ. 
ನಾನೆಂಬ ಮಾಯವನು ನುಂಗಿ ಗೊಹೇಶ್ವರ ಅಭಛಾಯವಾದನು ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 


|| ೪೮ || 


೧೮೧ 


ನಾನುಯೆಂಬ ಅಕ್ಷರದ ಮೊದಲ 
ಏನೆಂದು ಬಲ್ಲರಯ್ಯ ? 
ಕಾನನದೊಳು ಪುಳುವಿರಲು 
ಜಲಮಲ ಪುಳುವಿಗೆ ಮರಣ. 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಜೇನುಯೆಂಬುದು ಹುಟ್ಟು ಹೊಂದಿನ ಜೀವನ ಅವಸ್ಥೆಯ 
ನಾನಾ ವಿಧ ಮಧು ಬಂದು ಉದಯವು. 
ಪುಟ್ಟುವೇ ಓಂ ನಮೋ ಎಂಬ ಮೂರಕ್ಷರ ಜ್ಞಾನಿಗೆ ತಿಳಿವುಂಟು ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 


| | ೫೦ || 


೧೮೨ 
ಒಂಬತ್ತು ರತ್ನವೆಂಬರಲ್ಲದೆ , 
ಕೊಂಬವರ ಕಾಣೆಕೊಡುವವರ ಕಾಣೆ. 
ಏಕಾಂಬ ವರರತ್ನ ಮೌಕಿಕಕೆ ಬೆಲೆಯಿಡಲಿಲ್ಲವು. 
ಶಂಭುವೆಸರು ವಸ್ತು ವಿಸ್ತೀರ್ಣ ಪ್ರಮಾಣ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 


|| 


೧ || 


೧೮೩ 


ದರಿದ್ರವನ್ನು ಅನುಭವಿಸಿದಲ್ಲದೆ 
ವೀರಧೀರತಗಳು ಅಳವಡದು. 
ಕಾರಿದಕೂಳಿಗೆ ಕೈಯಾಂತಲ್ಲದೆ 
ಕರುಣಪ್ರಸಾದ ಸಿಕ್ಕದು . 
ಮೂರ ಮಾರಿಸಿಕೊಂಡಲ್ಲದೆ 
ಮಂತ್ರಪಿಂಡವಾಪುದೆ ? 
ದೂರ ವಿಚಾರಿಸಿ ನೋಡಿದಲ್ಲದೆ 
ದುಃಖವಡಗದು ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 


|| ೨೨ || 


೧೮೪ 
ವಿರಕ್ತ ವಿರಕ್ತರು ತೊತ್ತಿನ ತಲೆಯ 
ಸಿದಿಯರುವೆಯಾದರಯ್ಯ . 
ಹೊತ್ತಿದ ಮಸ್ತಕವ ಮುಟ್ಟಿ ಮುಟ್ಟದೆ, ತಟ್ಟಿ ತಟ್ಟದೆ 
ಪ್ರಸ್ತಾಯದ ಮೃತ್ತಿಕೆಯ ಮುಟ್ಟಿ ಮುಟ್ಟದ ತಟ್ಟಿ ತಟ್ಟದೆ 
ಎತ್ತಲೆಂದರಿಯದೆ ತತ್ತಪೋಕರಾದರಯ್ಯ . 
ಹೂತ್ತ ಮೃತ್ತಿಕೆಯಂಬುದ ತನು , 
ಉತ್ತುವಾಂಗವೆ ಮನ, 
ಅತ್ತ ಇತ್ಯ ಎರಡರ ಮಧ್ಯ ಅಬದವೆ ತಲಯ ಸಿದಿಯರುವ. 
ಮುಕರು ಆದರು ಮೋಹಿತ ವಿರಕರು . 
ರಂಬೆ ಸಿಂಬಿಯೊಳು ಸತ್ತವಲ್ಲ ಹೆಣ, ಅವೆಲ್ಲ ತೃಣ. 
ಇತಿವಲ್ಲಹೋಗಲಾಡಿ ಅಲರಸುವ ಕತೆಗಳ 


ವೀರಸಂಗಯ್ಯನ ವಚನ 


೪೫ 


೩ || 


|| 


೪ | | 


ವಿರಕ್ತರೆನಬಹುದೆ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ ? 

|| 
೧೮೫ 
ಯಾವಕಾಲತಪ್ಪಿದರೆ ಸಾವಕಾಲ ತಪ್ಪದುಯೆಂಬರಯ್ಯ . 
ದೇವದ್ರೋಹಿಗಳು ಎಲ್ಲ ಬಲ್ಲರಯ್ಯ . 
ಕೇವಲ ಶರಣಸ್ಥಲಗಳ ಗಾವುದದೊಳು ನೆರಸೂರ ಮುಂದೆ ಕಾಣರು. 
ಗೋವಿನ ಕ್ಷೀರದ ಸ್ಮಾದವ ಗೋಗಾಯಿಬಲ್ಲನೆ ಗೋಪ್ಯಾರ್ಥವ ? 
ಈವ ಕಾಲ ತಪ್ಪಿದರೆ ಸಾವಕಾಲ ತಪ್ಪುವುದು ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

೧೮೬ 
ತ್ರಿಗುಣಾತ್ಮ ತ್ರಿಸಂಧ್ಯಾಕಾಲದ ಪ್ರವರ್ತನೆಯಲ್ಲಿ ವೇದಿಸಿ, 
ತ್ರಿವಿಧ ಶುದ್ದ ಸಿದ್ದ ಪ್ರಸಿದವ ಪ್ರಮಾಣಿಸಿ , 
ತ್ರಿಭುವನ ಏಕವಾದ ಲಿಂಗ ತಾ ತಲ್ಲಿಂಗ ಜಂಗಮ . 
ಸನ್ನತ ಗುರು ತ್ರಿಶೂಲ, ಆಣವಮಲ ಮಾಯಾಮಲ 
ಕಾರ್ಮಿಕಮಲತ್ರಯವಂಬುಧಿ 
ತ್ರಿಪುಂದ್ರ ತ್ರಿಣಾಮಲದಲಿ ಧರಿಸಿ, 

ಯಕ್ಷರ ಪ್ರಮಾಣ ಉಚ್ಚರಿಸಿ, 
ಊರ್ಧ್ವದಲ್ಲಿ ನಿಲಿಸಿ ತ್ರಿವಿಧನ ಕಾಣಬಲ್ಲರೆ 
ತ್ರಿಭಾಗದೊಳು ಷಡ್ಯಾಗವಾಪುದು, 
ತ್ರಿಕಾಲಜ್ಞಾನಕ್ಕೆ ಕೆಂಡ ಜ್ಞಾನ ಕಾಣಯ್ಯ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 


|| ೫ 


| | 


೧೮೭ 


ಗೊಹೇಶ್ವರಲಿಂಗವೆಂಬ 
ಭೇದ ಭೇದಾತ ಬಾಹ್ಯಾಚಾರವಿಡಿದು ನಡೆವ 
ಬಸುರಿಗೇಕೋ ಗೋಹೇ ಗುಪ್ತವು ? 
ಲಿಂಗವಿಪ್ಪವು ಜಂಗಮ ಸುಪ್ತವು. 
ವಾಯು ಉದರಣ ಉತ್ತರ ಪ್ರತಿ ಉತ್ತರ ಉಭಯದ ಮಧ್ಯವು. 
ಮಾಯವಾದಿಗಳತ್ತ ಬಲ್ಲರ ಮಂತ್ರಪಿಂಡವ ? 
ಐಕ್ಯ ಗೊಹೇಶ್ವರ ಸಾಹಿತ್ಯ ಈಶ್ವರ ತಾಹಿ ತ್ರಾಹಿ 
ಅನುಭವ ಆಧ್ಯಾತ್ಮ ಅಖಂಡ ಬ್ರಹ್ಮಾಂಡ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 


೧೬ | | 


> 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


Oeses 


ತನ್ನ ಅಂತರಂಗ ತರಂಗ ತರಂಗ ತೃಪ್ತ 
ನಿತೃಪ್ತ ನಿರಾಲಂಬ ತೃಪ್ತ ನಿರಾಳ ನಾಳ 
ಭಕ್ತಾತ್ಮ ಅರ್ಥ್ಯ ಅನರ್ಥ್ಯ ಅಪರಿಮಿತ ಅನರ್ಥ್ಯ 
ತತ್ವ ಪಂಚ ಪಂಚವಿಂಶತಿ 
ಸತ್ಯಷಡುಸ್ಥಲಬ್ರಹ್ಮ ಸಾಧ್ಯ ಅಸಾಧ್ಯ 
ನಿತ್ಯ ಗೊಹೇಶ್ವರಲಿಂಗ ನಿಶೂನ್ಯ ನಿಶೂನ್ಯ 
ಮುಕ್ತ ಮುಖಪ್ರಕಾಶ ಐಕ್ಯಸ್ಥಲ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 


|| ೫೭ || 


೧೮೯ 


ಮಿಸುಳಸಲ ಮೇಲುವ್ರತ 
ಸುಸ್ತಳಾತ್ಮ ಶುದ್ದ ಸಿದ್ದ ಪ್ರಸಿದ್ದ 
ಸಚರಾಚರ ಸನ್ನಿದ ಸಮಯಾಚಾರ 
ಸಾದೃಶ್ಯ ವಚನ ಅನ್ವಯ ಆತ್ಮ ನಿವಾಸ ಸರ್ವಗತ 
ಶುಚಿರ್ಭೂತ ಭುವನಪ್ರಕಾಶ ಚಿತ್ತು 
ದಿವ್ಯಜ್ಞಾನ ಚಕ್ಷು ಲೋಕ ಪ್ರಕಾಶ 
ಚಿತ್ತೋನ್ನತ ಬ್ರಹ್ಮನ ಪ್ರತಿ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 


|| ೫೮ || 


೧೯೦ 


ಪಿಂಡಾಂಡವ ಕಾಣದವರು 
ಬ್ರಹ್ಮಾಂಡವನೆತ್ತ ಬಲ್ಲರಯ್ಯ ? 
ಮುಂಡದಲಿ ಕಾದಿ ಗೆಲ್ಗೆನೆಂಬ ಮೂರ್ಖರ 
ಒಪ್ಪುವನೆ ಗುರು ? 
ಗಂಡನಿದ್ದು ಪರಪುರುಷರ ಸಂಗವ ಮಾಡುವುದು 
ಗರತಿಗೆ ಲಕ್ಷಣವೆ ? 
ಉಂಡು ತೇಗಿ ತೃಪ್ತಿವಡದಲ್ಲದೆ 
ಊರ್ಜಿತವಾಗುವುದೆ ? 
ದಂಡವಾಯಿತುಕ್ರೀಯದಮಾಟ, ನಿಃಕ್ರಿಯದ ಬೇಟ 
ಅಂಡಿನಲಿ ಅಳೆದಂತೆ ••• ಸಟ್ಟಿಯೆಂದು ಎಂದರೆ 
ಖಂಡಿತವಿಲ್ಲಯಿಲ್ಲಿಂದಲಿ 
ಕಾಲಜ್ಞಾನ ಬರ ಸಂವತ್ಸರ ••• ಬ್ರಹ್ಮಾಂಡದೊಳುಸೂತ್ರ ಕಾಣೆ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 


|| ೧೯ || 


೧೪೭ 


ವೀರಸಂಗಯ್ಯನ ವಚನ 


೧೯೧ 
ಪಂಚಾಕ್ಷರಕೆ ಪ್ರಥಮ ಅಕ್ಷರವು ನಕಾರವು. 
ಮಿಂಚಿನೋಳು ಮಳೆ ಸಿಡಿಲು ಗರ್ಜನೆ ಮಿಸುಕುವಂತೆ , 
ಕಿಂಚಿತು ನಕಾರಾತ್ಮವ ತಿಳಿದ ಮಹಾತ್ಮಂಗೆ ಸಂಚಲ ಉಂಟೆ ? 
ಷಡಾಧಾರ ಸಾಧ್ಯ ಷಡುಚಕ್ರಂಗಳು 
ಪಂಚಭೂತಾತ್ಮವೆ ಲಿಂಗಾತ್ಮ , ವಂಚನೆಯಿಲ್ಲದೆ ಅರ್ಪಿತ 
ಅರ್ಪಿತದ ಭೇದವ ಕಂಡರೆ 
ಕಂದ ಬೆಳಗೆ ಬೆಳಗೆ ಕನ್ನಡಿಯಾದಂತೆ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 


|| ೬೦ || 


១១ 


|| ೬೧ | | 


ನಾನು ನೀನುಯೆಂಬ ಸಂದೇಹ 
ನಕಾರದೊಳು ಪುಟ್ಟಿತಯ್ಯ . 
ಜ್ಞಾನ ಅಜ್ಞಾನವೆಂಬುದು ಎರಡು 
ಕೊನೆ ಬುಡ ನಂಬಿಗೆ ಅಪನಂಬಿಗೆ 
ಧ್ಯಾನಾರೂಢದಲಿ ಅಜ್ಞಾನವೆಂಬ ಅಂಕುರವ ಚಿವುಟಬಲ್ಲರೆ ? 
ಮಾನ್ಯಗೆ ಅಂಧ ಕಾವಳ ಹರಿ[ ಹರಿ] ದು ಅಹಂಕಾರವಳಿವುದು 
ಮನ ಅನುಮನವೆಂಬ ಮರ ತೆರೆ ಮಾಯಪಾಶ ಹರಿ[ ವುದು ) 
ಬೇನೆ ಬಂದರೆ ಶರೀರಕ್ಕೆ ಲಘುವಾದಂತೆಯಾಯಿತ್ತು ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

೧೯೩ 
ಸಕಲಯಾತ್ರೆ ಸಮಸ್ತ ಪರ್ವತ 
ಪುಣ್ಯಕ್ಷೇತ್ರಾದಿಗಳೆಲ್ಲ 
ಮಕಾರತ್ವದೊಳು ಮಡಗಿಯಿದವು ಕಾಣಾ. 
ಓಂಕಾರ ನಕಾರ ಮಕಾರ [ ಉಕಾರವು 

ಯಕ್ಷರವೆ ತ್ರಿಶೂಲಿ. 
ಉತ್ಪತ್ತಿ ಸ್ಥಿತಿ ಲಯ ಪ್ರಕಾಶ ಪ್ರಕಾಶ 
ಪ್ರಣಮವು ಅವೆ , ಪ್ರಕಾಶವೆಂಬರೆ ಅವೆ 
ಪ್ರಣಹತವೆಂಬರೆ ಅವೆ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 


೧೯೪ 


ಓಂಕಾರದ ಪ್ರಣವದಮೂಲದಿಂದ 
ವಸ್ತು ನಿರಾಳ ಪುಟ್ಟಿತು. 


೪೮ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ನಕಾರದ ಪ್ರಣವದಮೂಲದಿಂದ 
ನಾದಬ್ರಹ್ಮದಲಿ ಆದಿಯಾಧಾರ ಪುಟ್ಟಿತು. 
ಮಕಾರದ ಪ್ರಣವದಮೂಲದಿಂದ 
ವಿಶ್ವತೋಮಯ ವಿಶ್ವತೋಬಾಹು ವಿಶ್ವತೋ ಚಕ್ಷು ಪುಟ್ಟಿತು. 
ಶಿಕಾರದ ಪ್ರಣವದಮೂಲದಿಂದ 
ಶಿಕ್ಷೆ ದೀಕ್ಷೆಮೋಕ್ಷಕೆ ರುದ್ರನಂಶ ಪುಟ್ಟಿತು. 
ರಕಾರದ ಪ್ರಣದದಮೂಲದಿಂದ 
ವಿಷ್ಣು ಸ್ಥಿತಿ ಪುಟ್ಟಿತು. 
ಯಕಾರದ ಪ್ರಣವದ ಮೂಲದಿಂದ 
ಯಥಾಬ್ರಹ್ಮ ತಥಾ ಉತ್ಪತ್ತಿ ಪುಟ್ಟಿತು. 
ಸಹಕಾರ ಷಡು ಅಕ್ಷರದ ಹಣದು ಮೂಲದಿಂದ 
ಸಮಸ್ತವಿಸ್ತೀರ್ಣ ಪೂರ್ಣವಾಯಿತು. 
ಆ ಕಾಲ ಕಾಲ ಪರಿವರ್ತನೆಯಲ್ಲಿ 
ಸದ್ಯಕ್ಕಸದಾಯ ಅಸಂಖ್ಯಾತರು ಪುಟ್ಟಿದರು. 
ಆ ಅಸಂಖ್ಯಾತರಿಗಾಗಿ ಮೇಘಂಗಳಲಿ ಜಲ 'ಉದ್ಭವಿಸಿತು. 
ಆ ಕಾಠ್ಯ ಕಾರಣ ಅನುಭವಕ್ಕಾಗಿ 
ಆದಿಯಲ್ಲಿ ಒಬ್ಬ ಶರಣ ಅನ್ನನಿಶುದ್ದಿಯಾಗಿದ್ದ 
ಆತನ ಆತ್ಮ ಸುಧೆಯಾಯಿತು. 
ಅಕುತ್ತಿಗೆ ಸಜೀವಿ ಭಕ್ತಂಗೆ ನಿರ್ಜೀವಿ 
ಭಕ್ತರು ತೃಪ್ತಿಗೆ ಆಹಾರವಾದರು, ಆ ಕಾಲ ಈ ಕಾಲ 
ಆತನೆ ಅನಾಚಾರಿ, ಆತನೆ ಸದಾಚಾರಿ, ಆತನ ಶಿವಾಚಾರಿ. 
ಆ ಕಾಲ ಸದ್ಭಕ್ತರ ಭಿನ್ನರುಚಿಗಾಗಿ 
ಸಪ್ತ ಸಮುದ್ರಂಗಳು ಉದಯಂಗೈದವು. 
ಆಕಾರ ಭಕ್ತಿ ನಿರಾಕಾರ ತೃಪ್ತಿ ಏಕೈಕೃವಾಯಿತು. 
ಆ ಭಕ್ತನ ನಿಡುಮಂಡೆ ಜಟಾಮುಕುಟಕ್ಕೆ 
ನಕ್ಷತ್ರವು ಪೂಮಾಲೆಯಾಯಿತು. 
ಆ ಭಕ್ತನೋಡುವ ರತ್ರ ಚಂದ್ರಸೂರರಾದರು. 
ಆ ಭಕ್ತನ ನಡಪಾದತಳ ವಿಧಿಯ ಹಪ್ಪಿನಲ್ಲಿ ಸೃಷ್ಟಿಯಾಯಿತು. 
ಆ ಭಕ್ತನ ದದನೆಂಬೂದೇ ಮರ್ತ್ಯ, ಶಿರಸ್ತುವೇ ಸ್ವರ್ಗ 
ಆ ಕ ಕಟಿನದಿಂದ ಗಂಗಾಸ್ನಾನಂಗಳಾದವು. 
ಆ ಭಕ್ತನ ನುಡಿಪರುಷದಿಂದ 
ತೆತ್ತೀಸಕೋಟಿದೇವರ್ಕಳು ಉದಯವಾದರು . 
ಆ ಭಕ್ತ ದುದಡಗೆ ಕೊಂಬೆಡೆಗೆ 
ಅಸಂಖ್ಯಾತ ಗಣಾದಿಗಣಂಗಳುಸಹಿತವಾದರು. 


೧೪೯ 


ವೀರಸಂಗಯ್ಯನ ವಚನ 


ಆ ಭಕ್ತನ ಸಡಗರ ಕ್ಕೆ , ಸಕಲ ಅನುಭವಕ್ಕೆ 
ಸಚರಾಚರವಾದವು. 
ಆ ಭಕ್ತನ ಒಡನಾಡಿ ಶಕ್ತಿ ಗಾಯತ್ರಿಯ ಮೂಲದಲ್ಲಿ 
ಎಂಬತ್ತು ನಾಲ್ಕು ವರ್ಣಾಶ್ರಮಂಗಳು ಪುಟ್ಟಿದವು. 
ಆ ಭಕನ ಷಡಾಧಾರ ಷಡುದರಿಸಿನ 
ಷಡುಚಕ್ರ ಷಡುಸ್ಪಲಬ್ರಹ್ಮ 
ಆ ಭಕ್ತನೆ ಕೂಡಲಚೆನ್ನಸಂಗನ ಬಸವಣ್ಣ 
ನಮಸ್ತೇ ನಮಸ್ತುತೆ. 


|| ೬೩ || 


೧೯೫ | 
ಸಾಸಿರನಾಮ ಭಕ್ತಂಗೆ ಸಲುವುದಲ್ಲದೆ 
ವಸ್ತುವಿಂಗೆ ಸಲ್ಲದು. 
ಭಕ್ತಂಗೆ ನಾಮ , ವಸ್ತುನಾಮವಿರಹಿತ 
ದಾಸೋಹವ ಕೂಂಬಾತ ಅಂತರಂಗಿ 
ನಿರಂಗಿ ನಿಶ್ಯಬ್ರ ಬ್ರಹ್ಮ. 
ದೇಶಾಂತ ಚರಿಸುವ ಉಚ್ಚರಿಸುವ 
ನಿಶ್ಚಿಂತ ನಿರಾಳವಾಸಕ್ಕೆ ನಾಮವಿಟ್ಟು ಕರವರ ? 
ಪುತ್ರ ಮಿತ್ರ ಕಳತ್ರಯಂಗಳ ದೋಷ ಹಂಗಳು 
ಬೈವೊಡೆಹೊಯುವೊಡೆ ಈಶ್ವರ ಜನಿತಕ್ಕೆ ಬಹನೆ ? 
ಎಷ್ಟು ಲಕ್ಷೆಪಲಕ್ಷ ವೃಕ್ಷ ಬೀಜದಿಂದ ? 
ಆ ಬೀಜ ವೃಕ್ಷದಿಂದ ಸಹ 
ಸ್ವನಾಮವ ಸದ್ಭಕ್ತಂಗೆ ಹೆಸರಿಟ್ಟು 
ಲಿಂಗಾಂಗ ಸಂಗವಾದ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

೧೯೬ 
ಅಂಕಿತನಾಮದಿಂದ ಶಂಕರ ತಾಳ ಸರ್ಜಿವಿ ನಿರ್ಜಿವಿ. 
ಪಂಕಜಕಮಲದಲಿ ಆತ್ಮ ಭಸಿತ 
ಆಪಾದ ಮಸ್ತಕ ವಿಭೂತಿ ಭಸ್ಮಾಂಗ 
ಕಂಕಣ ಸಾನ ಸಾನದಲಿ ಕರಪಾತ್ರ ಅರಮಾಲೆ 
ಅಂಕದ ಕಣದೊಳು ಮೆಟ್ಟಿ ತುಳಿವರ ಬಿಟ್ಟಾಡಿ ಪಾದರಕ್ಷೆ 
ಲೆಂಕರ ಲೆಂಕನೆಂಬ ಕರುಣಾರ್ಥ ಶಂಕರನ ಸದೃಕರಿಗೆ 
ಸಲುವುದು ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 


|| ೬೪ || 


|| ೬ 


|| 


೧೫೦ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


| | ೬೬ || 


೧೯೭ 
ಭಕ್ತರೆಂಬರು ಉತ್ತಮ ಜಲ್ಮವ ಕಾಣರು ; 
ಸತ್ತು ಸತ್ತು ಹುಟ್ಟುವರು ಪರಮ ಪುರುಷಾರ್ಥಕ್ಕೆ . 
ನಿತ್ಯ ದುಃಖಿಗಳು ಸುಖವ ನೋಡುವರು ಸುರತಾನಂದಕ್ಕೆ 
ದಾಕ್ಷಿಣ್ಯ ಸರ್ವಜೀವದಯಾಳರು ರಾಜೀವ ಮಾನ್ಯರು 
ಭುಕ್ತಿಮುಕ್ತಿಫಲದಾಯಕರು ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 
ಷಡುಸ್ಥಲದ ವಚನ : 

೧೯೮ 
ವಚನವಂ ಕಲಿತು ರಚಿಸುವ 
ರುಚಿಕರವೆಂತು ಕುಶಲರಿಗೆ ? 
ಕುರೂಪುರೂಪಹುದೆ ? 
ಅಚಲಭಕ್ಕಿ ಅಳವಟ್ಟಿತೇಯವರಿಂಗೆ ? 
ನೀಚಸಲದವರು ಕೋಟಿವಚನವ ಕಲಿತರೇನು ? 
ವಚನದಂತೆ ಇಹರೆ ? 
ಅಚಿತ ಅಚಿತ ಆನಂದ ಆಗಮದಂತೆ 
ವಚನ ವಚನದಂತೆ ತಾ ತನ್ನಂತೆ 
ವಚನದ ಶ್ರುತಿ . ಅಜಾತರಿಗಲ್ಲದೆ ಅಳವಡದು ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

೧೯೯ 
ಪುರಾಣವಂ ಕಲಿತು ಪುಂಡರ ಸಂಗವ ಮಾಡಿದಂತೆ 
ಪರೀಕ್ಷಿಸಿ ಪರರಲ್ಲಿ ತತ್ವಾರ್ಥವಂ ಕೊಚ್ಚಿ ದ್ರವ್ಯವಂ ತಂದು 
ಬಿರಿದಿಗೆ ಉದಾರತ್ವವಂ ಬೀರಲು ಸೆರೆಯಾಗಿ ಮಾಲ್ಪನೆ ? 
ಎರವಿನ ವಚನವ ಕಲಿತನೆಂಬ ಹೆಮ್ಮೆಗೆ 
ಮುರುಕವ ಮಾಡುವ ಮೂರ್ಖರಿಗೆ ಮುಕ್ತಿಯಿಲ್ಲಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 


- 


|| ೬೭ || 


|| ೬೮ || 


೨೦೦ 
ಲಿಂಗದ ಬೆಳಗ ಅನಂಗದೊಳರಿಯದೆ ಅಂಗೀಕರಿಸುವರು. 
ಮತ್ತೆ ಆಗಮ ಶ್ರುತಿಯ ಭಂಗಿತರ 
ಮೂಲಂಗಿಯ ಮೇದಂತೆ ನುಂಗದೆ ಬೇಹುದೆ ? 
ಲಿಂಗಾಂಗದ ಮೂಲವನರಿವುದು ಅನಂಗಿಗಹುದೆ ? 
ಲಿಂಗಾಂಗಿಯ ನಡೆ ನುಡಿ ಚೈತನ್ಯ ಸರ್ವಾಂಗಲಿಂಗಮಯ. 


ವೀರಸಂಗಯ್ಯನ ವಚನ 


| | ೬೯ || 


| | ೭೦ | | 


ಹಂಗಿನ ಕಟ್ಗೊಡೆದು ಕಾಬುದೆ ಕರುಣ ಕೃಪೆ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

೨೦೧ 
ದಿನಚರಿ ವಾಲಿಯದಿನ ಅನುಭವದಲ್ಲಿ ಚರಿಸಿ 
ಮನೋರಾಜನ ಮಂದಿರದ ಮಾರ್ಗವಿಡಿದರೆ 
ದಿನಚರಿಗೆ ದಿನಚರಿಗೆ ಅಧಿಕ ಸ್ವರೂಪ 
ದಿನವೊಂದಕ್ಕೆ ಧನಿಕರೆಷ್ಟು ಯಚ್ಚವ ಮಾಡಲೇನಯ್ಯ ? 
ಕನಕದ ಮಯ ಕುಂದುವುದೆ ? 
ದೀನ ವಚನದ ನೀತಿ ಅನರ್ಪಿತ ಅನಿತ್ಯ 
ಎನಗೊಂದು ತೋರಿದ ವಚನವೇ ಮಾರ್ಗಾತೀತ 
ಅನಾಥ ವಸ್ತುವನಾರು ಬಲ್ಲರಯ್ಯ ? 
ಅನಿಲದಂತೆ ಅಡರುವ ಮನದೊಳು ಹೊಳದಂತೆ 
ಅಳಿವುಳಿವ ಎನಗೊಂದು ಸ್ಥಾಪ್ಯವ ಮಾಡಿದ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

೨೦೨ 
ಓದುವುದು ಭಕ್ತಿಸ್ಥಲ 
ಕಾದಿಹುದು ಕರ್ಮದ ಆಸೆ ಪಾಶ 
ಉದರವಿಕ್ಕಿದಂತೆ ಹೊಟ್ಟೆಯೊಳು ಉಬ್ಬಸ ಉಬ್ಬಸ 
ಮೇದರ ಕತ್ತಿಯಲ್ಲಿ ಕೆತ್ತಿದ ಸಿಬರಿನಂತೆ 
ವಾದ ತರ್ಕ ಓದುವರೆ ಗಟ್ಟಿಯನೇನು 
ಕಾಯ ಭೇದಕರಾಪರೆ ? 
ಸಾಧ್ಯದ ಸ್ವಯ ಒಂದಾದರೆ ಸಲ್ಲದು ಸರ್ವತ್ರ . 
ಭೇದವ ಮಾಡಿ ಕೆಟ್ಟುಹೋಗುವುದಕ್ಕೆ ಕೊಟ್ಟರುಕ್ರೋಧವ. 
ನಾದ ನಿಶ್ಚಳವಾದರೆ ಅದ್ವಿತಿ ಸಾಧ್ಯ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

೨೦೩ 
ಜ್ಞಾನಸ್ವರೂಪು ಮಾನವಸ್ವರೂಪಿನೊಳು ಅಡಿಗಿದ್ದ 
ಪರಿಯೆಂತು ಹೇಳಾ ? 
ಮಾನೀಶಂಗೆ ಮಾಯವಿಲ್ಲದಿರೆ ಮತ್ತೆ 
ಉತ್ಪತ್ತಿ ಸ್ಥಿತಿಲಯವಿಲ್ಲ . 
ಜ್ಞಾನಕ್ಕೆ ಅಜ್ಞಾನವಾದಿ, ಮನಕ್ಕೆ ನಿರ್ಮನವೆ ಆದಿ. 
ಸ್ವಾನುಭಾವ ಕ್ಷಣ ಚಿತ್ರ ಕ್ಷಣದುಶ್ಚಿತ್ತ ಇನಿತು ಅಂತಸ್ತ್ರ 


|| ೭೧ | 


೧೫೨ 


ಸಂಕೀರ್ಣ ವಚನ ಸಂಪುಟ : ಒಂಬತ್ತು 


| | ೭೨ || 


|| ೭೩ || 


ಮಾನೀಶಂಗೆ ಒಂದೆ ಬುಡ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

೨೦೪ 
ಬೀಜ ವೃಕ್ಷದ ಮೊದಲು ಕಡೆ 
ಸ್ವಜಾತಿ ಇಂದ್ರಿಯ ಇಂದ್ರಿಯದ ಬುಡಕಡೆ 
ಅಜಾತಿ ಜಾತಿ ಜನಿತದ ಜನ್ಮದ ಕಡೆ 
ತೇಜ ಅಗ್ನಿ ಜಲವೆರದರ ನಡುಗಡೆ 
ದ್ವಿಜಾತಿ ಜಾತಿಯತ್ತತ್ತ ಕಡೆ 
ಸುಜಾತನಾತ ವರ್ಣಿಸಿದಾತ ವೃಕ್ಷ ಬೀಜವ 
ಪೂಜಿತ ಮಾತಿನೊಳು ಮಾತುಂಟು ಮಂತ್ರಗೋಪ್ಯ 
ಅಜಾತಕೂಡಲಚೆನ್ನಸಂಗನ ಶರಣರುಯಿಕ್ಕಿದ 
ಮುಂಡಿಗೆಯ ಕುಲಜಾತಿ ಭೇದವ ಮಾಡುವ 
ಜಗದನ್ಯಾಯಿಗಳು ಎತ್ತಿಕೊಳ್ಳಿ. 

೨೦೫ 
ಕರ್ಮದಿಂದ ಧರ್ಮ, ಕ್ರಿಯದಿಂದ ನಿಃಕ್ರಿಯ ; 
ವರ್ಣಿಸ ವರ್ಣಿಸ ನಿತ್ಯ ಕೃತ್ಯ. 
ಧರ್ಮ ಅಧರ್ಮವೆ ಬುಡ 
ಅಂಕರೂಪು ಮಾಳ್ವುದು ನಿರ್ಮಳ ನಿರಾಧಿ ನಿರ್ಧರ ನಿತ್ಯಂಗೆ 
ನಿರ್ಮೋಹಿಮೋಹಿನಿಮಿಷ ಜ್ಞಾನಿ ಅಜ್ಞಾನಿ 
ನಿಮಿತ್ಯ ಕಲ್ಪನೆ ನಿರೂಪುರೂಪು 
ಭುಕ್ತಿ ಭಕ್ತಿಕರ್ಮಿಗಳೆಂದು ಕಾಬುದೆ 
ಕರುಣ ಕೃಪೆ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

೨೦೬ 
ಗ್ರಂಥವಾಕ್ಯ ಗರ್ವದ ಮಾತು 
ಅಂತರಾತ್ಮದ ಸ್ವಯಖ್ಯಾತೇಕೆ ? 
ಪ್ರಕೃತಿ ಪಲ್ಲಟವಂತಸ್ತವಂತಸ್ತ 
ಆತ್ಮ ಅಧ್ಯಾತ್ಮ ಭ್ರಾಂತು ಭ್ರಮಿತ ಭಕ್ತನೆ ಕುತರ್ಕಿ 
ಗ್ರಂಥಾತ್ಮ ಐಕ್ಯ ಗ್ರಂಥಾಠಿ ಪ್ರಕಟ 
ಗ್ರಂಥಗೋಷ್ಠಿಪ್ರಸಂಗದೊಳಗಲ್ಲ 
ಪಂತಿ ಪತ್ರಾರ್ಥ ಅಕ್ಷರ ನಿರಕ್ಷರ ಗ್ರಂಧಾಕ್ಷರ 
ಗಮನ ನಿರ್ಗಮನಏತ, ಇಂತಪ್ಪ ಅಕ್ಷರ ಗ್ರಂಥವಂತು 


|| ೭೪ || 


೧೫೩ 


ವೀರಸಂಗಯ್ಯನ ವಚನ 


| ೭೫ | | 


ನಿಮ್ಮ ಶರಣಂಗೆ ಸಾಧ್ಯ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

೨೦೭ 
ದಾನಧರ್ಮ ಪರೋಪಕಾರ ದಯ ದಾಕ್ಷಿಣ್ಯ 
ದೀನತನದಲಿ ಗಳಿಸುವುದು ಸ್ವಯ. 
ನಿರ್ದಯ ದಾಕ್ಷಿಣ್ಯ ಮಾನೀಶmಾತಕು ? 
ದಾನಧರ್ಮ ಪರೋಪಕಾರ ಅನಂತ ಕಲ್ಪನೆಗೆ ಕೊಟ್ಟ ಕುಪಿತೃಪ್ತಿ 
ಪ್ರಾಣಕೆ ಪಡಿಯ ನಾ ನೀಡಿದೆ ನಾ ಮಾಡಿದೆನೆಂಬ 
ಅಹಂ ಗರ್ವದಿಂದ ನಾನಾ ದೇಹಮೆ ಪ್ರಾಪ್ತಿ, 
ನಾನಾ ಯೋನಿಗೆ ಸ್ನಾನ ದೇಹವ ತಾಳಿ ಬಂದು 
ಕೂಟಮಾಟದೊಳು ಮುಖದಿರುಗಿದಂತೆ 
ಏನ ಮಾಡಿದರಿಲ್ಲ ನಿನ್ನ ಕೃಪೆಯಿಲ್ಲದೆ. 
ನಾನುಯೆಂಬ ಜಲ, ನರಕ ತಪ್ಪದು ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 


|| ೭೬ || 


೨೦೮ 
ಆರು ದರುಶನ ಹದಿನೆಂಟು ಸಮಯ 
ನೂರೊಂದು ಕುಲಕೆ ಬೇರೆವೊಬ್ಬ ದೈವವೆ ? 
ಹೋರಾಡುವರು ಭವಿ ಭಕ್ತರೆಂದು. 
ಊರು ಮೊಗೆವ ನೀರು ಬಾವಿಯೆಂಜಲು, 
ತೊರೆ ಅಗ್ನಿಗೆ ಕ್ರಿಯೆ ಉಂಟೆ ? ತಾ ಭವಿ. 
ಸೂರ್ಯಚಂದ್ರರು ಭವಿಯ ಕಿರಣದೊಳಗಿದ್ದು 
ಭಕ್ತನೆಂತು ದೂರವಿಲ್ಲ. 
ಅಷ್ಟದಿಕ್ಷಾಲಕರು ಪಿಂಡಾಂಡ ಬ್ರಹ್ಮಾಂಡಕೆ 
ಯಾರಾದರು ತರ್ಕಿಸುವರು. 
ಭವಿ ಮೊದಲೋ ? ಭಕ್ತ ಮೊದಲೊ ? 
ತೀರದ ಮಾತನಾಡುವ ತಿರುಚೋಡಿಗೆ ಭಕ್ತಿ ಇಲ್ಲ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 


|| ೭೭ || 


೨೦೯ 


ಅನ್ನಭವಿ ಅಗ್ಗವಣಿ ಭವಿ 
ಹೊನ್ನು ಭವಿ ಹೆಣ್ಣು ಭವಿ ಮಣ್ಣು ಭವಿ 
ತನ್ನ ತಾನು ಮೊದಲು ಭವಿ 
ಚೆನ್ನ ಚೆಲ್ವಿಕೆ ತಾ ಭವಿ 
ಭವಿಯ ಪ್ರಸಾದ ಮುನ್ನ ಯೋಗಿಗೆ ಮಾಣಿಗೆ 


೧೫ . 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


|| ೭೮ | | 


ಕ್ರಿಯವ ಕಟ್ಟಿಯ್ಕೆದಾರೆ ಪೂರ್ವಾಚಾರ್ಯರು . 
ಉನ್ನತವಾದ ಕಾಮ ಕ್ರೋಧಲೋಭ 
ಮೋಹ ಮದ ಮತ್ಸರ ತಾ ಭವಿ. 
ಅನ್ಯರ ಮಾತಲ್ಲ 
ಅಲ್ಲಮಪ್ರಭು ವಾಕ್ಯ ಲೆಂಕಂಗೆ ಉಪದೇಶ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

- ೨೧೦ 
ಅನಂತ ಯುಗದಲ್ಲಿ ಆತ್ಮದೈವವಲ್ಲದೆ 
ಅನ್ಯಾರ್ಥ ದೈವವಿಲ್ಲ 
ಅನಾದಿ ಆದಿ ಅಧ್ಯಾತ್ಮ ಧ್ಯಾನ ಜ್ಞಾನ ಮುಗ್ಗವ್ರತ 
ಮಾರ್ಗಗತಿ [ ಲಿಂ ] ಗಸ್ಥಲ 
ಅನುರ್ದ ವಿದ್ಯ ಅವಿದ್ಯ ಕುಲ ಕಾಯಕ 
ಆಯುಷ್ಯ ಅಲ್ಪಾಯುಷ್ಯ 
ಮನೆ ದೈವವಂ [ ಬಿಟ್ಟು] ಅನರ್ಥಕೆ ಎರಗುವುದು ಆವ ಸ್ವಯ ? 
ಮನೋರಾಜ ಪ್ರಾಣಲಿಂಗ ಪ್ರತಿಷ್ಠದಿ ದರುಶನವುಂಟು 
ತನು ತರ್ಕಿ ಅಂಗವಿಕಾರಿಗೆಯೆಲ್ಲಿಯ ಭಕ್ತಿಯೆನಲಿಲ್ಲ 
ಎನಿಸಿಕೊಂಡವರಿಲ್ಲ , ಅನೃತ ಮೊದಲಿಲ್ಲ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

೨೧೧ 
ವಂದನೆ ಸ್ತುತಿ ನಿಂದ್ಯಸ್ತುತಿ 
ಒಂದಲ್ಲದೆ ಎರಡುಂಟೇನಯ್ಯ ? 
ವಂದಿಸದೆ ಉಸಿವನ••ತ್ತೆರಡು ಅಕ್ಷರವೈದಕ್ಷರವಿಲ್ಲ 
ಕುಂದು ಮಾಡಿಕೊಂಡಿತು ಮನುಷ್ಯ ಜಲ್ಮ 
ಕುತರ್ಕ ಬೇಕಾ••ದ ಲೆಕ್ಕವೆಂದರೆ ಕೊಂದಲಿ 
ಕೊಂದರೆ ನೊಂದೆನೆಂಬುದು ಆವ ಸ್ವಯ ? 
ವಂದನೆ ತಾನು ತಾ [ ನಾಗಿ] ವಿಚಾರಿಸಿದರೆ ತರ್ಕವಿಲ್ಲ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

- ೨೧೨ 
ಹಿಂದು ಮುಂದುಯೆಂಬರು ಒಂದೆ ಗರ್ಭದೊಳುಪುಟ್ಟಿ 
ಹಿಂದಾದ ಕ್ರಿಯೆ ಮುಂದಾದ ನಿಃಕ್ರಿಯೆ 
ಬಂಧನವೆರಡು ಜಾತಕ. 
ಬಲ್ಲಿದರಿಗೆ ಬಲ್ಲಿದರು ಆಗಿ ಹಿಂದರಿದು ಮುಂದರಿದು 


| | ೭೯ || 


|| ೮೦ || 


ವೀರಸಂಗಯ್ಯನ ವಚನ 


೧೫೫ 


ಒಂದು ಮಾಡಿ ನಡಸೆಂಬ ಅನುಜ್ಞೆಯಿಂದ ಬಂದರು 
ತಂದವರ ಕೂನತಂದ[ ವರು] ಬಲ್ಲರಲ್ಲದೆ 
ಮುಂದೆ ಯಾರು ಅರಿಯರು ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 


|| ೮೧ || 


|| ೮೨ | | 


೨೧೩ 
ಉಳುವೆಯ ಸಮಯರ ಮುಂದೆ 
ತಿಳಿವವರೇನ ಬಲ್ಲರಯ್ಯ ? 
ಕಳವರೇವಿಧ ಉಂಟು ಕರ್ಮಭಯ ಪಾಶವ ? 
ಸುಳುಹು ಸೂಕ್ಕದಲಿ ಅರಿವುದು ಶುಭ ಸೂಚನೆ. 
ಒಳಗುಂಟಾದರೆ ಎಸೆವುದು ಪರಿಮಳ 
ತಿಳಿದವು ತೆಂಗಿನ ನೀರು ಒಳಗರತು ಗಟ್ಟಿಗೊಂಡಂತೆ 
ನಿಮ್ಮ ಕೃಪೆ ಹೆಳವರ ಮೇಲೆ ಭಾಗ್ಯ ಬಂತೆಂಬರು 
ಕಳಿವರೆ ಉಳಿವರೆ ಎನ್ನಳವಲ್ಲ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

೨೧೪ 
ನಿರಾಕಾರದೋಳು ನೀರಬೀಜವಮಾಡಿ 
ಆರಿಸಿ ಘಟ್ಟಿಗೊಳಿಸಿ ಅರುಹಿದೆ ಸಕಲಕ್ಕೆ . 
ಈ ನಾರ, ಗನರ ತಂತ್ರಕ್ಕೆ ಇಟ್ಟಿದಲ್ಲಿ ಮೀರಿದ ಸ್ವಯವು. 
ನೀರು ತುಂಬಿಳಿದು ಸಾರಾಯ ಕೊಪ್ಪರಿಕೆ ಬೆಲ್ಲಬಂದಂತೆ. 
ನೀರು ಬಂದು ನಿರುತದಲ್ಲಿ 
ಕಡಿಗಟ್ಟುವಡೆ ಮರಣವಾದಂತೆ, 
ಯಾರಕೂಡಬೇಕಾಯಿತು ಅವರಕೂಡಿತು . 
ನಾರಿವಾಣ ಗುರು , ನೀರು ಬೆಲ್ಲ ಶಿಷ್ಯ . 
ಸೇರಿದರೆ ಅಂತು ಆಪುದನು ಸೇರಿ ಸೈ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ 


II ೮೩ || 


೨೧೫ 


ತೆಂಗು ತಿಳಿದಂತೆ ಅಂತರಂಗವ ತಿಳಿವರು 
ಕಣ್ಣುಮೂರುಳ್ಳವರು. 
ಬಾಹಿರಂಗಕ್ಕೆ ಉಂಬರೆ ಲಿಂಗವೆ ಒಡಲಾಗಿ 
ನಿರತಂಗವೆ ಅಡಿಯಾಗಿ 
ಸಂಗಂಗೆ ಸಮರ್ಪಿಸಬಲ್ಲಾತ ಸರ್ವಾಂಗಲಿಂಗಮಯ. 
ಬಂಗಾರದೊಳು ಮೃದು ಕುಂದಣ ಕಟ್ಟಾಳು ಕೀಳು ಆದಂತೆ 


೧೫೬ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ತನ್ನ ಅಂತರಂಗವ ತಿಳಿವುದೆ ಕಾರಣ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 


|| ೮೪ || 


១២ 


ನುಡಿದಂತೆ ನಡೆವವರ , ನಡೆದಂತೆ ನುಡಿವವರ 
ನಡೆಯ ನಿನ್ನ ಭಕ್ತರ ಎನಗೊಮ್ಮೆ ತೋರಿಸಯ್ಯ . 
ಅದರಡಿಗೆ ಮಡಿಯ ಹಾಸುವೆನು ; 
ಅವರ ಲೆಂಕರ ಲೆಂಕನಾಗಿ ಉಗಿದ ಪಡುಗವ ಹಿಡಿವೆ . 
ಉಗುಳ ತಂಬುಲಕೆ ಕೊಡವಿಡಿದು ನಡವೆ ಬೆಸ್ತರ ವನಾಗಿ, 
ದೃಢವುಳ್ಳ ಭಕ್ತರ ಬಾಗಿಲ ಕಾಯ್ದ ನರನಾಗಿ 
ಎಡದೆರವಿಲ್ಲದೆ ಅವರಿಪ್ಪಂತೆ ಇಪ್ಪ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 


| | ೮ 


|| 


೨೧೭ 


ಖಂಡ ವಚನವ ಕಲಿತರೇನಯ್ಯ ? 
ಕಂಡುದ ಬಿಡ, ಕೊಂಡುದ ಕೊಡ. 
ಉಂಡಮನೆಗೆರಡ ಬಗೆವುದು ಬಂಡರಮತ. 
ಹಂಡಿಗನ ವಗತನದಂತೆಹೋಯಿತ್ತು ( 

ಹೋಯಿತ್ತೆಂಬರು. 
ಚಾಂಡಾಲರು ನುಡಿವರು ನಡೆಯರು 
ಕಂಡದ್ದಾಡಿ ಖಂಡಿಸಿಕೊಂಬರು ಕರ್ಮಧರ್ಮವ. 
ದಿಂಡೆಯರ ಸಂಗವ ಮಾಡುವುದು ದಿಕ್ಕುಗೇಡು 
ಬಂಡು ಆಪುದು ತಪ್ಪದು ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 


|| ೮೬ || 


೨೧೮ 
ಖಂಡಿತವಂ ನುಡಿವುದು , 
ಕರ್ಮ ಧರ್ಮವ ಕಂಡು ನಡವುದು. 
ಮಂಡೆ ಮಾಸಿದರೆ ಮಿಂದಂತೆ 
ಮನದ ಮಲಿನ ಬಿಡುವುದು . 
ಕಂಡರೆ ಕಣ್ಣ ಮುಚ್ಚುವುದು 
ಪರಧನ ಪರಸ್ತ್ರೀ ಪರನಿಂದ್ಯ . 
ಉಂಡು ಉಣ್ಣದೆ, ಬಳಸಿ ಬಳಸದೆ , ಬೈದು ಬಯ್ಯದೆ 
ಕೆಂಡದಪರಿ ಆರಿದರೆ ಆರಿದಂತೆ , ಉರಿದರೆ ಉರಿದಂತೆ 
ಬೆಂಡಗುಂಡಿಗೆ ಕಟ್ಟಿದಂತೆ ಇರಬೇಕು ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 


|| ೮೭ || 


ವೀರಸಂಗಯ್ಯನ ವಚನ 


೧೫೭ 


|| ೮೮ | | 


೨೧೯ 
ಅಂತು ಇಪ್ಪ ಶರಣರ 
ಅಂತಸ್ತವ ಎಂತು ಪೊಗಳುವೆನಯ್ಯ ? 
ಮಂತ್ರಕ ಮೊದಲಿಗರು, ಉಪದೇಶಕೆ ಉಪಮಾತೀತರು. 
ಅಂತಸ ಆತ್ಮದಲ್ಲಿ ಸರ್ವರಕ್ಷಕರು ತಂತ್ರವಾಹಕರು . 
ಸತ್ಯ ಶಿವಾರ್ಚಕರು ಚಿಂತೆ ನಿಶ್ಚಿಂತರು ಚಿದಾನಂದ ಶರಣರು. 
ಅವರು ನಿಂತುದೇ ತೀರ್ಥ, ನಿದ್ರೆಯೇ ವಾರಣಾಸಿ, 
ನಿರುತ ವಾಕ್ಯವೇ ಪರ್ವತ, ನಿಜವೇ ಕೈಲಾಸ. 
ಅಂತು ಅಂತರ್ಮಯರ ಎನಗೊಮ್ಮೆ ತೋರಿಸಯ್ಯ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

೨೨೦ 
ನೋಡುವರೆ ಎನ್ನಳವೆನೋಟಕ್ಕೆ ಸಿಕ್ಕರು; 
ಕೂಡುವರೆ ಎನ್ನಳವೆ ಕೂಟಕ್ಕೆ ಬಾರರು ; 
ಬೇಡುವರೆ ಎನ್ನಳವೆ ಬೇಡಿದ ಕೊಡರು . 
ಓಡಿ ಓಡಿ ಗತಬಿದೆ ಒಬ್ಬರನು ಕಾಣೆ. 
ಬೇಡ ಬೇಂಟೆಗೆ ಹೋಗಿ ಬರಿಗೈಯಲಿ ಬಂದಂತೆ 
ನಾಡ ತಿರುಗಲಾರೆ ನನ್ನಿಂದ ಆಪುದೇನು ? 
ನೋಡಿಕೊ ಇನ್ನು ನನ್ನಿಂದ ಆಗದು ನಿನ್ನಿಂದ ಆದುದು 
ಬೋಡಿಯಲಿ ಲಕ್ಷಣವ ಅರೆಸುವರೆ ? 
ಕೂಡಗೊಡು ನಿನ್ನ ಮಹಾತ್ಮ 
ಆಡಿದ ಮಾತಿಗೆ ತಪ್ಪಲಿಲ್ಲ ಏಕವಾಕ್ಯ 
ಪತಿಷ್ಟಚಾರಿ ಕಾಡುವರೆ ನೀನು ನಿಃಕರುಣಿಯಲ್ಲ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

|| ೮೯ || 
೨೨೧ 
ತನ್ನ ತಾನರಿವುದೆ ಉತ್ತಮ ಶರೀರ. 
ಇನ್ನು ಹೇಳಿದರೆ ಕೇಳುವದೇ ಮಧ್ಯಮ ಶರೀರ. 
ಮನ್ನಿಸದೆ ಅಗ್ನಿಗೆ ಬೀಳುವುದೆ ಕನಿಷ್ಠ ಶರೀರ. 
ಹೊನ್ನಿನ ಬಣ್ಣಕೆ ಇವು ಮೂರು ಬಣ್ಣ ಹೆಚ್ಚು . 
ಅನ್ನವ ದಂಡಿಸಿಕೊಂಬುದೆ ಅಧಮ ಜಾತಿ, 
ಮನ್ನಣೆಯಿಂದ ನೀಡಿದ ಕೊಂಬುದೆ ಮಧ್ಯಮ ಜಾತಿ, 
ಇನ್ನು ಯಾರನ್ನು ಬೇಡದೆ ಕೃಷಿಯ ಮಾಡಿ ಉಂಬುದೆ ಅಪೂರ್ವಜಾತಿ. 
ಹನ್ನೊಂದು ಪರಿ ಉದ್ಯೋಗ ಉಂಟು. 
ಕರ್ಮಧರ್ಮವಸೋದಿಸಬಲ್ಲರೆ ಅನ್ಯಾಯಹತ್ತರ 


೧೫೮ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಮೇಲು ಧರ್ಮಕಾಯಕ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 


|| ೯೦|| 


೨೨೨ 


ಉದ್ಯೋಗವ ಮಾಡಿ ತಂದಾಕ್ಷಣ 
ಖಂಡಿಸುವದು ಅನರ್ಥ್ಯ. 
ಉದ್ಯೋಗದಿನ ಕೃತಿ ಕಾಯಕ ಅಪೂರ್ವ 
ಉದ್ಯೋಗಮನೆಯೊಳು ನಾಳೆಯೆಂಬುದು ಉತ್ತಮ 
ಉದ್ಯೋಗದಿನ ನಾಳಿಗೆಂಬುದು ಮಧ್ಯಮ 
ಉದ್ಯೋಗಅನುಪತ್ಯ ಕಡಮೆಗೊಡುವುದು ಕನಿಷ್ಠ 
ಉದ್ಯೋಗ ದಿನ ವಾರ ಬಡ್ಡಿಗೊಡುವುದು ಅಧಮ 
ಉದ್ಯೋಗ ಹುಸಿ ಚಾಂಡಾಲ ತೂಕಮಾಪು ಕಡಮೆಗೊಡುವುದು. 
ಉದ್ಯೋಗತಾನು ಉಣ್ಣದೆ ದ್ರವ್ಯವ ಕೂಡಿಸುವುದು ನಿರ್ನಾಮಿ 
ಉದ್ಯೋಗವ ಮಾಡದೆ ಮನೆಗಳ ಕನ್ನಗಳ 
ದಾಸಿ ವೇಸಿಯ ಸಂಗ ಪಾಪದ ಪುಂಜ. 
ಉದ್ಯೋಗನಂಬಿದ ವಡವೆಯನಳುಪುವುದು ನಾಯಕ ನರಕ . 
ಉದ್ಯೋಗ ಪರಧನ ಪರಸ್ತ್ರೀ ಪರನಿಂದ ಪಾಪದ ಶಾಪ 
ಪ್ರಾರಬ್ದ ನರಕ ತಪ್ಪದು ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

೨೨೩ 
ಇಚ್ಛೆಯನಾಡಿದರೆ ಲೋಕ ಮಚ್ಚುವುದು ಬೆರವುದು 
ಕಚ್ಚೆಗಡುಕರ ಸಂಗವ ಮಾಡುವ ಕರ್ಮಸಾಕು 
ಚುಚ್ಚಕರು ಚುಲ್ಲಕರು ಮುಕ್ತಿಯ ಬೇಡಲರಿಯರು 
ನಚ್ಚಬೇಡ ಅವರಿಂದ ನರಕ ತಪ್ಪದು. 
ಹುಚ್ಚಾಗಿ ಹೋಗುವರೆ ಹುದುಗು ಹುಸಿಕರ 
ನಿಶ್ಚಯವಿಲ್ಲದವರ ಸಂಗ 
ಉಚ್ಚೆಯಲಿ ಮಿಂದಂತೆ ಬಚ್ಚಿಟ್ಟ ದ್ರವ್ಯವ ಬಂಕುಲಿಗೆ ಹಾಕುವರು. 
ನುಚ್ಚಕಟ್ಟಬಾರದ ಅರಿವೆಯಲ್ಲಿ ನುರುಕಿದ ರಂಗೋಲೆನಿಲುವುದೆ ? 
ಮಚ್ಚಿದ ದಾಸಿ ವೇಸಿಗೆ ಹರಿವ ಕರ್ಮಿಗೆ ಸಿಕ್ಕುವನೆ ಶಿವ ? 
ಲಕ್ಷಕೊಬ್ಬ ಮುಗ್ಗ ದಶಲಕ್ಷಕೊಬ್ಬ ಸಿದ್ದ 
ನಿಶ್ಚಯ ಕೋಟಿಗೊಬ್ಬ ಪುರಾತ 
ಅಚ್ಚಲಿಂಗೈಕ್ಯರು ಅಪೂರ್ವ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 


|| ೯೦ || 


|| ೯೨ | | 


ವೀರಸಂಗಯ್ಯನ ವಚನ 


0886 


Il ೯೩ | | 


೨೨೪ 
ತನ್ನ ಸತಿಯಂ ಬಿಟ್ಟು ಅನ್ಯ ಸತಿಗೆರಗುವ 
ಕುನ್ನಿ ನಾಯ ಮುಖವ ನೋಡಲಾಗದು. 
ಬಿನ್ನಾಣ ಮಾಡಿದ ರೂಪಿನೊಳು ಶಿವನಿಪ್ಪನೆ ? 
ತನ್ನ ಸತಿ ತನ್ನ ಅಂಗ, ಅನ್ಯ ಸತಿ ಅನ್ಯರಂಗ 
ಮುನ್ನವೆ ಪ್ರತಿಗೆ ಪ್ರತಿಯಿಟ್ಟರು ಸತಿ ಪತಿಯ 
ತನ್ನ ಧನ ತನ್ನ ಸತಿ ತನ್ನ ಮಕ್ಕಳ 
ಇನ್ನೊಬ್ಬ ಕೊಂಡು ಪೋಪಾಗ ಸುಮ್ಮನೆ ಇಪ್ಪನೆ ? 
ತಿನ್ನ ಬಂದುದ ತಿನ್ನಬೇಕಲ್ಲದೆ ತಿನ್ನದ ತಿಂಬರೆ ? 
ಮುನ್ನಲೆ ಪರದ್ವಾರದಿಂದ ದಶಶಿರ ರಾವಣನ ಶಿರ ಹೋಯಿತ್ತು. 
ಅನ್ಯಾಯದಿಂದ ಕೆಟ್ಟರು ಅನಂತ ಸಮರ್ಥರು, 
ಇನ್ನವರಿಗೆ ಜನ್ಮವಿಲ್ಲ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

೨೨೫ 
ತನ್ನ ಸತಿ ತನ್ನ ಕಾಯಕ ಕೃಷಿಯಲ್ಲದೆ 
ಅನ್ಯಾರ್ಥವನೋಡಿಗ್ರಹಿಸದಾತನ ನೋಟವೆ ನೋಟ. 
ಇನ್ನು ಶಿವಸ್ತುತಿಯಲ್ಲದೆ ನರಸುತಿಯ ಕೇಳುದೆ ಕರ್ಣ. 
ಉನ್ನತದುರ್ಗಂಧ ಹೊಂದದೆ ಸುಗಂಧ ತೃಪ್ತಿವಡವುದೇ ನಾಸಿಕ. 
ತನ್ನ ತಾನು ಅರಿತು ಒಬ್ಬರ ಬೇಡದೆ ನಿಂದ್ಯವ ಬಿಟ್ಟದ್ದೆ ಜೆ . . 
ಮುನ್ನ ತಾ ಈ ನಾಲ್ಕು ಮುಕ್ತಿ ಬೇಕಾದವರು 
ಇಂತಪ್ಪುದ ಮನ್ನಿಸೂದು. 
ಈ ನಾಲ್ಕು ಶುದ್ದಯಿಲ್ಲದವರ 
ಅನ್ಯಾಯಿಗಳನೊಪ್ಪುವರೆ ನಮ್ಮ ಸಂಗಯ್ಯನ ಶರಣರು ? 
ಇನ್ನು ಅನ್ಯಾಯಿಗಳಿಗೆ ಪ್ರಳಯ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 


|| ೯೪ || 


೨೨೬ 


ಮೋಡಕೆ ಮುನಿವರು ಮಳೆಬಿಂಬಕೆ ಇಪ್ಪರೇನಯ್ಯ ? 
ಬ್ಯಾಡ ಅನ್ಯಾಯಿಗಳ ಬಿಡು ಎಂದರೆ ಬಿಡದವರ ಬಿಡುವುದು. 
ಅವರ ಸಂಗವ ಸಾಧಿಸಿ ಮಾಡ ಮಾಡ 
ಪಾಪದ ಸಮುದ್ರದಲ್ಲಿ ಮುಳುಗುವರು. 
ಕುಂಭೀ ನರಕಿಗಳಿಗೆ ನೀಡ ಬ್ಯಾಡ ಅನ್ನವ 
ಅವರಿಗೆ ಸತ್ತೇನೆಂದರೆ ನೀರಕೊಡಬ್ಯಾಡ. 


೧೬೦ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಮುಖವ ಮುಂದುಗಂಡರೆ ಮುಚ್ಚು ಕಣ್ಣ 
ಆಡಬ್ಯಾಡ ಅವರ ಕೂಡ. 
ಅನಂತವಾದ ಪೀಡೆ ಪಿಶಾಚಿಯಾಗಬಹುದಲ್ಲದೆ 
ಹುಸಿ ಕಳವು ಸಲ್ಲ. 
ಆಡಿ ಅಡಗುವದು ಅಂತಪ್ಪರ ಕಂಡಡೆ. 
ಮಾಡಿದ ಉಂಡಾರು ತಮ್ಮ ಗಳಿಕೆಯ ತಾವೆ. 
ಕೇಡು ತಪ್ಪದು ಇಂತು ಅಪ್ಪುದಕ್ಕೆ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 


|| ೯೫ || 


೨೨೭ 
ತತ್ವದ ಮಾತು ತೊತ್ತು ಮಾರಿಗಳಿಗ್ಯಾತಕಯ್ಯ ? 
ಭಕ್ತಿಯೆಂಬುದು ಸಾಮಾನ್ಯರ ಪಕ್ಷವೆ ? 
ಮಿಥ್ಯವ ಮನದಲ್ಲಿ ಇಟ್ಟವನ ಸತ್ಯವ ಸುಡು. 
ಹುತ್ತಿನಲ್ಲಿ ಬಂದು ಸತ್ತರೆ ಹಾವಿನಕೊಲೆ 
ಉತ್ತಮ ಮಧ್ಯಮ ಹೊಂದಲು ಉತ್ತಮಗೋಟ. 
ಸತ್ತಲಿ ನಿಂದರೆ ದುಃಖ , ಹೆತ್ತಲಿ ನಿಂದರೆ ಮೋಹ 
ಹತ್ರಹೊಂದಬಾರದು ಈ ಮೂರ್ಖಸಮೀಪಕ್ಕೆ 
ಭಕರಂಗವ ಬಳಿವ ಕಸಬರಿಗೆಯಾಗಬಹುದಲ್ಲದೆ 
ವ್ಯರ್ಥರಕೂಟಸಲ್ಲದು ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 


|| ೯೬ || 


೨೨೮ 
ಒಬ್ಬರಿಗೆ ಹೇಳಿ ನಡೆಯದವರ ಸಂಗ , 
ಗೊಬ್ಬರದೊಳಗಣ ಚೇಳಿನಂತೆ. 
ಹುಬ್ಬ ಹಾಕತಿಪ್ಪ ಹುಸಿಕರ ಕಂಡರೆ ಹುಸಿ, ದಿಟರ ಕಂಡರೆ ದಿಟ, 
ಹಬ್ಬಿಸುವ ಮಾತಿನ ಮಾಲೆಯ ಮರ್ಕಟನಂತೆ 
ಇಬ್ಬಂದಿಗತನ ಇಹದಲ್ಲಿ ನಿಂತವಂಗೆ ಇಹಪರವಿಲ್ಲ. 
ಉಬ್ಬಿಸುವ ಉರಿಗಿಚ್ಚಿನಂತೆ ಉರಿಗಂಟಿಕೆ 
ಹಬ್ಬವ ಮಾಡಿದವರ ಮನೆಗೆ ಹಾಡ ಬಂದಂತೆ . 
ಸರ್ಪಗ್ರಹಣ ಹಿಡಿವುತಿದೆ ಇಂತು ಎಚ್ಚಕರಿಗೆ 
ಅರ್ಬುತನನೆಬ್ಬಿಸಲಿಕೆ ಆಗಮದ ದವಡೆಯ ಬಂದ 
ತುಲ್ಪನಿಕ್ಕಿ ಇಂಥಾ ವೇಷವ ತುದಿ ಮೂಗಕೊಯುವನು 
ಇನ್ನು ಒಬ್ಬನಬೋಧೆಯಲ್ಲದೆ ಇಲ್ಲ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 


|| ೯೭ || 


ವೀರಸಂಗಯ್ಯನ ವಚನ 


೧೬೧ 


೨೨೯ 
ರೂಪುಸಂಪನ್ನನಾದಡೇನಯ್ಯ ಸ್ತ್ರೀಯರಿಗೆ ಭಾಜನವಾಯಿತ್ತು. 
ಗುಣ ಸಂಪನ್ನನಾದಡೇನಯ್ಯ••• ಭಾಜನವಾಯಿತ್ತು . 
ದ್ರವ್ಯ ಸಂಪನ್ನನಾದಡೇನಯ್ಯ ರಾಜರಿಗೆ ಭಾಜನವಾಯಿತ್ತು . 
ಖಡ್ಗ ಸಂಪನ್ನನಾದಡೇನಯ್ಯ ರಣಾಗ್ರಕ್ಕೆ ಭಾಜನವಾಯಿತ್ತು . 
ತ್ಯಾಗ ಸಂಪನ್ನನಾದಡೇನಯ್ಯ ಯಾಚಕರಿಗೆ ಭಾಜನವಾಯಿತ್ತು . 
ಬಸವಣ್ಣನಿಮ್ಮ ಭಕ್ತಿ ಸಂಪನ್ನನಾದ ಕಾರಣದಿಂದ 
ಸ್ವಯಲಿಂಗಿಯಾದೆನು ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

- || ೯೮ || 
೨೩೦ 
ಮಾಂಸಪಿಂಡ ಮಂತ್ರಪಿಂಗವೆಂಬುದಕೆ ಕುರುಹ್ಯಾವುದು ? 
ಹೊಲೆಮೊದಲೆಂಬುದೆ ಮಂತ್ರಪಿಂಡ ; 
ಕೂಟಮೊದಲೆಂಬುದೆ ಮಾಂಸಪಿಂಡ ; 
ಹೊಲಿದ ಪಾದರಕ್ಷೆ ಆಪಾದಮಸ್ತಕದಿಂ ಹುದುಗು 
ಎಲುವಿನ ಮೂಳೆ ಮಾಂಸದ ಮಾಟ ರಕ್ತದ ಕೋಣ 
ನರದ ಹಂಜರ ನಾನಾ ವಿಧದ ಕ್ರಿಮಿಕೀಟ 
ಕುಲಮೊದಲ್ಯಾವುದು ಕಡೆಯಾವುದು ? 
ವರ್ಣಾಶ್ರಮಕ್ಕೆ ಫಲವದರಿಂದ ನಿಫಲವಾಯಿತು ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

೨೩೧ 
ಸೂತಕವೆಂದಲ್ಲಿ ಪಾತಕ ಹೊದುವುದೇನಯ್ಯ ? 
ಮಾತೆಯ ಗರ್ಭದೊಳು ಮಾಂಸ ಹೊಲೆ, 
ಅಸ್ಸಿ ಮಾಂಸ ಹೊಲೆ, ಮಜ್ಜಿ ಮಾಂಸ ಹೊಲೆ, 
ನರಮಾಂಸ ಹೋಲೆ, ರಕ್ತಮಾಂಸ ಹೊಲೆ, 
ಚರ್ಮಮಾಂಸ ಹೋಲೆ, ರೋಮ ಈ ತನು ಮಾಂಸ ಹೊಲೆ, 
ತ್ರಿಮಾಂಸ ಹೋಲೆ, 
ರೂಪು ಲಾವಣ್ಯ ಸೂಸಕದ ಮುದ್ದೆ 
ಪಾತಕದ ಗಟ್ಟಿ ಇದಕೆ ಯಾತರ ಕುಲವೋ ? 
ರಾತ್ರಿ ಒಂದು ದಿನ ಒಂದು, ಹೆಸ್ಕೋಂದು ಗಂಡೊಂದು , 
ಬಾಹತ್ರ ಕೂಡಿ ಬಟ್ಟೆ ಬಿನಂದು ಹೋರಿಕೆಡುವುದು 
ಮಾತನಾಡಲಿಕೆ ತೆರಪಿಲ್ಲ ಕಾಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ .. 

|| ೧೦೦ || 


| | ೯೯ | | 


೧೬೨ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


೨೩೨ 
ನೂರೊಂದು ಕುಲ ಕಾಯಕ 
ಸಾರೆ ಸರ್ವರಿಗೆ ಬೇಕಾಗಿಹುದು ಅಯ್ಯ . 
ಕಾಯಕವೊಂದಕೆ ಒಂದು ಆದಿ ಕಾರಣವದು ಹಾದಿ 
ಮಾರಿಕೊಳಬೇಕಾಯಿತು ನೂರೊಂದು ಕುಲ 
ಕಾಯಕವನೊಂದಿ ಸರ್ವವಂ ಹೊಂದಿ 
ಯಾರಾದರಾಗಲಿ ಕುಲವಂ ಜರವರು 
ಕುಲದ ಹಂಗಂ ಬಿಡುವುದು 
ಮೋರೆಯ ಮುಚ್ಚಿದರೇನಯ್ಯ ? 
ಮೂಗಿನಲ್ಲಿಹೋಗುವುದು ದುರ್ವಾಸನೆ 
ಚಾರ್ವಾಕ ಮತಕೆ ಮುಕ್ತಿಯಿಲ್ಲ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ , 


|| ೧೦೧ || 


೨೩೩ 


ಹೊರಗು ಒಳಗುಯೆಂಬ ಮರವೆಯ ಮನುಜರೆ ಕೇಳಿ 
ಹೊರಗು ಜನನ ಮರಣಕೆ 
ಹೆಣ್ಣು ಹೊನ್ನು ಮಣ್ಣುತ್ರಿವಿಧಕ್ಕೆ ಹೊರಗು 
ಸ್ವರ್ಗ ಮರ್ತ್ಯ ಪಾತಾಳಕ್ಕೆ 
ಪರಾಪರ ವಸ್ತು ಹೊರಗಾದವರ ಹೊರಗೆಂಬುದೆ ಸದಾಚಾರ. 
ಒಳಗಾದವರ ಹೊರಗೆಂಬುದೆ ಅನಾಚಾರ, 
ಹೊರಗು ಒಳಗುಯೆಂಬ ಉಭಯದ ಭೇದವ 
ಮರವೆಯ ನರರೇನ ಬಲ್ಲರಯ್ಯ ! 
ಶಿವಾಚಾರದ ಖನವ ಹೊರಗಾದಾತ ಶಿವಭಕ್ತ , 
ಭಕ್ತನೊಳಗಾದಾತ ಶಿವ . 
ಹೊರಗೆಂಬುದು ಒಳಗುಂಟು 
ಒಳಗೆಂಬುದು ಹೊರಗುಂಟು 
ಅರುಹು ಜ್ಞಾನದ ಉಭಯದ ಮಧ್ಯ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

೨೩೪ 
ಕುಲಪಾಶ ಮಲಪಾಶ ಜಲಜಾಡ್ಯ 
ಹಲವು ಪಾಶವಾಸೆಯಲ್ಲಿ 
ಉಲಿವುತಿದೆ ಶಾನನಂತೆ , 
ಉಭಯದ ಹಳಗಕ್ಕೆ ಎಲೆ ಮಾನವ ಎತ್ತಣ ಭಕಿಯೊ ? 
ವ್ಯಾಕುಳ ಬಿಡದು ; ಕಲಿವರೆ ವಚನದಂತೆ ಅದೆ ; 


|| ೧೦೨ || 


೧೬೩ 


ವೀರಸಂಗಯ್ಯನ ವಚನ 


ಕಲಿವರೆ ಬೋಧೆಯಂತೆ ಅದೆ 
ಸುಲಭದಿಂದ ಸಿಕ್ಕುವುದು ಸದ್ಗುರುವಿನ ಕೃಪೆಯಿಂದ ಭಕ್ತಿ , 
ಬಲೆ ಬಲ್ಲೆನೆಂಬವರು ಬಲು ಸೂರೆಹೋದರು ಬಯಲಹಮ್ಮಿನಲ್ಲಿ 
ಸಲುವುದು ನಿಮ್ಮ ಸಂಗನ ಶರಣರು 
ಭಕ್ತ ಪಾಶವಂ ಹರಿಯಲು ಸಾಧ್ಯವು ಭಕ್ತಿ 
ಕುಲಮಲಪಾಶದವೊಳಗೆ ಹೊರಳುವ ಕುನ್ನಿಗೆ 
ಕುರುಪ್ಯಾಕೆ ಅರುಹ್ಯಾಕೆ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

|| ೧೦೩ || 
೨೩೫ 
ಹೊನ್ನೆಯ ಹುಳವ ಕಂಡು 
ಕುನ್ನಿ ತನ್ನ ಬಾಲವ ಸುಟ್ಟುಕೊಂಡಲ್ಲಿ 
ತೊನ್ನಾಗಿ ಕುಳಿತು ಕೊಳತು ಹೋಗುವುದಲ್ಲದೆ 
ಹೊನ್ನೆಯಂತೆ ಹೊಳವುದೆ ? 
ಧನ್ಯರಾಗಬೇಕು ಭಕ್ತರ ನುಡಿ ನಡೆಯ ಕೇಳಿ ಕಂಡು 
ಇನ್ನು ಹೋಲುವೆಗೆ ವೇಷವ ತಾಳಿದರೆ ಕೇಶ ತೊಳವುದೆ ? 
ದಿನ್ನಾರಿಯ ಹೊನ್ನಿನ ತೂಕ ಬಣ್ಣಹೊಗುಂಟೆ 
ಸನ್ನಹಿತ ಲೋಕಕ್ಕೆ ಸಂಗನ ಶರಣ ವಿರಹಿತ 
ಇನ್ನವರ ಪ್ರಭೆ ಸರ್ವಕ್ಕೆ ಕೀಳಾದ ಬಳಿಕ 
ಮೇಲು ಮುನ್ನಲೇ ಹೊಲಗೇರಿಯೊಳು ಅಕ್ಕುಲ] ಜ ಹುಟ್ಟುವ 
ಹನ್ನಿಬ್ಬರ ಬಾಯಿಗೆ ಮುಚ್ಚುಳ, ಮುಗಿದ ಕೈಯಿಕ್ಕುಳ 
ತನ್ನ ತಾನರಿತ ಜ್ಞಾನಭರಿತನು ಜಗಭರಿತನ ಭಕ್ತ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

|| ೧೦ || 
೨೩೬ 
ಕುಲ ಅಕ್ಕುಲವೆಂಬ ಕುಮಂತ್ರಿಗಳ ಕೇಳಿರೆ 
ಕುಲಜನ ಮೈಯಲ್ಲಿ ಹಾಲು, ಅಕ್ಕುಲಜನ ಮೈಯಲ್ಲಿ ರಕ್ತವಿಪ್ಪುದೆ ? 
ಕುಲಭೇದವ ಮಾಡುವ ಅನ್ಯಾಯಿಗಳಿರಾ 
ಕಲಿಕೆಯ ಮಾತು ಕಾತುರ ಭೂತ ಪ್ರಾಣಿಗೆ ಸೂತಕ 
ಕುಲಮಲ ಭಾಂಡ ಮಾರ್ಗವೊಂದು 
ಮೂತ್ರ ಕುಕ್ಷೆಯಿಂ ಪುಟ್ಟಿ ಮಾಯ ಮೋಹಬಿಲದ್ವಾರದೊಳು 
ಸಿಳ್ಳಿ ಸಿಂಬಳ ಕುಗಿನಿ ಕಿಣಿ ಜಲ ಮಲ 
ಕುಲಜ ಅಕ್ಕುಲಜನೆಂಬವನೆಂತು ? ಇಪ್ಪ ಕುರುಹ್ಯಾವುದು ? 
ಸಲೆ ಶಿವನೊಪ್ಪಿದುದೆ ಕುಲ, ಒಪ್ಪದುದೆ ಅಕ್ಕುಲ. 
ಬಟ್ಟೆಯೋಳು ಸಿಕ್ಕದೆ ಬಯಲ ಅಹಂ ಗರ್ವಮಂ ಬಿಟ್ಟ 


೧೬೪ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಚನ್ನನ ಕುಲಕೆ ಸರಿಯಲ್ಲ ಕಾಣಾ 
ಎಲೆ ನಮ್ಮ ಕೂಡಲ ಚೆನ್ನಸಂಗಮದೇವಯ್ಯ . 

|| ೧೦೫ || 
೨೩೭ 
ಒಬ್ಬರ ಕಂಡು ಒಬ್ಬರು ಸಾಹಿತ್ಯವಾದರೇನಯ್ಯ ? ಸನ್ನಹಿತರಲ್ಲ . 
ಮಬ್ಬುಗಾವಳ ಗವಿದಂತೆ 
ಮೋರೆಗೆ ಮೋರೆತಾಕು ತಾಕು 
ಇಬ್ಬರ ವಿಶ್ವಾಸ ಇಕ್ಕುರೋಗವಾಯಿತ್ತು . 
ನಿಬ್ಬಣದ ಮನೆಯಲ್ಲಿ ನೀ ಕದ್ರೆ ತಾ ಕದೆಯೆಂದು 
ಕೊಂಡಾಡಿದಂತೆ, 
ಕಬ್ಬ ಕಡಿದು ಗಾಣವಂ ಆಡಿಸಿ 
ಕಾವಲಿಯೊಳು ಸುಟ್ಟರೆ ಸಿಹಿ ಬಿಟ್ಟಿತೆ ? 
ಹುಬ್ಬ ಹಾಕುತ ಹಿರೆ ಒಡೆಯರಿಗಿದಿರಾಗಿ ಒಡೆಯರು 
ಕಬ್ಬು ಕಟ್ಟಿಗೆಗೆ ಆ ಗುಣವಿತ್ತು ಗುರುಶಿಷ್ಯರಿಗೆಯಿಲ್ಲ 
ತುಲ್ಪನಿಕ್ಕಿ ತೆಗೆದಾರು ಇಬ್ಬರ ಕಳಂಕವ 
ಇನ್ನೊಬ್ಬನೆ ಗುರು ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

|| ೧೦೬ || 


೨೩೮ 


ಎಂಬತ್ತುನಾಲ್ಕು ಲಕ್ಷ ಜೀವರಾಶಿ ಬೆಂಬಳಿ 
ಒಂದೊಂದು ಕುಲ, ಒಂದೊಂದು ವರ್ಣ, ಒಂದೊಂದು ಭಾಷೆ. 
ಉಂಬುದು ಉಡುವುದು ಕೋಂಬುದು ಕೊಡುವುದು ಜಾತಿಗೆ ಜಾತಿ, 
ಉಂಬುದು ಮನುಷ್ಯ ಜನ್ಮ ಒಂದೆ ವರ್ಣ 
ಒಂದಕ್ಕೆ ಒಂದು ಕೋಟಿಭೇದ ಇಂಬಿಲ್ಲ ನೋಡಿದರೆ 
ಇದಕ್ಕೆ ಕಾಯಕ ಕುತರ್ಕ ಸಂಬಳವ ಕಟ್ಟಿಕೊಂಡಿತು 
ಕರ್ಮಧರ್ಮವೆಂಬ ವರ್ಮದ ಮೂಲವ 
ನಂಬಿದ ಭಕ್ತಂಗೆ ಜಾತಿಯಿಲ್ಲ . 
ಆಚಾರಕ್ಕೆ ವ್ರತವಿಲ್ಲ , ಆಕಾಶಕ್ಕೆ ನೆಳಲಿಲ್ಲ . 
ಬೆಂಭೂಮಿಗೆ ಪಾತಕವಿಲ್ಲ 
ನಂಬಿದರೆ ಪಂಚತತ್ರಕ್ಕೆ ಪ್ರಕಟವಿಲ್ಲ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ .. 

|| ೧೦೭ || 


೨೩೯ 


ಭೂಮಿಯ ಹೋಲುವ ಭಕ್ತ 
ಜಲವ ಹೋಲುವ ಮಹೇಶ್ವರ 


೧೬೫ 


ವೀರಸಂಗಯ್ಯನ ವಚನ 


|| ೧೦೮ || 


ಅಗ್ನಿಯ ಹೋಲುವ ಪ್ರಸಾದಿ 
ವಾಯುವ ಹೋಲುವ ಪ್ರಾಣಲಿಂಗಿ 
ಆಕಾಶವಹೋಲುವ ಆದ್ಯಂತ ಶರಣ 
ಇಂತು ಈ ಪಂಚತತ್ವವ ಹೋಲುವ ಐಕ್ಯ . 
ಷಡುಮುಖ ಸಮಸ್ತಕ್ಕೆ ಭಕ್ತನ ಬುಡ 
ಶಿವನೇ ಬೀಜ, ವಿಶ್ವವೇ ಮುಖ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

೨೪೦ 
ಹಾರುವ ಹಾರೈದ ತನ್ನೊಳು 
ದೂರವಿಲ್ಲ ಹೊಲೆನಿಷೇಧ ತನ್ನೊಳು 
ಆರಂಭಗೈತ ವಿಷಯ ತನ್ನೊಳು 
ಮಾರಾಟ ಮಾತಿನ ಮಾಲೆ ಬಣಜಿಗ ತನೊಳು 
ಸೀರೆಯ ನೆಯ ಜಾಡ ದೇವಾಂಗ ತನ್ನೊಳು 
ಮಾರುವ ಕುಂಬಾರ ಆಹಾರ ದೇಹಾರ ತನ್ನೊಳು 
ಕರಿಯ ಪಂಚಾಳ ನಿರ್ಮಿತ ಪಂಚವಿಷಯ ತನ್ನೊಳು 
ಬೇರಯಿಲ್ಲ ಕುರುಬ ಹೆಡ್ಡು ಹಕುಳಿ ತನ್ನೊಳು 
ನೂರೊಂದು ಕಾಯ ತನ್ನೊಳು, ಕುಲವು ತನ್ನೊಳು 
ತೋರಿದರೆ ವಿಶ್ವವತೋರಬಹುದು 
ಆತ್ಮವ ಹೊಂದಿದಧ್ಯಾತ್ಮ ತನ್ನೊಳು 
ಕಾರ್ಯ ಕಾರಣಕ್ಕೆ ಕುತರ್ಕವಿಲ್ಲದೆಕೂಡುವುದು ಐಕ್ಯಸ್ಥಲ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

೨೪೧ 
ವೇಶಿಯ ಕುಲವ್ಯಾವುದು ? ದಾಸಿಯ ಕುಲವ್ಯಾವುದು ? 
ಹಾಸುವಳು ಸೆರಗ ಹದಿನೆಂಟು ಜಾತಿಗೆ . 
ಹೇಸದೆ ಎಂಜಲತಿಂದು ಹಿರಿದುಕುಲನನ್ನದೆಂದು ಮೆರವೆ 
ಕಾಸುಗಳ್ಳರಿಗೆ ಕಾತೂಲ್ಯವೆ ದೇವಾ ? 
ಈಸು ಮಾತು ಯಾತಕ್ಕೆ ಇಂತಪ್ಪುದಕ್ಕೆ ? 
ದಾಸಿಯಲ್ಲಿ ಗುಣವುಂಟೆ ? ವೇಶಿಯಲಿ ಗುಣವುಂಟು. 
ಸರ್ವಜಾತಿ ಒಂದೆಯೆಂದು ಕಾಬಳು. 
ಹೇಸಿದ ಬಳಿಕ ಬಿಡಬೇಕು ಹಿಂದಣ ಅವಗುಣವ. 
ಏಸು ಮಾತನಾಡಿದರೆ ಆಡಬಹುದು 
ಮಾತಿನಂತೆ ಮನವಿದರೆ ಇವರ ಬೇರೆಯಲ್ಲ. 
ಈ ಪ್ರಪಂಚಬಿಟ್ಟರೆ 


|| ೧೦೯ || 


೧೬೬ 


ಸಂಕೀರ್ಣ ವಚನ ಸಂಪುಟ : ಒಂಬತ್ತು 


ತ್ರಾಸಿನಂತೆ ಸಮಕಟ್ಟು ಆದರೆ ತತ್ವವೇ ಕಟ್ಟಳೆ 

. 
ನಾಶವಾಗದು ಚಿನ್ನದ ಗಟ್ಟಿ 
ನಂಬುಗೆಯೆಂಬುದು ಪಾಶದಾಸೆಯ ಬಿಟ್ಟವರಿಗೆ ಸಾಧ್ಯ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

|| ೧೧೦ || 
೨೪೨ 
ವೇಶಿಯ ಕಾಯಕ ಮುಂತು 
ಸರ್ವ ಅಸಗಕುಲ ಕಾಯಕ ಹಿಂತು. 
ಹೇಸಿಕೆಯ ಬಿಟ್ಟಿತ್ತು , ಸೂಸಿತು ಸರ್ವತ್ರವ ಏಕವೆಂದು. 
ಆಸೆಯಂ ಬಿಟ್ಟು ದೊರೆ ಬಡವನೇ ? ನಾಶವಾಗದು. 
ಕಾಯಕವೆ ಧರ್ಮ ಪಾಠವಂ ತೋಳವುದು 
ದೂಷಕ ಮಿಕ್ಕಣ ಕಾಯಕ 
ದೋಷದೋಹಸಕಲ ಪ್ರಪಂಚು 
ವೇಶಿಯ ಕಾಯಕವೇ ತುರೀಯ 
ಮಿಕ್ಕಾದ ಅಸಗಕಾಯಕ ಅದರಿಂದಧಮ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 

೨೪೩ 
ಬಣ್ಣಿಸುವವರು ತಮ್ಮ ವಸ್ತವ ಬಣ್ಣನೆಯನ್ನಿಟ್ಟು ಭಜನೆಯಂ ಸುಟ್ಟು 
ಕಣ್ಣು ತಪ್ಪಿದರೆ ತೂಕ ಮಾಪುಮೋಸ ವಕ್ರ ಮರವೆವೊಂದೊಂದು 
ಪುಣ್ಯವ್ಯಾವುದು ಪುಸಿಗೊಂಡ ವೇಷಕ್ಕೆ ? ಕಾಯಕವೆಲ್ಲಿ ? 
ಬನ್ನಣೆ ವೇಶಿ ಬಾಯಮಾತಿನಲ್ಲಿ ಆ ವೇಶಿಯ ಮೀರಿಸಿದಂತೆ 
ಕಣ್ಣಿಗೆ ಸಿಕ್ಕದೇ ಪಾಪ ಸಿಕ್ಕಿದ್ದೇ ಪುಣ್ಯ 
ಮಣ್ಣಾಯಿತು ಮಿಕ್ಕಣ ಕಾರ . 
ಮರವೆಯ ಮಾಯ ಬಣ್ಣದೆ ಉರಿಯಿತು. 
ಈ ಕಾಯದ ಸುದ್ದಿಯ ಆಯವಂ ಕಾಣದೆ. 
ಹಣ್ಣು ಕಾತಂತೆ ಕಾಸರಿಕನ ಫಲವೆ ನಿಷ್ಪಲ ಕಾಣಾ 
ಎಲೆ ನಮ್ಮ ಕೂಡಲಚೆನ್ನಸಂಗಮದೇವಯ್ಯ . 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 
ಪಿಂಡಸ್ಥಲ 

೨೪೪ 
ಆದಿಯಾಧಾರವಿಲ್ಲದಂದು, 
ನಾದ ಬಿಂದು ಕಲೆಗಳಿಲ್ಲದಂದು, 
ವೇದಶಾಸ್ತ್ರಾಗಮ ತರ್ಕತಂತ್ರಗಳಿಲ್ಲದಂದು, 
ಚೌಷಷ್ಠಿ ವಿದ್ಯಾಕಲೆಗಳಿಲ್ಲದಂದು, 
ಭೇದಾಭೇದಗಳಿಂದೆ ತೋರುವ 
ತೋರಿಕೆಗಳೇನೂ ಇಲ್ಲದಂದು, 
ಅಖಂಡೇಶ್ವರಾ, ನಿಮ್ಮ ನೀವರಿಯದೆ 
ಅನಂತಕಾಲವಿರ್ದಿರಂದು. 

୭୫ 
ಪೃಥ್ವಿ ಆಕಾಶಂಗಳಿಲ್ಲದಂದು , 
ದಿಕ್ಕುವಿದಿಕ್ಕುಳಿಲ್ಲದಂದು, 
ಸಪ್ತದ್ವೀಪ ಸಪ್ತಸಮುದ್ರಂಗಳಿಲ್ಲದಂದು, 
ತಮಸ್ಯಾದಿ ವಾಕ್ಯಂಗಳಿಲ್ಲದಂದು, 
ನಿತ್ಯಾನಿತ್ಯಂಗಳೇನೂ ಇಲ್ಲದಂದು 
ಅಖಂಡೇಶ್ವರಾ, ನಿಮ್ಮ ನೀವರಿಯದೆ 
ಅನಂತಕಾಲವಿರ್ದಿರಂದು. 


|| ೨ || 


೧೬೮ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


೨೪೬ 


|| ೩ || 


ಕಾಲಕಲ್ಪಿತಂಗಳಿಲ್ಲದಂದು, 
ಲೀಲೆ ಇಪ್ಪತ್ತೆದ ನಟಿಸದಂದು , 
ಬಾಲಚಂದ್ರನ ಸೂಡದಂದು, 
ಸಾಲುಮಸ್ತಕಮಾಲೆಯ ಧರಿಸದಂದು, 
ಕಾಲ ಕಾಮ ಮಾಯೆ ದಕ್ಷಾದಿಗಳಿಲ್ಲದಂದು, 
ಅಖಂಡೇಶ್ವರಾ, ನಿಮ್ಮ ನೀವರಿಯದೆ 
ಅನಂತಕಾಲವಿರ್ದಿರಂದು. 

೨೪೭ 
ಪ್ರಕೃತಿ ವಿಕೃತಿಗಳಿಲ್ಲದಂದು, 
ಮಹಾಶೇಷಕಮಠ ದಿಗ್ಗಜಂಗಳಿಲ್ಲದಂದು, 
ಅಷ್ಟತನು ಕುಲಗಿರಿಗಳಿಲ್ಲದಂದು, 
ಷಡಧ್ವ ಷಡುಋತುಗಳಿಲ್ಲದಂದು, 
ಶಶಿರವಿಗಳ ಬೆಳಗು ಪಸರಿಸದಂದು, 
ಅಖಂಡೇಶ್ವರಾ, ನಿಮ್ಮ ನೀವರಿಯದೆ 
ಅನಂತಕಾಲವಿರ್ದಿರಂದು. 


೨೪೮ 
ಹಗಲಿರುಳಳಿಲ್ಲದಂದು, 
ಯುಗಜುಗಂಗಳು ಮರಳಿ ಮರಳಿ ತಿರುಗದಂದು, 
ಗಗನ ಮೇರು ಕೈಲಾಸಂಗಳಿಲ್ಲದಂದು, 
ಖಗ ಮೃಗ ಶೈಲ ವೃಕ್ಷಂಗಳಿಲ್ಲದಂದು, 
ಅಜಹರಿಸುರಾಸುರ ಮನುಮುನಿಗಳಿಲ್ಲದಂದು, 
ಜಗದ ಲೀಲಾವೈಭವಂಗಳೇನೂ ಇಲ್ಲದಂದು, 
ಅಖಂಡೇಶ್ವರಾ, ನಿಮ್ಮ ನೀವರಿಯದೆ 
ಅನಂತಕಾಲವಿರ್ದಿರಂದು. 
ಪಿಂಡಜ್ಞಾನಸ್ಥಲ 

೨೪೯ 
ನೀವುನಿಮ್ಮ ಸ್ವಲೀಲೆಯಿಂದ 
ಜಗದಲೀಲಾ ವೈಭವಂಗಳ ನಟಿಸಬೇಕೆಂದು 
ನಿಮ್ಮಲ್ಲಿ ನೆನಹುದೋರಲು, 
ಆ ನೆನಹು ನಿರರಿಸಿ, ಚಿತ್ತೆನಿಸಿತ್ತು 


|| ೫ || 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೧೬೯ 


ಆ ಚಿತ್ತಿನಿಂದೆ ಚಿನ್ನಾದ ಚಿಪ್ಪಿಂದು ಚಿತ್ಕಳೆಗಳೊಗೆದವು. 
ಆ ಚಿನ್ನಾದ ಚಿಪ್ಪಿಂದು ಚಿತ್ಕಳೆ . 
ಆ ಮೂಲಚಿತ್ತು ಸಹವಾಗಿ ಗಟ್ಟಿಗೊಂಡು 
ಅಖಂಡ ಗೋಳಕಾಕಾರ ತೇಜೋಮರಿಯಪ್ಪ ಮಹಾಲಿಂಗವಾಯಿತ್ತು 
ಆ ಮಹಾಲಿಂಗವೇ ಪಂಚಮುಖವನೈದಿಹ ಸದಾಶಿವನೆಂದೆನಿಸಿತ್ತು 
ಆ ಸದಾಶಿವನಿಂದೆ ಬ್ರಹ್ಮ- ವಿಷ್ಣು - ರುದ್ರರೆಂಬ ತೈಮೂರಿಗಳುದಿಸಿದರು. 
ಆ ತೈಮೂರಿಗಳಿಂದ ಸ್ವರ್ಗ - ಮರ್ತ್ಯ - ಪಾತಾಳಂಗಳೆಂಬ 
ತ್ರೈಲೋಕಂಗಳು ಜನಿಸಿದವು. 
ಆ ತ್ರೈಲೋಕಂಗಳ ಮಧ್ಯದಲ್ಲಿ ಸಚರಾಚರ ಹೆಣುಗಂಡು 
ನಾಮ ರೂಪಕ್ರಿಯಾದಿ ಸಕಲ ವಿಸ್ತಾರವಾಯಿತ್ತು 
ಇಂತಿವೆಲ್ಲವೂ ನಿಮ್ಮ ನೆನಹುಮಾತ್ರದಿಂದಾದವಯ್ಯ ಅಖಂಡೇಶ್ವರಾ. || ೬ || 

೨೫೦ 
ಎನ್ನ ತನುವಿನ ಮರೆಯಲ್ಲಿರ್ದ ಚಿನುಮಯನ 
ಅರಸುವ ಬನ್ನಿರೇ , 
ಎನ್ನ ಮನದ ಮರೆಯಲ್ಲಿರ್ದ ಮಹಾಘನವಸ್ತುವ 
ಹುಡುಕುವ ಬನ್ನಿರೇ , 
ಎನ್ನ ಪ್ರಾಣದ ಮರೆಯಲ್ಲಿರ್ದ ಪರಬ್ರಹ್ಮವೆಂಬ 
ಅಖಂಡೇಶ್ವರನ ನೋಡುವ ಬನ್ನಿರೇ . 

೨೫೧ 
ಬೀಜದ ಮರೆಯಲ್ಲಿ ಅಡಗಿರ್ದ ಅಂಕುರವು 
ಬಹಿರತವಾದಂತೆ, 
ಮುಗಿಲಮರೆಯಲ್ಲಿ ಅಡಗಿರ್ದ 
ಕ್ಷಣಿತವು ಸ್ಪುರಿಸಿದಂತೆ , 
ಎನ್ನ ಮನದ ಮಧ್ಯದಲ್ಲಿ ಅಡಗಿರ್ದ ಮಹಾಘನವು 
ತನ್ನ ಲೀಲೆಯಿಂದೆ ತಾನೇ ಉದಯವಾಗಲು 
ನಿಮ್ಮ ಆದಿಯನಾದಿಯ ನಿಲವ ಕಂಡೆನಯ್ಯಾ ಅಖಂಡೇಶ್ವರಾ. || ೮ || 

១8 _១ 
ನೆನಹಿಗೆಬಾರದ ವಸ್ತುವ ನೆನವಪರಿ ಇನ್ನೆಂತೋ ! 
ಭಾವಕ್ಕೆಬಾರದ ವಸ್ತುವ ಭಾವಿಸುವಪರಿ ಇನ್ನೆಂತೋ ! 
ನೆನೆಯದೆ ಭಾವಿಸದೆ ಎನ್ನೊಳಗೆ ಬಯಲುರೂಪವಾಗಿ 
ತೋರಿದನು ನೋಡಾ ಅಖಂಡೇಶ್ವರ. 


|| 


೭ || 


೧೭೦ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


೨೫೩ 
ಅನಂತಕಾಲ ಎನ್ನ ಒಡಲ ಮರೆಯೊಳಗೆ ಅಡಗಿರ್ದು 
ಎನಗೆ ಕಾಣಿಸದೆ ಇದ್ದುದು ಇದೇನು ನಿಮ್ಮ ಗಾರುಡವಯ್ಯಾ ! 
ನೀವು ನಿಮ್ಮ ಕರುಣದಿಂದ ಎನ್ನ ಒಡಲ ಮರವೆಯ ಒಡೆದು, 
ಎನ್ನ ಕಣ್ಣ ಮುಂದಣ ಸತ್ಯ - ರಜ - ತಮದ ಪರದೆಯ ಹರಿಯಲೊಡನೆ 
ನಿಮ್ಮ ನಿತ್ಯದ ನಿಲವ ಕಂಡೆನಯ್ಯ ಅಖಂಡೇಶ್ವರಾ. 

|| ೧೦ || 
೨೫೪ 
ಎನ್ನಂಗದ ಮಧ್ಯದೊಳಗೆ ಮಂಗಳಾಂಗನ ಬೆಳಗು 
ಥಳಥಳಿಸಿ ಹೊಳೆಯುತಿರುದಾಗಿ , 
ಎನ್ನ ಕಂಗಳ ಕಳವಳಿಕೆ ಕಡೆಗಾಯಿತ್ತು 
ಎನ್ನ ಮನದ ಮುಂದಣ ಮರವೆ ಹಾರಿಹೋಯಿತ್ತು 
ಅಖಂಡೇಶ್ವರನ ನಿಲವು ನಿಶ್ಚಲವಾಗಿ ಕಾಣಬಂದಿತ್ತು 

|| ೧೧ || 
೨೫೫ 
ಅಂಜನದ ಬಲದಿಂದೆ ನೆಲದ ಮರೆಯ 
ದ್ರವ್ಯವ ಕಾಣುವಂತೆ, 
ಎನ್ನ ಚಿತ್ತಿನ ಮಧ್ಯದಲ್ಲಿ 
ನಿತ್ಯ ಶಿವಜ್ಞಾನಾಂಜನವು ಪ್ರಜ್ವಲಿಸಲಾಗಿ, 
ತತ್ವಾತಂಗಳು ವ್ಯಕ್ತವಾದವು. 
ಅಖಂಡೇಶ್ವರನೆಂಬ ಪರವಸ್ತುವು ಹೂಳಿರ ಗೊತ್ತು ಕಾಣಬಂದಿತ್ತು || ೧೨ || 
ಸಂಸಾರಹೇಯಸ್ಥಲ 


೨೫೬ 
ಎನ್ನ ಭವಭವದಲ್ಲಿ ತೊಳಲಿಸಿ ಬಳಲಿಸಿದ ಕಾರಣವೇನಯ್ಯ ? 
ಎನ್ನ ಸಂಸಾರಶರಧಿಯಲ್ಲಿ ಮುಳುಗಿಸಿ 
ಏಳುಗೊಡದೆ ಇರಿಸಿದ ಕಾರಣವೇನಯ್ಯ ? 
ನಾನು ಮಾಡಿದ ಅಪರಾಧವೇನಯ್ಯ ? 
ನೀವು ಮಾಡಲಾನಾದೆನಲ್ಲದೆ ಎನಗೆ ಬೇರೆ 
ಸ್ವತಂತ್ರವೇ ಹೇಳಾ ಅಖಂಡೇಶ್ವರಾ ? 

១8R2. 
ಅಡವಿಯಲ್ಲಿದ್ದ ಗೋವುಮನೆಯಲ್ಲಿರ್ದ 
ಕರುವಿಂಗೆ ಚಿಂತಿಸಿ ಬಂದು 
ಹಾಲನೂಡಿಮೋಹಮಾಡುವುದಲ್ಲದೆ, 


|| ೧೩ || 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೧೭೧ 


| ೧೪ | | 


ಆ ಕರುವೆತ್ತ ಬಲ್ಲುದಯ್ಯ ! 
ನಾನು ಕರದೇಹವಿಡಿದು ಪರಿಭವದಲ್ಲಿ ತೊಳಲುತ್ತಿರಲು, 
ನೀನು ದಯಹುಟ್ಟಿ ಎನ್ನ ಮರವೆಯ ಸಂಸಾರವ ತೊಲಗಿಸಿ 
ಕರುಣದಿಂದ ಸಲಹಬೇಕೆಂಬ ಚಿಂತೆ ನಿನಗಲ್ಲದೆ 
ನಾನೇನಬಲ್ಲೆನಯ್ಯ ಅಖಂಡೇಶ್ವರಾ ? 

| ୭୫es 
ಎಂದು ಅಷ್ಟತನುಗಳು ನಿರಿತವಾಗಿ ಪಿಂಡಾಂಡವಾದುವು, 
ಅಂದು ಇಂದು ಪರಿಯಂತರ ಬಂದೆನಯ್ಯ ಬಹುಜನ್ಮಂಗಳಲ್ಲಿ , 
ನೊಂದೆನಯ್ಯ ಸುಖದುಃಖಂಗಳಲ್ಲಿ 
ಬೆಂದೆನಯ್ಯ ಸಂಸಾರದಳ್ಳುರಿಯಲ್ಲಿ ; 
ಈ ಸಂಸಾರದಂದುಗವ ತೊಲಗಿಸಿ ನಿಮ್ಮ 
ಎಳೆದುಕೊಳ್ಳಯ್ಯ ಎನ್ನ , 
ಅಖಂಡೇಶ್ವರಾ ನಿಮ್ಮ ಧರ್ಮ ನಮ್ಮ ಧರ್ಮ. 


|| ೧೫ || 


೨೫೯ 


ಘ್ರಾಣೇಂದ್ರಿಯವಿಷಯದಿಂದ ಭ್ರಮರ ಕೆಡುವುದು 
ಸಂಪಿಗೆಯ ಪುಷ್ಪದಲ್ಲಿ, 
ರಸನೇಂದ್ರಿಯವಿಷಯದಿಂದ ಮತ್ಸ ಕೆಡುವುದು 
ಜಾಲಗಾರನ ಬಲೆಯಲ್ಲಿ 
ನಯನೇಂದ್ರಿಯವಿಷಯದಿಂದೆ ಪತಂಗ ಕೆಡುವುದು 
ದೀಪದ ಜ್ವಾಲೆಯಲ್ಲಿ 
ತ್ವಗೀಂದ್ರಯವಿಷಯದಿಂದ ಗಜ ಕೆಡುವುದು 
ರಾಜನ ಕೃತಕದಲ್ಲಿ 
ಶ್ರವಣೇಂದ್ರಿಯವಿಷಯದಿಂದೆ ಎರಳೆ ಕೆಡುವುದು 
ಬೇಟೆಗಾರನ ಸರಳಿನಲ್ಲಿ 
ಇಂತೀ ಪ್ರಾಣಿಗಳು ಒಂದೊಂದು ವಿಷಯದಿಂದೆ 
ಬಂಧನಕ್ಕೊಳಗಾದವು. 
ಇಂತಪ್ಪ ಪಂಚೇಂದ್ರಿಯವಿಷಯವ್ಯಾಪಾರದಲ್ಲಿ 
ಲಂಪಟರಾದ ಮನುಜರು 
ಕೆಟ್ಟ ಕೇಡನೇನೆಂಬೆನಯ್ಯ ಅಖಂಡೇಶ್ವರಾ ? 


|| ೧೬ || 


೨೬೦ 


ವಿಷಯವೆಂಬ ಕಾಳಗಿಚ್ಚಿನ ಜ್ವಾಲೆಯಲ್ಲಿ 
ಈರೇಳುಲೋಕವೆಲ್ಲ ಹತವಾಗುತಿರುದು ನೋಡಾ! 


೧೭೨ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಅದೆಂತೆಂದೊಡೆ: 
ಕುಂಡಲಿಯೆಂಬ ಮಾಯಾಸರನು 
ತನ್ನ ಬಾಲವ ಬ್ರಹ್ಮರಂಧ್ರಕ್ಕೇರಿಸಿ, 
ನಾಭಿಚಕ್ರವ ಸುತ್ತಿಕೊಂಡು, 
ಅಧೋಮುಖವಾಗಿ ಇಂದ್ರಿಯವಿಷವ ಕಾರುತಿಪ್ಪುದುನೋಡಾ! 
ಆ ವಿಷದ ನಂಜು ತಲೆಗೇರಿದಲ್ಲಿ 
ಅಸಿಯಜವ್ವನೆಯರ ಸಂಗಸುಖ ಬಹುಸವಿಯೆಂದು 
ತಲೆದೂಗುತಿಪ್ಪುದು ನೋಡಾಸಕಲ ಪ್ರಾಣಿಗಳು. 
ಇದು ಪಶುಪತಿಯುಮಾಡಿದ 
ಮಾಯದ ವಿಧಿಯೆಂದು ತಿಳಿಯದೆ 
ಹಸಗೆಟ್ಟುಹೋಯಿತ್ತು ನೋಡಾಮೂಜಗವೆಲ್ಲ ಅಖಂಡೇಶ್ವರಾ. || ೧೭ || 


೨೬೧ 


ಬಣ್ಣದಚರ್ಮದ ಹೆಣ್ಣಿನಂಗಸಂಗದಕೂಟಸುಖ ಸವಿಯೆಂದು 
ಮನವೆಳಸುವ ಕಣ್ಣುಗಟ್ಟಣ್ಣಗಳು ನೀವುಕೇಳಿರೋ ! 
ಶುನಿ ಎಲುವ ಕಡಿವಲ್ಲಿ 
ತನ್ನ ಬಾಯ ಲೋಳತನಗೆ ಸವಿದಟ್ಟುತಿಪ್ಪುದಲ್ಲದೆ, 
ಆ ಎಲುವಿನೊಳಗೇನು ಸಾರಸವಿಯುಂಟೆ ? 
ತನ್ನ ಊರ್ಧ್ವಬಿಂದು ಮಾಯಾವಶದಿಂದೆ ಅಧೋಗತಿಗಿಳಿದು 
ಮೂತ್ರನಾಳ ತಗುಲಿ ಕಿಂಚಿತ್‌ಸುಖ ಉಂಟಾಗುತಿಪ್ಪುದಲ್ಲದೆ 
ಆ ಹೆಣ್ಣಿನಿಂದೇನು ಸುಖವುಂಟೆ ? ಎಡ್ಡ ಪ್ರಾಣಿಗಳಿರಾ ! 
ಇಂತೀ ದೃಷ್ಟವ ತಿಳಿದು ಭೇದಿಸಿ ಕಾಣಲರಿಯದೆ 
ಹೇಸಿಕೆಯ ಕಿಸುಕುಳದ ಕೀವುತುಂಬಿ ಒಸರುವ 
ಹಸಿಯತೊಗಲಿನ ಹಳೆಯಗಾಯದಲ್ಲಿ 
ವಿಷಯಾತುರದಿಂದೆ ಬಿದ್ದು ಮತಿಮಸುಳಿಸಿ ಮುಂದುಗಾಣದೆ 
ಮುಳುಗಾಡುತಿಪ್ಪುದುನೋಡಾ 
ಮೂಜಗವೆಲ್ಲ ಅಖಂಡೇಶ್ವರಾ. 


|| ೧೮ || 


೨೬೨ 


ಅಂಡಜ ಇಪ್ಪತ್ತೊಂದು ಲಕ್ಷ, ಪಿಂಡಜ ಇಪ್ಪತ್ತೊಂದು ಲಕ್ಷ, 
ಉಪ್ಪಿಜ ಇಪ್ಪತ್ತೊಂದು ಲಕ್ಷ, ಜರಾಯುಜ ಇಪ್ಪತ್ತೊಂದು ಲಕ್ಷ , 
ಇಂತು ಎಂಬತ್ತುನಾಲ್ಕು ಲಕ್ಷ ಜೀವರಾಶಿಗಳೊಳಗೆ 
ಒಂದೊಂದು ಜನ್ಮದೊಳಗೆ ಸಹಸ್ರ ಸಹಸ್ರವೇಳೆ ಹುಟ್ಟಿ ಬಂದ 
ಅನೇಕ ದು : ಖವಂತಿರಲಿ. 
ಮುಂದೆ ಮನುಷ್ಯ ದೇಹವಿಡಿದು ಬಂದ ದುಃಖಮಂ ಪೇಳೆನದೆಂತನೆ : 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೧೭೩ 


(1 


ತಂದೆಯ ವಿಕಾರದದೆಸೆಯಿಂದೆ ಬಂದು ಬಿಂದುರೂಪಾಗಿ, 
ತಾಯಿಯ ಬಸುರಲ್ಲಿ ನಿಂದು ಒಂಬತ್ತುತಿಂಗಳ ಪರಿಯಂತರ 
ಅವಯವಂಗಳು ಬಲಿದು ಪಿಂಡವರನವಾಗಿ, 
ಕದ್ದ ಕಳ್ಳನ ಹೆಡಗೈಯಕಟ್ಟಿ ಸೆರೆಮನೆಯಲ್ಲಿ ಕುಳ್ಳಿರಿಸುವಂತೆ, 
ಗರವೆಂಬ ಸೆರೆಮನೆಯಲ್ಲಿ ಶಿಶುವು 
ಮುಚ್ಚಿದ ಕಣ್ಣು ಮುಗಿದ ಬಾಯಾಗಿ, ಕುಕ್ಕುಟಾಸನದಲ್ಲಿ ಕುಳಿರ್ದು, 
ಕಡಿವ ಜಂತುಜಂಗುಳಿಯ ಬಾಧೆ, 
ಸುಡುವ ಜಠರಾಗ್ನಿಯ ಬಾಧೆ , 
ಎಡದಲ್ಲಿ ಮೂತ್ರದ ತಡಿಕೆಯ ಬಾಧೆ , 
ಬಲದಲ್ಲಿ ಅಮೇಧ್ಯದ ಹಡಿಕೆಯ ಬಾಧೆ, 
ಇಂತಿವು ಮೊದಲಾದನಂತಕೋಟಿಬಾಧೆಗಳಿಂದ 
ದಿನದಿನಕ್ಕೆ ದು :ಖಮುಂಬಡುತಿರ್ದು , 
ಆ ಮೇಲೆ ಜಾತಿಸ್ಮರತ, ಉದಯವಾಗಿ, 
ತನ್ನ ಹಿಂದಣ ಧರಕರಂಗಳ ಪುಣ್ಯಪಾಪಂಗಳ 
ಅರಹು ಮರಹುಗಳನಾರೈದುನೋಡಿ, 
ಒಂದರಿಯದ ಪಾಪದ ದೆಸೆಯಿಂದ ಈ ಗರೋನರಕಕ್ಕೆ ಬಂದೆ, 
ಇನ್ನು ಮುಂದೆ ತೆರನೇನೆಂದು ತನ್ನೊಳಗೆ ತಾನೆ ಚಿಂತಿಸಿ 
ಸರ್ವರಿಗೆ ಪರಮೇಶ್ವರನೇ ಕರನು, 
ಸಲ್ವರ ಭವಪಾಶಂಗಳ ಛೇದಿಸುವಾತನು ಪರಮೇಶ್ವರನೆಂದರಿದು, 
ಮನದಲ್ಲಿ ನಿಶ್ಚಿಸಿಕೊಂಡು ಆ ಪರಮೇಶ್ವರಂಗೆ ಶಿವಧೋ ಶಿವಧೋ 
ಎಂದು ಮೊರೆಯಿಡುತ್ತ ಶಿವಧ್ಯಾನಮಂ ಮಾಳ್ವ ಸಮಯದಲ್ಲಿ 
ಕೋಟಿಸಿಡಿಲು ಹೊಯಂತೆ ವಿಷ್ಣುಪ್ರಸೂತಿಯೆಂಬ ಗಾಳಿ ಬೀಸಲು, 
ಅದಕಂಡು ಥರಥರನೆ ನಡುಗಿ ಧ್ಯಾನಪಲ್ಲಟವಾಗಿ 
ದಿಗ್ಭ್ರಮಣೆಗೊಂಡು ಊರ್ಧ್ವಮುಖವಾಗಿ ಕುಳಿತಿರ್ದ ಶಿಶುವು 
ಗಿರನೆ ತಿರುಗಿ ತಲೆಕೆಳಗಾಗಿ 
ಕರಾರನ ಕಂಬಿಟ್ಟಿನಲ್ಲಿ ಚಿನ್ನದ ಸಲಾಕೆ ತೆಗವಂತೆ, 
ಬಚ್ಚಲಹುಳುವಿನಂದದಿ ಯೋನಿಯೆಂಬ 
ಸೂಕ್ಯದ್ವಾರದಿಂದೆ ಪೊರಮಟ್ಟು ಹುಟ್ಟಿದಲ್ಲಿ 
ಕೊಟಬಾಧೆಗಳಿಂದ ನೊಂದು ಹವನ ಹಾರಿ ಕಡುದು: ಖವುಂಬಟ್ಟು 
ಪಿಂದಣ ಜಾತಿಸ್ಮರತ, ಕೆಟ್ಟು , ಮತಿ ಮಸುಳಿಸಿ, 
ತನ್ನ ಮಲಮೂತ್ರಂಗಳಲ್ಲಿ ತಾ ಹೊರಳಾಡಿ 
ಬಾಲಲೀಲೆಯ ಸುಖದು: ಖಂಗಳನನುಭವಿಸಿ , 
ಆ ಬಾಲಲೀಲೆಯು ಹಿಂದುಳಿದ ಮೇಲೆ ಯಾವನದ ವಯಸೋದಗಿದಲ್ಲಿ 
ಕಾಮದಲ್ಲಿ ಕರಗಿಕೊಧದಲ್ಲಿ ಕೊರಗಿ 


೧೭೪. 


ಸಂಕೀರ್ಣ ವಚನ ಸಂಪುಟ : ಒಂಬತ್ತು 


ಮದಮತ್ಸರಂಗಳಲ್ಲಿ ಮುಂದುಗೆಟ್ಟು 
ನಾನಾ ವ್ಯಾಪಾರವನಂಗೀಕರಿಸಿ 
ಬಂದ ಯೋನಿಯೆಂದರಿಯದೆ, ಉಂಡ ಮೊಲೆಯೆಂದರಿಯದೆ, 
ಕಾಮವಿಕಾರ ತಲೆಗೇರಿ ವಿಷಯಾತುರನಾಗಿ, 
ಈಳಿಗಾರನ ದೆಸೆಯಿಂದ ಈಚಲಮರ ನಿಸ್ಸಾರವಾದಂತೆ, 
ಸ್ತ್ರೀಯರ ಸಂಗದಿಂದೆ ದೇಹದೊಳಗಣ ಊರ ಬಿಂದು 
ಜಾರಿ ಜಾರಿ ಇಳಿದು ಸೋರಿಸೋರಿಹೋಗಿದೇಹವು ನಿಸ್ಸಾರವಾಗಿ, 
ಯೌವನದ ಬಲಗೆಟ್ಟು ಮುಪ್ಪಾವರಿಸಿ ಅಚೇತನಗೊಂಡು 
ಸರಾಂಗವೆಲ್ಲ ನೆರೆತೆರೆಗಳಿಂದ ಮುಸುಕಲ್ಪಟ್ಟಾತನಾಗಿ, 
ಆಧಿ ವ್ಯಾಧಿ ವಿಪತ್ತು ರೋಗರುಜೆಗಳಿಂದ ಬಹು ದು : ಖಬಟ್ಟು, 
ಎದೆ ಗೂಡುಗಟ್ಟಿ , ಬೆನ್ನು ಬಾಗಿ, ಕಣ್ಣು ಒಳನಟ್ಟು , 
ಶರೀರ ಎಳತಾಟಗೊಂಡು, ಕಾಲಮೇಲೆಕೈಯನೂರಿ 
ಕೋಲವಿಡಿದು ಏಳು ನಾನಾ ತೆರದ ದುಃಖಧಾವತಿಯಿಂದೆ 
ಆತ್ಮ ಕೆಟ್ಟು ನಷ್ಟವಾಗಿಹೋಯಿತ್ತು ನೋಡಾ. 
ಇದ ಕಂಡು ನಾನಂಜಿ ಮರಳಿ ಜನಕ್ಕೆ ಬರಲಾರದೆ 
ನಿಮ್ಮ ಮೊರೆಹೊಕ್ಕೆನಯ್ಯಾ ಅಖಂಡೇಶ್ವರಾ. 

- ೨೬೩ 
ಹರಿಯ ಹತ್ತು ಭವದಲ್ಲಿ ಬರಿಸಿತ್ತು ಮಾಯೆ . 
ಬ್ರಹ್ಮನ ತಲೆಯ ಹೋಳುಮಾಡಿತ್ತು ಮಾಯೆ . 
ಇಂದ್ರಚಂದ್ರರಂಗಕ್ಕೆ ಭಂಗವಿಕ್ಕಿತ್ತು ಮಾಯೆ. 
ಗರುಡ ಗಂಧರ್ವರ ಬರಡುಮಾಡಿತ್ತು ಮಾಯೆ . 
ಕಿನ್ನರ ಕಿಂಪುರುಷರ ಚುನವಾಡಿತ್ತು ಮಾಯೆ . 
ಸಿದ್ದಸಾಧಕರಿಗೆಲ್ಲ ಗುದ್ದಾಟವನಿಕ್ಕಿತ್ತು ಮಾಯೆ . 
ಮನುಮುನಿಗಳನೆಲ್ಲರ ಮನವ ಸೆಳಕೊಂಡು 
ಮರಣಕ್ಕೋಳಗುಮಾಡಿತ್ತು ಮಾಯೆ . 
ಸ್ವರಮಠ್ಯಪಾತಾಳಗಳೆಂಬ ಮೂರುಲೋಕದವರನ್ನೆಲ್ಲ 
ಯೋನಿಮುಖದಲ್ಲಿ ಹರಿಹರಿದು ನುಂಗಿ ತೊಳದುಳಿದಿತ್ತು ಮಾಯೆ . 
ಮುಕ್ಕಣ್ಣಾ ನೀ ಮಾಡಿದ ಮಾಯವ ಕಂಡು 
ಬೆಕ್ಕನೆ ಬೆರಗಾದೆನಯ್ಯ ಅಖಂಡೇಶ್ವರಾ. 

| ೨೦ || 
೨೬೪ 
ಬಂಧನಕ್ಕೊಳಗಾದ ಹುಲಿಗೆ ಬಲಾತ್ಕಾರ ಉಂಟೆ ಅಯ್ಯ ? 
ಸಂಸಾರದಂದುಗದಲ್ಲಿ ತೊಳಲುವ ಜೀವನಿಗೆ 
ಮುಂದೆ ಮುಕ್ತಿಯನರಸುವ ಜ್ಞಾನ ಉಂಟೆ ಅಯ್ಯ 
ಅಖಂಡೇಶ್ವರಾ ? 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೧೭೫ 


೨೬೫ 
ಕೆಟ್ಟೆ ಕೆಟ್ಟೆನಯ್ಯ ಒಡಲುಪಾಧಿಯ ಹಿಡಿದು , 
ಕೆಟ್ಟೆಕೆಟ್ಟೆನಯ್ಯ ಒಡಲ ದುರ್ಗುಣದೊಡನಾಡಿ, 
ಕೆಟ್ಟೆಕೆಟ್ಟೆನಯ್ಯ ನಿಮ್ಮಡಿಯ ಭಕ್ತಿಯ ಮರೆದು 
ಅಖಂಡೇಶ್ವರಾ. 

೨೬೬ 
ಕಿಸುಕುಳದ ಕೀವುರಕದ, ಒಸದು ತುಂಬಿದ ಮಲಮೂತ್ರದ 
ರಂಜನ ಮುಸುಕಿದ ಮಾಂಸ ಅಸಿಗಳ 
ಸುತ್ತಿನ ಹಸನಾದ ಚರದ ಹೊದಿಕೆಯ 
ಹುಸಿಯ ತನುವ ಮೆಚ್ಚಿ, ಪಶುಪತಿ, 
ನಿಮ್ಮ ನಾನು ಮರೆದೆನಯ್ಯ , ಅಖಂಡೇಶ್ವರಾ. 


|| ೨೩ || 


೨೬೭ 


|| ೨೪ || 


ಸುಡುಸುಡು ಈ ದೇಹದ ರೂಪು; 
ನೋಡಿದಡೇನೂ ಹುರುಳಿಲ್ಲವಯ್ಯ . 
ಎಲವು ಚರ ನರ ಮಾಂಸ ಮಲಮೂತ್ರಯುಕ್ತವಾದ 
ಅನಿತ್ಯದೇಹವ ನಚ್ಚಿ ನಿಮ್ಮ ನಿಜವ ಮರೆದು 
ಭವಧಾರಿಯಾದೆನಯ್ಯ ಅಖಂಡೇಶ್ವರಾ. 

೨೬೮ 
ಭವಕ್ಕೆ ಬೀಜವಾದುದು ತನುವೊ ? ಮನವೊ ? 
ಎಂದು ವಿವರಿಸಿ ನೋಡಲು ಮನವೆ ಕಾರಣವಾಗಿದ್ದುದರಿಂದ, 
ಈ ಕೆಟ್ಟಮನದ ಸಂಗದಿಂದೆ ಮರ್ತ್ಯಲೋಕದಲ್ಲಿ ಹುಟ್ಟಿ 
ತಾಪತ್ರಯಾಗಿಯಿಂದೆ ಕಂದಿ ಕುಂದಿ ನೊಂದು ಬೆಂದೆನಯ್ಯ . 
ಈ ಮನದ ಸಂಗದಿಂದೆ ಭವಭವಂಗಳಲ್ಲಿ ತೊಳಲಿ ಬಳಲಿದೆನಯ್ಯ . 
ಈ ಮನದ ಸಂಗದಿಂದೆ ಅನಂತ ಮರವೆಯ 
ಚೋಹಂಗಳಲ್ಲಿ ಸೆರೆಸಿಕ್ಕಿದೆನಯ್ಯ , 
ಈ ಮನದ ಸಂಗವ ಬಿಡಿಸಿ ನಿಮ್ಮ ನೆನಹಿನ ಸಂಗದಲ್ಲಿರಿಸಿ 
ಸಲಹಯ್ಯ ಎನ್ನ ಅಖಂಡೇಶ್ವರಾ. 


|| ೨೫ || 


೨೬೯ 


ಮನವೆಂಬ ಮರಟನು ತನುವೆಂಬ ವೃಕ್ಷವನೇರಿ, 
ಇಂದ್ರಿಯಂಗಳೆಂಬ ಶಾಖೆಶಾಖೆಗೆ ಹಾರಿ, 
ವಿಷಯಂಗಳೆಂಬ ಹಣ್ಣು ಫಲಂಗಳ ಗ್ರಹಿಸಿ, 


೧೭೬ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಭವದತ್ತ ಮುಖವಾಗಿ ಹೋಗುತ್ತಿದೆ ನೋಡಾ! 
ಈ ಮನವೆಂಬ ಮರಟನ , ನಿಮ್ಮ ನೆನಹೆಂಬ ಪಾಶದಲ್ಲಿ ಕಟ್ಟಿ , 
ಎನ್ನನುಳುಹಿಕೊಳ್ಳಯ್ಯ ಅಖಂಡೇಶ್ವರಾ. 

| ೨೬ || 
೨೭೦ 
ತನುವಿನ ವಿಕಾರದ ಕತ್ತಲೆಯಲ್ಲಿ ಸಿಲ್ಕಿ , 
ಕಂಗೆಟ್ಟು ಕಳವಳಿಸಿ ತೊಳಲಿ ಬಳಲಿದೆನಯ್ಯ . 
ಮನದ ವಿಕಾರದ ಮರವೆಯಲ್ಲಿ ಸಿಲ್ಕಿ , 
ಮಣ್ಣುಮಸಿಯಾಗಿ ಬಣ್ಣಗೆಟ್ಟೆನಯ್ಯ . 
ಈ ತನುಮನದ ವಿಕಾರವ ಮಾಣಿಸಿ, 
ನಿಮ್ಮ ಭಕ್ತಿಯ ವಿಕಾರದಲ್ಲಿರಿಸಿ ಸಲಹಯ್ಯ ಎನ್ನ ಅಖಂಡೇಶ್ವರಾ. || ೨೭ || 

೨೭೧ 
ಮತಿಗೆಟ್ಟೆನಯ್ಯ ಮನದಾಸೆಯ ಕಚ್ಚಿ , 
ಧೃತಿಗೆಟ್ಟೆನಯ್ಯ ತನುವಿನಾಸೆಯ ನೆಚ್ಚಿ , 
ಈ ತನುಮನದಾಸೆಯ ಕೆಡಿಸಿ, 
ನಿಮ್ಮ ಭಕ್ತಿಯ ಲೇಸು ತೋರಿಸಿ 
ಬದುಕಿಸಯ್ಯ ಎನ್ನ ಅಖಂಡೇಶ್ವರಾ. 

|| ೨೮ || 
೨೨ 
ಹಸಿವು ತೃಷೆಯಂಡಲೆಯಾವರಿಸಿ, 
ಕುಸಿವುತಿರುದುನೋಡಾತನುವು. 
ವಿಷಯವಿಕಾರದಂಡಲೆಯಾವರಿಸಿ, 
ದೆಸೆದೆಸೆಗೆ ನುಸುಳುತಿಪ್ಪುದುನೋಡಾ ಮನವು. 
ಈ ತನುಮನದಲ್ಲಿ ಮುಸುಕಿದ ಮಾಯಾವಾಸನೆಯ ಕಳೆದು 
ನಿಮ್ಮ ಭಕ್ತಿಯ ಲೇಸುತೋರಿಸಿ ಬದುಕಿಸಯ್ಯ ಎನ್ನ 
ಅಖಂಡೇಶ್ವರಾ. 

೨೭೩ 
ಸಾಕುಮಾಡದು ಭವಬಂಧನಂಗಳ, 
ನೂಕಿಬಿಡದು ಸಕಲಸಂಸಾರವ, 
ಬೇಕೆಂದೆಳಸುವುದು ವಿಷಯಭೋಗಕ್ಕೆ , 
ಶಿವಶಿವಾ, ಈ ಕಾಕುಮನಕ್ಕೆ ಏನುಮಾಡಲಿ ? 
ಹರಹರಾ, ಈ ಕಳ್ಳತನಕ್ಕೆ ಎಂತುಮಾಡಲಿ ? 
ಅಖಂಡೇಶ್ವರಾ, ನಿಮ್ಮ ಕೃಪಾವಲೋಕನದಿಂದ ನೋಡಿ 
ಪಾಲಿಪುದಯ್ಯ ಎನ್ನ , ನಿಮ್ಮ ಧರ್ಮ ನಿಮ್ಮ ಧರ್ಮ. 

| ೩೦ || 


೧೭೭ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


|| ೩೧ || 


೨೭೪ 
ಸತ್ಯವ ನುಡಿಯದು, ಸದಾಚಾರದಲ್ಲಿ ನಡೆಯದು, 
ಭಕ್ತಿಯ ಪಿಡಿಯದು, ಮುಕ್ತಿ ಪಡೆಯದು, 
ಸುಡು ಸುಡು ಈ ಮನದ ಯುಕ್ತಿಯ . 
ಅಖಂಡೇಶ್ವರಾ, ನಿಮ್ಮ ಭಕ್ತಿಯ ಭಾವದಲ್ಲಿರಿಸಿ 
ಸಲಹಯ್ಯ ಎನ್ನ, ನಿಮ್ಮ ಧರ್ಮ ನಿಮ್ಮ ಧರ್ಮ. 

೨೭೫ 
ಹುಲಿಯಬಾಯಲ್ಲಿ ಸಿಕ್ಕಿದ ಹುಲ್ಲೆಯಂತೆ, 
ಸನಬಾಯಲ್ಲಿ ಸಿಕ್ಕಿದ ಕಪ್ಪೆಯಂತೆ, 
ಸಕಲ ಲೋಕಾಲೋಕಂಗಳು ಮಾಯಯಬಲೆಯಲ್ಲಿ ಸಿಲ್ಕಿ , 
ಸೆರೆಹೋಗುವುದ ಕಂಡು ನಾನಂಜಿ 
ನಿಮ್ಮ ಮೊರೆಹೊಕ್ಕೆ, ಕಾಯಯ, ಕಾರುಣ್ಯನಿಧಿಯ 
ಅಖಂಡೇಶ್ವರಾ. 


೨೭೬ 
ಕಾಲನೆಂಬ ಜಾಲಗಾರನು ಕರವೆಂಬ ಬಲೆಯ ಬೀಸಿ, 
ಸಂಸಾರಶರಧಿಯಲ್ಲಿದ್ದ ಸಕಲಪ್ರಾಣಿಗಳೆಂಬ 
ಮೀನುಗಳ ಹಿಡಿದು ಕೊಲ್ಲುತಿದಾನೆ. 
ಕಾಮನೆಂಬ ಬೇಂಟೆಗಾರನು ಕಂಗಳ ತೋಹಿನಲ್ಲಿ ನಿಂದು , 
ಕಳವಳದ ಬಾಣವನೆಸೆದು ಭವವೆಂಬ ಬಲೆಯಲ್ಲಿ 
ಸಕಲಪ್ರಾಣಿಗಳ ಕೆಡಹಿಕೊಂಡುಕೊಲ್ಲುತಿದ್ದಾನೆ . 
ಮಾಯೆಯೆಂಬ ರಕ್ಕಸಿ ಸಕಲ ಪ್ರಾಣಿಗಳ ಸಾರವ ಹೀರಿ 
ಹಿಪ್ಪೆಯ ಮಾಡಿ ಉಫೆಂದು ಊದುತಿದ್ದಾಳೆ. 
ಇಂತೀ ತ್ರಿವಿಧಮುಖದಲ್ಲಿ ಕಾಡುವ 
ನಿಮ್ಮ ಮಾಯೆಯ ಗೆಲುವಡೆ ಆರಳವಲ್ಲವಯ್ಯಾ 
ಅಖಂಡೇಶ್ವರಾ, ನೀವುಕರುಣಿಸದನ್ನಕ್ಕ . 


|| ೩೩ | | 


೨೭೭ 


ಸಿರಿವಂತರೆಂದು ಹೇಳುವವರ ದರಿದ್ರಕ್ಕೆ ಒಳಗುಮಾಡಿ 
ಕಾಡಿತ್ತು ನೋಡಾ ನಿಮ್ಮ ಮಾಯೆ . 
ನಿ:ಕಾಮಿಗಳೆಂದು ಹೇಳುವವರ ಕಾಮದಕತ್ತಲೆಯಲ್ಲಿ ಕೆಡಹಿ 
ಕಾಡಿತ್ತು ನೋಡಾನಿಮ್ಮ ಮಾಯ . 
ಪುರುಷನ ಕಣ್ಣ ಮುಂದೆಸ್ತ್ರೀಯಾಗಿ ಸುಳಿದಾಡಿ 
ಕಾಡಿತ್ತು ನೋಡಾನಿಮ್ಮ ಮಾಯ . 


೧೭೮ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಸ್ತ್ರೀಯ ಕಣ್ಣಮುಂದೆ ಪುರುಷನಾಗಿ ಸುಳಿದು 
ಕಾಡಿತ್ತು ನೋಡಾನಿಮ್ಮ ಮಾಯೆ . 
ಸತ್ಯವಂತರೆಂದು ಹೇಳುವವರ ಅಸತ್ಯಕ್ಕೆ ಒಳಗು ಮಾಡಿ 
ಕಾಡಿತ್ತು ನೋಡಾನಿಮ್ಮ ಮಾಯೆ. 
ಹಿರಿಯರೆಂದು ಹೇಳುವವರ ಕಿರಿಯತನಕ್ಕೆ ಒಳಗು ಮಾಡಿ 
ಕಾಡಿತ್ತು ನೋಡಾನಿಮ್ಮ ಮಾಯೆ . 
ನಿತ್ಯವೆಂದು ಹೇಳುವವರ ಅನಿತ್ಯಕ್ಕೆ ಒಳಗು ಮಾಡಿ 
ಕಾಡಿತ್ತು ನೋಡಾನಿಮ್ಮ ಮಾಯೆ . 
ಇಂತೀ ಜಗವೆಲ್ಲವ ನುಂಗಿ ಜಾಳಿಸುತಿರ್ಪ 
ನಿಮ್ಮ ಮಾಯದೇಳಿಗೆಯ ಗೆಲುವಡೆ ಆರಳವಲ್ಲ 
ಅಖಂಡೇಶ್ವರಾ, ನೀವುಕರುಣೆಹುಟ್ಟಿ ಒಲಿಯದನ್ನಕ್ಕ . 


೨೭೮ 


|| ೩೫ || 


ಎನ್ನ ಕಾಯದ ಕಠಿಣವ ಕಳೆಯಯ್ಯ , 
ಎನ್ನ ಜೀವನುಪಾಧಿಯನಳಿಯಯ್ಯ , 
ಎನ್ನ ಪ್ರಾಣಪ್ರಪಂಚುವ ತೊಲಗಿಸಯ್ಯ , 
ಎನ್ನ ಭಾವದಭ್ರಮೆಯ ಕೆಡಿಸಯ್ಯ , 
ಎನ್ನ ಮನದ ವ್ಯಾಕುಲವ ಮಾಣಿಸಯ್ಯ , 
ಎನ್ನ ಕರಣೇಂದ್ರಿಯಗಳ ಕಷ್ಟಗುಣವ ನಾಶಮಾಡಯ್ಯ , 
ಎನ್ನೊಳಗೆ ನಿಮ್ಮ ಕರುಣಾಮೃತವ ತುಂಬಯ್ಯ ಗುರುವೇ 
ಅಖಂಡೇಶ್ವರಾ. 
ಗುರುಕರುಣಸ್ಥಲ 

೨೭೯ 
ಗುರುವೆ ಪರತತ್ವವು ತಾನೆ ನೋಡಾ. 
ಗುರುವೆ ಪರವಸ್ತುವು ತಾನೆ ನೋಡಾ. 
ಗುರುವೆ ಪರಬ್ರಹ್ಮವು ತಾನೆ ನೋಡಾ. 
ಗುರುವೆ ಪರಶಿವನು ತಾನೆ ನೋಡಾ. 
ಗುರುವಿನಿಂದೆ ಪರವಿಲ್ಲವೆಂದು ಸಕಲ ಶ್ರುತಿಗಳು 
ಹೊಗಳುತಿಪ್ಪುವುನೋಡಾ. 
ಇಂತಪ್ಪ ಶ್ರೀಗುರುವಿಂಗೆ ನಮೋ ನಮೋ ಎಂಬೆನಯ್ಯ 
ಅಖಂಡೇಶ್ವರಾ. 


|| ೩೬ || 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೧೭೯ 


೨೮೦ 


ಗುರುವೆನಲು ಕೊರೆವುದು ಜನನ ಮರಣದ ಬೇರನೋಡಾ. 
ಗುರುವೆನಲು ಸುಡುವುದು ಭವಾರಣ್ಯವನೋಡಾ. 
ಗುರುವೆನಲು ಕಡಿವುದು ಭವಕುಜಲತೆಗಳ ನೋಡಾ. 
ಇಂತಪ್ಪ ಸದ್ಗುರುದೇವಂಗೆ ನಮೋ ನಮೋ ಎಂಬೆನಯ್ಯ 
ಅಖಂಡೇಶ್ವರಾ. 


|| ೩೭ || 


೨೮೧ 
ಗುರುವಚನದಿಂದಲ್ಲದೆ ಭವಪಾಶ ಹರಿಯದು. 
ಗುರುವಚನದಿಂದಲ್ಲದೆ ಜಾತಿಭೇದ ಮಾಣದು. 
ಗುರುವಚನದಿಂದಲ್ಲದೆ ಸೂತಕಪಾತಕಂಗಳು ಕೆಡದಿಹವು. 
ಗುರುವಚನದಿಂದಲ್ಲದೆ ಅಂಗ ಮನ ಪ್ರಾಣಂಗಳು ಶುದ್ಧವಾಗಲರಿಯವು. 
ಗುರುವಚನದಿಂದಲ್ಲದೆ ಲಿಂಗಕ್ಕೆ ಕಳೆವೆರಸದು. 
ಗುರುವಚನದಿಂದಲ್ಲದೆ ಸದ್ಬಕ್ಕಿನೆಲೆಗೊಳ್ಳದು. 
ಗುರುವಚನದಿಂದಲ್ಲದೆ ನಿಜಮುಕ್ತಿ ಕಾಣಬಾರದು. 
ಇದು ಕಾರಣ ಗುರುಮುಟ್ಟಿ ಗುರುವಾದ 
ಪರಮಶರಣರ ಶ್ರೀ ಚರಣಕ್ಕೆ ಶರಣು ಶರಣೆಂಬೆನಯ್ಯ 
ಅಖಂಡೇಶ್ವರಾ. 

II ೩೮ || 
೨೮೨ 
ತಂದೆ- ತಾಯಿ , ಬಂಧು - ಬಳಗ, ಹೆಂಡಿರು - ಮಕ್ಕಳು, 
ತೊತ್ತು- ಬಂಟರುಗಳಿಗೆ ಒಬ್ಬನೆ ಗುರುವು. 
ಒಂದೇ ದೀಕ್ಷೆಯಾದಡೆ ಅತ್ಯಂತ ಉತ್ತಮ ನೋಡಾ 
' ಪತಿಪತ್ನಿಭ್ರಾತೃಪುತ್ರದಾದ್ಯೋ ಗೃಹಚರಾಶ್ಚ ಯೇ | | 
ಏಕ ಏವ ಗುರುಸೇಷಾಂ ದೀಕ್ಷೆ ಕಾ ತು ವಿಶೇಷ್ಯತೇ ||”” 
ಇದಲ್ಲದೆ ಬಹುಮುಖದ ಗುರು, ಬಹುಮುಖದ ದೀಕ್ಷೆಯಾದಡೆ, 
ಅಘೋರನರಕ ತಪ್ಪದಯ್ಯ ಅಖಂಡೇಶ್ವರಾ. 

|| ೩೯ || 


೨೮೩ 


ಎನ್ನ ಭವಪಾಶಂಗಳ ಹರಿದು ಶಿವಸಂಸ್ಕಾರಿಯ ಮಾಡಿದ 
ಶ್ರೀಗುರುವಿಂಗೆ ನಮೋ ನಮೋ ಎಂಬೆನಯ್ಯ , 
ಎನ್ನ ಪೂರ್ವಜನ್ಮವಳಿದು ಪುನರಾತನ ಮಾಡಿದ 
ಶ್ರೀಗುರುವಿಂಗೆ ನಮೋ ನಮೋ ಎಂಬೆನಯ್ಯ . 
ಎನ್ನ ಭೂತಕಾಯವ ಕಳೆದು ಮಂತ್ರಶರೀರವ ಮಾಡಿದ 
ಶ್ರೀ ಗುರುವಿಂಗೆ ನಮೋ ನಮೋ ಎಂಬೆನಯ್ಯ . 


೧೮೦ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಎನ್ನ ಹಣೆಯ ದುರ್ಲಿಬಿತವತೊಡೆದು 
ಶಿವಮಂತ್ರವ ಸಂಬಂಧಿಸಿದ 
ಶ್ರೀ ಗುರುವಿಂಗೆ ನಮೋ ನಮೋ ಎಂಬೆನಯ್ಯ . 
ಎನ್ನ ವಾಯುಪ್ರಾಣಿಯೆಂದೆನಿಸದೆ ಲಿಂಗಪ್ರಾಣಿಯೆಂದೆನಿಸಿದ 
ಶ್ರೀ ಗುರುವಿಂಗೆ ನಮೋ ನಮೋ ಎಂಬೆನಯ್ಯ 
ಅಖಂಡೇಶ್ವರಾ. 


|| ೪೦ || 


೨೮೪ 


ಎನ್ನ ಜೀವಭಾವಿಯೆಂದೆನಿಸದೆ 
ಶಿವಭಾವಿಯೆಂದೆನಿಸಿದ ಗುರುವೆ ನಮೋ ನಮೋ . 
ಎನ್ನ ಕಾಯಕಲ್ಪಿತವನಳಿದು ಎನೊಳಗೆ 
ಮೂಲಮಂತ್ರವತೋರಿದ ಗುರುವೇ ನಮೋ ನಮೋ . 
ಎನ್ನ ತನುತ್ರಯಂಗಳಲ್ಲಿ ಮುಸುಕಿದ ಮಲತ್ರಯಂಗಳ ಕಳದು 
ಲಿಂಗತ್ರಯಂಗಳ ನೆಲೆಗೊಳಿಸಿದ ಗುರುವೇ ನಮೋ ನಮೋ . 
ಎನ್ನ ಭವಿಜನ್ಮವಳಿದು ಭಕ್ತನಮಾಡಿ 
ಮುಕ್ತಿಪಥವ ತೋರಿದ ಗುರುವ ನಮೋ ನಮೋ . 
ಅಖಂಡೇಶ್ವರನೆಂಬ ಅನಾದಿ ಮಹಾಗುರುವೆ ನಮೋ ನಮೋ 


|| ೪೧|| 


೨೮೫ 


ಎನ್ನ ಭಾವವ ಸಿಂಹಾಸನವ ಮಾಡಿದನಯ್ಯ 
ಶ್ರೀಗುರು ಪರಮಶಿವಲಿಂಗಕ್ಕೆ . 
ಎನ್ನ ಮನವ ಸಿಂಹಾಸನವ ಮಾಡಿದನಯ್ಯ 
ಶ್ರೀಗುರು ಪರಮಶಿವಲಿಂಗಕ್ಕೆ . 
ಎನ್ನ ಕಂಗಳ ಸಿಂಹಾಸನವ ಮಾಡಿದನಯ್ಯ 
ಶ್ರೀಗುರು ಪರಮಶಿವಲಿಂಗಕ್ಕೆ . 
ಎನ್ನ ಕರಸಲವ ಸಿಂಹಾಸನವ ಮಾಡಿದನಯ್ಯ 
ಶ್ರೀಗುರು ಪರಮಶಿವಲಿಂಗಕ್ಕೆ . 
ಎನ್ನ ಸರ್ವಾಂಗವ ಸಿಂಹಾಸನವ ಮಾಡಿದ, 
ಎನ್ನ ಪರಿಭವವ ತಪ್ಪಿಸಿದಶ್ರೀಗುರುವಿಂಗೆ 
ನಮೋ ನಮೋ ಎಂಬೆನಯ್ಯ ಅಖಂಡೇಶ್ವರಾ. 

೨೮೬ 
ಸಕಲ ವಿಸ್ತಾರದೊಳಗೆಲ್ಲ ಲಿಂಗವತೋರಿದ. 
ಆ ಲಿಂಗದೊಳಗೆ ಎನ್ನ ತೋರಿದ. 
ಎನ್ನೊಳಗೆ ತನ್ನ ತೋರಿದ 


|| ೪೨ || 


೧೮೧ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


ಮಹಾಗುರುವಿಂಗೆ ನಮೋ ನಮೋ ಎಂಬೆನಯ್ಯ 
ಅಖಂಡೇಶ್ವರಾ. 


|| 


೪ 


|| 


೨೮೭ 


ಕಲ್ಪತರು ಕಾಡಮರನಾಗಬಲ್ಲುದೇನಯ್ಯಾ ? 
ಕಾಮಧೇನು ಕಾಡಪಶುವಾಗಬಲ್ಲುದೇನಯಾ ? 
ಸಿಂಹದಮರಿ ಸೀಳನಾಯಿಯಾಗಬಲ್ಲುದೇನಯ್ಯಾ ? 
ಪರಮ ಶ್ರೀಗುರುವಿನ ಕರಕಮಲದಲ್ಲಿ ಉದಯವಾದ 
ಮಹಾಶರಣರು ಮರಳಿ ನರರಾಗಬಲ್ಲರೆ ಹೇಳಾ ಅಖಂಡೇಶ. ರಾ ? || ೪ || 


|| ೪ 


|| 


geses 
ಪರುಷಲೋಹದಂತೆ ಮಾಡಿತೆನ್ನ 
ಶ್ರೀಗುರುವಿನ ಉಪದೇಶ. 
ಉರಿಯುಂಡ ತೃಣದಂತೆ ಮಾಡಿತೆನ್ನ 
ಶ್ರೀಗುರುವಿನ ಉಪದೇಶ. 
ಕುರದ ಜ್ಯೋತಿಯಂತೆ ಮಾಡಿತ್ತೆನ್ನ 
ಶ್ರೀಗುರುವಿನ ಉಪದೇಶ. 
ಕೀಡಿ ಕುಂಡಲಿಯಂತೆ ಮಾಡಿತ್ತೆನ್ನ 
ಶ್ರೀಗುರುವಿನ ಉಪದೇಶ. 
ವಾರಿಕ ಪುತ್ತಳಿ ಅಪ್ಪುವನೊಡಗೂಡಿದಂತೆ ಮಾಡಿತ್ತೆನ್ನ 
ಅಖಂಡೇಶ್ವರಾ, ನಿಮ್ಮ ವಚನೋಪದೇಶ. 

೨೮೯ 
ಬೀಜದಿಂದ ಹುಟ್ಟಿದ ವೃಕವು ಬೀಜವ ಹೋಲುವಂತೆ , 
ತಾಯಿಯಿಂದ ಹುಟ್ಟಿದ ಮಕ್ಕಳು ತಾಯಿಯಹೋಲುವಂತೆ , 
ಧಾನ್ಯಗಳಿಂದ ಬೆಳೆದ ಬೆಳಸು ಧಾನ್ಯಂಗಳ ಹೋಲುವಂತೆ, 
ಗುರುವಿನಿಂದ ಹುಟ್ಟಿದ ಶಿಷ್ಯನು ಗುರುರೂಪವಲ್ಲದೆ 
ಬೇರೊಂದು ರೂಪವಲ್ಲವಯ್ಯ ಅಖಂಡೇಶ್ವರಾ. 

೨೯೦ 
ಸಚ್ಚಿದಾನಂದ ಸದ್ಗುರುತೋರಿದರೆ 
ಕಂಡೆನಯ್ಯಾ ಸತ್ಯಸದಾಚಾರವ. 
ಸಚ್ಚಿದಾನಂದ ಸದ್ಗುರುತೋರಿದರೆ 
ಕಂಡೆನಯ್ಯಾ ಭಕ್ತಿ, ಜ್ಞಾನ ವೈರಾಗ್ಯವ. 
ಸಚ್ಚಿದಾನಂದ ಸದ್ಗುರು ತೋರಿದರೆ 
ಕಂಡೆನಯ್ಯ ನಿತ್ಯಲಿಂಗಾಂಗಸಂಗಸಮರಸವ. 


|| ೪೬ || 


೧೮೨ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಸಚ್ಚಿದಾನಂದ ಸದ್ಗುರು ತೋರಿಸಿದರೆ 
ಕಂಡೆನಯ್ಯಾ ಅಖಂಡೇಶ್ವರಾ ನಿಮ್ಮ ಶ್ರೀಚರಣಕಮಲವ. || ೪೭ || 


೨೯೧ 


ಗುರುವಿಡಿದು ಕುರುಹಕಾಣಬೇಕು. 
ಕುರುಹುವಿಡಿದು ಅರುಹಕಾಣಬೇಕು. .. 
ಅರುಹುವಿಡಿದು ಆಚಾರವಕಾಣಬೇಕು. 
ಆಚಾರವಿಡಿದು ನಿಜವಕಾಣಬೇಕು. 
ನಿಜವಿಡಿದು ನಮ್ಮ ಅಖಂಡೇಶ್ವರಲಿಂಗವ ಕೂಡಬೇಕು. 


|| ೪೮ || 


១១ 
ಶ್ರೀಗುರುಸ್ವಾಮಿ ಮಾಡಿದಡಾಯಿತ್ತು 
ಜಗದುತ್ಪತ್ಯ ಸದಾಚಾರಂಗಳೆಲ್ಲ 
ಶ್ರೀಗುರುಸ್ವಾಮಿ ಮಾಡಿದಡಾಯಿತ್ತು 
ತತ್ವಾತತ್ವ ಸಕಲಸ್ಟಲಕುಲಂಗಳೆಲ್ಲ 
ಶ್ರೀಗುರುಸ್ವಾಮಿ ಮಾಡಿದಡಾಯಿತ್ತು 
ನಿಗಮಾಗಮ ಸಕಲಶಾಸ್ತ್ರಜಾಲಂಗಳಲ್ಲ, 
ಶ್ರೀಗುರುಸ್ವಾಮಿ ಮಾಡಿದಡಾಯಿತ್ತು ಅಖಂಡೇಶ್ವರಾ, 
ನಾನು ನೀನೆಂಬ ಉಭಯದತೊಡರುಗಳೆಲ್ಲ 


೨೯೩ 


ಎನ್ನ ತನುವ ತನ್ನ ತನುವ ಮಾಡಿದನಯ್ಯ 
ಶ್ರೀಗುರುದೇವನು. 
ಎನ್ನ ಮನವ ತನ್ನ ಮನವ ಮಾಡಿದನಯ್ಯ 
ಶ್ರೀಗುರುದೇವನು. 
ಎನ್ನ ಪ್ರಾಣವ ತನ್ನ ಪ್ರಾಣವ ಮಾಡಿದನಯ್ಯ 
ಶ್ರೀಗುರುದೇವನು. 
ಎನ್ನ ಜೀವಕಳೆಯ ತನ್ನ ಜೀವಕಳೆಯ ಮಾಡಿದಶ್ರೀಗುರುದೇವಂಗೆ 
ನಮೋ ನಮೋ ಎಂಬೆನಯ್ಯ ಅಖಂಡೇಶ್ವರಾ. 


|| ೫೦ || 


೨೯೪ 


ಎನ್ನ ತನುವಶೋಧಿಸಿ 
ಚಿನುಮಯಲಿಂಗವ ಮಾಡಿತೋರಿದನಯ್ಯ ಸದ್ದುರು. 
ಎನ್ನ ಮನವಶೋಧಿಸಿ 
ಮನಘನಲಿಂಗವ ಮಾಡಿತೋರಿದನಯ್ಯ ಸದ್ದುರು. 
ಎನ್ನ ಭಾವವಶೋಧಿಸಿ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೧೮೩ 


ಭಾವಭರಿತಲಿಂಗವ ಮಾಡಿತೋರಿದನಯ್ಯ ಸದ್ದುರು. 
ಎನ್ನ ಕರಣಂಗಳ ಕಳೆದು ಲಿಂಗಕರಣಂಗಳ ಮಾಡಿದ 
ಸದ್ಗುರುದೇವಂಗೆ ನಮೋ ನಮೋ ಎಂಬೆನಯ್ಯ, ಅಖಂಡೇಶ್ವರಾ. || ೫ || 


೨೯೫ 


|| 


೨ | | 


ಎನ್ನ ಕರಸ್ಥಲದಲ್ಲಿ ಲಿಂಗಮೂರಿಯಾಗಿ 
ನೆಲೆಗೊಂಡನಯ್ಯ ಶ್ರೀಗುರುದೇವನು . 
ಎನ್ನ ಜಿಹ್ವಾಸ್ಥಲದಲ್ಲಿ ಮಂತ್ರಮೂರಿಯಾಗಿ 
ನೆಲೆಗೊಂಡನಯ್ಯ ಶ್ರೀಗುರುದೇವನು. 
ಎನ್ನ ಮನಸ್ಸಲದಲ್ಲಿ ಸ್ವಾನುಭಾವಜ್ಞಾನಮೂರಿಯಾಗಿ 
ನೆಲೆಗೊಂಡನಯ್ಯ ಶ್ರೀಗುರುದೇವನು ಅಖಂಡೇಶ್ವರಾ. 

- ೨೯೬ 
ಗುರುಚರಣವ ಪೂಜಿಸಿ 
ಎನ್ನ ಹಸ್ತಂಗಳು ಪರುಷವಾದವು. 
ಗುರುಚರಣವನೋಡಿ 
ಎನ್ನ ಕಂಗಳು ಪರುಷವಾದವು. 
ಗುರುಚರಣವ ಹಾಡಿ ಹರಸಿ 
ಎನ್ನ ಜಿಹ್ನೆ ಪರುಷವಾಯಿತ್ತು 
ಗುರುಚರಣವ ನೆನೆದು 
ಎನ್ನ ಮನ ಪರುಷವಾಯಿತ್ತು 
ಗುರುಚರಣವ ಧ್ಯಾನಿಸಿ 
ಎನ್ನ ಭಾವ ಪರುಷವಾಯಿತ್ತು ನೋಡಾ ಅಖಂಡೇಶ್ವರಾ. 

೨೯೭ 
ಆದಿಮಯ ಗುರು, ಅನಾದಿಮಯ ಗುರು, 
ವೇದಮಯ ಗುರು, ನಾದಮಯ ಗುರು, 
ಅಭೇದ್ಯಮಯ ಗುರು, ಸಾಧುಸಜ್ಜನ ಸದ್ಗುರುವಿಂಗೆ 
ನಮೋ ನಮೋ ಎಂಬೆನಯ್ಯ ಅಖಂಡೇಶ್ವರಾ. 

೨೯೮ 
ಸಚ್ಚಿದಾನಂದ ನಿತ್ಯಪರಿಪೂರ್ಣ ಗುರುವೇ ನಮೋ ನಮೋ . 
ಸತ್ಯಸದಮಲ ಸಂಜೇಯ ಸೂಚಕ ಗುರುವೇ ನಮೋ ನಮೋ . 
ಭಕ್ತಿಬೆಳಗಿನ ಮುಕ್ತಿಸ್ವರೂಪ ಗುರುವೇ ನಮೋ ನಮೋ . 
ಅಖಂಡೇಶ್ವರನೆಂಬ ಬಚ್ಚಬರಿಯ 
ಬಯಲಬ್ರಹ್ಮವಾದ ಗುರುವೆ ನಮೋ ನಮೋ . 


|| ೩೩ | | 


|| ೫೪ || 


|| ೨೫ || 


೧೮ . 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


|| ೫೬ || 


೨೯೯ 
ಎನ್ನ ಕರಕಮಲಮಧ್ಯದಲ್ಲಿ 
ಪರಮನಿರಂಜನದ ಕುರುಹ ತೋರಿದ. 
ಆ ಕುರುಹಿನ ಮಧ್ಯದಲ್ಲಿ ಅರುಹಿನ ಕಳೆಯ ತೋರಿದ. 
ಆ ಕಳೆಯ ಮಧ್ಯದಲ್ಲಿ ಮಹಾಜ್ಞಾನದ ಬೆಳಗ ತೋರಿದ. 
ಆ ಬೆಳಗಿನ ನಿಲವಿನೊಳಗೆ ಎನ್ನ ತೋರಿದ. 
ಎನ್ನೊಳಗೆ ತನ್ನ ತೋರಿದ. 
ತನ್ನೊಳಗೆ ಎನ್ನನಿಂಬಿಟ್ಟುಕೊಂಡ ಮಹಾಗುರುವಿಂಗೆ 
ನಮೋ ನಮೋ ಎನುತಿದ್ದೆನಯ್ಯ ಅಖಂಡೇಶ್ವರಾ. 
ಲಿಂಗಧಾರಣಸ್ಥಲ 

೩೦೦ 
ಅಶ್ವವ ಕೊಂದವನಾದಡಾಗಲಿ, 
ಪಶುವ ಕೊಂದವನಾದಡಾಗಲಿ, 
ಬ್ರಾಹ್ಮಣನ ಕೊಂದವನಾದಡಾಗಲಿ, 
ಶಿಶುವ ಕೊಂದವನಾದಡಾಗಲಿ, 
ಸ್ತ್ರೀಯ ಕೊಂದವನಾದಡಾಗಲಿ, 
ಅನಂತ ಪಾತಕಂಗಳ ಮಾಡಿದವನಾದಡಾಗಲಿ, 
ಶಿವಲಿಂಗದ ದರ್ಶನವಾದಾಕ್ಷಣದಲ್ಲಿಯೇ 
ಆ ಪಾತಕಂಗಳು ಪಲ್ಲಟವಾಗಿಹವು ನೋಡಾ. 
ಅದೆಂತೆಂದೊಡೆ: 
“ ಅಭಕ್ಷ್ಯಭಕ್ಷಕೋ ವಾಪಿ ಬ್ರಹ್ಮಹಾ ಯದಿ ಮಾತೃಹಾ | 
ಪಿತೃಹಾ ಬಾಲಘಾತೀ ಚ ಗೋಘ್ನಃಸ್ತ್ರೀ ಶೂದ್ರಘಾತಕಃ || 
ವಕ್ತಾಚ ಪರದೋಷಸ್ಯ ಪರಸ್ಯ ಗುಣದೂಷಕಃ | 
ಕೃಪಣೋsನೃತವಾದೀ ಚ ಮಣಿರತ್ನಾಪಹಾರಕಃ | | 
ಸರ್ವಪಾಪಮಯಃಪೂತೋ ಮುಚ್ಯತೇ ಲಿಂಗದರ್ಶನಾತ್ || ” 
ಎಂದುದಾಗಿ, 
ಪರಮಪದವಿಯನೈದುತಿಹನಯ್ಯ ಅಖಂಡೇಶ್ವರಾ. 


|| ೫೭ || 


೩೦೧ 


ಜ್ಞಾನದಿಂದಾದಡಾಗಲಿ ಅಜ್ಞಾನದಿಂದಾದಡಾಗಲಿ, 
ಭೀತಿಯಿಂದಾದಡಾಗಲಿ ನಿರ್ಭೀತಿಯಿಂದಾದಡಾಗಲಿ, 
ಸದ್ಭಾವದಿಂದಾದಡಾಗಲಿ ದುರ್ಭಾವದಿಂದಾದಡಾಗಲಿ, 
ಆವ ಪರಿಯಿಂದಾದಡಾಗಲಿ ಪರಮಶಿವಲಿಂಗದರ್ಶನಮಾತ್ರದಿಂದ 


೧೮೫ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


| | ೫೮ || 


ಜಾತಿಸ್ಮರತ್ವ ಮಹದೈಶ್ವರ ಪರಮಾಯುಷ್ಯ ಶುದ್ದವಿದ್ಯ೦ಗಳು 
ಸಮ್ಯಕ್ ಜ್ಞಾನ ಸಕಲಸಂಪತ್ತುಗಳು ದೊರೆಕೊಂಬುವು 
ನೋಡಾ ಅಖಂಡೇಶ್ವರಾ. 

೩೨ 
ಆವ ಜಾತಿಯಲ್ಲಿ ಹುಟ್ಟಿದವನಾದಡಾಗಲಿ , 
ಶ್ರೀಮಹಾದೇವನ ನೆನೆವಾತನಧಿಕ ನೋಡಾ. 
ಆತನಿಂದಧಿಕ ಕಂಗಳು ತುಂಬಿ ನೋಡುವಾತ. 
ಆತನಿಂದಧಿಕ ಕೈಮುಟ್ಟಿ ಪೂಜಿಸುವಾತ. 
ಅದೆಂತೆಂದಡೆ, ಶಿವಧ 

ಲಿಂಗಸ್ಯ ದರನಂ ಪುಣ್ಯಂ ದರನಾತ್ ಸ್ಪರನಂ ಶುಭಂ | 
ಶಿವಲಿಂಗಂ ಮಹಾಪುಣ್ಯಂ ಸಲ್ವದೇವ ನಮಸ್ಕೃತಂ| 
ಯಃ ಸ್ಪಶೇದಪಿ ಪಾಣಿಭ್ಯಾಂ ನ ಸ ಪಾಪೈಃ ಪರಿಲಿಪ್ಯತೇ ||'' 
ಎಂದುದಾಗಿ , 
ಅಂತಪ್ಪ ಶಿವಲಿಂಗವನು ಹೆರೆಹಿಂಗದೆ ಅಂಗದ ಮೇಲೆ 
ನಿರಂತರ ಧರಿಸಿಕೊಂಡಿಪ್ಪಾತನೆ ಎಲ್ಲರಿಂದಧಿಕ ನೋಡಾ 
ಅಖಂಡೇಶ್ವರಾ. 


|| ೫೯ || 


೩೦೩ 


ಮುನ್ನ ಶ್ರೀಗುರುಸ್ವಾಮಿ ಕರುಣಿಸಿ ಕೊಟ್ಟ ಇಷ್ಟಲಿಂಗದಲ್ಲಿ 
ನೆಟ್ಟನೆ ಅಂಗ ಮನ ಪ್ರಾಣಂಗಳು ಸಂಗಿಸಬೇಕು. 
ಬಳಿಕ ನಡೆನುಡಿಯಲ್ಲಿ 
ಆ ಲಿಂಗ ಸನ್ನಿಹಿತವಾಗಿರಬೇಕಲ್ಲದೆ ಹಿಂಗಿರಲಾಗದು. 
ಕೊಡುಕೊಂಬ ವ್ಯವಹಾರದಲ್ಲಿ ಆ ಲಿಂಗ 
ಸನ್ನಿಹಿತವಾಗಿರಬೇಕಲ್ಲದೆ ಹಿಂಗಿರಲಾಗದು. 
ಜಾಗ್ರಸ್ವಪ್ನಸುಷುಪ್ತಿಗಳಲ್ಲಿ 
ಆ ಲಿಂಗ ಸನ್ನಿಹಿತವಾಗಿರಬೇಕಲ್ಲದೆ ಹಿಂಗಿರಲಾಗದು. 
ಅದೆಂತೆಂದೊಡೆ: 
" ಗಚ್ಚನ್ ತಿಷ್ಠನ್ ಸ್ವಪನ್ ಜಾಗ್ರನ್ ಉನ್ನಿಷನ್‌ ನಿಮಿಷನ್ನಪಿ | 
ಶುಚಿರಾಪ್ಯಶುಚಿರಾಪಿ ಲಿಂಗಂ ಸದ್ವತ್ರ ಧಾರಯೇತ್ ||”” 
ಎಂದುದಾಗಿ, 
ಸಲ್ಯಾವಸ್ಥೆಯಲ್ಲಿ ಲಿಂಗಸನ್ನಿಹಿತವಾಗಿರಬೇಕಲ್ಲದೆ, 
ನಿಮಿಷಾರ ಲಿಂಗವನಗಲಿದರೆ 
ಕುಂಭೀಪಾತಕ ನಾಯಕನರಕ ತಪ್ಪದು ನೋಡಾ ಅಖಂಡೇಶ್ವರಾ. || ೬೦ || 


೧೮೬ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


೩೦೪ 


ಸಕಲೇಂದ್ರಿಯಂಗಳ ಪ್ರಪಂಚು ನಾಸ್ತಿಯಾಗಿರಬಲ್ಲಡೆ 
ಕಕ್ಷದಲ್ಲಿ ಧರಿಸುವುದಯ್ಯಾ ಶಿವಲಿಂಗವ. 
ಕಾಂಚನಕ್ಕೆ ಕೈಯಾನದಿರ್ದಡೆ ಕರಸ್ಥಲದಲ್ಲಿ ಧರಿಸುವುದಯ್ಯ ಶಿವಲಿಂಗವ . 
ಪರಸ್ತ್ರೀಯರ ಅಪ್ಪುಗೆ ಇಲ್ಲದಿರ್ದಡೆ 
ಉರಸ್ಥಲದಲ್ಲಿ ಧರಿಸುವುದಯ್ಯ ಶಿವಲಿಂಗವ. 
ಎಂದೆಂದೂ ಹುಸಿಯನಾಡದಿರ್ದಡೆ 
ಜಿಹ್ವಾಪೀಠದಲ್ಲಿ ಧರಿಸುವುದಯ್ಯ ಶಿವಲಿಂಗವ. 
ಅನ್ನಪಾನಂಗಳಿಗೆ ಬಾಯೆರೆಯದಿರ್ದಡೆ 
ಅಮಳೋಕ್ಯದಲ್ಲಿ ಧರಿಸುವುದಯ್ಯ ಶಿವಲಿಂಗವ. 
ಅನ್ಯರಾಜರಿಗೆ ತಲೆವಾಗದಿರ್ದಡೆ 
ಉತ್ತಮಾಂಗದಲ್ಲಿ ಧರಿಸುವುದಯ್ಯ ಶಿವಲಿಂಗವ . 
ಇಂತೀ ಷಡ್ವಿಧಾಚಾರ ನೆಲೆಗೊಂಡು 
ಷಡ್ವಿಧ ಸ್ಥಾನದಲ್ಲಿ ಶಿವಲಿಂಗವ ಧರಿಸಬಲ್ಲಡೆ, 
ಭಕ್ತನೆಂಬೆನು, ಮಹೇಶ್ವರನೆಂಬೆನು, ಪ್ರಸಾದಿಯೆಂಬೆನು, 
ಪ್ರಾಣಲಿಂಗಿಯೆಂಬೆನು, ಶರಣನೆಂಬೆನು, ಐಕ್ಯನೆಂಬೆನು. 
ಇಂತೀ ಭೇದವನರಿಯದೆ ಲಿಂಗವ ಧರಿಸಿದಡೆ 
ಮಡಿಲಲ್ಲಿ ಕಲ್ಲ ಕಟ್ಟಿಕೊಂಡು ಕಡಲ ಬಿದಂತಾಯಿತ್ತು 
ಕಾಣಾ ಅಖಂಡೇಶ್ವರಾ.. 


|| ೬೧ || 


೩೦೫ 
ಆರೂ ಸಾಧಿಸಬಾರದ ವಸ್ತುವ ಸಾಧಿಸಿ ತಂದುಕೊಟ್ಟನಯ್ಯ 
ಶ್ರೀಗುರುವೆನ್ನ ಕರಸ್ಥಲಕ್ಕೆ . 
ಆರೂ ಭೇದಿಸಬಾರದ ವಸ್ತುವ ಭೇದಿಸಿ ತಂದುಕೊಟ್ಟನಯ್ಯ 
ಶ್ರೀಗುರುವೆನ್ನ ಕರಸ್ಥಲಕ್ಕೆ . 
ಆರೂ ನೋಡಬಾರದ ವಸ್ತುವ ನೋಡೆಂದು ತಂದುಕೊಟ್ಟನಯ್ಯ 
ಶ್ರೀಗುರುವೆನ್ನ ಕರಸ್ಥಲಕ್ಕೆ . 
ಆರೂ ಹಾಡಬಾರದ ವಸ್ತುವ ಹಾಡೆಂದು ತಂದುಕೊಟ್ಟನಯ್ಯ 
ಶ್ರೀಗುರುವೆನ್ನ ಕರಸ್ಥಲಕ್ಕೆ . 
ಆರೂ ಕೂಡಬಾರದ ವಸ್ತುವಕೂಡೆಂದು ತಂದುಕೊಟ್ಟನಯ್ಯ 
ಶ್ರೀಗುರುವೆನ್ನ ಕರಸ್ಥಲಕ್ಕೆ . 
ಎನ್ನ ಕರಸ್ಥಲದಲ್ಲಿ ಮೂರಿಗೊಂಡು ಬೆಳಗುವ ಪರಬ್ರಹ್ಮವ 
ಎನ್ನ ಕಂಗಳು ತುಂಬಿ ನೋಡಿ, ಕೈಮುಟ್ಟಿ ಪೂಜಿಸಿ , 
ಜಿಹೈತುಂಬಿ ಕೊಂಡಾಡಿ, ಮನತುಂಬಿ ಅಪ್ಪಿ , 
ಅಗಲದೆ ಇಪ್ಪೆನಯ್ಯ ನಿಮ್ಮ ಅಖಂಡೇಶ್ವರಾ. 


|| 


೨ | | 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೧೮೭ 


೩೦೬ 
ಅಂಧಕಂಗೆ ಕಣ್ಣು ಬಂದಂತೆ, ಹೆಳವಂಗೆ ಕಾಲು ಬಂದಂತೆ, 
ಬಂಜೆಗೆ ಮಗನಾದಂತೆ, ನಿರ್ಧನಿಕಂಗೆ ನಿಧಾನವು ಸೇರಿದಂತೆ, 
ಮರಣವುಳ್ಳವಂಗೆ ಮರುಜೇವಣಿಗೆ ದೊರೆಕೊಂಡಂತೆ , 
ಅಖಂಡೇಶ್ವರಾ, ನೀವೆನ್ನ ಕರಸ್ಥಲಕ್ಕೆ ಬಂದ ಫಲವು ಇಂತುಟಯ್ಯ . || ೬೩ || 


೩೦೭ 
ಜಗವನೊಳಕೊಂಡ ಲಿಂಗವು 
ಸೊಗಸಿಂದೆ ಎನ್ನ ಕರಸಲಕ್ಕೆ ಬಂದಿರಲು, 
ಕಂಡು ಹಗರಣವಾಯಿತೆನಗೆ . 
ಗುರುಲಿಂಗಜಂಗಮಸ್ವರೂಪವಾಗಿ ಮೂರಿಗೊಂಡಿತ್ತುನೋಡಾ. 
ಆಹಾ ಎನ್ನ ಪುಣ್ಯವೇ ! ಆಹಾ ಎನ್ನ ಭಾಗ್ಯವೇ ! 
ಆಹಾ ಅಖಂಡೇಶ್ವರಾ, ನಿಮ್ಮ ಘನವ ಕಂಡು 
ಎನ್ನ ಮನಕ್ಕೆ ಮಂಗಳವಾಯಿತ್ತುನೋಡಾ. 

|| ೬೪ || 
- ೩೦೮ 
- ಅಣುವಿಂಗೆ ಅಣು ಮಹತಿಂಗೆ ಮಹತೆಂದೆನಿಸುವ 
ಲಿಂಗದೇವನ ಕಂಡೆನಯ್ಯ ಎನ್ನ ಕರಸ್ಥಲದಲ್ಲಿ 
ಉಪಮಾತೀತ ವಾನಕ್ಕಗೋಚರನೆಂದೆನಿಸುವ 
ಲಿಂಗದೇವನ ಕಂಡೆನಯ್ಯ ಎನ್ನ ಕರಸ್ಥಲದಲ್ಲಿ 
ಶ್ರುತಿತತಿಯ ಶಿರದ ಮೇಲೆ 
ಅತ್ಯತಿಷ್ಠದ್ದಶಾಂಗುಲನೆಂದೆನಿಸುವ 
ಲಿಂಗದೇವನ ಕಂಡೆನಯ್ಯ ಎನ್ನ ಕರಸ್ಥಲದಲ್ಲಿ 
ಭಾವಭರಿತ ಜ್ಞಾನಗಮ್ಯನೆಂದೆನಿಸುವ 
ಲಿಂಗದೇವನ ಕಂಡೆನಯ್ಯ ಎನ್ನ ಕರಸ್ಥಲದಲ್ಲಿ 
ಅಖಂಡೇಶ್ವರನೆಂಬ ಅನಾದಿಪರಶಿವನ 
ಕಂಡೆನಯ್ಯ ಎನ್ನ ಕರಸ್ಥಲದಲ್ಲಿ 

೩೦೯ 
ಮನಕ್ಕೆ ಮನೋಹರವಾದ ದೇವನ ಕಂಡೆನಯ್ಯ ಎನ್ನ ಕರಸ್ಥಲದಲ್ಲಿ, 
ಕಂಗಳಿಗ ಮಂಗಳವಾದ ದೇವನ ಕಂಡೆನಯ್ಯ ಎನ್ನ ಕರಸ್ಥಲದಲ್ಲಿ, 
ಪ್ರಾಣಕ್ಕೆ ಪರಿಣಾಮವಾದ ದೇವನ ಕಂಡೆನಯ್ಯ ಎನ್ನ ಕರಸಲದಲ್ಲಿ, 
ತನುವಿಂಗೆ ತರಹರವಾದ ದೇವನ ಕಂಡೆನಯ್ಯ ಎನ್ನ ಕರಸ್ಥಲದಲ್ಲಿ 
ಅಗಮ್ಯ ಅಗೋಚರನಾದ ಅಖಂಡೇಶ್ವರನೆಂಬ ಲಿಂಗಯ್ಯನ 
ಕಂಡೆನಯ್ಯ ಎನ್ನ ಕರಸ್ಥಲದಲ್ಲಿ 


|| ೬೫ || 


| | ೬೬ | | 


೧೮೮ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


|| ೬೭ || 


೩೧೦ 
ಶಿವಶಿವಾ ಎಂದು ಶಿವನ ನೆನೆದು, ಭವದ ಬೇರ ಕಿತ್ತೊಗೆಯಿರೋ . 
ಪರಶಿವಮೂರಿ ಪರಬ್ರಹ್ಮಲಿಂಗ ಪೂಜಿಸಿ, 
ಹರಿ ಹತ್ತು ಭವವ ನೀಗಿದ ! ಅಜ ಅನಂತಕಲ್ಪವ ಮೀರಿದ, 
ಸುಜನ ಮುನಿಗಳು ನಿಜಪದವನೈದಿದರು ನೋಡಿರೋ 
ನಮ್ಮ ಅಖಂಡೇಶ್ವರಲಿಂಗದಲ್ಲಿ ! 

೩೧೧ . 
ಮುನ್ನ ವಿಟರೈತನು ಶಿವ ಎಂಬ ಶಬ್ದದಿಂದೆ 
ಕಾಲನ ಕಂಟಕವ ಗೆಲಿದು ನೀಲಲೋಹಿತನ ಓಲಗದಲ್ಲಿರಲಿಲ್ಲವೆ ? 
ಮುನ್ನ ಸುಕುಮಾರನು ಪರಶಿವಲಿಂಗದರ್ಶನದಿಂದೆ 
ಯಮನಪುರಿಯ ಬಾಧೆಯ ನೀಗಿ ಹರನ ರಜತಾದ್ರಿಯಲ್ಲಿರಲಿಲ್ಲವೆ ? 
ಮುನ್ನ ಮಾರ್ಕಂಡೇಯನು ಪರಬ್ರಹ್ಮಲಿಂಗವ ಪೂಜಿಸಿ, 
ಯಮನ ಉರಹರಿದು ಹರನ ಕೈವಲ್ಯವ ಪಡೆಯಲಿಲ್ಲವೆ ? 
ಇದನರಿತು ಸ್ಥಿರವಾಗಿ ಪೂಜಿಸಿ ವರನ ಬೇಡಿರೋ 
ನಮ್ಮ ಅಖಂಡೇಶ್ವರ ಲಿಂಗದೇವನ. 


|| ೬೮ || 


೩೧೨ 


ಹಾಡಿರೋ ಜಿಹೆವಣಿಯದೆ ಲಿಂಗವ . 
ನೋಡಿರೋ ಕಂಗಳುದಣಿಯದೆ ಲಿಂಗವ. 
ಮಾಡಿರೋ ಪೂಜೆಯ ಹಸ್ತದಣಿಯದೆ ಲಿಂಗವ. 
ಬೇಡಿರೋ ವರವ ಮನಬಂದ ಪರಿಯಲ್ಲಿ 
ನಮ್ಮ ಅಖಂಡೇಶ್ವರಲಿಂಗವ. 


|| ೬೯ || 


೩೧೩ 


ನಂದಿವಾಹನನಾಗಿ, 
ಚಂದ್ರಸೂರಾಗಿ ನೇತ್ರದ ಅಂದ ಉಳ್ಳಾತನಾಗಿ, 
ಸಂದಣಿಯಾಗಿ ನೆರೆದ ಪ್ರಮಥಗಣವೃಂದ ಉಳ್ಳಾತನಾಗಿ, 
ನಿಂದು ಓಲೈಸುವ ದೇವಸಭೆಯ ಮುಂದೆ ಉಳ್ಳಾತನಾಗಿ, 
ದುಂದುಭಿಯ ನಾದ ಮೊಳಗುತ್ತ 
ಕೋಟಿಕಂದರ್ಪನ ಸೌಂದರ್ಯವನೊಳಕೊಂಡು ಬಂದಿರಯ್ಯ 
ಎನ್ನ ಕರಸ್ಥಲಕ್ಕೆ ಅಖಂಡೇಶ್ವರಾ. 


|| ೭೦ | | 


೩೪ 


ಪಂಚಮುಖ ದಶಪಂಚನೇತ್ರ 
ದಶಭುಜ ಎಸೆವ ಕೆಂಜೆಡೆಗಳ ಶಶಿವಲಿ ದಶದಿಗ್ಧರಿತ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೧೮ 


ಅಗ್ರಗಣ್ಯ ಅಗೋಚರ ವ್ಯಾಘ್ರಚಾಂಬರ 
ಭ ದೇವನೆನಿಸಿ ಬಂದಿರಯ್ಯ ಎನ್ನ ಕರಸ್ಥಲಕ್ಕೆ ಅಖಂಡೇಶ್ವರಾ. || ೭೧ || 

- ೩೧೫ 
ಹರಿನಯನವ ಚರಣಕಮಲದಲ್ಲಿ ಧರಿಸಿ , 
ಅರದುಕುಟದಲ್ಲಿ ಹರಿವ ಗಂಗೆಯ ತಾಳಿ, 
ಅಸುರರ ತಿರಗಳ ಕೊರಳ ಹಾರವ ಮಾಡಿ, 
ಅಜರಿರಪಾತ್ರೆಯ ಕರಮಧ್ಯದೊಳಗಿರಿಸಿ , 
ಗಜ ತಾಂಬರ ಭುಜಗಭೂಷಣನೆನಿಸಿ, 
ತ್ರಿಜಗವ ಪಾಲಿಸುತ್ತ ಬಂದಿರಯ್ಯ ಎನ್ನ ಕರಸಲಕ್ಕೆ ಅಖಂಡೇಶ್ವರಾ. || ೨ || 

೩೧೬ 
ವಿಶ್ವತೋ ಮುಖ ವಿಶ್ರತೂ ಪಾದ 
ವಿಶ್ವತೋ ಬಾಹು ವಿಶ್ವತೋ ಚಕ್ಷು 
ವಿಶ್ವತೋ ವ್ಯಾಪಕನೆನಿಸಿ ಬಂದಿರಯ್ಯ 
ಎನ್ನ ಕರಸ್ಥಲಕ್ಕೆ ಅಖಂಡೇಶ್ವರಾ. 

|| ೭೩ | | 
೩೧೭ 
ಸಾಲೋಕ್ಯವಿದೆ, ಸಾಮೀಪ್ಯವಿದೆ, 
ಸಾರೂಪ್ಯವಿದೆ, ಸಾಯುಜ್ಯವಿದೆ, 
ಚತುರ್ವಿಧಫಲಪುರುಷಾರ್ಥವಿದೆ. 
ಸುರತರುವಿದೆ ಸುರಧೇನುವಿದೆ. 
ವರಚಿಂತಾಮಣಿಯಿದೆ, ಪರುಷದ ವಾರಿಧಿಯಿದೆ. 
ಸಂಜೀವನವಿದೆ ಜ್ಞಾನವಿದೆ, 
ಮೋಕ್ಷವಿದೆ, ಪರತರ ಪರಮಪದವಿದೆ. 
ಪರಶಿವ ಪರಂಜ್ಯೋತಿಬ್ರಹ್ಮವಿದೆ. 
ಎನ್ನ ಕರಸ್ಥಲದಲ್ಲಿ ಮೂರ್ತಿಗೊಂಡ 
ಅಖಂಡೇಶ್ವರಲಿಂಗವಿದೆ. 

|| ೭೪ || 
೩೧೮ 
ಸತ್ ಚಿತ್ರಾನಂದ ನಿತ್ಯ ಪರಿಪೂರ್ಣವಾದ ಪರವಸ್ತುವು 
ಪ್ರತ್ಯಕ್ಷವಾಗಿ ಎನ್ನ ಕರಸ್ಥಲಕ್ಕೆ ಬಂದಿರಲು, 
ಬಳಿಕ ಇನ್ನೆಲ್ಲಿಯದಯ್ಯ ಎನಗೆ ಜಪತಪದ ಚಿಂತೆ ? 
ಇನ್ನೆಲ್ಲಿಯದಯ್ಯ ನಗೆ ನೇಮನಿತ್ಯದ ಚಿಂತೆ ? 
ಇನ್ನೆಲ್ಲಿಯದಯ್ಯ ಎನಗೆ ವನಮುದ್ರೆಯ ಚಿಂತೆ ? 


೧೯೦ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


|| ೭೫|| 


|| ೭೬ || 


ಅಖಂಡೇಶ್ವರಲಿಂಗವು ಎನ್ನೊಳಹೊರಗೆ ತಾನಾದ ಬಳಿಕ 
ಇನ್ನೆಲ್ಲಿಯದಯ್ಯ ಎನಗೆ ಬೇರೆ ತತ್ವವನರಿಯಬೇಕೆಂಬ ಚಿಂತೆ ? 

- ೩೧೯ 
ಶಿವಶಿವಾ ಮಹಾಪ್ರಸಾದ 
ಎನ್ನ ಚರಣವು ನಿಮ್ಮ ಶಿವಾಚಾರಮಾರ್ಗದಲ್ಲಲ್ಲದೆ 
ಅನ್ಯಮಾರ್ಗದಲ್ಲಿ ಚರಿಸದಂತೆ ಮಾಡಯ್ಯ . 
ಎನ್ನ ಹಸ್ತವು ನಿಮ್ಮನಲ್ಲದೆ ಅನ್ಯವ ಮುಟ್ಟದಂತೆ ಮಾಡಯ್ಯ . 
ಎನ್ನ ಕಂಗಳು ನಿಮ್ಮನಲ್ಲದೆ ಅನ್ಯವ ನೋಡದಂತೆ ಮಾಡಯ್ಯ . 
ಎನ್ನ ಶ್ಲೋತ್ರವು ನಿಮ್ಮ ಕಿರ್ತನೆಯನಲ್ಲದೆ 
ಅನ್ಯವ ಕೇಳದಂತೆ ಮಾಡಯ್ಯ . 
ಎನ್ನ ಜಿಹ್ನೆಯು ನಿಮ್ಮನಲ್ಲದೆ ಅನ್ಯರ ಹೊಗಳದಂತೆ ಮಾಡಯ್ಯ . 
ಎನ್ನ ಮನವು ನಿಮ್ಮನಲ್ಲದೆ ಅನ್ಯವ ಬಯಸದಂತೆ 
ಮಾಡಯ್ಯ ಅಖಂಡೇಶ್ವರಾ. 

೩೨೦ 
ಬಾರಯ್ಯ ಬಾರಯ್ಯ ಭಕದೇಹಿಕದೇವನೆ. 
ಬಾರಯ್ಯ ಬಾರಯ್ಯ ಭಕ್ತವತ್ಸಲನೆ . 
ಬಾರಯ್ಯ ಬಾರಯ್ಯ ಭಕ್ತಜನಪ್ರಿಯನೆ. 
ಬಾರಯ್ಯ ಬಾರಯ್ಯ ಭಕ್ತಜನಬಂಧುವೆ. 
ಬಾರಯ್ಯ ಬಾರಯ್ಯ ಭಕ್ತಜನ ಮನೋವಲ್ಲಭನೆ. 
ಬಾರಯ್ಯ ಬಾರಯ್ಯ ಅಖಂಡೇಶ್ವರಾ 
ನೀ ಎನ್ನ ಪರಮ ಹೃದಯಮಂದಿರಕ್ಕೆ . 
ವಿಭೂತಿಸ್ಥಲ 

೩೨೧ 
ಶಿವಶಿವಾ ಎಂದು ಶಿವನ ಕೊಂಡಾಡುತ್ತ 
ಶ್ರೀ ವಿಭೂತಿಯ ಧರಿಸಿ, 
ಶ್ರೀ ಮಹಾದೇವನ ಪೂಜಿಸುವಾತನ ಕಾಯವೇ ಕೈಲಾಸ. 
ಆತನ ನಡೆಯೇ ಪಾವನ, ಆತನ ನುಡಿಯೇ ಆಗಮ . 
ಆತನ ದರುಶನ ಸ್ಪರುಶನವೇ 
ಸಕಲ ಪ್ರಾಣಿಗಳಿಗೆ ಸಾಲೋಕ್ಯಪದವುನೋಡಾ! 
ಆ ಮಹಾತ್ಮನಿಂದಧಿಕರು ಮೂಲೋಕದೊಳಗಿಲ್ಲ 
ನೋಡಾ ಅಖಂಡೇಶ್ವರಾ. 


|| ೭೭ || 


II ೭೮ || 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೧೯೧ 


|| ೭೯ | | 


೩೨೨ 
ಹೀನಜಾತಿಯಲ್ಲಿ ಹುಟ್ಟಿದ ಮಾನವನಾದಡಾಗಲಿ 
ಶಿವಧ್ಯಾನದಿಂದ ನೊಸಲಲ್ಲಿ ಶ್ರೀ ವಿಭೂತಿಯ ಧರಿಸಿದಾತನ 
ಏನೆಂದು ಉಪಮಿಸಬಹುದಯ್ಯ ? 
ಆತನಲ್ಲಿ ಜ್ಞಾನಪರೀಕ್ಷೆಯ ಮಾಡಲಾಗದು. 
ಆತನಲ್ಲಿ ವ್ರತದ ಪರೀಕ್ಷೆಯ ಮಾಡಲಾಗದು. 
ಆತನು ಮಹಾಪೂಜ್ಯನುನೋಡಾ! 
ಅದೆಂತೆಂದೊಡೆ: 
“ ತಸ್ಮಿನ್ ಜ್ಞಾನಂ ಪರೀಕೇತ ನ ಕುಲಂ ನ ವ್ರತಂ ತಥಾ | 
ತ್ರಿಪುಂಡ್ರಾಂಕಿತಭಾಲೇನ ಪೂಜ್ಯ ಏವ ಹಿ ನಾರದ || 
ಎಂದುದಾಗಿ, 
ಆ ಘನಮಹಿಮ ಇಹಪರಕೆ ಶ್ರೇಷ್ಠನು 
ನೋಡಾ ಅಖಂಡೇಶ್ವರಾ. 

೩೨೩ 
ಹರಿಕುಲದ ವಿಪ್ರರು ಶ್ರೀ ವಿಭೂತಿಯ ಧರಿಸದೆ 
ಮೋಕ್ಷಮಾರ್ಗಕ್ಕೆ ತಪ್ಪುಗರಾದರು ನೋಡಾ. 
ಸಕಲವೇದಂಗಳು ಶ್ರೀ ವಿಭೂತಿಯೇ ಘನವೆಂದು 
ಕರವೆತ್ತಿ ಕೂಗುತಿಪ್ಪುವುನೋಡಾ. 
ಸಕಲಶ್ರುತಿಗಳು ಶ್ರೀ ವಿಭೂತಿಯ ಮಹತ್ವವನೆ 
ಹೊಗಳುತಿಪ್ಪುವುನೋಡಾ. 
ಸಕಲಸ್ಕೃತಿಗಳು ಶ್ರೀ ವಿಭೂತಿಯ ಮಹಿಮೆಯನೆ 
ಉಗ್ಗಡಿಸುತಿಪ್ಪುವುನೋಡಾ. 
ಅಖಿಲ ಪುರಾಣಂಗಳು ಶ್ರೀ ವಿಭೂತಿಯೇ ಅಧಿಕವೆಂದು 
ಹೊಗಳುತಿಪ್ಪುವುನೋಡಾ. 
ಅದೆಂತೆಂದೊಡೆ: ಗಾರುಡೇ 
“ ಶ್ರುತಯಃಸ್ಮೃತಯಃ ಸಾ : ಪುರಾಣಾನ್ಯಖಿಲಾನ್ಯಪಿ| 
ವದಂತಿ ಭೂತಿಮಹಾತ್ಮಂ ತತಸ್ತಾಂ ಧಾರಯೇತ್ ದ್ವಿಜಃ|| 
ಎಂದುದಾಗಿ, 
ಇಂತಪ್ಪ ಶ್ರೀ ವಿಭೂತಿಯ ಧರಿಸಲೊಲ್ಲದೆ 
ಮಣ್ಣು ಮಟ್ಟಿಯ ಹಣೆಗಿಟ್ಟುಕೊಂಬ ಮಧ್ವಮತದ 
ಚಾಂಡಾಲ ಹೊಲೆಯ ವಿಪ್ರ ಹಾರುವರೆಂಬ 
ಅಧಮ ಮಾದಿಗರನೆನಗೊಮ್ಮೆ ತೋರದಿರಯ್ಯ 
ಅಖಂಡೇಶ್ವರಾ. 


|| ೮೦ || 


೧೯೨ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


೩೨೪ 
ಆವ ಕಾರೈಕ್ಕಾದಡೂ ಶ್ರೀ ವಿಭೂತಿಯೇ ಬೇಕು. 
ಆವ ಕ್ರಿಯೆಗಾದಡೂ ಶ್ರೀ ವಿಭೂತಿಯೇ ಬೇಕು. 
ಆವನೊಬ್ಬ ಶ್ರೀ ವಿಭೂತಿಯ ಧರಿಸದೆ ವೇದವನೋದಿದಡೇನು ? 
ಆತನೋದಿದ ವೇದಂಗಳು ವ್ಯರ್ಥ ಕಾಣಿರೋ ! 
ಆವನೊಬ್ಬ ಶ್ರೀ ವಿಭೂತಿಯ ಧರಿಸದೆ ಯಜ್ಞಂಗಳ ಮಾಡಿದಡೇನು ? 
ಆತ ಮಾಡಿದ ಯಜ್ಞಂಗಳು ವ್ಯತ್ವ ಕಾಣಿರೋ ! 
ಆವನೊಬ್ಬ ಶ್ರೀವಿಭೂತಿಯ ದಾನಂಗಳ ಮಾಡಿದಡೇನು ? 
ಆತ ಮಾಡಿದ ದಾನಂಗಳು ವ್ಯರ ಕಾಣಿರೋ ! 
ಆವನೊಬ್ಬ ಶ್ರೀ ವಿಭೂತಿಯ ಧರಿಸದೆ ತಪವ ಮಾಡಿದಡೇನು ? 
ಆತ ಮಾಡಿದ ತಪ ವ್ಯರ್ಥ ಕಾಣಿರೋ ! 
ಆವನೊಬ್ಬ ಶ್ರೀ ವಿಭೂತಿಯ ಧರಿಸದೆ 
ನಿತ್ಯ ನೇಮ ವ್ರತ ಉಪವಾಸಂಗಳಂ ಮಾಡಿದಡೇನು ? 
ಆತ ಮಾಡಿದ ನಿತ್ಯ ನೇಮ ವ್ರತ ಉಪವಾಸಂಗಳು ವ್ಯರ ಕಾಣಿರೋ ! 
ಅದೆಂತೆಂದೊಡೆ: ಬೋಧಾಯನಸ್ಮತ 
“ ವೃಥಾ ವೇದಾ ವೃಥಾ ಯಜ್ಞಾ ವೃಥಾ ದಾನಂ ವೃಥಾ ತಪ: | 
ವೃಥಾ ವ್ರತೋಪವಾಸೌ ತು ತ್ರಿಪುಂಡ್ರಂ ಯೋ ನ ಧಾರಯೇತ್ || ” 
ಎಂದುದಾಗಿ, 
ಸಕಲಕ್ಕೆ ಶ್ರೀ ವಿಭೂತಿಯೇ ಆಧಾರವಯ್ಯ ಅಖಂಡೇಶ್ವರಾ. 

೩೨೫ 
ಆದಿಯಲ್ಲಿ ಶ್ರೀ ವಿಭೂತಿಯ ಸ್ನಾನವ ಮಾಡಿದ ಬ್ರಹ್ಮಂಗೆ 
ಬ್ರಹ್ಮಪದವಾಯಿತ್ತು 
ಆದಿಯಲ್ಲಿ ಶ್ರೀ ವಿಭೂತಿಯ ಸ್ನಾನವ ಮಾಡಿದ ವಿಷ್ಣುವಿಂಗೆ 
ವಿಷ್ಣುಪದವಾಯಿತ್ತು, 
ಆದಿಯಲ್ಲಿ ಶ್ರೀ ವಿಭೂತಿಯ ಸ್ನಾನವ ಮಾಡಿದ ದೇವತೆಗಳಿಗೆ 
ದೇವಪದವಾಯಿತ್ತು 
ಆದಿಯಲ್ಲಿ ಶ್ರೀ ವಿಭೂತಿ ಸ್ನಾನವ ಮಾಡಿದ ಋಷಿಗಳಿಗೆ 
ಋಷಿಪದವಾಯಿತ್ತು, 
ಆದಿಯಲ್ಲಿ ಶ್ರೀ ವಿಭೂತಿಯ ಸ್ನಾನವ ಮಾಡಿದ ಗಂಧರರುಗಳಿಗೆ 
ಗಂಧರ್ವಪದವಾಯಿತ್ತು, 
ಆದಿಯಲ್ಲಿ ಶ್ರೀ ವಿಭೂತಿಯ ಸ್ನಾನವ ಮಾಡಿದ ರುದ್ರಗಣರಿಗೆ 
ರುದ್ರಗಣಪದವಾಯಿತ್ತು 
ಆದಿಯಲ್ಲಿ ಶ್ರೀ ವಿಭೂತಿಯ ಸ್ನಾನವ ಮಾಡಿದ ಯಕ್ಷರಿಗೆ 


|| ೮೧ | | 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೧೯೩ 


ಯಕ್ಷಪದವಾಯಿತ್ತು 
ಆದಿಯಲ್ಲಿ ಶ್ರೀ ವಿಭೂತಿಯ ಸ್ನಾನವ ಮಾಡಿದ ಕಿನ್ನರರಿಗೆ 
ಕಿನ್ನರಪದವಾಯಿತ್ತು 
ಆದಿಯಲ್ಲಿ ಶ್ರೀ ವಿಭೂತಿಯ ಸ್ನಾನವ ಮಾಡಿದ ಅಮರಗಣರಿಗೆ 
ಅಮರಗಣಪದವಾಯಿತ್ತು 
ಆದಿಯಲ್ಲಿ ಶ್ರೀ ವಿಭೂತಿಯ ಸ್ನಾನವ ಮಾಡಿದ ಪಿತೃಗಣರಿಗೆ 
ಪಿತೃಗಣಪದವಾಯಿತ್ತು, 
ಆದಿಯಲ್ಲಿ ಶ್ರೀ ವಿಭೂತಿಯ ಸ್ನಾನವ ಮಾಡಿದ ಭೂತಗಣರಿಗೆ 
ಭೂತಗಣಪದವಾಯಿತ್ತು 
ಅದೆಂತೆಂದೊಡೆ : 
'ಬ್ರಹ್ಮವಿಷ್ಟಾದಿದೇವಾ ಋಷಯೋ ಗಂಧರಾ ಯಕ್ಷಕಿನ್ನರಾ: | 
ಮರುದ್ಗಣಾಃ ಪಿತೃಗಣಾಃ ಸರೋ ಭೂತಗಣಾ ಅಪಿ | 
ನಿತ್ಯಂ ಚ ಸಯತೇನ ಭಸ್ಮಸ್ನಾನಂ ಪ್ರವರ್ತತೇ ||' 
ಎಂದುದಾಗಿ, 
ಇಂತಪ್ಪ ಶ್ರೀ ವಿಭೂತಿಯ ಮಹತ್ವ ಕಂಡು ಕೇಳಿ ನಂಬಲರಿಯದೆ 
ಗರ್ವದಿಂದ ಮುಂದುಗೆಟ್ಟ ಮರುಳಮಾನವರಿಗೆ 
ಭವರಾಟಾಳದಲ್ಲಿ ಸತ್ತು ಸತ್ತು ಹುಟ್ಟಿ ಹುಟ್ಟಿ ಬಪ್ಪುದು 
ತಪ್ಪದುನೋಡಾ ಅಖಂಡೇಶ್ವರಾ. 


|| ೮೨ | | 


೨೬ 


ಮಹದೈಶ್ವರವುಕೈಗೂಡುವಡೆ 
ಶ್ರೀ ವಿಭೂತಿಯಿಂದಲ್ಲದೆ ಇಲ್ಲ ನೋಡಾ. 
ಪರಮಪವಿತ್ರನೆನಿಸಬೇಕಾದಡೆ 
ಶ್ರೀ ವಿಭೂತಿಯಿಂದಲ್ಲದೆ ಇಲ್ಲ ನೋಡಾ. 
ಸರೈಶ್ವರ ಸರ್ವಸಿದ್ದ ದೊರೆಕೊಂಬುವಡೆ 
ಶ್ರೀ ವಿಭೂತಿಯಿಂದಲ್ಲದೆ ಇಲ್ಲ ನೋಡಾ. 
ಮಹಾಪುಣ್ಯದ ಫಲವು ಪ್ರಾಪ್ತಿಸುವಡೆ 
ಶ್ರೀ ವಿಭೂತಿಯಿಂದಲ್ಲದೆ ಇಲ್ಲ ನೋಡಾ. 
ದಿನದಿನಕ್ಕೆ ಪಾಪ ಪಲ್ಲಟವಪ್ಪದೆ 
ಶ್ರೀ ವಿಭೂತಿಯಿಂದಲ್ಲದೆ ಇಲ್ಲ ನೋಡಾ. 
ಅಂಗಕ್ಕೆ ಶ್ರೀ ವಿಭೂತಿಯೇ ಶೃಂಗಾರ ನೋಡಾ. 
ಅದೆಂತೆಂದೊಡೆ: 
* ಶ್ರೀಕರಂ ಚ ಪವಿತ್ರಂ ಚ ಹಾರಾದ್ಯಾಭರಣಂ ತಥಾ | 
ಲೋಕವಶ್ಯಕರಂ ಪುಣ್ಯಂ ಪಾಪನಾಶಂ ದಿನೇ ದಿನೇ || '' 


೧೯೪ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಎಂದುದಾಗಿ, 
ಇಂತಪ್ಪ ಶ್ರೀ ವಿಭೂತಿಯ 
ಅಂತರಂಗದಲ್ಲಿ ವಿಶ್ವಾಸ ತುಂಬಿ ಧರಿಸಿದ ಮನುಜರಿಗೆ 
ಅನಂತಕೋಟಿ ಪಾತಕಂಗಳು ಪರಿಹಾರವಾಗಿ 
ಮುಂದೆ ಶಿವಸಾಯುಜ್ಯಪದವು ದೊರೆಕೊಂಬುದು ನೋಡಾ 
ಅಖಂಡೇಶ್ವರಾ. 


|| 


೮ 


|| 


- ೨೭ 
- ಸಂಚಲಗುಣವಳಿದು ಶ್ರೀ ವಿಭೂತಿಯ 
ಪಂಚಸ್ಥಾನದಲ್ಲಿ ಪಂಚಬ್ರಹ್ಮಮಂತ್ರದಿಂದ ಧರಿಸಲು, 
ಪಂಚಮಹಾಪಾತಕಂಗಳು ಪಲ್ಲಟವಪ್ಪುವುನೋಡಾ, 
ಸರ್ವಾಂಗವನು ಧೂಳನವ ಮಾಡಲು 
ಸರೋವ್ಯಾಧಿಗಳು ಪರಿಹರವಪ್ಪುವು ನೋಡಾ. 
ಇದು ಕಾರಣ ಇಂತಪ್ಪ ಶ್ರೀ ವಿಭೂತಿಯ 
ಲಲಾಟಾದ ಮೂವತ್ತೆರಡು ಸ್ಥಾನಗಳಲ್ಲಿ ಧರಿಸಿ, 
ನಿತ್ಯ ಲಿಂಗಾರ್ಚನೆಯ ಮಾಡುವಾತ ಸತ್ಯಶಿವನಲ್ಲದೆ ವಂದಾದಾ 
ಬೇರಲ್ಲವಯ್ಯ ಅಖಂಡೇಶ್ವರಾ. 

ನವ || ೮೪ || 
೩೨೮ 
ಸಚ್ಚಿದಾನಂದ ಪರಶಿವನ ಸದ್ಯೋಜಾತಮುಖದಿಂದ 
ಪೃಥ್ವಿತತ್ಯ ಪುಟ್ಟಿತ್ತು 
ಆ ತತ್ವದಿಂದ ನಿವೃತ್ತಿ ಎಂಬ ಕಲೆ ಪುಟ್ಟಿತ್ತು 
ಆ ಕಲೆಯಿಂದ ಕಪಿಲವರ್ಣದ ನಂದಿನಿಯೆಂಬ ಗೋವು ಪುಟ್ಟಿತ್ತು . 
ಆ ಗೋವಿನ ಗೋಮಯದಿಂದೆ 
ಮಹದೈಶ್ವರ್ಯವನ್ನುಂಟುಮಾಡುವಂಥ ಭೂತಿ ಎಂಬ 
ವಿಭೂತಿ ಪುಟ್ಟಿತ್ತು 
ಮತ್ತೂಂ, 
ಸಚ್ಚಿದಾನಂದ ಪರಶಿವನ ವಾಮದೇವಮುಖದಿಂದೆ 
ಅಪ್ಪುತಪ್ಪ ಪುಟ್ಟಿತ್ತು 
ಆ ತತ್ವದಿಂದ ಪ್ರತಿಷ್ಠೆಯೆಂಬ ಕಲೆ ಪುಟ್ಟಿತ್ತು 
ಆ ಕಲೆಯಿಂದೆ ಕೃಷ್ಣವರ್ಣದ ಭದ್ರೆಯೆಂಬ ಗೋವು ಪುಟ ತ್ತು 
ಆ ಗೋವಿನಗೋಮಯದಿಂದೆ ದಿವ್ಯಪ್ರಕಾಶದಿಂ ಬೆಳಗುವಂಥ 
ಭಸಿತವೆಂಬ ವಿಭೂತಿ ಪುಟ್ಟಿತ್ತು, 
ಮತ್ತೂಂ, 
ಸಚ್ಚಿದಾನಂದ ಪರಶಿವನ ಅಘೋರಮುಖದಿಂದೆ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೧೯೫ 


ಅಗ್ನಿತತ್ವ, ಪುಟ್ಟಿತ್ತು, 
ಆ ತತ್ವದಿಂದೆ ವಿದ್ಯೆಯೆಂಬ ಕಲೆ ಪುಟ್ಟಿತ್ತು 
ಆ ಕಲೆಯಿಂದ ರಕ್ತವರ್ಣದ ಸುರಭಿಯೆಂಬಗೋವುಪುಟ್ಟಿತ್ತು 
ಆ ಗೋವಿನ ಗೋಮಯದಿಂದ ಸಮಸ್ತ ಪಾತಕಂಗಳ ಭಕ್ಷಿಸುವಂಥ 
ಭಸ್ಮವೆಂಬ ವಿಭೂತಿ ಪುಟ್ಟಿತ್ತು 
ಮತ್ತೂಂ, 
ಸಚ್ಚಿದಾನಂದ ಪರಶಿವನ ತತ್ಪುರುಷಮುಖದಿಂದೆ 
ವಾಯುತತ್ವ ಪುಟ್ಟಿತ್ತು. 
ಆ ತತ್ವದಿಂದ ಶಾಂತಿಯಂಬ ಕಲೆ ಪುಟ್ಟಿತ್ತು 
ಆ ಕಲೆಯಿಂದ ಶ್ವೇತವರ್ಣದ ಸುಶೀಲೆಯಂಬ ಗೋವುಪುಟ್ಟಿತ್ತು, 
ಆ ಗೋವಿನ ಗೋಮಯದಿಂದ ಸಕಲ ವ್ಯಾಧಿಗಳ ಕೆಡಿಸುವಂಥ 
ಕಾರವೆಂಬ ವಿಭೂತಿ ಪುಟ್ಟಿತ್ತು 
ಮತ್ತ , 
ಸಚ್ಚಿದಾನಂದ ಪರಶಿವನ ಈಶಾನ್ಯಮುಖದಿಂದೆ 
ಆಕಾಶತತ್ವ ಪುಟ್ಟಿತ್ತು 
ಆ ತತ್ವದಿಂದೆ ಶಾಂತ್ಯತೀತವೆಂಬ ಕಲೆ ಪುಟ್ಟಿತ್ತು 
ಆ ಕಲೆಯಿಂದ ಚಿತ್ರವರ್ಣದ ಸುಮನೆಯೆಂಬ ಗೋವುಪುಟ್ಟಿತ್ತು 
ಆ ಗೋವಿನ ಗೋಮಯದಿಂದೆ ಭೂತಪ್ರೇತ ಪಿಶಾಚಿ 
ಬ್ರಹ್ಮರಾಕ್ಷಸ ಚೋರ ಸತ್ಯವ್ಯಾಘಾದಿಗಳ ಭಯವ ಕೆಡಿಸುವ 
ರಕ್ಷೆಯಂಬ ವಿಭೂತಿ ಪುಟ್ಟಿತ್ತು, 
ಅದೆಂತೆಂದೊಡೆ: ಜಾಬಾಲೋಪನಿಷದಿ : 
* ಸದ್ಯೋಜಾತಾತ್ ಪೃಥಿವೀ ತಸ್ಯಾ : ನಿವೃತ್ತಿ 
ತಸ್ಯಾ :ಗೋಮಯೇನ ವಿಭೂತಿರ್ಜಾತಾ|| 
ವಾಮದೇವಾದುದಕಂ ತಸ್ಮಾತ್ ಪ್ರತಿಷ್ಟಾ 
ತಸ್ಯಾಃ ಕೃಷ್ಣವರ್ಣಾ ಭದ್ರಾ 
ತಸ್ವಾ : ಗೋಮಯೇನ ಭಸಿತಂ ಜಾತಂ || 
ಅಘೋರಾದ್ ವಡ್ನಿ : ತಸ್ಮಾತ್ ವಿದ್ಯಾ 
ತಸ್ಯಾ : ರಕ್ತವರ್ಣಾ ಸುರಭೀ 
ತಸ್ಮಾ :ಗೋಮಯೇನ ಭಸ್ಮ ಜಾತull 
ತತ್ಪುರುಷಾದ್ ವಾಯು : ತಸ್ಮಾತ್ ಶಾಂತಿ: 
ತಸ್ಯಾಃಶ್ವೇತವರ್ಣಾ ಸುಶೀಲಾ 
ತಸ್ಯಾ : ಗೋಮಯೇನ ಕ್ಷಾರಂ ಜಾತಂ | 
ಈಶಾನಾದಾಕಾಶ : ತಸ್ಮಾತ್ ಶಾಂತ್ಯತೀತಾ 
ತಸ್ಯಾಶ್ಚಿತ್ರವರ್ಣಾ ಸುಮನಾ 


೧೯೬ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ತಸ್ವಾ : ಗೋಮಯೇನ ರಕ್ಷಾ ಜಾತಾ||'' 
* ವಿಭೂತಿರಸಿತಂ ಭಸ್ಮ | ಕ್ಷಾರಂ ರಕ್ಷೇತಿ ಭಸ್ಮನಃ 
ಭವಂತಿ ಪಂಚನಾಮಾನಿ ಪಂಚಭಿರಾಮರ್ಭಿಶಮ್ ! ” 
* ಐಶ್ವರ್ಯಕಾರಣಾದ್ರೂ ತಿರ್ಭಾಸನಾದ್ಭಸಿತಂ ತಥಾ 
ಸಾಘಭಕ್ಷಣಾದ್ಭಸ್ಮ ಆಪದಾಂ ಕಾರಣಾತ್ ಕಾರಂ 
ಭೂತ- ಪ್ರೇತ ಪಿಶಾಚ ಬ್ರಹ್ಮರಾಕ್ಷಸಾಪಸ್ಮಾರ 
ಭವಭೀತಿಭೋsಭಿರಕ್ಷಣಾತ್ ರಕ್ಷತಿ'' 
ಎಂದುದಾಗಿ , 
ಇಂತಪ್ಪ ಶ್ರೀ ವಿಭೂತಿಯ ನಿರಂತರ ಸಾವಧಾನಭಕ್ತಿಯಿಂದ 
ನಾನು ಸರ್ವಾಂಗದಲ್ಲಿ ಧರಸಿ ಶುದ್ಧನಿರ್ಮಲ 
ಪರಮಪವಿತ್ರ ಕಾಯನಾದೆನಯ್ಯ ಅಖಂಡೇಶ್ವರಾ. 

|| ೮೫ || 
೩೨೯ 
ಶ್ರೀ ವಿಭೂತಿಯ ಘನಮಹಿಮೆಯ ಹೇಳುವಡೆ 
ಬ್ರಹ್ಮಂಗಸದಳ, ವಿಷ್ಣುವಿಂಗಸಾಧ್ಯ , ರುದ್ರಂಗಗೋಚರನೋಡಾ! 
ಅದೆಂತೆಂದೊಡೆ : ಮತ್ಸ ಪುರಾಣ 
* ಬ್ರಹ್ಮಣಾ ವಿಷ್ಣುನಾ ಚಾಪಿ ರುದ್ರೇಣ ಚ ಮುನೀಶ್ವರೆ : | 
ಭಸ್ಮಧಾರಣಮಹಾತ್ಮಂ ನ ಶಕ್ಯಂ ಪರಿಭಾಷಿತಮ್ || ?? 
ಎಂದುದಾಗಿ, ಇಂತಪ್ಪ ಶ್ರೀ ವಿಭೂತಿಯೆಂಬ 
ಪರತರ ಪರಂಜ್ಯೋತಿಸ್ವರೂಪುನೀವಾದಿರಾಗಿ 
ಅಖಂಡೇಶ್ವರಾ, ಎನಗೆ ಶ್ರೀ ವಿಭೂತಿಯ ಸರ್ವಸಿದ್ದಿಯಯ್ಯಾ , | ೮೬ || 
ರುದ್ರಾಕ್ಷಿಸ್ಥಲ 

- ೩೩೦ 
ಗುರುಕಾರುಣ್ಯವ ಪಡೆದು 
ಅಂಗದ ಮೇಲೆ ಲಿಂಗಧಾರಣವಾಗಿ, 
ಶ್ರೀ ವಿಭೂತಿಯ ಧರಿಸಿದ ಮಹಾತ್ಮನು 
ಮುಂದೆ ಶಿವನ ಜ್ಞಾನಚಕ್ಷುವಿನಿಂದುದಯಿಸಿದ 
ರುದ್ರಾಕ್ಷಿಯ ಧರಿಸುವ ಭೇದವೆಂತೆಂದೊಡ; 
ಶಿಖಾಸ್ಥಾನದಲ್ಲಿ ಏಕಮುಖವನುಳ್ಳಂಥ ಒಂದು ರುದ್ರಾಕ್ಷಿಯ 

ಓಂ ಸದಾಶಿವಾಯ ನಮ : ?” 
ಎಂಬ ಮಂತ್ರದಿಂದ ಧಾರಣಮಾಡುವುದು. 
ಮಸ್ತಕದಲ್ಲಿ ಎರಡುಮುಖ ಮೂರುಮುಖ 
ಹನ್ನೆರಡುಮುಖಂಗಳನುಳ್ಳಂಥ ಮೂರುರುದ್ರಾಕ್ಷಿಗಳ 


೧೯೭ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


( 


S 


HO 


“ ಓಂ ವಹಿಸೂರಸೋಮಾಧಿಪಾಯ ಶಿವಾಯ ನಮಃ | 
ಎಂಬ ಮಂತ್ರದಿಂದ ಧಾರಣಮಾಡುವುದು . 
ಶಿರವ ಬಳಸಿ ಹನ್ನೊಂದುಮುಖಂಗಳನುಳ್ಳಂಥ 
ಮೂವತ್ತಾರು ರುದ್ರಾಕ್ಷಿಗಳ 

ಓಂ ಷಟ್‌ತ್ರಿಂಶತತ್ವಾತ್ಮಕಾಯ ಪರಶಿವಾಯ ನಮಃ 
ಎಂಬ ಮಂತ್ರದಿಂದ ಧಾರಣಮಾಡುವುದು . 
ಕರಯುಗದಲ್ಲಿ ಐದುಮುಖ ಹತ್ತುಮುಖ 
ಏಳುಮುಖಂಗಳನುಳ್ಳಂಥ ಒಂದೊಂದು ರುದ್ರಾಕ್ಷಿಯ 

ಓಂ ಸೋಮಾಯ ನಮಃ'' 
ಎಂಬ ಮಂತ್ರದಿಂದ ಧಾರಣಮಾಡುವುದು. 
ಕಂಠಸ್ತಾನದಲ್ಲಿ ಎಂಟುಮುಖ, ಆರುಮಖಂಗಳನುಳ್ಳಂಥ 
ಮೂವತ್ತೆರಡು ರುದ್ರಾಕ್ಷಿಗಳ 

ಓಂ ತ್ರಿಯಂಬಕಕಲಾತ್ಮನೇ ಶ್ರೀಕಂಠಾಯ ನಮಃ'? 
ಎಂಬ ಮಂತ್ರದಿಂದ ಧಾರಣಮಾಡುವುದು. 
ಉರಸ್ಥಾನದಲ್ಲಿ ನಾಲ್ಕುಮುಖಂಗಳನುಳ್ಳಂಥ 
ಐವತ್ತುನಾಲ್ಕು ರುದ್ರಾಕ್ಷಿಗಳ 

ಓಂ ಶ್ರೀಕಂಠಾದಿಮುಕ್ಕಾತ್ಮಕಾಯ ಶ್ರೀ ಸತ್ವಜ್ಞಾಯ ನಮಃ” 
ಎಂಬ ಮಂತ್ರದಿಂದ ಧಾರಣಮಾಡುವುದು. 
ಬಾಹುಯದಲ್ಲಿ ಹದಿಮೂರುಮುಖಂಗಳನುಳ್ಳಂಥ 
ಹದಿನಾರು ಹದಿನಾರು ರುದ್ರಾಕ್ಷಿಗಳ 

ಓಂ ಸುಖಾಸನಾದಿ ಷೋಡಶಮೂಾತ್ಮಕಾಯ ಶ್ರೀಕಂಠಾಯ ನಮಃ'? 
ಎಂಬ ಮಂತ್ರದಿಂದ ಬಲದ ತೋಳಿನಲ್ಲಿ ಧಾರಣಮಾಡುವುದು. 
(“ ಓಂ ಸೋಮಕಲಾತ್ಮಕಾಯ ಸೋಮಾಯ ನಮಃ'' 
ಎಂಬ ಮಂತ್ರದಿಂದ ಎಡದ ತೋಳಿನಲ್ಲಿ ಧಾರಣಮಾಡುವುದು . 
ಮುಂಗೈ ಎರಡರಲ್ಲಿ ಒಂಬತ್ತು ಮುಖಂಗಳನುಳ್ಳಂಥ 
ಹನ್ನೆರಡು ಹನ್ನೆರಡು ರುದ್ರಾಕ್ಷಿಗಳ 
ಓಂ ದ್ವಾದಶಾದಿತ್ಯಾಕ್ಷಾಯ ಶ್ರೀ ಮಹಾದೇವಾಯ ನಮಃ'' 
ಎಂಬ ಮಂತ್ರದಿಂದ ಬಲದ ಮುಂಗೈಯಲ್ಲಿ ಧಾರಣಮಾಡುವುದು. 
“ ಓಂ ಕೇಶವಾದಿತ್ಯಾಯ ಉಮಾಪತಯೇ ನಮಃ?'' 
ಎಂಬ ಮಂತ್ರದಿಂದ ಎಡದ ಮುಂಗೈಯಲ್ಲಿ 
ಧಾರಣಮಾಡುವುದು. 
ಕಕ್ಷಸ್ಥಾನದಲ್ಲಿ ಯಜ್ಯೋಪವೀತರೂಪವಾಗಿ 
ಹದಿನಾಲ್ಕುಮುಖಂಗಳನುಳ್ಳಂಥ ನೂರೆಂಟು ರುದ್ರಾಕ್ಷಿಗಳ 
“ ಓಂ ಶತರುದ್ರವಿದ್ಯಾಸ್ವರೂಪಾತ್ಮಕಾಯ 


೧೯೮ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಶ್ರೀ ವಿಶ್ವೇಶ್ವರಾಯ ನಮಃ' . 
ಎಂಬ ಮಂತ್ರದಿಂದ ಧಾರಣಮಾಡುವುದು. ಆದರೆ 
ಇಂತೀ ಸ್ನಾನಗಣನೆ ಮುಖಮಂತ್ರಂಗಳ ಭೇದವನರಿದು, 
ಶ್ರೀ ರುದ್ರಾಕ್ಷಿಯ ಧರಿಸಿದ ಶರಣ ತಾನೇ | 
ಸಾಕ್ಷಾತ್ ಪರಶಿವನಲ್ಲದೆ ಬೇರಲ್ಲವಯ್ಯ . 
ಅದೆಂತೆಂದೊಡೆ : ಪರಮರಹಸ್ಯದಲ್ಲಿ 
' ಭಾಲೇ ಪುಂಡಕಂ ಯಸ್ಯ ಗಲೇ ರುದ್ರಾಕ್ಷಮಾಲಿಕಾ | 
ವಕ್ಕೆ ಷಡಕ್ಷರಂ ಮಂತ್ರಂ ಶಿವ: ನಾ ಸಂಶಯಃ||'' 
ಎಂದುದಾಗಿ, 
ಅಂತಪ್ಪ ಮಹಿಮಂಗೆ ಶರಣೆಂದವರೆ ಧನ್ಯರಯ್ಯ 

, 
ಅಖಂಡೇಶ್ವರಾ. 

ಅಂತಾ|| ೮೭ || 
೩೩೧ 
ಅನಂತಕೋಟಿ ಯಜ್ಞಂಗಳ ಮಾಡಿ 
ತೋಳಲಿ ಬಳಲಲದೇಕೋ ? 
ಆ ಯಜ್ಞಂಗಳ ಫಲವು ರುದ್ರಾಕ್ಷಿಯ ಧರಿಸಿದಾಕ್ಷಣದಲ್ಲಿಯೇ 
ದೊರೆಕೊಂಬುದು ನೋಡಾ! 
ಅನಂತಕಾಲ ತಪವಮಾಡಿ ತೋಳಲಿ ಬಳಲಲದೇಕೋ ? 
ಆ ತಪಸ್ಸಿನ ಫಲವು ರುದ್ರಾಕ್ಷಿಯ ಧರಿಸಿದಾಕ್ಷಣದಲ್ಲಿಯೇ 
ದೊರೆಕೊಂಬುದು ನೋಡಾ! 
ಅನಂತಕಾಲ ದಾನವನಾಡಿ ತೋಳಲಿ ಬಳಲಲದೇಕೋ ? 
ಆ ದಾನದ ಫಲವು ರುದ್ರಾಕ್ಷಿಯ ಧರಿಸಿದಾಕ್ಷಣದಲ್ಲಿಯೇ 
ದೊರೆಕೊಂಬುದುನೋಡಾ! 
ಅನಂತಕಾಲ ವೇದಾಭ್ಯಾಸವಮಾಡಿ ತೊಳಲಿ ಬಳಲಲದೇಕೋ ? 
ಆ ವೇದಾಭ್ಯಾಸದ ಫಲವು ರುದ್ರಾಕ್ಷಿಯ ಧರಿಸಿದಾಕ್ಷಣದಲ್ಲಿಯೇ - 
ದೊರೆಕೊಂಬುದು ನೋಡಾ! 
ಅದೆಂತೆಂದೊಡೆ: ಪದ್ಮಪುರಾಣದಲ್ಲಿ 
' ಸದ್ವಯತಪೋದಾನವೇದಾಭ್ಯಾಸೈಶ್ಚ ಯತ್ಪಲಮ್ | 
ತತ್ಪಲಂ ಲಭತೇ ಸದ್ಯೋ ರುದ್ರಾಕ್ಷಸ್ಯ ತು ಧಾರಣಾತ್ || 
ಎಂದುದಾಗಿ, 
ಇಂತಪ್ಪ ರುದ್ರಾಕ್ಷಿಯ ಧರಿಸಿದ ಮಹಾತ್ಮನು 
ವಿಶ್ಯಾಧಿಕನು ವಿಖ್ಯಾತೀತನು ತಾನೇ ನೋಡಾ 
ಅಖಂಡೇಶ್ವರಾ. 


|| ೮೮ || 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೧೯೯ 


೩೩೨ 
ಮುನ್ನ ಮಹಾನಂದಿನಿಯೆಂಬ ವೇಶ್ಯಾಂಗನೆಯ ದೆಸೆಯಿಂದ 
ಕುಕ್ಕಟ ವಾನರ ರುದ್ರಾಕ್ಷಿಯ ಧರಿಸಿ 
ರಾಜಪದವಿಯ ಪಡೆದುವುನೋಡಾ. 
ಮುನ್ನ ಬೇಂಟೆಗಾರನ ದೆಸೆಯಿಂದೆ 
ಶುನಿಯು ರುದ್ರಾಕ್ಷಿಯ ಧರಿಸಿ ರುದ್ರಪದವಿಯಲ್ಲಿ ನಿಂದಿತ್ತುನೋಡಾ. 
ಮುನ್ನ ಹರದನ ದೆಸೆಯಿಂದಕರುದಾಕ್ಷಿಯ ಪೊತ್ತು 
ಕರ್ತೃ ಶಿವನ ಸಾಯುಜ್ಯಪದವ ಸಾರಿತ್ತು ನೋಡಾ. 
ಮುನ್ನ ಚೇರಮರಾಯನು ರುದ್ರಾಕ್ಷಿಯ ಧರಿಸಿ | 
ಹರನ ಕೈಲಾಸಕ್ಕೆ ದಾಳಿವರಿದನುನೋಡಾ ಅಖಂಡೇಶ್ವರಾ. || ೮ || 


೩೩೩ 


ಜಾತಿ ಧರ್ಮ ನೀತಿಯ ಬಿಟ್ಟು 
ವಿಜಾತಿಗಳ ಎಂಜಲುತಿಂಬ ಪಾಪಕರಿಗಳಾದಡಾಗಲಿ, 
ಸರ್ವಪಾಪವ ಬಿಟ್ಟಾತನಾದರಾಗಲಿ, 
ರುದ್ರಾಕ್ಷಿಮಾಲೆಯ ಕೊರಳಲ್ಲಿ ಧರಿಸಿದರೆ 
ಪರಮಪವಿತ್ರನೆನಿಸಿ ಹರನ ಕೈಲಾಸದಲ್ಲಿಪ್ರನುನೋಡಾ. 
ಅದೆಂತೆಂದೊಡೆ: ಸ್ಕಂದಪುರಾಣೇ 
“ ರುದ್ರಾಕ್ಷಮಾಲಿಕಾಂ ಕಂಠೇ ಧಾರಯೇತ್ ಭಕ್ತಿವರಿತ : | 
ಪಾಪಕಾಪಿ ಯೋ ಮಲ್ಗೊ ರುದ್ರಲೋಕೇ ಮಹೀಯತೇ || 
ಸೋಚ್ಛಿಷ್ಟೂ ವಾಪಿ ಕರಸೋ ಯುಕೋ ವಾ ಸರಪಾತಕ್ಕೆ : | 
ಮುಚ್ಯತೇ ಸರ್ವಪಾಪೇಭ್ಯ ನರೋ ರುದ್ರಾಕ್ಷಧಾರಣಾತ್ || ” 
ಎಂದುದಾಗಿ, 
ಇಂತಪ್ಪ ರುದ್ರಾಕ್ಷಿಯು ನೀನೆ ಅಯ್ಯ ಅಖಂಡೇಶ್ವರಾ. 

೩೩೪ 
ಆವನೊಬ್ಬನು ಉಪಪಾತಕ ಮಹಾಪಾತಕಂಗಳ ಮಾಡಿ, 
ಶ್ರೀ ರುದ್ರಾಕ್ಷಿಯ ನಾಮೋಚರಣೆಯ ಮಾಡಿದಡೆ 
ಆ ಪಾತಕಂಗಳು ಪರಿಹಾರವಾಗಿ 
ಹತ್ತುಸಾವಿರ ಗೋದಾನದ ಫಲವು ಕೈಸಾರುತಿಪ್ಪುದು ನೋಡಾ. 
ಆ ರುದ್ರಾಕ್ಷಿಯ ಸ್ವರೂಪವನ್ನು ಕಂಗಳು ತುಂಬಿ ನೋಡಿದರೆ 
ಶತಕೋಟಿಪುಣ್ಯದ ಫಲವು ಕೈಸಾರುತಿಪ್ಪುದುನೋಡಾ. 
ಆ ರುದ್ರಾಕ್ಷಿಯ ಮುಟ್ಟಿ ಮುಟ್ಟಿ ಪೂಜಿಸಿದರೆ 
ಸಹಸ್ರಕೋಟಿ ಪುಣ್ಯದ ಫಲವು ಕೈಸಾರುತಿಪ್ಪುದು ನೋಡಾ. 
ಆ ರುದ್ರಾಕ್ಷಿಯ ತತ್ ಸ್ನಾನಂಗಳಲ್ಲಿ ಭಕ್ತಿಯಿಂದ ಧರಿಸಿದಡೆ 


|| ೯೦ || 


೨೦೦ 


ಸಂಕೀರ್ಣ ವಚನ ಸಂಪುಟ : ಒಂಬತ್ತು 


ಲಕ್ಷಕೋಟಿ ಪುಣ್ಯದ ಫಲವು ಕೈಸಾರುತಿಪ್ಪುದು ನೋಡಾ. 
ಆ ರುದ್ರಾಕ್ಷಿಯ ಮಣಿಗಳಿಂದೆ ಜಪವ ಮಾಡಿದಡೆ 
ಅನಂತಕೋಟಿಪುಣ್ಯದ ಫಲವು ಕೈಸಾರುತಿಪ್ಪುದು ನೋಡಾ. 
ಅದೆಂತೆಂದೊಡೆ: 
'ಸಪ್ತಕೋಟಿಶತಂ ಪುಣ್ಯಂ ಲಭತೇ ಧಾರಣಾತ್ ನರಃ| 
ಲಕ್ಷಕೋಟಿಸಹಸ್ರಾಣಿ ಲಕ್ಷಕೋಟಿಶತಾನಿ ಚ | 
ತದ್ವಿಪಾತ್ ಲಭತೇ ಪುಣ್ಯಂ ನಾತ್ರ ಕಾರ್ಯವಿಚಾರಣಾ|| ” 
ಎಂದುದಾಗಿ, 
ಇಂತಪ್ಪ ರುದ್ರಾಕ್ಷಿಯ ಧರಿಸಿದ ಫಲಕ್ಕೆ 
ಇನ್ನಾವ ಫಲವು ಸರಿಯಿಲ್ಲವೆಂದು 
ಸಕಲಾಗಮಂಗಳು ಸಾರುತಿಪ್ಪವುನೋಡಾ 
ಅಖಂಡೇಶ್ವರಾ. 


೩೩೫ 


ರುದ್ರಾಕ್ಷಿಯಂದೊಡೆ ಸಾಕ್ಷಾತ್ ಪರಶಿವನು ತಾನೇ ನೋಡಾ. 
ಅಗ್ರಜನಾಗಲಿ ಅಂತ್ಯಜನಾಗಲಿ, 
ಮೂರ್ಖನಾಗಲಿ ಪಂಡಿತನಾಗಲಿ, 
ಸುಗುಣಿಯಾಗಲಿ ದುರ್ಗುಣಿಯಾಗಲಿ 
ಆವನಾದಡೇನು ? ರುದ್ರಾಕ್ಷಿಯ ಧರಿಸಿದಾಕ್ಷಣದಲ್ಲಿಯೆ 
ಆತ ಇಹಲೋಕದಲ್ಲಿಯೂ ರುದ್ರನೆನಿಸುವನು ; 
ಪರಲೋಕದಲ್ಲಿಯೂ ರುದ್ರನೆನಿಸುವನು. 
ಅದೆಂತೆಂದೊಡೆ: ಶಿವಧರ್ಮ 
“ ರುದ್ರಾಕ್ಷಾಣಿ ಸ್ವಯಂ ರುದ್ರೋ ಭವೇತ್ ರುದ್ರಾಕ್ಷಧಾರಕಂ | 
ರುದ್ರಾಕ್ಷಂ ಧಾರಯೇತ್ ತಸ್ಮಾದಿಹ ರುದ್ರಃ ಪರತ್ರ ಚ | 
ಬ್ರಾಹ್ಮಣೋ ವಾಪಿ ಚಾಂಡಾಲೋ ದುರ್ಗುಣ: ಸುಗುಣೋಪಿ ವಾ | 
ತಸ್ಮಾತ್ ರುದ್ರಾಕ್ಷಕಂಠನ ದೇಹಾಂತೇ ತು ಶಿವಂ ವ್ರಜೇತ್ || '' 
ಎಂದುದಾಗಿ, 
ಇದು ಕಾರಣ ರುದ್ರಾಕ್ಷಿಯ ಮಹಿಮೆಯನು ಹೇಳುವಡೆ 
ವೇದಶಾಸ್ತ್ರ ಪುರಾಣಗಳಿಗೆ ಅಗೋಚರವಾಗಿಪ್ಪುದಯ್ಯ 
ಅಖಂಡೇಶ್ವರಾ. 

೩೩೬ 
ಅಯ್ಯಾ ಎನಗೆ ರುದ್ರಾಕ್ಷಿಯೇ ಪುಣ್ಯದ ಪುಂಜ ನೋಡಾ. 
ಅಯ್ಯಾ ಎನಗೆ ರುದ್ರಾಕ್ಷಿಯೇ ಭಾಗ್ಯದ ನಿಧಿಯುನೋಡಾ. 
ಅಯ್ಯಾ ಎನಗೆ ರುದ್ರಾಕ್ಷಿಯ ಸತ್ಯದ ಸದನನೋಡಾ. 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


# 


೨೦೧ 


ಅಯ್ಯಾ ಎನಗೆ ರುದ್ರಾಕ್ಷಿಯೇ ನಿತ್ಯದ ನಿಲವು ನೋಡಾ. 
ಅಯ್ಯಾ ಎನಗೆ ರುದ್ರಾಕ್ಷಿಯೇ ಭಕ್ತಿಯ ಬೆಳಗು ನೋಡಾ. 
ಅಯ್ಯಾ ಎನಗೆ ರುದ್ರಾಕ್ಷಿಯೇ ಮುಕ್ತಿಯ ಸೋಪಾನ ನೋಡಾ. 
ಅಯ್ಯಾ ಎನಗೆ ರುದ್ರಾಕ್ಷಿಯೇ ಶಕ್ತಿಯ ಬಲವುನೋಡಾ. 
ಇಂತಪ್ಪ ರುದ್ರಾಕ್ಷಿಯ ಎನ್ನಂತರಂಗ ಶುದ್ದವಾಗಿ 
ಅವಿರಳಭಕ್ತಿಯಿಂದ ಧರಿಸಿ 
ನಿಶ್ಚಿಂತ ನಿಭ್ರಾಂತನಾಗಿರ್ದೆನಯ್ಯ ಅಖಂಡೇಶ್ವರಾ ! 
ಪಂಚಾಕ್ಷರಿಸ್ಥಲ 


|| ೯೩ || 


೩೩೭ 


ಪಂಚಾಕ್ಷರಿಯೆಂದಡೆ ಪರತತ್ವವು ತಾನೆ ನೋಡಾ. 
ಪಂಚಾಕ್ಷರಿಯೆಂದಡೆ ಪರವಸ್ತುವು ತಾನೆ ನೋಡಾ. 
ಪಂಚಾಕ್ಷರಿಯೆಂದಡೆ ಪರಬ್ರಹವು ತಾನೆ ನೋಡಾ. 
ಪಂಚಾಕ್ಷರಿಯೆಂದಡೆ ಪರಮೇಶ್ವರನ ನಿಜನಾಮವು ತಾನೆನೋಡಾ. 
ಪಂಚಾಕ್ಷರಿಯೆಂದಡೆ ಸಾಕ್ಷಾತ್ ಪರಶಿವನು ತಾನೆ ನೋಡಾ. 
ಇಂತಪ್ಪ ಪಂಚಾಕ್ಷರಿಮಂತ್ರವ ಹಗಲಿರುಳೆನ್ನದೆ 
ಸದಾ ಸನ್ನಿಹಿತನಾಗಿ ಜಪಿಸಿದಾತನು ಅನಂತ ಪಾತಕಂಗಳ ಮೀರಿ 
ಪರಮಪದವನೈದುತಿಪ್ಪನು ನೋಡಾ ಅಖಂಡೇಶ್ವರಾ ! 

|| ೯೪ | | 
೩೩೮ 
ಆವನೊಬ್ಬನ ಹೃದಯದಲ್ಲಿ ' ಓಂ ನಮಃ ಶಿವಾಯ ' 
ಎಂಬ ಮಂತ್ರವು ನಿಶ್ಚಲವಾಗಿರಲು 
ಆತಂಗೆ ಸಕಲಮಂತ್ರಂಗಳ ಸಕಲತಂತ್ರಂಗಳ ಹಂಗಿಲ್ಲ : 
ಆತಂಗೆ ಸಕಲಶಾಸ್ತ್ರಂಗಳ ಸಕಲವಿದ್ಯ೦ಗಳ 
ಅಭ್ಯಸಿಸಬೇಕೆಂಬ ಭ್ರಾಮಕವಿಲ್ಲ. 
ಆತನಿರ್ದಲ್ಲಿ ಸಕಲಭುವನ ಸಕಲತಂಗಳಿರ್ಪುವು. 
ಆತ ನಿರಾವರಣ ನಿರುಪಮ ನಿರಾಲಂಬ 
ನಿಜಮುಕ್ತನು ನೋಡಾ ಅಖಂಡೇಶ್ವರಾ ! 

|| ೯೫ || 


೩೩೯ 


ಏಳುಕೋಟಿ ಮಹಾಮಂತ್ರಗಳ 
ಉಪಮಂತ್ರ ಕೋಟ್ಯಾನುಕೋಟಿಗಳ 
.ಕಲಿತು ತೋಳಲಿ ಬಳಲುವುದೇಕೋ ? 
ಭಾಳಾಕ್ಷನ ಮೂಲಮಂತ್ರ ಒಂದೇ ಸಾಲದೇ ! 
ಸಕಲವೇದಂಗಳ ಮೂಲವಿದು, ಸಕಲಶಾಸ್ತ್ರಂಗಳ ಸಾರವಿದು, 


೨೦೨ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


|| ೯೬ || 


ಸಕಲಾಗಮಂಗಳ ಅರುಹಿದು, ಸಕಲಮಂತ್ರಂಗಳ ಮಾತೆಯಿದು. 
ಇಂತಪ್ಪ ಶಿವಮಂತ್ರವೆಂಬ ಸಂಜೀವನವು ಎನ್ನಂಗಕ್ಕೆ ಸಂಗಿಸಲಾಗಿ 
ಎನಗೆ ಮರಣದ ಭಯ ಹಿಂಗಿತಯ್ಯಾ ಅಖಂಡೇಶ್ವರಾ ! 

೩೪೦ 
ಶಿವಮಂತ್ರವೆನಗೆ ಕಾಮಧೇನುವಯ್ಯ . 
ಶಿವಮಂತ್ರವೆನಗೆ ಕಲ್ಪವೃಕ್ಷವಯ್ಯ . 
ಶಿವಮಂತ್ರವೆನಗೆ ಚಿಂತಾಮಣಿಯಯ್ಯ . 
ಶಿವಮಂತ್ರವೆನಗೆ ಪರುಷದ ಖಣಿಯಯ್ಯ . 
ಶಿವಮಂತ್ರವೆನಗೆ ಮನಃಪ್ರಾಣಮೂಲಿಕೆಯಯ್ಯ 
ಅಖಂಡೇಶ್ವರಾ ! 


|| ೯೭ || 


೩೪೧ 


ಸಕಲವೇದಶಾಸ್ತ್ರಾಗಮ ಪುರಾಣಂಗಳೆಲ್ಲ 
ಶಿವಮಂತ್ರದಲ್ಲಿ ಜನಿಸಿದುವಯ್ಯ . 
ಸಕಲತತ್ವಶಕ್ತಿಮೂರ್ತಿಗಳೆಲ್ಲ ಶಿವಮಂತ್ರದಲ್ಲಿ ಜನಿಸಿದುವಯ್ಯ . 
ಸಕಲಭುವನ ಬ್ರಹ್ಮಾಂಡ ಸಚರಾಚರಂಗಳೆಲ್ಲ 
ಶಿವಮಂತ್ರದಲ್ಲಿಯೇ ಜನಿಸಿದುವಯ್ಯ . 
ವೃಕ್ಷಬೀಜನ್ಯಾಯದಂತೆ ಸಕಲವಿಸ್ತಾರವನ್ನೊಳಗೊಂಡಿರ್ಪ 
ಪರಮ ಶಿವಮಂತ್ರವ ನೆನೆನೆನೆದು ಎನ್ನ ಮನದ ಮುಂದಣ 
ಮರವೆಯ ಹರಿದು ಭವಸಾಗರವ ದಾಂಟಿದೆನಯ್ಯ 
ಅಖಂಡೇಶ್ವರಾ. 


|| ೯೮ || 


೩೪೨ 


ಈ ಶಿವಷಡಕ್ಷರಮಂತ್ರದಿಂದ ಸಾನಂದಋಷಿಯು 
ನರಕಜೀವಿಗಳನ್ನೆಲ್ಲ ಹರನ ಓಲಗದಲ್ಲಿರಿಸಿದನು ನೋಡಾ. 
ಈ ಶಿವಷಡಕ್ಷರಮಂತ್ರದಿಂದೆ ತಿರುಜ್ಞಾನಸಂಬಂಧಿಗಳು 
ಕೂನಪಾಂಡ್ಯನ ವಾದವ ಗೆದ್ದರು ನೋಡಾ. 
ಈ ಷಡಕ್ಷರಮಂತ್ರದಿಂದ ಶಿವಜಾತಯ್ಯನ ಶಿಷ್ಯ ಮಂತ್ರ ಜಾತಯ್ಯನು 
ಮಹಾಬಯಲನೈದಿದನು ನೋಡಾ. 
ಈ ಶಿವಷಡಕ್ಷರಮಂತ್ರದಿಂದ ಅಜಗಣ್ಣತಂದೆಗಳು 
ನಿಜಲಿಂಗೈಕ್ಯರಾದರು ನೋಡಾ. 
ಇಂತಪ್ಪ ಶಿವಷಡಕ್ಷರಮಂತ್ರವನು ಎನ್ನಂತರಂಗದ 
ಅರುಹಿನ ಮನೆಯಲ್ಲಿ ಬಚ್ಚಿಟ್ಟುಕೊಂಡು 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೨೦೩ 


ಓಂ ನಮಃಶಿವಾಯ , ಓಂ ನಮಃಶಿವಾಯ , 
ಓಂ ನಮ :ಶಿವಾಯ ಎಂದೆನುತಿರ್ದೆನಯ್ಯ ಅಖಂಡೇಶ್ವರಾ. 

೩೪೩ 
ನಾಲ್ಕು ವರ್ಣ ಹದಿನೆಂಟು ಜಾತಿ 
ನೂರೊಂದು ಕುಲದಲ್ಲಿ ಹುಟ್ಟಿದವನಾದಡಾಗಲಿ, 
ಅಧಮನಾದಡಾಗಲಿ, ಮೂರ್ಖನಾದಡಾಗಲಿ, ವಿದ್ವಾಂಸನಾದಡಾಗಲಿ, 
ಚಿದ್ರೂಪಶಿವಮಂತ್ರವನ್ನು ಶುದ್ದಸಾವಧಾನದಿಂದೆ ಸ್ಮರಿಸಲು 
ಹೋದಿರ್ದ ಪಾಪದ ಪಡೆಯೆಲ್ಲ 
ಬಿದೋಡಿಹೋಗುವದುನೋಡಾ. 
ಅದೆಂತೆಂದೊಡೆ: 
“ ಅಂತ್ಯಜೋವಾಧಮೋ ವಾಪಿಮೂರ್ಖ ವಾ ಪಂಡಿತೋsಪಿ ವಾ | 
ಜಪೇತ್ ಪಂಚಾಕ್ಷರೀಂ ವಿದ್ಯಾಂ ಜಪತ : ಪ್ರಾಪ್ಪು ಯಾಚಿವಂ|| " 
ಎಂದುದಾಗಿ, 
ಇಂತಪ್ಪ ಪಂಚಾಕ್ಷರಿಯ ಮಹಿಮೆಯನೇನೆಂಬೆನಯ್ಯ 
ಅಖಂಡೇಶ್ವರಾ. 

|| ೧೦೦ || 
- ೩೪೪ 
ಶಿವಶಿವಾ ಎಂದು ಶಿವನ ಕೊಂಡಾಡಿ 
ಭವಪಾಶವ ಹರಿದೆನಯ್ಯ . 
ಹರಹರಾ ಎಂದು ಹರನ ಕೊಂಡಾಡಿ 
ಹರಗಣತಿಂತಿಣಿಯೊಳಗೆ ನಿಂದೆನಯ್ಯ . 
ಇದು ಕಾರಣ ಹರಾಯ ಶಿವಾಯ ಶ್ರೀ ಮಹಾದೇವಾಯ 
ಓಂ ನಮ :ಶಿವಾಯ ಎಂದೆನುತಿರ್ದೆನಯ್ಯ 
ಅಖಂಡೇಶ್ವರಾ. 

|| ೧೦೧ || 


೩೪೫ 
ಅರಿಯದೆ ಒಂದು ವೇಳೆ ' ಓಂ ನಮ :ಶಿವಾಯ ' ಎಂದಡೆ 
ಮರೆದು ಮಾಡಿದ ಹಿಂದೇಳುಜನ್ಮದ 
ಕರ್ಮದಕಟ್ಟು ಹರಿದು ಹೋಯಿತ್ತುನೋಡಾ! 
ಅರಿದೊಂದು ವೇಳೆ ' ಓಂ ನಮ :ಶಿವಾಯ ' ಎಂದಡೆ 
ದುರಿತಸಂಕುಳವೆಲ್ಲ ದೂರಾಗಿಹವುನೋಡಾ! 
ಇದು ಕಾರಣ ' ಓಂ ನಮ :ಶಿವಾಯ , ಓಂ ನಮ :ಶಿವಾಯ ' 
ಎಂಬ ಶಿವಮಂತ್ರವನ್ನು ಜಪಿಸಿ, 
ನಾನಾ ಭವದ ಬಳ್ಳಿಯ ಬೇರ ಕಿತ್ತೊಗೆದೆನಯ್ಯ 
ಅಖಂಡೇಶ್ವರಾ. 


|| ೧೦.೨ | 


೨೦೪ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


೩೪೬ 
“ ಓಂ ನಮಃಶಿವಾಯ ' ಎಂಬುದೇ ಎನಗೆ ಧರ್ಮ ನೋಡಾ! 
“ ಓಂ ನಮ :ಶಿವಾಯ ' ಎಂಬುದೇ ಎನಗೆ ಅರ್ಥ ನೋಡಾ! 
“ ಓಂ ನಮ :ಶಿವಾಯ ' ಎಂಬುದೇ ಎನಗೆ ಕಾಮ ನೋಡಾ! 
“ ಓಂ ನಮ :ಶಿವಾಯ ' ಎಂಬುದೇ ಎನಗೆ ಮೋಕ್ಷನೋಡಾ! 
“ ಓಂ ನಮ :ಶಿವಾಯ ' ಎಂಬುದೇ ಎನಗೆ ಸರ್ವಕಾರಣ ನೋಡಾ 
ಅಖಂಡೇಶ್ವರಾ. 


|| ೧೦೩ || 


೩೪೭ 


ಓಂಕಾರವೆಂಬ ಮರಕ್ಕೆ ಷಟ್‌ಕೃತಿಯೆಂಬ ಶಾಖೆ ಪಸರಿಸಿ, 
ಷಡಕ್ಷರಗಳಂಬ ತಳಿರು ಕೊನರಿ , 
ಷಟ್‌ಸಲಗಳೆಂಬ ಕುಸುಮಂಗಳಾಗಿ, 
ಷಡುಲಿಂಗಂಗಳೆಂಬ ಮೋಕದ ಮಧುರಫಲಂಗಳ 
ತಳೆದಿರ್ಪುದುನೋಡಾ! 
ಇದನ್ನು ನಾನು ಶ್ರುತಿಗುರುವಚನಸ್ವಾನುಭಾವಂಗಳಿಂದರಿದು 
ಓಂಕಾರವೆಂಬ ವೃಕವನೇರಿ ' ಓಂ ನಮ :ಶಿವಾಯ ' 
“ ಓಂ ನಮಃಶಿವಾಯ' ' ಓ ನಮಃಶಿವಾಯ ' ಎಂದು 
ಆ ಷಡುಲಿಂಗಂಗಳೆಂಬ ಮೋಕ್ಷದ ಮಧುರಫಲಂಗಳನು 
ಸವಿದು ನಿತ್ಯತೃಪ್ತನಾದೆನಯ್ಯ ಅಖಂಡೇಶ್ವರಾ. 


|| ೧೦೪ || 


೩೪೮ 


ಎನ್ನ ಷಡ್ ಧಾತುಗಳೆಲ್ಲ ಷಡಕ್ಷರಮಂತ್ರಸ್ವರೂಪವಾಗಿ 
ತೋರುತಿಪ್ಪುವಯ್ಯ . 
ಎನ್ನ ಷಡ್ದ್ರಿಯಗಳೆಲ್ಲ ಷಡಕ್ಷರಮಂತ್ರಸ್ವರೂಪವಾಗಿ 
ತೋರುತಿಪ್ಪು ವಯ್ಯ . 
ಎನ್ನ ಷಡ್ಭಾವಂಗಳೆಲ್ಲ ಷಡಕ್ಷರಮಂತ್ರಸ್ವರೂಪವಾಗಿ 
ತೋರುತಿಪ್ಪುವಯ್ಯ . 
ಎನ್ನ ಷಡೂರ್ಮೆಗಳೆಲ್ಲ ಷಡಕ್ಷರಮಂತ್ರಸ್ವರೂಪವಾಗಿ 
ತೋರುತಿಪ್ಪುವಯ್ಯ . 
ಎನ್ನ ಷಡ್ವರ್ಗಗಳೆಲ್ಲ ಷಡಕ್ಷರಮಂತ್ರಸ್ವರೂಪವಾಗಿ 
ತೋರುತಿಪ್ಪುವಯ್ಯ . 
ಎನ್ನ ಷಟ್ಕರಣಂಗಳೆಲ್ಲ ಷಡಕ್ಷರಮಂತ್ರಸ್ವರೂಪವಾಗಿ 
ತೋರುತಿಪ್ಪುವಯ್ಯ . 
ಇದು ಕಾರಣ ' ಓಂ ನಮ :ಶಿವಾಯ ' ' ಓಂ ನಮ :ಶಿವಾಯ ' 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೨೦೫ 


|| ೧೦೫ || 


“ ಓಂ ನಮಃಶಿವಾಯ ' ಎಂಬ ನಿಮ್ಮ ನಾಮಾಮೃತವನುಂಡು 
ನಿತ್ಯಮುಕ್ತನಾದೆನಯ್ಯ ಅಖಂಡೇಶ್ವರಾ. 

೩೪೯ 
ಎನ್ನ ಸ್ಕೂಲತನುವೆಂಬ ಮನೆಯಲ್ಲಿ 
ಲಿಂಗವೆಂಬ ಜ್ಯೋತಿಯ ತುಂಬಿದೆನಯ್ಯ . 
ಎನ್ನ ಸೂಕ್ಷ್ಮ ತನುವೆಂಬ ಮನೆಯಲ್ಲಿ 
ಮಂತ್ರವೆಂಬ ಜ್ಯೋತಿಯ ತುಂಬಿದೆನಯ್ಯ . 
ಎನ್ನ ಕಾರಣತನುವೆಂಬ ಮನೆಯಲ್ಲಿ 
ಜ್ಞಾನವೆಂಬ ಜ್ಯೋತಿಯ ತುಂಬಿದೆನಯ್ಯ . 
ಎನ್ನ ಒಳಹೊರಗೆ ತುಂಬಿ ಬೆಳಗುವ 
ಜ್ಯೋತಿಯ ಬೆಳಗಿನೊಳಗೆ ಸುಳಿಯುತಿರ್ದೆನಯ್ಯ 
ಅಖಂಡೇಶ್ವರಾ. 
ಭಕ್ತಸ್ಥಲ 


|| ೧೦೬ || 


೩೫೦ 


ಶಿವಭಕ್ತಿ ಶಿವಜ್ಞಾನ ಶಿವನಲ್ಲಿ ವಿಶ್ವಾಸವಮಾಡಿದ 
ಲಿಂಗಾಂಗಸಂಬಂಧವನುಳ್ಳ ಸದ್ಬಕಮಹೇಶ್ವರರು 
ಇದ್ದ ಠಾವೆಲ್ಲ ಶಿವಕ್ಷೇತ್ರ , 
ಅವರು ಸುಳಿದ ಸುಳಿವೆಲ್ಲ ಜಗತ್ಪಾವನ, 
ಅವರು ನಿಮಿಷ ನಿಮಿಷಾರ್ಧ ಕುಳಿತ ನೆಲವೆಲ್ಲ 
ಶಿವನ ಕೈಲಾಸನೋಡಾ! 
ಅದೆಂತೆಂದೊಡೆ: ಸ್ಕಂದಪುರಾಣೇ 
' ಯತ್ರ ತಿಷ್ಠತಿ ಲಿಂಗಾಂಗಸಂಬಂಧೀಶಪರಾಯಣಃ| 
ನಿಮಿಷಂ ನಿಮಿಷಾರ್ಧಂ ವಾ ತತ್ ಶಿವಕ್ಷೇತ್ರಮುಚ್ಯತೇ || ” 
ಮತ್ತ , 
“ ಪಾದಾಗ್ರರೇಣವೋ ಯತ್ರ ಪತಂತಿ ಶಿವಯೋಗಿನಾಮ್ | 
ತದೇವ ಸದನಂ ಪುಣ್ಯಂ ಪಾವನಂ ಶಿವಮಂದಿರಮ್ ||”” 
ಎಂದುದಾಗಿ, 
ಇಂತಪ್ಪ ಸದ್ಭಕ್ತ ಮಹೇಶ್ವರರ ಘನವ 
ನಾನೇನೆಂಬೆನಯ್ಯ ಅಖಂಡೇಶ್ವರಾ. 

೩೫೧ 
ಶಿವಶಿವಾ ಎನ್ನಿರೋ ! ಶಿವನ ಧ್ಯಾನಕ್ಕೆ ತನ್ನಿರೊ ! 
ಶಿವನು ಕೈಲಾಸ ಮೇರು ಮಂದಿರದಲ್ಲಿ ನೋಡಿರೊ ! 


|| ೧೦೭ || 


೨೦೬ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಶಿವನು ಭಕಿಗೆ ಸೋತು ನಿಮೊಳಗಿಪ್ರನು ಕಾಣಿರೋ ! 
ಅದೆಂತೆಂದೊಡೆ: ಶಿವನ ವಾಕ್ಯ - 
' ನಾಹಂ ವಸಾಮಿ ಕೈಲಾಸೇ ನ ಮೇರ ನ ಚ ಮಂದರೇ | 
ಮದ್ಭಕ್ಕಾ ಯತ್ರ ತಿಷ್ಠಂತಿ ತತ್ರ ತಿಷ್ಯಾಮಿ ಪಾರ್ವತಿ|| ” 
ಎಂದುದಾಗಿ, 
ಆಲಸ್ಯವಿಲ್ಲದೆ ಒಲಿಸಿರೋ ನಮ್ಮ ಅಖಂಡೇಶ್ವರನೆಂಬ 
ಪರಶಿವನ . 

|| ೧೦೮ || 
- ೩೫೨ 
ಅಕುಲಜ ಅಧಮ ಮೂರ್ಖನಾದಡಾಗಲಿ 
ಮುಕ್ಕಣ್ಣಹರನ ಭಕ್ತಿಯ ಹಿಡಿದಾತನು 
ಸಿಕ್ಕಬಲ್ಲನೇ ಯಮನಬಾಧೆಗೆ ? 
ಆತನು ದೇವ ದಾನವ ಮಾನವರೊಳಗೆ ಪೂಜ್ಯನು ನೋಡಾ! 
ಅದೆಂತೆಂದೊಡೆ: ಶಿವಧರ್ಮೆ 
* ಅಂತ್ಯಜೋ ವಾಧಮೋ ವಾಪಿ ಮೂರ್ಖೋ ವಾ ಪಂಡಿತೋSಪಿ ವಾ | 
ಶಿವಭಾವಂ ಪ್ರಪನ್ನಕ್ಕೇತ್‌ ಪೂಜ್ಯಸ್ಸರ್ವೈ ಸ್ಸುರಾಸುರೈ : 11 ” 
ಎಂದುದಾಗಿ, 
ಶಿವಭಕ್ತನೇ ಶ್ರೇಷ್ಠನು ನೋಡಾ ಅಖಂಡೇಶ್ವರಾ. 

|| ೧೦೯ || 


೩೫೩ 
ಶಿವಶಿವಾ ! ಶಿವಭಕ್ತನಿರ್ದ ಹಳ್ಳಿಯಾದಡಾಗಲಿ, 
ಪಟ್ಟಣವಾದಡಾಗಲಿ ಹೊರಗೇರಿಯಾದಡಾಗಲಿ, 
ಶ್ರೇಷಭೂಮಿಯಾದಡಾಗಲಿ ಕನಿಷ್ಠಭೂಮಿಯಾದಡಾಗಲಿ, 
ಆತನಿರ್ದ ಸ್ಥಾನವೇ ಶಿವಲೋಕವೆನಿಸಿತ್ತು 
ಆತನಿರ್ದ ಮನೆಯೇ ಶಿವಮಂದಿರವೆನಿಸಿತ್ತು 
ಆತನಿರ್ದ ದೇಶಕ್ಕೆ ಹಸಿವು ತೃಷೆ ದುರ್ಭಿಕ್ಷವಿಲ್ಲ, 
ಆಧಿ ವ್ಯಾಧಿ ರೋಗ ರುಜೆ ವಿಪತ್ತುಗಳಿಲ್ಲನೋಡಾ! 
ಅದೆಂತೆಂದೊಡೆ: ಲಿಂಗಪುರಾಣೇ 
“ರುದ್ರಾಧ್ಯಾಯೀ ವಸೇದ್ಯಸ್ತು ಗ್ರಾಮೇ ವಾ ನಗರೇsಪಿ ವಾ | 
ನ ತತ್ರ ಕ್ಷುತ್ ಪಿಪಾಸಾದ್ಯಾ ದುರ್ಭಿಕ್ಷಂ ವ್ಯಾಧಯೋSಪಿ ವಾ || ” 
ಮತ್ತೂಂ, 
' ಚಾಂಡಾಲವಾಟಿಕಾಯಾಂ ಶಿವಭಕ ಸ್ಥಿತೋ ಯದಿ | 
ತದ್ರೂಮಿಃಶಿವಲೋಕಸ್ಸು ತದಹಂ ಶಿವಮಂದಿರಮ್ || ” 
ಎಂದುದಾಗಿ, ಇಂತಪ್ಪ ಪರಮಶಿವಭಕ್ತನ ದರ್ಶನವು 
ಪುಣ್ಯದಪುಂಜವು ನೋಡಾ ಅಖಂಡೇಶ್ವರಾ. 

|| ೧೧೦ || 


೨೦೭ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೩೫೪ 


ಪಂಚಮಹಾಪಾತಕಂಗಳ ಮಾಡಿದವನಾದರಾಗಲಿ, 
ಉಪಪಾತಕಂಗಳಕೋಟ್ಯನುಕೋಟಿ ಮಾಡಿದವನಾದಡಾಗಲಿ , 
ಹತ್ತುಸಾವಿರ ಬ್ರಹ್ಮಹತ್ಯವ ಮಾಡಿದವನಾದರಾಗಲಿ, 
ಒಬ್ಬ ಶಿವಭಕ್ತನ ದರ್ಶನವಾದಲ್ಲಿ 
ಆ ಪಾತಕಂಗಳು ಬೆಂದು ಭಸ್ಮವಾಗಿ ಹೋಗುವವುನೋಡಾ! 
ಅದೆಂತೆಂದೊಡೆ: ಲಿಂಗಪುರಾಣೇ 
*ಉಪಪಾತಕಕೋಟೀಶ್ಚ ಬ್ರಹ್ಮಹತ್ಯಾಯುತಾನಿ ಚ || 
ದಹತ್ಯಶೇಷಪಾಪಾನಿ ಶಿವಭಕಸ್ಯ ದರ್ಶನಂ ”' 
ಎಂದುದಾಗಿ, ಶಿವಭಕ್ತನೇ ಶಿವನು ನೋಡಾ ಅಖಂಡೇಶ್ವರಾ. || ೧೧೧ || 


70 


) 


೩೫೫ 
ಸದ್ಭಕ್ತನಾದಾತನು ಸತ್ಪಾತ್ರದಾನಯುಕ್ತನಾಗಿರಬೇಕಲ್ಲದೆ 
ಅಪಾತ್ರದಾನವ ಮಾಡಲಾಗದುನೋಡಾ. 
ಅಪಾತ್ರವೆಂದೊಡೆ: ನಾಲ್ಕು ವೇದವನೋದಿನ ಬ್ರಾಹ್ಮಣನಾದರಾಗಲಿ , 
ಶಿವಭಕ್ತಿಯಿಲ್ಲದವಂಗೆ ಗೋದಾನ ಭೂದಾನ ಸುವರ್ಣದಾನ 
ಕನ್ನಿಕಾದಾನಂಗಳ ಕೊಟ್ಟರೆ ಮುಂದೆ ನರಕ ತಪ್ಪದುನೋಡಾ. 
ಅದೆಂತೆಂದೊಡೆ: ಲಿಂಗಪುರಾಣೇ 
' ಚತುರ್ವೆದಧರೋ ವಿಪ್ರ : ಶಿವಭಕ್ತಿವಿವರ್ಜಿತಃ|| 
ತಸ್ಮ ಕಾಂಚನದಾನೇನ ದಾತಾರು ನರಕಂ ವ್ರಜೇತ್ || ” 
ಎಂದುದಾಗಿ, ಅಪಾತ್ರದಾನ ನಾಯಕನರಕ ನೋಡಾಅಖಂಡೇಶರಾ || ೧೧೨|| 


೩೫೬ 


ಬ್ರಾಹ್ಮಣನ ದರ್ಶನ ಪಾಪದ ಪುಂಜ ನೋಡಾ, 
ಬ್ರಾಹ್ಮಣನಿಗೆ ಕೊಟ್ಟ ದಾನ ಅಪಾತ್ರ ದೋಷದಾರಿದ್ರತೆನೋಡಾ. 
ಶಿವಭಕ್ತಿಯಿಲ್ಲದ ಬ್ರಾಹ್ಮಣನಿಗೆ ವಂದನೆಯ ಮಾಡಿದರೆ 
ಮುಂದೆ ಶುನಿಶಕರ ಬಸಿರಲ್ಲಿ ಬಪ್ಪುದು ತಪ್ಪದು ನೋಡಾ. 
ಅಂದೆಂತೆಂದೊಡೆ: 
“ಶಿವಭಕ್ತಿವಿಹೀನಸ್ಯ ಬ್ರಾಹ್ಮಣಸ್ಯ ತು ದರ್ಶನಮ್ | 
ಕೃತಾ, ತು ಮಾನವೋ ಯಾತಿ ಕೀಟಜನ್ಮ ಪದೇ ಪದೇ || 
ಎಂದುದಾಗಿ, ಇಂತಪ್ಪ ಹರಿಕುಲದ ಹಾರುವರ ಮುಖವ 
ನೋಡಲಾಗದಯ್ಯ ಅಖಂಡೇಶ್ವರಾ. 

| | ೧೧೩ || 


೨೦೮ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


೩೫೭ 
ಜಂಗಮವೇ ಜಗದ್ಭರಿತನು ನೋಡಾ. 
ಜಂಗಮವೇ ಜಗದೀಶ್ವರನು ನೋಡಾ. 
ಜನನನಾಶ ಮರಣ ವಿರಹಿತನಾದ 
ಒಬ್ಬ ಪರಮಜಂಗಮನ ದರ್ಶನವ ಮಾಡಿದರೆ 
ಒಂದುಕೋಟಿಲಿಂಗಂಗಳ ದರ್ಶನವಾದಂತೆನೋಡಾ. 
ಆ ಜಂಗಮದ ಚರಣಕಮಲದ ಮೇಲೆ ಲಲಾಟವನ್ನಿಟ್ಟು 
ಶರಣುಮಾಡಿದರೆ ಶತಕೋಟಿದೋಷ ಪರಿಹಾರ ನೋಡಾ. 
ಅದೆಂತೆಂದೊಡೆ: 
' ಪ್ರಭಾತೇ ಜಂಗಮೇ ದೃಷ್ಟೇ ಕೋಟಿಲಿಂಗಸ್ಯ ದರ್ಶನಮ್ | 
ಲಲಾಟೇ ಚರಣಮಧ್ಯೆತುಕೋಟಿಕರ್ಮ ವಿನಶ್ಯತಿ|| ' 
ಎಂದುದಾಗಿ, ಇಂತಪ್ಪ ಪರತರ ಪರಂಜೋತಿಜಂಗಮವು 
ನೀನೇ ಅಯ್ಯ ಅಖಂಡೇಶ್ವರಾ. 

|| ೧೧೪ || 
೩೫೮ 
ಚತುರ್ವೆದಿಗಳಾದ ಶತಕೋಟಿಬ್ರಾಹ್ಮಣರಿಗೆ 
ನಿತ್ಯ ಭೋಜನ ಮಾಡಿಸಿದ ಫಲವು, 
ಒಬ್ಬ ಜಂಗಮಕ್ಕೆ ತುತ್ತು ಭಿಕ್ಷವ ನೀಡಿದ ಫಲಕ್ಕೆ ಸರಿಯಿಲ್ಲನೋಡಿರೋ ! 
ಸಪ್ತಕೋಟಿಕೆರೆಯ ಕಟ್ಟಿಸಿದ ಫಲವು, 
ಒಬ್ಬ ಜಂಗಮಕ್ಕೆ ತುತ್ತುಭಿಕ್ಷವ ನೀಡಿದ ಫಲಕ್ಕೆ ಸರಿಯಿಲ್ಲನೋಡಿರೋ ! 
ಅಶ್ವಯಜ್ಞಂಗಳ ಸಹಸ್ರಕೋಟಿ ಮಾಡಿದ ಫಲವು, 
ಒಬ್ಬ ಜಂಗಮಕ್ಕೆ ತುತ್ತು ಭಿಕ್ಷವ ನೀಡಿದ ಫಲಕ್ಕೆ ಸರಿಯಿಲ್ಲ ನೋಡಿರೋ ! 
ಅದೆಂತೆಂದೊಡೆ: 
' ಶತಕೋಟಿವೇದವಿಪಾಣಾಂ ತಟಾಕ ಸಪ್ತಕೋಟಿನಾಮ್ | 
ವಾಜಿಕೋಟಿಸಹಸ್ರಾಣಾಮೇಕಭಿಕಾ ಸಮರ್ಪಣವಮ್ ||'' 
ಎಂದುದಾಗಿ, 
ನಮ್ಮ ಅಖಂಡೇಶ್ವರಸ್ವರೂಪವಾದ ನಿಜಜಂಗಮಕ್ಕೆ ನೀಡಿದ ಫಲಕ್ಕೆ 
ಇನ್ನಾವ ಫಲವು ಸರಿಯಿಲ್ಲ ನೋಡಿರೊ ! 

|| ೧೧೫ || 
೩೫೯ 
ಮತ್ತೆ ಕೇಳಿರೋ , ಸತ್ಪಾತಜಂಗಮಕ್ಕೆ ಇತ್ತ ಪುಣ್ಯವು 
ಸಾವಿರಕೊಡವಾಲು ದಾನದ ಫಲವು, 
ಮಲಹರಜಂಗಮಕ್ಕೆ ತುತ್ತು ಭಿಕ್ಷವ ನೀಡಿದಲ್ಲುಂಟುನೋಡಿರೋ ! 
ನೂರುಕೊಡ ತುಪ್ಪದ ದಾನದ ಫಲವು, 
ಮಲಹರಜಂಗಮಕ್ಕೆ ತುತ್ತು ಭಿಕ್ಷವ ನೀಡಿದಲ್ಲುಂಟು ನೋಡಿರೋ ! 


೨೦೯ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


ಕೋಟಿಯಜ್ಜಂಗಳ ಮಾಡಿದ ಫಲವು, 
ಮಲಹರಜಂಗಮಕ್ಕೆ ತುತ್ತುಭಿಕ್ಷವ ನೀಡಿದಲ್ಲುಂಟು ನೋಡಿರೋ ! 
ಅದೆಂತೆಂದೊಡೆ: 
ಕ್ಷೀರಕುಂಭಸಹಸ್ರೇಣ ಧೃತಕುಂಭಶತೈರಪಿ! 
ಭಸ್ಮಾಂಗಿಭಿಕ್ಷಮಾತ್ರಣಕೋಟಿಯಜ್ಞಫಲಂ ಭವೇತ್ | | 
ಎಂದುದಾಗಿ, 
ಜಂಗಮಕ್ಕೆ ನೀಡಿ ನಮ್ಮ ಅಖಂಡೇಶ್ವರಲಿಂಗವನೊಲಿಸಿರೋ || ೧೧೬ | | 

೩೬೦ 
ತೆಂಗಿಗೆ ನೀರನೆರೆದರೆ ಅಂಗೈಯಲ್ಲಿ ಫಲವು ಕಾಣುವಂತೆ 
ಜಂಗಮಕ್ಕೆ ಅನ್ನ ಉದಕಂಗಳ ನೀಡಿದ ಫಲವು 
ಮೇರುಪರ್ವತಕ್ಕೆ ಸಪ್ತಸಮುದ್ರಕ್ಕೆ ಸಮಾನವಹುದು. 
ಅದಲ್ಲದೆ ಒಂದೊಂದು ಅಗುಳಿಗೆ 
ಕೋಟ್ಯನುಕೋಟಿ ಯಜ್ಞಂಗಳ ಮಾಡಿದ ಫಲವಹುದು. 
ಅದೆಂತೆಂದೊಡೆ: 
'ಕ್ಷಿಪ್ತಂ ಕ್ಷಿಪ್ತಂ ಮಹಾದೇವಿಕೋಟಿಯಫಲಂ ಭವೇತ್ | 
ಅಲ್ಪ ಬೀಜಾತ್ ಮಹಾವೃಕೋ ಯಥಾ ಭವತಿ ಪಾರ್ವತೀ || ” 
ಮತ್ತ , 
* ಅನ್ನಂ ವಾ ಜಲಮಾತ್ರಂ ವಾ ಯದ್ ದತ್ತಂ ಲಿಂಗಧಾರಿಣೇ | 
ತದನಂ ಮೇರುಸದೃಶಂ ತಜ್ರಲಂ ಸಾಗರೋಪಮವಮ್ || ” 
ಎಂದುದಾಗಿ, 
ಜಂಗಮದಲ್ಲಿ ನಮ್ಮ ಅಖಂಡೇಶ್ವರಲಿಂಗದ ತೃಪ್ತಿ ನೋಡಾ. || ೧೧೭ || 

೩೬೧. 
ಜಂಗಮಕ್ಕೆ ನೀಡಿದ ತೃಪ್ತಿ ಜಗಕೆಲ್ಲ ತೃಪ್ತಿಯಾಯಿತ್ತು ಕಾಣಿರೋ ! 
ಜಂಗಮಕ್ಕೆ ನೀಡಿದ ತೃಪ್ತಿ 
ಹರಿ ಸುರ ಬ್ರಹ್ಮಾದಿಗಳಿಗೆಲ್ಲ ತೃಪ್ತಿಯಾಯಿತ್ತು ಕಾಣಿರೋ ! 
ಜಂಗಮಕ್ಕೆ ನೀಡಿದ ತೃಪ್ತಿ ಸ್ವರ್ಗ ಮರ್ತ್ಯ ಪಾತಾಳ 
ಸಚರಾಚರಂಗಳಿಗೆಲ್ಲ ತೃಪ್ತಿಯಾಯಿತ್ತು ನೋಡಿರೋ ! 
ಜಂಗಮಕ್ಕೆ ನೀಡಿದ ತೃಪ್ತಿ 
ಸಾಕ್ಷಾತ್ಪರಬ್ರಹ್ಮ ಪರಶಿವಂಗೆ ತೃಪ್ತಿಯಾಯಿತ್ತು ನೋಡಿರೋ ! 
ಅದೆಂತೆಂದೊಡೆ: 
' ಸುರತೃಪ್ತಂ ಬುಧಸ್ತೋಮಂಮಮ ತೃಪ್ತಂತು ವೈಷ್ಣವಮ್ | 
ಜಂಗಮಂತು ಜಗತ್ ತೃಪ್ತಂ ಶಿವತೃಪ್ತಂ ತು ಪದ್ವಿನಿ || ' 
ಎಂದುದಾಗಿ, 


೨೧೦ 


ಸಂಕೀರ್ಣ ವಚನ ಸಂಪುಟ : ಒಂಬತ್ತು 


ಇಂತಪ್ಪ ಜಂಗಮ ತೃಪ್ತಿಯಾದಡೆ 
ನಮ್ಮ ಅಖಂಡೇಶ್ವರಲಿಂಗ ತೃಪ್ತಿಯಾಯಿತ್ತು ನೋಡಿರೋ ! || ೧೧೮ || 

೩೬೨ 
ಆಲಸ್ಯವೇತಕೋ ಲಿಂಗಪೂಜೆಮಾಡುವುದಕ್ಕೆ ? 
ಆಲಸ್ಯವೇತಕೊ ಜಂಗಮವನರ್ಚಿಸುವುದಕ್ಕೆ ? 
ಆಲಸ್ಯವೇತಕೋ ನಮ್ಮ ಅಖಂಡೇಶ್ವರಲಿಂಗವನೊಲಿಸುವುದಕ್ಕೆ ? || ೧೧೯ || 

೩೬೩ 
ಇಂದು ನಾಳೆಯೆಂಬ ಮಂದಬುದ್ದಿಗೆ ಸಂದುಗೊಡದಿರಣ್ಣಾ 
ಅನಿತ್ಯಕಾಲವನರಿದು ಶ್ರೀ ಮಹಾದೇವನ ಪೂಜಿಸಿರಣ್ಣಾ 
ನೀರುಗುಳ್ಳೆಯಂತ ತೋರಿ ಅಡಗುವ ಅನಿತ್ಯಶರೀರದ ಭೋಗವು 
ನಿತ್ಯವೆಂದು ನಚ್ಚಿ ಹೊತ್ತುಗಳೆದು ವ್ಯರ್ಥವಾಗಿ ಸತ್ತುಹೋಗದಿರಣ್ಣಾ. 
ಕರ್ತೃ ಗುರುಲಿಂಗಜಂಗಮಕ್ಕೆ ಅರ್ಥಪ್ರಾಣಾಭಿಮಾನಂಗಳ ಸವೆಸಿ 
ನಿತ್ಯಪದವ ಸಾಧಿಸಿರಣ್ಣ ನಮ್ಮ ಅಖಂಡೇಶ್ವರಲಿಂಗದಲ್ಲಿ ೧೨೦ || 

೩೬೪ 
ಸಿರಿ ಬಂದೊದಗಿತ್ತೆಂದು ಹಿರಿದಾಗಿ ಹಿಗ್ಗಬೇಡ. 
ಸಿರಿಯಂಬುದು ಕನಸಿನಪರಿಯಂತೆ ಕಂಡೆಯಾ ಎಲೆ ಮರಳು ಮಾನವಾ . 
ಇದನರಿತು ನಂಬಿ ಶ್ರೀ ಮಹಾದೇವನ ಪೂಜಿಸಿದರೆ 
ಸ್ಥಿರವಾದ ಪದವನೀವ ನಮ್ಮ ಅಖಂಡೇಶ್ವರ. 


|| ೧೨೧ | | 


೩೬೫ 
ಮಡದಿ ಮಕ್ಕಳು, ಪಡೆದ ದ್ರವ್ಯವು ಎನ್ನೊಡವೆ ಎಂದು 
ನಚ್ಚಬೇಡಿರೋ ಎಲೆ ಹುಚ್ಚು ಮಾನವರಿರಾ ! 
ಅವು ನಿಮ್ಮೊಡವೆಯಾದರೆ , 
ನೀವು ಮಡಿದು ಹೋಗುವಾಗ ನಿಮ್ಮೊಡನೆ ಬಪ್ಪವೇ ಹೇಳಿರೋ ? 
* ಅಸ್ಥಿರ ಜೀವನಂ ಲೋಕೇ ಅಸ್ಥಿರಂ ಧನಯೌವನಂ || 
ಅಸ್ಟಿರಾ: ಪುತ್ರದಾರಾಶ್ಚ ಸತ್ಯಧರ್ಮ : ಪುನಃ ಸ್ಟಿರಃll?” 
ಇದನರಿತು ತಡೆಯದೆ ಮೃಡನ ಸೇವೆಯ ಮಾಡಿದರೆ 
ಕಡೆ ಮೊದಲಿಲ್ಲದ ಪದವು ದೊರಕೊಂಬುದು ನೋಡಿರೋ 
ನಮ್ಮ ಅಖಂಡೇಶ್ವರಲಿಂಗದಲ್ಲಿ 


೩೬೬ 


ಮಹೇಂದ್ರಜಾಲದಂತೆ ಕಣ್ಣಮುಂದೆ ಒಡ್ಡಿದ 
ಹುಸಿಯ ಸಂಸಾರದಲ್ಲಿಯೇ ಎಡಾಗಬೇಡಿರೋ ಎಲೆ ಎಡ್ಡ ಪ್ರಾಣಿಗಳಿರಾ! 


೨೧೧ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


ಅಡದಾಸೆಗೆ ದುಡಿನ ಲಾಭವ ಕಳವರೇ ? 
ಗುರುಲಿಂಗಜಂಗಮದ ಸೇವೆಯ ತೊರೆದು ಸಂಸಾರದಲ್ಲಿ ಬೆರದರೆ 
ಮುಂದೆ ನರಕದಲ್ಲಿಕ್ಕುವ ನಮ್ಮ ಅಖಂಡೇಶ್ವರ. 


|| ೧೨೩ || 


೩೬೭ 
ಸುರಚಾಪದಂತೆ ತೋರಿ ಅಡಗುವ ತನುವ ನೆಚ್ಚಬೇಡರೋ ! 
ಸಚ್ಚಿದಾನಂದ ಗುರುಲಿಂಗಜಂಗಮದ ಪೂಜೆಯ ನಿಚ್ಚ ನಿಚ್ಚ ಮಾಡಿದರೆ 
ಮಚ್ಚಿ ಮಹಾಪದವಿಯನೀವ ನಮ್ಮ ಅಖಂಡೇಶ್ವರ. 

|| ೧೨೪ || 
೩೬೮ 
ಇವನ ಭಕ್ತಂಗೆ ಕರ್ಮದ ವಿಧಿ ಕಾಡುತ್ತಿರ್ಪುದುನೋಡಾ! 
ಆ ಇಮ್ಮನವಳಿದು ಒಮನವಾಗಿ ನಿಮ್ಮನರಿತರೆ 
ಕರ್ಮದವಿಧಿ ಬಿಟ್ಟೋಡಿತ್ತು ನೋಡಾ ಅಬಂಡೇಶ್ವರಾ. || ೧೨ || 

೩೬೯ 
ಅಂಜನಸಿದ್ದಿಯ ಸಾಧಿಸುವ ಅಣ್ಣಗಳ ಕಣ್ಮನಕ್ಕೆ 
ಮಂಜುಗವಿಸಿ ಹೊರಗಾದನು ನೋಡಾ ಪರಶಿವನು. 
ಘುಟಿಕಾಸಿದ್ದಿಯ ಸಾಧಿಸುವ ಅಣ್ಣಗಳ ಕಣ್ಮನಕ್ಕೆ 
ಸಟೆಯ ತೋರಿಸಿ ಹೊರಗಾದನು ನೋಡಾ ಪರಶಿವನು. 
ಯಂತ್ರ ಮಂತ್ರ ತಂತ್ರ ಸಿದ್ದಿ ವಾದ ವಶ್ಯವ ಸಾಧಿಸುವ ಅಣ್ಣಗಳ ಕಣ್ಮನಕ್ಕೆ 
ಗಾಢ ಕತ್ತಲೆಗವಿಸಿ ಹೊರಗಾದನು ನೋಡಾ ಪರಶಿವನು . 
ಭಕ್ತಿಸಿದಿಯ ಸಾಧಿಸುವ ಅಣ್ಣಗಳ ಮನಕ್ಕೆ ಮುಕ್ತಿಯ ಬೆಳಗನೇ ತೋರಿ 
ಒಳಗಾಗಿರ್ಪನುನೋಡಾನಮ್ಮ ಅಖಂಡೇಶ್ವರನೆಂಬ ಪರಶಿವನು || ೧೨೬|| 

೩೭೦ 
ವಿದ್ಯೆಯ ಬಹಳ ಕಲಿತಡೇನು ಭಕ್ತಿಯಲ್ಲಿ ಶುದ್ದನಲ್ಲದವನು. 
ಬುದ್ದಿಯಲ್ಲಿ ವಿಶೇಷವೆನಿಸಿದಡೇನು ಭಕ್ತಿಯಲ್ಲಿ ಬಡವನಾದನು. 
ಅರ್ಥದಲ್ಲಿ ಅಧಿಕನಾದಡೇನು ಕರ್ತೃಶಿವನ ನೆನೆಯದವನು. 
ಮದುಗುಣಿಕೆಯ ತಿಂದ ಮದೋನ್ಮತ್ತರ 
ಎನ್ನತ್ತತೋರದಿರಯ್ಯ ಅಖಂಡೇಶ್ವರಾ. 

|| ೧೨೭ || 
೩೭೧ 
ಗಾಳಿ ಬೀಸುವ ವೇಳೆಯಲ್ಲಿ ತೂರಿಕೊಳ್ಳಿರೋ ಬೇಗ ಬೇಗ ! 
ಗಾಳಿ ನಿಮ್ಮಿಚ್ಛೆಯಲ್ಲ ಕೇಳಿರೋ ಜಾಳಮನುಜರಿರಾ. 
ಅಂಗಕ್ಕೆ ಅಳಿವು ಬರುವುದು ದೂರವಿಲ್ಲನೋಡಿರೋ . 
' ತ್ವರಿತಂ ಜೀವಿತಂ ಯಾತಿ ತ್ವರಿತಂ ಯಾತಿ ಮೌವನಮ್ | 


១១ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


|| ೧೨೮ || 


ತ್ವರಿತಂ ಯಾತಿ ಪ್ರಖ್ಯಾತಿ: ತಸ್ಮಾತೂ ಜಯ ಶಂಕರಮ್|| ” 
ಇದನರಿದು ಬೇಗ ಬೇಗ ಲಿಂಗವ ಪೂಜಿಸಿರೊ ! 
ಬೇಗ ಬೇಗ ಜಂಗಮವನೊಲಿಸಿರೋ ! 
ಅರುವು ಕಾಲಕ್ಕೆ ಬೇಗ ಬೇಗ 
ನಮ್ಮ ಅಖಂಡೇಶ್ವರಲಿಂಗವಕೂಡಿರೋ . 

೩೭೨ 
ಮುನ್ನ ಪಡೆಯದೆ ಇನ್ನು ಬೇಡಿದರೆ ಬರ್ಪುದೆ 
ಎಂದು ನುಡಿಯುತಿರ್ಪರೆಲ್ಲ 
ಮುನ್ನ ಶ್ರೀಗುರುಲಿಂಗಜಂಗಮವ ಮರೆತ ಕಾರಣ 
ಇನ್ನು ಕೆಟ್ಟರಲ್ಲ ನಮ್ಮ ಅಖಂಡೇಶ್ವರಲಿಂಗವನರಿಯದೆ. 


|| ೧೨ 


| | 


೩೭೩ 


ಹಿಂದೆ ಗುರುಭಕ್ತಿ ಲಿಂಗಪೂಜೆ 
ಜಂಗಮದಾಸೋಹವನರಿಯದ ಕಾರಣ 
ಮುಂದೆ ಹುಟ್ಟುಗುರುಡನಾಗಿ ಕುಂಟನಾಗಿ ಕುಬ್ಬನಾಗಿ ನಪುಂಸಕನಾಗಿ 
ದರಿದ್ರನಾಗಿ ಕುಲಹೀನನಾಗಿ ದೇಶಗೇಡಿಯಾಗಿ 
ಬಹುರೋಗಿಯಾಗಿ ಮಹಾದುಃಖವಂಬಡುತಿರ್ಪರು ನೋಡಾ 
ಅಖಂಡೇಶ್ವರಾ ನಿಮ್ಮನರಿಯದ ಮನುಜರು. 

|| ೧೩೦ || 


೩೭೪ 
ಹಿಂದಣ ಜನ್ಮದಲ್ಲಿ ಗುರುಲಿಂಗಜಂಗಮವ 
ಶಿವನೆಂದರಿದು ನಂಬಿ ಪೂಜಿಸಿದ ಕಾರಣ 
ಮುಂದೆ ಹುಟ್ಟುವನು ಸತ್ಕುಲಜ ಬಲವಂತನಾಗಿ, 
ಧನಧಾನ್ಯ ಸಕಲ ಭೋಗೈಶ್ವರ್ಯ ಉಳ್ಳವನಾಗಿ, 
ಸಕಲಲೋಕಕ್ಕೆ ಮನ್ನಣೆ ಉಳ್ಳವನಾಗಿ, 
ವಿದ್ಯೆ ಬುದ್ದಿಯಲ್ಲಿ ವಿಶೇಷವಾಗಿ, 
ಸತ್ಯ ಸದಾಚಾರ ಭಕ್ತಿಜ್ಞಾನ ಉಳ್ಳವನಾಗಿ , 
ನಮ್ಮ ಅಖಂಡೇಶ್ವರನ 
ಪೂರ್ಣ ಒಲುಮೆ ಉಳ್ಳವನಾಗಿರ್ಪನು ನೋಡಿರೋ . 

೩೭೫ 
ನುಡಿಯಲ್ಲಿ ಕರ್ಕರವಿಲ್ಲದೆ ನಡೆಯಲ್ಲಿ ಬೀಸರವಾಗದೆ, 
ಹಿಡಿದ ಭಕ್ತಿಯ ಕಡೆತನಕ ಬಿಡದೆ, 
ಬಡತನ ಎಡರು ಕಂಟಕ ಬಂದಲ್ಲಿ 
ಚಿಂತೆಯಿಂದ ಕಾಂತಿಗುಂದದೆ 


|| ೧೩೧ || 


೨೧೩. 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


ಅಡಿಗಡಿಗೆ ಶಿವನೆಂಬ ನುಡಿಯ ಮರೆಯದೆ 
ಇರ್ಪ ಸದ್ಭಕ್ತಂಗೆ ಬೇಡಿದ ಪದವ ಕೊಡುವ ನಮ್ಮ ಅಖಂಡೇಶ್ವರ. || ೧೩೨ || 


೩೭೬ 


ಎನ್ನ ತನು ಎನ್ನ ಧನ ಎನ್ನ ಮನೆ 
ಎನ್ನ ಸತಿ ಸುತರೆಂಬ ಮನಕ್ಕೆ 
ಈಶ್ವರಭಕ್ತಿ ಭಿನ್ನವಾಯಿತ್ತುನೋಡಾ! 
ತನ್ನವರೆದು ಇದಿರನರಿದು 
ಒಡವೆಯಾತಂಗೆ ಒಡವೆಯ ಒಪ್ಪಿಸಿದೆಯಾದರೆ 
ಕೂಡಿಕೊಂಡಿರ್ಪನುನೋಡಾನಮ್ಮ ಅಖಂಡೇಶ. ರನು . 


| ೧೩ 


| | 


೩೭೭ 
ಇದಿರಿನಲ್ಲಿ ಜಂಗಮವು ಬರುವುದು ಕಂಡು 
ಸದರನಿಳಿದು ನಡೆದು ಹೋಗಿ, 
ಚರಣಕ್ಕೆರಗುವುದೆ ಉತ್ತಮಭಕ್ತಿ ಎನಿಸಿತ್ತು 
ಇದ ಸಾನದಲ್ಲಿಯೇ ಎದ್ದು ನಿಲ್ಲುವುದೆ 
ಮಧ್ಯಮಭಕ್ತಿ ಎನಿಸಿತ್ತು 
ಕುಳಿತಲ್ಲಿಯೇ ಕರಮುಗಿಯುವುದೆ 
ಕನಿಷ್ಟಭಕ್ತಿಯೆನಿಸಿತ್ತು 
ಈ ಮೂರುತೆರದ ಭಕ್ತಿಯಿಲ್ಲದೆ 
ಗರ್ವದಿಂದ ಬೆರತುಕೊಂಡು ಕುಳಿತರೆ 
ಮುಂದೆ ಹಿರಿಯ ಶೂಲದ ಮೇಲೆಕುಳ್ಳಿರಿಸುವನು 
ನೋಡಾನಮ್ಮ ಅಖಂಡೇಶ್ವರ. 


|| ೧೩ 


| | 


೩೭೮ 


ಸರ್ವಲೋಕೋಪಕಾರವಾಗಿ ಶಿವನೇ ಜಂಗಮವಾಗಿ 
ಬಂದನೆಂದರಿಯದವನ ಮುಖವನೋಡಲಾಗದು . 
ಸರ್ವಲೋಕ ಪಾವನ ಮಾಡಲೋಸುಗ ಶಿವನೇ ಜಂಗಮವಾಗಿ 
ಬಂದನೆಂದು ನಂಬದವನ ಅಂಗಳವ ಮೆಟ್ಟಲಾಗದು . 
ಅದೆಂತೆಂದೊಡೆ: 
“ ಸರ್ವಲೋಕೋಪಕಾರಾಯ ಯೋ ದೇವಃ ಪರಮೇಶ್ವರ: | 
ಚರತ್ಯತಿಥರೂಪೇಣ ನಮಸ್ತೆ ಜಂಗಮಾತ್ಮನೇ ||' 
ಎಂದುದಾಗಿ, 
ಇಂತಪ್ಪ ಜಂಗಮದ ಘನವರಿಯದ ಭಂಗಗೇಡಿಗಳ 
ಭಕ್ತರೆಂದಡೆ ಭವಹಿಂಗದಯ್ಯ ಅಖಂಡೇಶ್ವರಾ. 


|| ೧೩೫ || 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


೩೭೯ 
ಮನೆಗೆ ಬಂದ ಜಂಗಮವ ಕಂಡು 
ಮನದಲ್ಲಿ ಉದಾಸೀನವ ತಾಳಿ 
ಮೋರೆಯನಡ್ಡನಿಕ್ಕಿದರೆ 
ಜಾರಿಹೋಯಿತ್ತು ನೋಡಾ ಹಿಂದೆ ಮಾಡಿದ ಭಕ್ತಿ, 
ಪಣಿಯಲ್ಲಿ ಕುಳಿತ ಜಂಗಮಕ್ಕೆ 
ಒಂದ ನೀಡಿ ತಾನೊಂದನುಂಡರೆ 
ಹುಳುಗೊಂಡದಲ್ಲಿಕ್ಕುವ ನೋಡಾ 
ನಮ್ಮ ಅಖಂಡೇಶ್ವರ. 

|| ೧೩೬ || 
೩೮೦ 
ಸಕನ ಸಹಜಸ್ವಭಾವದನಡೆ ಹೇಗಿರಬೇಕೆಂದಡೆ, 
ಮನೆಗೆ ಬಂದ ಜಂಗಮವ ಕಂಡು 
ಮನದಲ್ಲಿ ಸಂತೋಷವ ತಾಳಬೇಕು. 
ಮದುವೆ ಮಾಂಗಲ್ಯ ಒಸಗೆ ಉತ್ಸಾಹದಂತ 
ಹರ್ಷಾಬಿ ತುಂಬಿ ತುಳುಕಿ ಹೊರಸೂಸಬೇಕು. 
ಇಂದು ಎಮ್ಮ ಮನೆಗೆ ಮಹಾಪುಣ್ಯದ ಫಲವು ಬಂದು ತುಂಬಿತೆಂದು 
ಕುಣಿಕುಣಿದು ನೋಡಿಹಾಡಿ ಹರಸಬೇಕು. 
ಸತಿಸುತರು ಸಹವಾಗಿ ಒಡಗೂಡಿ ಭಕ್ತಿಯ ಮಾಡಿ 
ನಮ್ಮ ಅಖಂಡೇಶ್ವರಲಿಂಗವನೊಲಿಸಬೇಕು. 

|| ೧೩೭ || 
೩೮೧ 
ಕೋಳಿಕೂಗುವುದು ಬೆಳಗಿನ ವೇಳೆಯನರಿದು. 
ಕತ್ತೆ ಕೂಗುವುದು ತನ್ನ ಹೊತ್ತಿನ ಗೊತ್ತನರಿದು. 
ಶಿವಭಕ್ತನಾದ ಬಳಿಕ ತನ್ನ ಅರುಹು ಕುರುಹಿನ 
ಭಕ್ತಿ ಮುಕ್ತಿಯ ಗೊತ್ತನರಿಯದ ಬಳಿಕ 
ಆ ಕೋಳಿ ಕತೆಗಳಿಂದ ಕರಕಷ್ಟ ನೋಡಾ 
ಅಖಂಡೇಶ್ವರಾ. 

|| ೧೩೮ || 


೩೮೨ 
ಲಿಂಗ ಜಂಗಮಕ್ಕೆ ಮಾಡಿದ ಭಕ್ತಿ 
ಮನಕೆ ಮನವೇ ಸಾಕ್ಷಿಯಾಗಿರಬೇಕಲ್ಲದೆ, 
ಇದಿರಿಟ್ಟು ನುಡಿಯಲಾಗದು. 
ಅದೇನು ಕಾರಣವೆಂದರೆ : 
ಬಡವಂಗೆ ಭಾಗ್ಯ ದೊರಕೊಂಡಂತಿರಬೇಕಲ್ಲದೆ, 


೨೧೫ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


ಎನ್ನ ಪದಾರ್ಥವ ನಾನು ಮಾಡಿದೆನು ಅವರು ಕೈಕೊಂಡರೆಂದು 
ತನ್ನ ಖ್ಯಾತಿ ಭಕ್ತಿಯನು 
ಮನ ಹಿಗ್ಗಿ ಅನ್ಯರೊಡನೆ ಹೇಳಿಕೊಂಡರೆ 
ಶಿವನೊಪ್ಪಿಕೊಳ್ಳು, ಪುರಾತನರು ಮೆಚ್ಚರು. 
ಅಂತಪ್ಪ ಖ್ಯಾತಿಭಕ್ತನ ಡಂಭಕದ ಭಕ್ತಿಯಂತಾಯಿತ್ತೆಂದರೆ , 
ಹಾವಸಗಲ್ಲ ಮೆಟ್ಟಿ ಜಾರಿ ಬಿದ್ದು 
ಕೊಡನೊಡದಂತಾಯಿತ್ತು ಕಾಣಾ ಅಖಂಡೇಶ್ವರಾ. 

|| ೧೩ | | 
೩೮೩ 
ಧರ್ಮಾರ್ಥವಾಗಿ ದೀಕ್ಷೆಯ ಮಾಡಬೇಕಲ್ಲದೆ, 
ಆಶಾರ್ಥವಾಗಿ ಟೀಕೆಯ ಮಾಡಲಾಗದಯ್ಯ.. 
ಜ್ಞಾನಾರ್ಥವಾಗಿ ಶಾಸ್ತ್ರವನೋದಬೇಕಲ್ಲದೆ, 
ವಾದಾರ್ಥವಾಗಿ ಶಾಸ್ತ್ರವನೂದಲಾಗದಯ್ಯ 
ಮೋಕ್ಷಾರ್ಥವಾಗಿ ಶಿವಪೂಜೆಯ ಮಾಡಬೇಕಲ್ಲದೆ, 
ಡಂಭಾರ್ಥವಾಗಿ ಶಿವಪೂಜೆಯ ಮಾಡಲಾಗದಯ್ಯ . 
ಅದೆಂತೆಂದೊಡೆ: 
* ಆಶಾರ್ಥ೦ ದೀಯತೇ ದೀಕಾ ದಂಭಾರ್ಥಂ ಪೂಜ್ಯತೇ ಶಿವ: | 
ವಾದಾರ್ಥ೦ ಪಠ್ಯತೇ ವಿದ್ಯಾ ಮೊಕೋ ನಾಸ್ತಿ ವರಾನನೇ || 
ಧರ್ಮಾರ್ಥ೦ ದೀಯತೇ ದೀಕ್ಷಾಮೋಕ್ಷಾರ್ಥಂ ಪೂಜ್ಯತೇ ಶಿವಃ| 
ಜ್ಞಾನರ್ಥ೦ ಪಠ್ಯತೇ ವಿದ್ಯಾ ಮೊಕಸಿದಿರ್ವರಾನನೇ || ' 
ಎಂದುದಾಗಿ, ಇಂತಪ್ಪ ಖ್ಯಾತಿ ಕೀರ್ತಿಯ , ಕಡೆಗೆ ನೂಂಕಿ 
ನೀತಿಯ ನಿಜವನು ಅಂಗೀಕರಿಸಿ ಶಿವನನೊಲಿಸುವ ಭಾವವನರಿಯದೆ 
ಸಂತೆಯ ಪಸಾರದಂತೆ ಸರ್ವರು ಮೆಚ್ಚಲೆಂದು ಹಾರೈಸಿ 
ಹರಹಿಕೊಂಡು ಮಾಡುವ ಡಂಭೂಕನ ಪೂಜೆ 
ಶಂಭುವಿಂಗೆ ಮುಟ್ಟಲರಿಯದು ನೋಡಾ ಅಖಂಡೇಶ್ವರಾ. || ೧೪ || 

೩೮೪ 
ಲಿಂಗಾರ್ಚನೆಯ ಮಾಡಿದ ಬಳಿಕ 
ಜಂಗಮಾರ್ಚನೆಯ ಮಾಡಲೇಬೇಕು. 
ಜಂಗಮದ ಪಾದೋದಕ ಪ್ರಸಾದವಕೊಳ್ಳಲೇಬೇಕು. 
ನಿಚ್ಚ ನಿಚ್ಚ ಲಿಂಗದರ್ಚನೆಯ ಮಾಡಿ 
ನಿಚ್ಚ ನಿಚ್ಚ ಜಂಗಮದರ್ಚನೆ ಪಾದೋದಕ ಪ್ರಸಾದವಿಲ್ಲದ ಬಳಿಕ 
ಆ ಲಿಂಗಾರ್ಚನೆ ಎಂತಾಯಿತ್ತೆಂದಡೆ, 
ಮೂಗಕೊಯ ಮೊರೆಯಂತೆನೋಡಾ ಅಖಂಡೇಶ್ವರಾ. || ೧೪೧ || 


೨೧೬. 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


೩೮೫ 


Il೧೪೨| | 


|| ೧೪ || 


ಒಳಗೆ ಲಿಂಗದಕೂಟದಲ್ಲಿ ಮನವಡಗಿರಬೇಕು. 
ಹೊರಗೆ ಜಂಗಮದ ಮಾಟದಲ್ಲಿ ತನುವಿಡಿದಿರಬೇಕು. 
ಈ ಉಭಯವ ಒಂದರೊಳಗೊಂದು ಛೇದಿಸಿಕೊಂಡು 
ತಾನಳಿದು ಮಾಡುವ ಭಕ್ತನಕೂಡಿಕೊಂಡಿರ್ಪನು ನೋಡಾ 
ಅಖಂಡೇಶ್ವರಾ. 

೩೮೬ 
ಆದಿಯಲ್ಲಿಯು ನೀನೇ ದೇವನು ನಾನೇ ಭಕ್ತನಯ್ಯ ; 
ಅನಾದಿಯಲ್ಲಿಯು ನೀನೇ ದೇವನು ನಾನೇ ಭಕ್ತನಯ್ಯ ; 
ಆದಿಯನಾದಿಯಿಂದತ್ತಲು ನೀನೇ ದೇವನು ನಾನೇ ಭಕ್ತನಾಗಿ 
ನಿಮ್ಮೊಳಗೆ ಅಡಗಿರ್ದೆನಯ್ಯಾ ಅಖಂಡೇಶ್ವರಾ. 

೩೮೭ 
ನಿಮ್ಮ ತೊತ್ತಿನ ತೊತ್ತುಪಡಿಯೊಂದು 
ಎನ್ನ ಕೈವಿಡಿದು ತಲೆದಡಹಿ ವರದಭಯಹಸ್ತವಕೊಟ್ಟು, 
ಮರ್ತ್ಯಲೋಕಕ್ಕೆ ಎನ್ನ ಕಳುಹಿದರಾಗಿ, 
ನೀನೇ ಕರ್ತನು ನಾನೇ ನೃತ್ಯನು ; 
ನೀನೇ ಒಡೆಯನು ನಾನೇ ಬಂಟನು ; 
ನೀನೇ ಆಳನು ನಾನೇ ಆಳು ; 
ನೀನೇ ದೇವನು ನಾನೇ ಭಕ್ತನಾಗಿ, 
ನೀನು ಮಾಡೆಂದ ಮಣಿಹವ ಮಾಡುತಿರ್ಪೆನು ; 
ನೀನು ಬೇಡೆಂದ ಮಣಿಹವ ಬಿಡುತಿರ್ಪೆನು; 
ನೀನು ಹೇಳಿದ ತೊತ್ತು ಸೇವೆಯ ಮಾಡುತಿಪ್ಪೆನಯ್ಯ 
ಅಖಂಡೇಶ್ವರಾ. 

೩೮೮ 
ಕಾಮವುಳ್ಳಂಗೆ ಲಿಂಗದಪ್ರೇಮವಿನ್ನೆಲ್ಲಿಯದೊ ? 
ಕ್ರೋಧವುಳ್ಳವಂಗೆ ಜಂಗಮದಪ್ರೇಮವಿನ್ನೆಲ್ಲಿಯದೊ ? 
ಮದಮತ್ಸರವುಳ್ಳವಂಗೆ ಪ್ರಸಾದದಪ್ರೇಮವಿನ್ನೆಲ್ಲಿಯದೊ ? 
ಇಂತೀ ಗುಣವರತಲ್ಲದೆ ಸಹಜಭಕ್ತಿ 
ನೆಲೆಗೊಳ್ಳದಯ್ಯ ಅಖಂಡೇಶ್ವರಾ. 


| | ೧೪ || 


|| ೧೪ 


| | 


೩೮೯ 
ಲಿಂಗಪ್ರೇಮವುಳ್ಳವಂಗೆ ಭವಬಂಧನವಿಲ್ಲ ; 
ಜಂಗಮಪ್ರೇಮವುಳ್ಳವಂಗೆ ಸಂಸಾರದ ತೊಡಕಿಲ್ಲ, 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೨೧೭ 


ಪ್ರಸಾದಪ್ರೇಮವುಳ್ಳವಂಗೆ ಇಹಪರದ ಎಡೆಯಾಟವಿಲ್ಲ 
ತಾನಿಲ್ಲದೆ ಮಾಡುವ ಭಕ್ತಂಗೆ 
ಆವಾವ ಫಲಪದದ ಹಂಗಿಲ್ಲವಯ್ಯ ಅಖಂಡೇಶ್ವರಾ. 


| | ೧೪೬ || 


೩೯೦ 


ಲಿಂಗಪ್ರೇಮಿಗಳನಂತರುಂಟು ಜಗದೊಳಗೆ, 
ಜಂಗಮಪ್ರೇಮಿಗಳಾರನೂ ಕಾಣೆನಯ್ಯ . 
ಲಿಂಗಪೂಜಕರನಂತರುಂಟು ಜಗದೊಳಗೆ, 
ಜಂಗಮಪೂಜಕರಾರನೂ ಕಾಣೆನಯ್ಯ . 
ಲಿಂಗಪ್ರಾಣಿಗಳನಂತರುಂಟು ಜಗದೊಳಗೆ, 
ಜಂಗಮಪ್ರಾಣಿಗಳಾರನೂ ಕಾಣೆನಯ್ಯ .. 
ಲಿಂಗದ ಬಾಯಿ ಜಂಗಮವೆಂದರಿದು 
ಮಾಡಿ ಮನವಳಿದು ಘನವಾದ ಸಂಗನಬಸವಣ್ಣನ ಶ್ರೀಪಾದಕ್ಕೆ 
ನಮೋ ನಮೋ ಎಂಬೆನಯ್ಯ ಅಖಂಡೇಶ. ರಾ . 


|| ೧೭ || 


೩೯೧ 
ಲಿಂಗಾರ್ಚನೆಯಿಂದ ಜಂಗಮಾರ್ಚನೆಯಧಿಕ ನೋಡಾ. 
ಅದೆಂತೆಂದೊಡೆ: 
ಆದಿಯಲ್ಲಿ ಲಿಂಗಾರ್ಚನೆಯಮಾಡಿದ 
ತಾಜ ತಂಡಜ ರೋಮಜರಿಗೆ ಪ್ರಳಯವಾಯಿತ್ತು, 
ಆದಿಯಲ್ಲಿ ಲಿಂಗಾರ್ಚನೆಯಮಾಡಿದ 
ನವಕೋಟಿಬ್ರಹ್ಮರಿಗೆ ಪ್ರಳಯವಾಯಿತು 
ಆದಿಯಲ್ಲಿ ಲಿಂಗಾರ್ಚನೆಯಮಾಡಿದ 
ಶತಕೋಟಿನಾರಾಯಣರಿಗೆ ಪ್ರಳಯವಾಯಿತ್ತು 
ಆದಿಯಲ್ಲಿ ಲಿಂಗಾರ್ಚನೆಯಮಾಡಿದ 
ಅನಂತಕೋಟಿರುದ್ರರಿಗೆ ಪ್ರಳಯವಾಯಿತ್ತು 
ಇದು ಕಾರಣ ಲಿಂಗಾರ್ಚನೆ ಪ್ರಳಯಕ್ಕೊಳಗು, 
ಜಂಗಮಾರ್ಚನೆ ಪ್ರಳಯಾತೀತವೆಂದರಿದು 
ಜಂಗಮವೇ ಪ್ರಾಣವೆಂದು ನಂಬಿ, 
ಅನಂತಕೋಟಿಪ್ರಳಯಂಗಳ ಮೀರಿ, 
ಪರಬ್ರಹವನೊಡಗೂಡಿದ ಸಂಗನಬಸವಣ್ಣನ ಶ್ರೀಪಾದಕ್ಕೆ 
ನಮೋ ನಮೋ ಎಂಬೆನಯ್ಯ ಅಖಂಡೇಶ್ವರಾ. 


|| ೧೪೮ | | 


೩೯೨ 


ಜಂಗಮವ ಕಂಡು ವಂದನೆಯ ಮಾಡಿದರೆ 
ಮುಂದೆ ಭಕ್ತಿಮುಕ್ತಿ ಪುಣ್ಯದ ಫಲವು ದೊರೆಕೊಂಬುದುನೋಡಾ! 


೨೧೮ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಜಂಗಮವ ಕಂಡು ನಿಂದೆಯ ಮಾಡಿದರೆ 
ಮುಂದೆ ಬಂಧನಕ್ಕೊಳಗಪ್ಪುದು ತಪ್ಪದು ನೋಡಾ 
ಅಖಂಡೇಶ್ವರಾ. 

..|| ೧೪೯ || 
೩೯೩ 
ಜಂಗಮವೇ ಜಗದೀಶನೆಂದು ನಂಬದವನ 
ಜನ್ಮವ ಸುಡುಸುಡು ! 
ಜಂಗಮವೇ ಜಗಭರಿತನೆಂದು ನಂಬದವನು 
ಜನ್ಮ ವ್ಯರ್ಥಜನ್ಮ ! 
ಜಂಗಮವೇ ಶಿವನೆಂದು ನಂಬದವನ 
ಮನೆ ಸುಡುಗಾಡುನೋಡಾ 
ಅಖಂಡೇಶ್ವರಾ. 

- || ೧೫೦ || 
೩೯೪ 
ಸಂಗನಬಸವಣ್ಣನಂತೆ ಸದ್ಭಕ್ತನೆಂದೆನಿಸಯ್ಯ ಎನ್ನ . 
ಮಡಿವಾಳಮಾಚಯ್ಯಗಳಂತೆ 
ವೀರಮಾಹೇಶ್ವರನೆಂದೆನಿಸಯ್ಯ ಎನ್ನ . 
ಚೆನ್ನಬಸವಣ್ಣನಂತೆ ಪರಮಪ್ರಸಾದಿಯೆಂದೆನಿಸಯ್ಯ ಎನ್ನ . . 
ಸಿದ್ದರಾಮನಂತೆ ಶುದಪ್ರಾಣಲಿಂಗಿಯೆಂದೆನಿಸಯ್ಯ ಎನ್ನ . 
ಉರಿಲಿಂಗಪೆದ್ದಯ್ಯಗಳಂತೆ ಉರುತರದ ಶರಣನೆಂದೆನಿಸಯ್ಯ ಎನ್ನ. 
ಅಜಗಣ್ಣತಂದೆಗಳಂತೆ ನಿಜಲಿಂಗೈಕ್ಯನೆಂದೆನಿಸಯ್ಯ ಎನ್ನ. 
ನಿಜಗುಣಯೋಗಿಗಳಂತೆ ಪರಮ ಆರೂಢನೆಂದೆನಿಸಯ್ಯ ಎನ್ನ . . 
ಅಕ್ಕಮಹಾದೇವಿಯಂತೆ ನಿಷ್ಕಾಮಿಯೆಂದೆನಿಸಯ್ಯ ಎನ್ನುವ 
ಪ್ರಭುದೇವರಂತೆ ಪರಿಪೂರ್ಣನೆಂದೆನಿಸಯ್ಯ ಎನ್ನುವ 
ಇಂತಿವರ ಕಾರುಣ್ಯದ ನಿಲವನೇ ಕರುಣಿಸಿ 
ನಿಮ್ಮ ಗಣಂಗಳ ಸಮ್ಮೇಳನದಲ್ಲಿರಿಸಯ್ಯ ಎನ್ನ ಅಖಂಡೇಶ್ವರಾ. ..| ೧೧ || 


೩೯೫ 


ಸ್ವರ್ಗಕ್ಕೆ ಏಳುಸೋಪಾನವಿರ್ಪುದನು ಆರೂ ಅರಿಯರಲ್ಲ ! 
ಅದು ಹೇಗೆಂದೊಡೆ: 
ಜಂಗಮವ ಕಾಣುತ್ತ ಸದ್ಭಕ್ತನು ಕುಳಿತಾಸನವ ಬಿಟ್ಟು 
ಇದಿರೆದು ನಡೆವುದೇ ಒಂದನೆಯ ಸೋಪಾನ. 
ಮನಕರಗಿ ತನು ಉಬ್ಬಿ ಕಂಗಳಲ್ಲಿ ಪರಿಣಾಮಜಲವುಕ್ಕಿ 
ಅವರ ಚರಣಕಮಲದ ಮೇಲೆ ಸುರಿವಂತೆ 
ಸಾಷ್ಟಾಂಗದಿಂದೆ ನಮಸ್ಕರಿಸುವುದೇ ಎರಡನೆಯ ಸೋಪಾನ. 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೨೧೯ 


ಆ ಜಂಗಮವ ತನ್ನ ಮಠಕ್ಕೆ ಬಿಜಯಂಗೈಸಿ 
ಉನ್ನತಾಸನದ ಗದ್ದುಗೆಯ ಮೇಲೆಕುಳ್ಳಿರಿಸಿ 
ಪಾದಪ್ರಕ್ಷಾಲನವ ಮಾಡುವುದೇ ಮೂರನೆಯ ಸೋಪಾನ. 
ಆ ಜಂಗಮದೇವರ ಅಷ್ಟವಿಧಾರ್ಚನೆ - 
ಷೋಡಶೋಪಚಾರಗಳಿಂದರ್ಚಿಸಿ , 
ಪಾದಿತೀರ್ಥವ ಕೊಂಬುವುದೇ ನಾಲ್ಕನೆಯ ಸೋಪಾನ. 
ಆ ಜಂಗಮಕ್ಕೆ ಮೃಷ್ಟಾನ್ನಪಾನಂಗಳಿಂದೆ 
ತೃಪ್ತಿಪಡಿಸುವುದೇ ಐದನೆಯ ಸೋಪಾನ. 
ಆ ಜಂಗಮದ ಒಕ್ಕುಮಿಕ್ಕಪ್ರಸಾದವ ಕೊಂಬುವುದೇ 
ಆರನೆಯ ಸೋಪಾನ. 
ಆ ಜಂಗಮದಲ್ಲಿ ಅನುಭಾವವ ಬೆಸಗೊಂಬುವುದೇ 
ಏಳನೆಯ ಸೋಪಾನ. 
ಇಂತೀ ಸಪ್ತಸೋಪಾನಂಗಳ ಬಲ್ಲ ಸದ್ಭಕ್ತಂಗೆ 
ಕೈಲಾಸ ಕರತಾಳಮಳಕವಲ್ಲದೆ 
ತನುವ ಸವೆಸದೆ, ಮನವ ದಂಡಿಸದೆ, 
ಧನವ ಸಮರ್ಪಿಸದೆ, 
ಮಿಥ್ಯಾಸಂಸಾರದಲ್ಲಿ ಸಿಲ್ಕಿ ಹೊತ್ತುಗಳೆದು 
ಹೊಡೆದಾಡಿ ಸತ್ತುಹೋಗುವ 
ವ್ಯರ್ಥಜೀವಿಗಳಿಗೆ ಇನ್ನೆತ್ತಣ ಕೈಲಾಸವಯ್ಯ ಅಖಂಡೇಶ್ವರಾ ? || ೧೨|| 

೩೯೬ 
ಲಿಂಗಪೂಜಕನಾದಡೆ ಜಂಗಮವನರ್ಚಿಸಬೇಕು. 
ಲಿಂಗನಿಷ್ಠಾಪರನಾದಡೆ ಜಂಗಮದಲ್ಲಿ ವಿಶ್ವಾಸವನಿಡಬೇಕು. 
ಲಿಂಗವ ಪೂಜಿಸಿ ಜಂಗಮವ ಮರೆತಡೆ 
ಶಿರವಿಲ್ಲದ ದೇಹದಂತೆ ಕಾಣಾ ಅಖಂಡೇಶ್ವರಾ. 


|| ೧೫೧೩ || 


೩೯೭ 


ಭಕ್ತಿಯ ಸಳಕುಳವನರಿಯದೆ ಬರಿದೆ ಭಕ್ತರೆನಿಸಿಕೊಂಬ 
ಮುಕಿಗೇಡಿಗಳನೇನೆಂಬೆನಯ್ಯ . 
ಅನಾದಿಪರಶಿವನು ತನ್ನ ಲೀಲೆಯಿಂದೆ 
ತಾನೆ ಗುರುಲಿಂಗಜಂಗಮವಾಗಿ ಬಂದನೆಂದರಿದು 
ತನುಮನಧನವ ಸಮರ್ಪಿಸಿ ಘನಮುಕ್ತಿಯ ಪಡೆಯಲರಿಯದೆ, 
ಆಣವಮಲ ಮಾಯಾಮಲ ಕಾರ್ಮಿಕಮಲವೆಂಬ 
ಮಲತ್ರಯಂಗಳನೆ ಭುಂಜಿಸಿ, 
ಸಂಸಾರವಿಷಯರಸವೆಂಬ ನೀರನೆ ಕುಡಿದು, 


೨೨೦ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


|| ೧೫೪ || 


ಮಾಯಾಮೋಹವೆಂಬ ಮದವು ತಲೆಗೇರಿ 
ಸೊಕ್ಕಿದೆಕ್ಕಲನಂತೆ ತಿರುಗುವ ನರಕಜೀವಿಗಳ 
ಭಕ್ತರೆನಬಹುದೇ ಅಖಂಡೇಶ್ವರಾ ? 

೩೯೮ 
ತನುವ ಗುರುವಿಂಗೆಕೊಟ್ಟು ಗುರುಭಕ್ತನಾಗಬೇಕು. 
ಮನವ ಲಿಂಗಕ್ಕೆ ಕೊಟ್ಟು ಲಿಂಗಭಕ್ತನಾಗಬೇಕು. 
ಧನವ ಜಂಗಮಕ್ಕೆ ಕೊಟ್ಟು ಜಂಗಮಭಕ್ತನಾಗಬೇಕು. 
ಇಂತೀ ತ್ರಿವಿಧಭಕ್ತಿಯ ವರ್ಮವನರಿಯದವರ ಮೆಚ್ಚ 
ನಮ್ಮ ಅಖಂಡೇಶ್ವರ. 


|| ೧೫೫ || 


೩೯೯ 


ಗುರುವಿನಲ್ಲಿ ಗುಣವನರಸಿದಡೆ ಒಂದನೆಯ ಪಾತಕ . 
ಲಿಂಗದಲ್ಲಿ ಶಿಲೆಯನರಸಿದಡೆ ಎರಡನೆಯ ಪಾತಕ. 
ಜಂಗಮದಲ್ಲಿ ಕುಲವನರಸಿದಡೆ ಮೂರನೆಯ ಪಾತಕ. 
ಪಾದೋದಕದಲ್ಲಿ ಸೂತಕವನರಸಿದಡೆ ನಾಲ್ಕನೆಯ ಪಾತಕ. 
ಪ್ರಸಾದದಲ್ಲಿ ರುಚಿಯನರಸಿದಡೆ ಐದನೆಯ ಪಾತಕ . 
ಇಂತೀ ಪಂಚಮಹಾಪಾತಕರ ಎನಗೊಮ್ಮೆ 
ತೋರದಿರಯ್ಯ ಅಖಂಡೇಶ್ವರಾ. 


|| ೧೫೬ || 


೪೦೦ 


ಗುರುವಿನಲ್ಲಿ ಭಕ್ತಿಯಿಲ್ಲ ಲಿಂಗದಲ್ಲಿ ನಿಷ್ಠೆಯಿಲ್ಲ 
ಜಂಗಮದಲ್ಲಿ ವಿಶ್ವಾಸವಿಲ್ಲ, ಪಾದೋದಕ ಪ್ರಸಾದದಲ್ಲಿ ಪ್ರೇಮವಿಲ್ಲ 
ಬರಿದೆ ಭಕ್ತರೆಂಬ ಭವಭಾರಿಗಳ ಮುಖವ 
ನೋಡಲಾಗದಯ್ಯ ಅಖಂಡೇಶ್ವರಾ. 

|| ೧೫೭ || 
೪೦೧ 
ಭಕ್ತನಾಗಬೇಕು ಭವವ ಹರಿದು. 
ಭಕ್ತನಾಗಬೇಕು ಸಕಲ ಪ್ರಪಂಚವ ಮರೆದು. 
ಭಕ್ತನಾಗಬೇಕು ಆಶಾಪಾಶವ ಹರಿದು. 
ಭಕ್ತನಾಗಬೇಕು ನಮ್ಮ ಅಖಂಡೇಶ್ವರನ ದಿವ್ಯಪಾದವ ನಂಬಿ. || ೧೨೮|| 

೪೨ 
ಸಟೆಯನಾಡದಾತ ಭಕ್ತ 
ಕುಟಿಲ ಕುಹಕವ ಮರೆದಾತ ಭಕ್ತ 
ನಿಟಿಲಾಕ್ಷನ ಧ್ಯಾನದಲ್ಲಿ ಇದ್ದಾತ ಭಕ್ತ 
ನಮ್ಮ ಅಖಂಡೇಶ್ವರನ ಭಕ್ತಿಭಾವದಲ್ಲಿದಾತನೇ ಸದ್ಭಕ್ತನೋಡಾ. || ೧೫೯ || 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


|| ೧೬೦ || 


೪೦೩ 
ಶಿವಭಕ್ತನೆನಿಸುವಾತಂಗ ಆವುದು ಚಿಹ್ನವೆಂದೊಡೆ: 
ಸದಾಚಾರದಲ್ಲಿ ನಡೆವುದು, ಶಿವನಲ್ಲಿ ಭಕ್ತಿಯಿಂದಿರುವುದು , 
ಲಿಂಗಜಂಗಮ ಒಂದೆಯೆಂದು ಕಾಂಬುದು. 
ವಿಭೂತಿ ರುದ್ರಾಕ್ಷಿ ಲಿಂಗಧಾರಣ ಮುಂತಾದ 
ಶಿವಲಾಂಛನವನುಳ್ಳ ಶಿವಶರಣರಲ್ಲಿ 
ಅತಿಭಕ್ತಿಯಾಗಿರ್ಪಾತನೇ ಸದ್ಭಕ್ತ ನೋಡಾ! 
ಅದೆಂತೆಂದೊಡೆ: 
' ಸಾದಾಚಾರ: ಶಿವೇ ಭಕ್ತಿರ್ಲಿಂಗ ಜಂಗಮ ಏಕಧೀl 
ಲಾಂಛನೇ ಶರಣೆ ಭಕ್ತಿ ಭಕ್ತಸ್ಥಲಮನುತ್ತಮಮ್ ||'' 
ಎಂದುದಾಗಿ, 
ಇಂತಪ್ಪ ಸಹಜ ಭಕ್ತರ ತೋರಿಬದುಕಿಸಯ್ಯ 
ಎನ್ನ ಅಖಂಡೇಶ. ರಾ . 

- ೪೪ 
ಗುರುವಿಂಗೆ ತನುವನರ್ಪಿಸಿದಲ್ಲದೆ 
ತನುವಿನ ವಾಸನೆ ಹರಿಯದು. 
ಲಿಂಗಕ್ಕೆ ಮನವನರ್ಪಿಸಿದಲ್ಲದೆ ಮನದ ವಾಸನೆ ಹರಿಯದು. 
ಜಂಗಮಕ್ಕೆ ಧನವನರ್ಪಿಸಿದಲ್ಲದೆ ಧನದ ವಾಸನೆ ಹರಿಯದು. 
ಇದು ಕಾರಣ ತ್ರಿವಿಧಕ್ಕೆ ತ್ರಿವಿಧವನರ್ಪಿಸಿ 
ತ್ರಿವಿಧ ವಾಸನೆಯ ಹರಿದು, 
ತ್ರಿವಿಧವು ಒಂದಾದ ಘನವನೊಡಗೂಡಬಲ್ಲಡೆ 
ಸಕನೆಂಬೆನಯ್ಯ ಅಖಂಡೇಶ್ವರಾ 

೪೦೫ 
ಹರಹರಾ, ಎನ್ನ ಬಡತನದ ಅಳಿಯಾಸೆಯ ನೋಡಾ! 
ಸುರಧೇನುವಿದು ಬರಡಾಕಳಿಗೆ ಆಸೆಮಾಡುವಂತೆ, 
ಕಲ್ಪವೃಕ್ಷವಿದು ಕಾಡಮರಕ್ಕೆ ಕೈಯಾನುವಂತೆ , 
ಚಿಂತಾಮಣಿಯಿದು ಗಾಜಿನಮಣಿಯ ಬಯಸುವಂತೆ , 
ಎನ್ನ ಕರ ಮನ ಭಾವದಲ್ಲಿ ನೀವು ಭರಿತರಾಗಿರ್ದುದ 
ಮರೆತು ನರರಿಗಾಸೆಯ ಮಾಡಿ ಕೆಟ್ಟೆನಯ್ಯ ಅಖಂಡೇಶರಾ. 


| | ೧೧ | | 


CH 


|| ೧೨|| 


೪೦೬ 


ಶಿವಶಿವಾ, ನೀವೆನ್ನ ನಡೆಯೊಳಗೆ ನಡೆರೂಪವಾಗಿರ್ದು 
ನಡಪರುಷವ ಕರುಣಿಸಯ್ಯ ದೇವ. 


១១១ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಎನ್ನ ನುಡಿಯೊಳಗೆ ನುಡಿರೂಪಾಗಿರ್ದು 
ನುಡಿಪರುಷವ ಕರುಣಿಸಯ್ಯ ದೇವ. 
ಎನ್ನ ನೋಟದೊಳಗೆ ನೋಟರೂಪಾಗಿರ್ದು 
ನೋಟಪರುಷವ ಕರುಣಿಸಯ್ಯ ದೇವ. 
ಎನ್ನ ಹಸದೊಳಗೆ ಹಸರೂಪಾಗಿರ್ದು 
ಹಸಪರುಷವ ಕರುಣಿಸಯ್ಯ ದೇವ. 
ಎನ್ನ ಮನದೊಳಗೆ ಮನರೂಪಾಗಿರ್ದು 
ಮನಪರುಷವ ಕರುಣಿಸಯ್ಯ ದೇವ. 
ಎನ್ನ ಭಾವದೊಳಗೆ ಭಾವರೂಪಾಗಿರ್ದು 
ಭಾವಪರುಷವ ಕರುಣಿಸಯ್ಯ ದೇವಾ ಅಖಂಡೇಶ್ವರಾ. || ೧೬೩ || 

೪೦೭ 
ನೀನೊಲಿದಡೆ ಕಲ್ಲೆಲ್ಲ ಕನಕವಯ್ಯ . 
ನೀನೊಲಿದಡೆ ಹುಲ್ಲೆಲ್ಲ ರಾಜಾನ್ನವಯ್ಯ . 
ನೀನೊಲಿದಡೆ ಕೊರಡೆಲ್ಲ ಕಲ್ಪವೃಕ್ಷವಯ್ಯ . 
ನೀನೊಲಿದಡೆ ಬರಡಲ್ಲ ಕಾಮಧೇನುವಯ್ಯ . 
ನೀನೊಲಿದಡೆ ಏನುಂಟು ಏನಿಲ್ಲವಯ್ಯ ಅಖಂಡೇಶ್ವರಾ. || ೧೬೪ || 

೪೦೮ 
ನೀನೊಲಿದಡೆ ಜಗವೆಲ್ಲ ಕೊಂಡಾಡುತಿರ್ಪುದು ನೋಡಾ; 
ನೀನೊಲಿಯದಿರ್ದಡೆ ಜಗವೆಲ್ಲ ಹೊತ್ತುಗಲ್ಲ 
ಹೊತ್ತಿರ್ಪುದು ನೋಡಾ. 
ನೀನೊಲಿದಡೆ ವೈರಿಗಳೆಲ್ಲ ಸಖರಪ್ಪರು ನೋಡಾ; 
ನೀನೊಲಿಯದಿರ್ದಡೆ ಸಖರೆಲ್ಲ ವೈರಿಗಳಾಹರು ನೋಡಾ, 
ನೀನೊಲಿದಡೆ ಬಾರದ ಪದಾರ್ಥ ಬಪ್ಪುದು ನೋಡಾ; 
ನೀನೊಲಿಯದಿರ್ದಡೆ ಬರ್ಪುದು ಬಾರದೆ ಹೋಹುದುನೋಡಾ. 
ಇದು ಕಾರಣ, 
ನಿಮ್ಮ ಒಲುಮೆಯಿಂದ ಘನವು ಆವುದು ಇಲ್ಲ ನೋಡಾ 
ಅಖಂಡೇಶ್ವರಾ. * 

|| ೧೬೫ || 
೪೦೯ 
ಸತ್ಯನೆಂದೆನಿಸಯ್ಯ ಎನ್ನ ; ನಿತ್ಯನೆಂದೆನಿಸಯ್ಯ ಎನ್ನ ; 
ಭಕ್ತನೆಂದೆನಿಸಯ್ಯ ಎನ್ನ ; ಮುಕ್ತನೆಂದೆನಿಸಯ್ಯ ಎನ್ನ ; 
ನಿಮ್ಮ ಪೂರ್ಣ ಒಲುಮೆಯ 
ಲೆಂಕನೆಂದೆನಿಸಯ್ಯ ಎನ್ನ ಅಖಂಡೇಶ್ವರಾ. 


|| ೧೬೬ | | 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೨೨೩. 


|| ೧೬೭ | | 


|| ೧೬೮ | | 


ပုဂဝ 
ಎನ್ನ ಕಂಗಳ ಮುಂದಣ ಕಾಮವ ಕಳೆದು 
ನಿಮ್ಮ ಮಂಗಳಸ್ವರೂಪವ ತೋರಿಸಯ್ಯ ದೇವಾ. 
ಎನ್ನ ಮನದ ಮುಂದಣ ಆಸೆಯ ಬಿಡಿಸಿ 
ನಿಮ್ಮ ಮಂತ್ರದ ನೆನಹ ನೆಲೆಗೊಳಿಸಯ್ಯ ದೇವಾ. 
ಎನ್ನ ಪ್ರಾಣದ ಮುಂದಣ ಪ್ರಪಂಚವ ಕೆಡಿಸಿ 
ನಿಮ್ಮ ಪ್ರಸಾದವ ನೆಲೆಗೊಳಿಸಯ್ಯ ದೇವಾ. 
ಎನ್ನ ತನುವ ಮುಸುಕಿದ ತಾಮಸವ ಕಳೆದು 
ನಿಮ್ಮ ಭಕ್ತಿಯ ಅನುವತೋರಿಸಿ ಬದುಕಿಸಯ್ಯ ದೇವಾ 
ಅಖಂಡೇಶ್ವರಾ. 

ဂဂ 
ಗುರುವ ನೋಡಿರೋ , ಲಿಂಗವ ಹಾಡಿರೋ , 
ಜಂಗಮಕ್ಕೆ ನೀಡಿರೋ , 
ಅಂಗಜವೈರಿ ಅಖಂಡೇಶ್ವರನ ಕೂಡಿರೋ . 

၅ 
ಭಕ್ತಿಗೆ ಮುಖವಾದಾತನೇ ಸದ್ಭಕ್ತನು. 
ಯುಕ್ತಿಗೆ ವಿಚಾರದಲ್ಲಿದಾತನೇ ಸದ್ಭಕನು. 
ಮುಕಿಗೆ ಮುಂದುವರಿದು ನಡೆವಾತನೇ ಸದ್ಭಕ್ತನು. 
ನಮ್ಮ ಅಖಂಡೇಶ್ವರನ ಮಚ್ಚಿಸುವಾತನೇ 
ಮಹಾ ಸದ್ಭಕ್ತನು. 

೪೧೩ 
ಗುರುಲಿಂಗಜಂಗಮದಲ್ಲಿ ಭಯ ಭಕ್ತಿ 
ಕರುಣ ಕಿಂಕುರ್ವಾಣ ನಯನುಡಿ 
ನಮಸ್ಕಾರ ಕ್ಷಮೆ ದಮೆ ಶಾಂತಿ ಸ್ಮರಣೆ 
ದಯಾಗುಣ ವಿಶ್ವಾಸ ನಂಬುಗೆ ನಿಷ್ಟೆ ಸಮರಸವನುಳ್ಳ 
ಸದ್ಭಕ್ತರ ತೋರಿಬದುಕಿಸಯ್ಯ ಎನ್ನ ಅಖಂಡೇಶ್ವರಾ. 

ဂ 
ಸತ್ಯಾಯಕದಿಂದ ತಂದ ದ್ರವ್ಯಂಗಳ 
ಅಂದಂದಿಗೆ ಗುರುಲಿಂಗಜಂಗಮಕ್ಕೆ ಸವೆಸಿ, 
ಹಿಂದುಮುಂದನೆಣಿಸದೆ ಇಂದಿಗೆ ನೂರು ತುಂಬಿತ್ತೆಂಬ 
ಆನಂದಭಕ್ತರ ತೋರಿ ಎನ್ನ ಬದುಕಿಸಯ್ಯ ಅಖಂಡೇಶ್ವರಾ. 


|| ೧೬೯ || 


|| ೧೭೦ | | 


|| ೧೭೧ || 


೨೨೪ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


೪೧೫ 


|| ೧೭೨ || 


ಸತ್ಯವಚನವ ನುಡಿವಾತನೇ ಸದ್ಭಕ್ತನು . 
ಸದಾಚಾರದಲ್ಲಿ ನಡೆವಾತನೇ ಸದ್ಭಕನು . 
ತಥ್ಯ ಮಿಥ್ಯ ರಾಗದ್ವೇಷವನಳಿದಾತನೇ 
ಸದ್ಭಕ್ತನಯ್ಯ ಅಖಂಡೇಶ್ವರಾ. 

ဂ 
ನಾನಾದೇಶವ ತಿರುಗಿದಡಿಲ್ಲ, 
ನಾನಾ ವ್ಯಾಪಾರವ ಮಾಡಿದಡಿಲ್ಲ, 
ಏನು ಮಾಡಿದಡೇನು ಹುರುಳಿಲ್ಲ 
ಅಖಂಡೇಶ್ವರಾ, ನೀವು ದಯೆ ಹುಟ್ಟಿ 
ಒಲಿದು ನೋಡಿಕರುಣಿಸಿ ಸಲಹದನ್ನಕ್ಕರ 
ಉಳಿದುದೆಲ್ಲ ವ್ಯರ್ಥ ನೋಡಾ. 


|| ೧೭೩ || 


೪೧೭ 


ಭಕ್ತನಾದಡೆ ನಿರ್ವಂಚಕಭಾವದಿಂದೆ 
ತ್ರಿವಿಧಕ್ಕೆ ತ್ರಿವಿಧಪದಾರ್ಥವನರ್ಪಿಸಬೇಕು. 
ಮಹೇಶ್ವರನಾದಡೆ ತ್ರಿವಿಧವ ಬಯಸದಿರಬೇಕು. 
ಪ್ರಸಾದಿಯಾದಡೆ ಹುಲ್ಲುಕಡ್ಡಿ ದರ್ಪಣ ಮೊದಲಾದ 
ಸಕಲಪದಾರ್ಥಗಳ ಲಿಂಗಕ್ಕೆ ಕೊಟ್ಟಲ್ಲದೆ ಕೊಳ್ಳದಿರಬೇಕು. 
ಪ್ರಾಣಲಿಂಗಿಯಾದಡೆ ಪ್ರಪಂಚ ನಾಸ್ತಿಯಾಗಿರಬೇಕು. 
ಶರಣನಾದಡೆ ಸಕಲಭೋಗೋಪಭೋಗಂಗಳನು 
ತಾನಿಲ್ಲದೆ ಲಿಂಗಮುಖವನರಿದು ಕೊಡಬೇಕು. 
ಐಕ್ಯನಾದಡೆ ಸರ್ವವೂ ತನ್ನೊಳಗೆಂದರಿದು 
ಸರ್ವರೊಳಗೆಲ್ಲ ತನ್ನನೆ ಕಾಣಬೇಕು. 
ಇಂತೀ ಷಟ್‌ಸ್ಥಲದ ಅನುವನರಿದು ಆಚರಿಸುವ 
ಮಹಾಶರಣರ ಆಳಿನ ಆಳು ನಾನಯ್ಯ ಅಖಂಡೇಶ್ವರಾ. 


|| ೧೭೪ || 


೪೧೮ 


- ಭಕ್ತಿಯ ಮರ್ಮವನರಿಯ, ಜ್ಞಾನದ ಕುರುಹನರಿಯೆ , 
ವೈರಾಗ್ಯದ ದೃಢವನರಿಯ , ವಿರತಿಯ ಹೊಲಬನರಿಯೆ , 
ಮುಕ್ತಿಯ ಪಥವನರಿಯೆ , ಭಕ್ತಿ ಜ್ಞಾನ ವೈರಾಗ್ಯ ವಿರತಿಗಳಿಂದೆ 
ಮುಕ್ತರಾದ ಮಹಾಶರಣರ ತೊತ್ತಿನ ಮಗ ನಾನಯ್ಯ 
ಅಖಂಡೇಶ್ವರಾ. 


|| ೧೭ 


| | 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೨೨೫ 


ပုဂ 
ಶಿವಶಿವಾ, ಎನ್ನ ಮನದಾಳಾಪವನವಧರಿಸಯ್ಯ ಸ್ವಾಮಿ. 
ಎನಗೆ ಭಕ್ತಿ ಬೇಡ, ಎನಗೆ ಜ್ಞಾನ ಬೇಡ, 
ಎನಗೆ ವೈರಾಗ್ಯ ಬೇಡ, ಎನಗೆ ವಿರತಿಯು ಬೇಡ, 
ನಿಮ್ಮ ಶರಣರು ಉಟ್ಟ ಮೈಲಿಗೆಯ ಬಟ್ಟೆ 
ಉಗುಳಿದ ತಾಂಬೂಲ, ಒಕ್ಕು ಮಿಕ್ಕ ಪ್ರಸಾದವನೆ ಕರುಣಿಸಿ, 
ಅವರ ಪಡುಗ ಪಾದರಕ್ಷೆಯನೆ ಹಿಡಿವುದಕ್ಕೆ ಯೋಗ್ಯನ ಮಾಡಿ, 
ಅವರ ಕಡೆಯ ಬಾಗಿಲನೆ ಕಾಯುವಂತೆ 
ಮಾಡಯ್ಯ ಎನ್ನ ಅಖಂಡೇಶ್ವರಾ. 


|| ೧೭೬ || 


೪೨೦ 


ಸೋಹಂಎಂದಡೆ ಅಂತರಂಗದ ಗರ್ವ; 
ಶಿವೋಹಂ ಎಂದಡೆ ಬಹಿರಂಗದ ಅಹಂಕಾರ ; 
ಈ ಉಭಯವನಳಿದು ದಾಸೋಹಂ ಎಂದಡೆ ಪರಮಪದವು. 
ಇದು ಕಾರಣ, ಎನಗೆ ದಾಸೋಹಂ ಭಾವವನೆ 
ಕರುಣಿಸಿ ಬದುಕಿಸಯ್ಯ ಅಖಂಡೇಶ್ವರಾ. 


| | ೧೭೭ | | 


ឬ១១ 


ಸದ್ಭಕ್ತರೇ ಎನ್ನ ತಂದೆ ತಾಯಿಗಳಯ್ಯ . 
ಸದ್ಭಕ್ತರೇ ಎನ್ನ ಬಂಧು ಬಳಗವಯ್ಯ . 
ಸದ್ಭಕ್ತರೇ ತಮ್ಮ ಒಕ್ಕುಮಿಕ್ಕುದನಿಕ್ಕಿ ಸಲಹಿದರಾಗಿ 
ಅಖಂಡೇಶ್ವರಾ, ನಾ ನಿಮ್ಮ ಕಡೆಯ ಬಾಗಿಲ ಕಾಯುದಕೆ 
ಯೋಗ್ಯನಾದೆನಯ್ಯ . 


|| ೧೭೮ || 


ಸತ್ಯದ ಮನೆಯಲ್ಲಿಶಿವನಿರ್ಪನಲ್ಲದೆ 
ಅಸತ್ಯದ ಮನೆಯಲ್ಲಿ ಶಿವನಿರ್ಪನೆ ? 
ಇಲ್ಲಿಲ್ಲ ನೋಡಿರೆ . 
ಇದು ಕಾರಣ, ನಮ್ಮ ಅಖಂಡೇಶ್ವರಲಿಂಗವನೊಲಿಸಬೇಕಾದಡೆ 
ಸತ್ಯವ ಸಾಧಿಸಬೇಕು ಕಾಣಿರೋ 


|| ೧೭೯ | | 


೪೨೩ 


ಶ್ರೀಗುರುವೇ ತಂದೆ ತಾಯಿಗಳಲ್ಲದೆ, 
ಬೇರೆ ಮತ್ತೆ ತಂದೆತಾಯಿಗಳಿಲ್ಲವಯ್ಯ ಎನಗೆ. 
ಶಿವಶರಣರೇ ಬಂಧುಬಳಗವಲ್ಲದೆ, 


೨೨೬ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಬೇರೆ ಮತ್ತೆ ಬಂಧುಬಳಗವಿಲ್ಲವಯ್ಯ ಎನಗೆ. 
ಶಿವಕುಲವೆ ಮಹಾಕುಲವಲ್ಲದೆ, 
ಬೇರೆ ಮತ್ತೆ ಕುಲವಿಲ್ಲವಯ್ಯ ಎನಗೆ. 
ಅಖಂಡೇಶ್ವರಾ, ನೀವೆನ್ನ ಕುಲದೈವ ಮನೆ ದೈವವಲ್ಲದೆ 
ಬೇರೆ ಮತ್ತೆ ಕುಲದೈವ ಮನೆದೈವ ಇಲ್ಲವಯ್ಯ ಎನಗೆ . 


|| ೧೮೦ || 


೪೨೪ 


II ೧೮೧ || 


- ಗುರುಕರಜಾತನಾದೆನಾಗಿ, 
ಆಣವಮಲಹೋಯಿತ್ತಯ್ಯ ಎನಗೆ. 
ಭಕಜನಬಂಧುತ್ವವಾಯಿತ್ತಾಗಿ, 
ಮಾಯಾಮಲ ಹೋಯಿತ್ತಯ್ಯ ಎನಗೆ. 
ದ್ರವ್ಯವ ತ್ರಿಲಿಂಗದ ಸೊಮ್ಮೆಂದರಿದೆನಾಗಿ, 
ಕಾರ್ಮಿಕಮಲಹೋಯಿತ್ತಯ್ಯ ಎನಗೆ. 
ಇಂತೀ ಮಲತ್ರಯಂಗಳ ಬಲೆಯ ಹರಿದು 
ನಿಮ್ಮ ಕರುಣದ ಕಂದನಾದೆನಯ್ಯ 
ಅಖಂಡೇಶ್ವರಾ. 

೪೨೫ 
ಬ್ರಾಹ್ಮಣನಾಗಲಿ ಕ್ಷತ್ರಿಯನಾಗಲಿ ವೈಶ್ಯನಾಗಲಿ ಶೂದ್ರನಾಗಲಿ 
ಆವಜಾತಿಯಲ್ಲಿ ಹುಟ್ಟಿದಾತನಾದಡಾಗಲಿ, 
ಗುರುಕಾರುಣ್ಯವ ಪಡೆದು ಅಂಗದ ಮೇಲೆ ಲಿಂಗಧಾರಣವಾಗಿ 
ಆಚಾರಕ್ರಿಯಾಸಂಪನ್ನನಾದ ಮಹಾತ್ಮನೇ ಮೂರುಲೋಕಕ್ಕಧಿಕ ನೋಡಾ! 
ಅದೆಂತೆಂದೊಡೆ: 
' ಬ್ರಾಹ್ಮಣಃ ಕ್ಷತ್ರಿಯೋ ವೈಶ್ಯ: ಶೂದ್ರೋ ವಾಂತ್ಯಜೋsಪಿ ವಾ | 
ಶಿವಭಕ : ಸದಾ ಪೂಜ್ಯ: ಸರ್ವಾವಸ್ಸಾಂ ಗತೋsಪಿ ವಾ || ' 
ಎಂದುದಾಗಿ, 
ಇಂತಪ್ಪ ಪರಮ ಶಿವಭಕ್ತನು ಶರಣ ನೋಡಾ ಅಖಂಡೇಶ್ವರಾ. || ೧೮೨ || 

೪೨೬ 
ಭಕ್ತನ ನಡೆ ಶುದ್ಧ , ಭಕ್ತನ ನುಡಿ ಶುದ್ಧ , 
ಭಕ್ತನ ತನು ಶುದ್ಧ , ಭಕ್ತನ ಮನ ಶುದ್ಧ , 
ಭಕ್ತನ ಭಾವ ಶುದ್ಧ , ಭಕ್ತನ ಸರ್ವಕ್ರಿಯೆಯಲ್ಲಿ ಶುದ್ಧ 
ಅಖಂಡೇಶ್ವರಾ, ನೀ ಒಲಿದ ಸದ್ಭಕ್ತನ 
ಕಾಯವೇ ಕೈಲಾಸವಯ್ಯ . 


|| ೧೮ 


|| 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೨೨೭ 


១១2 


|| ೧೮೪ || 


ಭಕ್ತನಾದಡೆ ಲಿಂಗನಿಷಾಪರನಾಗಿರಬೇಕು. 
ಭಕ್ತನಾದಡೆ ಜಂಗಮವೆ ಪ್ರಾಣವಾಗಿರಬೇಕು. 
ಭಕ್ತನಾದಡೆ ಅರ್ಥಪ್ರಾಣಾಭಿಮಾನಂಗಳು 
ಶಿವನ ಕೂಡಿರಬೇಕು ನೋಡಾ ಅಖಂಡೇಶ್ವರಾ. 

೪೨೮ 
ಅರ್ಥ ಗುರುವಿನಲ್ಲಿ ಸವೆದು, ಪ್ರಾಣ ಲಿಂಗದಲ್ಲಿ ಸವೆದು , 
ಅಭಿಮಾನ ಜಂಗಮದಲ್ಲಿ ಸವೆದು, ಆ ಗುರುಲಿಂಗಜಂಗಮವೇ 
ತನ್ನ ಪ್ರಾಣವೆಂದು ತಿಳಿಯಬಲ್ದಾತನೇ 
ಸದ್ಭಕ್ತನು ನೋಡಾ ಅಖಂಡೇಶ್ವರಾ. 

ឬ១ 
ಮನದಲ್ಲಿ ನಂಬಿಗೆ, ಮಾತಿನಲ್ಲಿ ಕಿಂಕುರ್ವಾಣ ಬಿಡದೆ 
ಲಿಂಗ ಜಂಗಮ ಒಂದೇ ಎಂದು ಭಾವಿಸಿ 
ಪೂಜಿಸುವಾತನೇ ಸದ್ಭಕ್ತನು ನೋಡಾ 
ಅಖಂಡೇಶ್ವರಾ. 


|| ೧೮೫ || 


|| ೧೮ || 


೪೩೦ 
ತನುವಂಚನೆಯಿಲ್ಲದೆ ಮಾಡುವಾತನೇ ಭಕ್ತ ; 
ಮನವಂಚನೆಯಿಲ್ಲದೆ ಕೂಡುವಾತನೇ ಭಕ್ತ ; 
ಧನವಂಚನೆಯಲ್ಲಿದೆ ನೀಡುವಾತನೇ 
ಸದ್ಭಕ್ತನೋಡಾ ಅಖಂಡೇಶ್ವರಾ. 

|| ೧೮೭ || 
೪೩೧. 
ಮುಕ್ತಿಯ ಪಡೆವೆನೆಂದು ಯುಕ್ತಿಗೆಟ್ಟು 
ಸಕಲ ತೀರ್ಥಕ್ಷೇತ್ರಗಳಿಗೆಡೆಯಾಡಿ 
ತೊಟ್ಟನೆ ತೊಳಲಿ ಬಳಲಿ ಬೆಂಡಾಗಲೇತಕೊ ? 
ಒಬ್ಬ ಶಿವಭಕ್ತನ ಅಂಗಳದಲ್ಲಿ ಎಂಬತ್ತೆಂಟುಕೋಟಿಕ್ಷೇತ್ರಂಗಳಿರ್ಪವು. 
ಆತನ ಬಚ್ಚಲಲ್ಲಿ ಅರವತ್ತಾರುಕೋಟಿತೀರ್ಥಂಗಳಿರ್ಪವು. 
ಆತನ ಕಾಯವೇ ಕೈಲಾಸ. 
ಆತನಂಗದಮೇಲಿರ್ಪ ಲಿಂಗವೇ ಅನಾದಿಪರಶಿವನು . 
ಇದು ಕಾರಣ, ಅಂತಪ್ಪ ಸದ್ಭಕ್ತನ ಗೃಹಮಂ ಪೊಕ್ಕು , 
ಆತನ ದರ್ಶನ ಸ್ಪರ್ಶನವಾದಾತಂಗೆ 
ಅನಂತಕೋಟಿ ಭವಪಾತಕಂಗಳು ಪರಿಹಾರವಪ್ಪವುನೋಡಾ! 


೨೨೮ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


|| ೧೮೮ || 


ಆತನ ಒಕ್ಕುಮಿಕ್ಕುದ ಕೊಂಡಾತಂಗೆ 
ಮುಂದೆ ಮುಕ್ತಿಯಪ್ಪುದು ತಪ್ಪದುನೋಡಾ 
ಅಖಂಡೇಶ್ವರಾ. 

೪೩೨ 
ಸ್ನೇಹ ಸಮರಸ ಮೋಹವಿರಬೇಕು ಗುರುವಿನಲ್ಲಿ 
ಸ್ನೇಹ ಸಮರಸ ಮೋಹವಿರಬೇಕು ಲಿಂಗದಲ್ಲಿ 
ಸ್ನೇಹ ಸಮರಸ ಮೋಹವಿರಬೇಕು ಜಂಗಮದಲ್ಲಿ . 
ಸ್ನೇಹ ಸಮರಸ ಮೋಹವಿರಬೇಕು ಪಾದೋದಕ ಪ್ರಸಾದದಲ್ಲಿ 
ಸ್ನೇಹ ಸಮರಸ ಮೋಹವಿರಬೇಕು ಶರಣಜನ ಶಿವಭಕರಲ್ಲಿ 
ಇಂತಿವರಲ್ಲಿ ಸ್ನೇಹಸಮರಸ ಮೋಹವನುಳ್ಳ 
ಸದ್ಭಕ್ತರ ತೋರಿ ಬದುಕಿಸಯ್ಯ ಎನ್ನ ಅಖಂಡೇಶ್ವರಾ. 

೪೩೩ 
ಹೊನ್ನೆನ್ನದು ಹಣ್ಣನ್ನದು ಮಣ್ಣನ್ನದು 
ತನುವೆನ್ನದು ಮನವೆನ್ನದು ಧನವೆನ್ನದು ಎಂದು 
ಭಿನ್ನಭಕ್ತಿಯ ಮಾಡಿ 
ಬಡ್ಡಿಕಾರನಂತೆ ಒಂದು ಕೊಟ್ಟು ಎರಡು ಪಡೆವ 
ಜಡಜೀವಿಗಳ ಭಕ್ತರೆನ್ನಬಹುದೇನಯ್ಯ ಅಖಂಡೇಶ್ವರಾ ? 


|| ೧೮೯ || 


|| ೧೯೦ || 


೪೩೪ 


|| ೧೯೧ || 


ಹೊನ್ನಿನಾಶೆಯ ಮಾಡುವವನಲ್ಲ ಭಕ್ತ 
ಹೆಣ್ಣು ತನ್ನದೆಂಬುವವನಲ್ಲ ಭಕ್ತ 
ಮಣ್ಣಿಂಗೆ ಮನಸೋಲುವವನಲ್ಲ ಭಕ್ತ 
ಅಖಂಡೇಶ್ವರಾ, ನಿಮ್ಮ ಭಕ್ತರ ಮಹಿಮೆಯ ನೀವೇ ಬಲ್ಲಿರಿ . 

೪೩೫ 
ಅಂಗ ಆಪ್ತ ಸ್ನಾನ ಸದ್ಭಾವ ಎಂಬ 
ಚತುರ್ವಿಧಭಕ್ತಿಯಿಂದ 
ಗುರುವಿಂಗೆ ತನುವ ಸವೆಸಿದಡೆ 
ಆ ತನುವಿನಲ್ಲಿ ದೀಕ್ಷಾ ಶಿಕ್ಷಾ ಸ್ವಾನುಭಾವಜ್ಞಾನಸ್ವರೂಪವಾದ 
ಶ್ರೀಗುರುದೇವನು ನೆಲೆಗೊಂಬನುನೋಡಾ. 
ಮಂತ್ರ ಜ್ಞಾನ ಜಪ ಸ್ತೋತ್ರವೆಂಬ ನಾಲ್ಕು ತೆರದ ಭಕ್ತಿಯಿಂದ 
ಲಿಂಗಕ್ಕೆ ಮನವ ಸವೆಸಿದಡೆ 
ಆ ಮನದಲ್ಲಿ ಇಷ್ಟ ಪ್ರಾಣ ಭಾವಸ್ವರೂಪವಾದ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೨೨೯ 


|| ೧೯೨ || 


ಪರಶಿವಲಿಂಗವು ನೆಲೆಗೊ೦ಬುದು ನೋಡಾ. 
ಅನ್ನ ವಸ್ತ್ರ ಆಭರಣಾದಿ ಹದಿನೆಂಟು ತೆರದ ಭಕ್ತಿಯಿಂದೆ 
ಜಂಗಮಕ್ಕೆ ಧನವ ಸವೆಸಿದಡೆ 
ಆ ಧನದಲ್ಲಿ ಸ್ವಯ ಚರ ಪರಸ್ವರೂಪವಾದ 
ಮಹಾಘನ ಜಂಗಮವು ನೆಲೆಗೊಂಬುದುನೋಡಾ. 
ಇಂತೀ ತ್ರಿವಿಧಸಂಪತ್ತು ನಿಮ್ಮ ಶರಣರಿಗಲ್ಲದೆ 
ಉಳಿದವರಿಗಳವಡದಯ್ಯ ಅಖಂಡೇಶ್ವರಾ. 

೪೩೬ 
ಗುರುಸೇವೆಯಲ್ಲಿ ತನು ಸವೆದು , 
ಲಿಂಗಪೂಜೆಯಲ್ಲಿ ಮನ ಸವೆದು, 
ಜಂಗಮದಾಸೋಹದಲ್ಲಿ ಧನ ಸವೆದು, 
ಇಂತೀ ತ್ರಿವಿಧಸಂಪತ್ತು ನೆಲೆಗೊಂಡ ಸದ್ಭಕ್ತಂಗೆ 
ನಮೋ ನಮೋ ಎಂಬೆನಯ್ಯ ಅಖಂಡೇಶ್ವರಾ. 

೪೩೭ 
ತನುವೆ ಗುರುವೆಂದರಿದ ಬಳಿಕ 
ಬಿಡದೆ ಗುರುಭಕ್ತಿಯ ಮಾಡಲೇಬೇಕು. 
ಮನವೆ ಲಿಂಗವೆಂದರಿದ ಬಳಿಕ 
ಬಿಡದೆ ಲಿಂಗಪೂಜೆಯ ಮಾಡಲೇಬೇಕು. 
ಧನವೆ ಜಂಗಮವೆಂದರಿದ ಬಳಿಕ 
ಬಿಡದೆ ಜಂಗಮಕ್ಕೆ ಬೇಡಿದ ಪದಾರ್ಥವನೀಯಲೇಬೇಕು. 
ಇಂತಪ್ಪ ಸದ್ಭಕ್ತನ ತೋರಿ ಬದುಕಿಸಯ್ಯ ಎನ್ನ 
ಅಖಂಡೇಶ್ವರಾ. 


|| ೧೩ || 


|| ೧೯೪ | | 


೪೩೮ 


ಹಿಂದಣಜನ್ಮದ ಸಂಸಾರವ ಮರೆದು , 
ಮುಂದಣ ಭವಬಂಧನಂಗಳ ಜರಿದು, 
ಸಂದೇಹ ಸಂಕಲ್ಪಗಳ ಹರಿದು, 
ನಿಮ್ಮ ಅವಿರಳಭಕ್ತಿಯ ಬೆಳಗಿನಲ್ಲಿ ಬೆರೆದು 
ಓಲಾಡುವ ಮಹಾಮಹಿಮರತೋರಿ 
ಬದುಕಿಸಯ್ಯ ಎನ್ನ ಅಖಂಡೇಶ್ವರಾ. 

೪೩೯ 
ಉಪಾಧಿಯನಳಿದು, ನಿರುಪಾಧಿಯ ತಿಳಿದು, 
ಸಹಜವಾಟದಲ್ಲಿ ಸುಳಿದು, 


|| ೧೯೫ || 


೨೩೦ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಜಾತಿಸೂತಕ ಪ್ರೇತಸೂತಕ ಜನನಸೂತಕ ಉಚ್ಚಿಷ್ಟಸೂತಕ 
ರಜಸೂತಕವೆಂಬ ಪಂಚಸೂತಕಂಗಳ ಕಳೆದು, 
ಸದಾಚಾರ ಲಿಂಗಾಚಾರ ಶಿವಾಚಾರ ಗಣಾಚಾರ 
ನೃತ್ಯಾಚಾರವೆಂಬ ಪಂಚಾಚಾರಂಗಳಳವಟ್ಟು, 
ಪಂಚಭೂತಂಗಳ ಪರಿಹರಿಸಿ, 
ಪಂಚಪ್ರಾಣವಾಯುಗಳ ಸಂಚಲಗುಣವಳಿದು 
ಪಂಚೇಂದ್ರಿಯಂಗಳಲ್ಲಿ ಪಂಚಲಿಂಗಂಗಳ ಪ್ರತಿಷ್ಠಿಸಿ , 
ಪಂಚಬ್ರಹ್ಮಧ್ಯ ಮೂಲವನರಿದು, 
ಮೂಲೋಕದೊಡೆಯನಲ್ಲಿ ಮನವಡಗಿರ್ಪ 
ಮಹಾಶರಣರ ಶ್ರೀಪಾದಕ್ಕೆ 
ನಮೋ ನಮೋ ಎಂಬೆನಯ್ಯ ಅಖಂಡೇಶ್ವರಾ. 

|| ೧೯೬ | 
೪೪೦ 
ತನುವಿನ ಪ್ರಕೃತಿಯಳಿದು, ಮನದ ಮಾಯವಡಗಿ , 
ಆತ್ಮನ ಅಹಂಮಮತೆ ಕೆಟ್ಟು , ತಾನೇ ತಾನಾಗಿ ಮಾಡಿ ಮೈಮರೆದ, 
ಮಹಾಮಹಿಮರತೋರಿಸಿ ಬದುಕಿಸಯ್ಯ 
ಎನ್ನ ಅಖಂಡೇಶ್ವರಾ. 

|| ೧೯೭ || 
ပုဂ 
ತಾನೇ ಗುರುವಾಗಿ ಗುರುಭಕ್ತಿಯ ಮಾಡುತಿರ್ಪನು. 
ತಾನೇ ಲಿಂಗವಾಗಿ ಲಿಂಗಪೂಜೆಯ ಮಾಡುತಿರ್ಪನು . 
ತಾನೇ ಜಂಗಮವಾಗಿ ಜಂಗಮದಾಸೋಹವ ಮಾಡುತಿರ್ಪನು. 
ತಾನೇ ಪಾದೋದಕ ಪ್ರಸಾದವಾಗಿ 
ಪಾದೋದಕ ಪ್ರಸಾದವ ಸೇವನೆಯ ಮಾಡುತಿರ್ಪನು. 
ತಾನೇ ವಿಭೂತಿ ರುದ್ರಾಕ್ಷಿಯಾಗಿ ವಿಭೂತಿ ರುದ್ರಾಕ್ಷಿಯ ಧರಿಸುತಿರ್ಪನು. 
ತಾನೇ ಮಂತ್ರವಾಗಿ ಶಿವಮಂತ್ರವ ಜಪಿಸುತಿರ್ಪನು. 
ಇಂತೀ ಅಷ್ಟಾವರಣವೇ ಅಂಗವಾಗಿ, ಅಷ್ಟಾವರಣವೆ ಲಿಂಗವಾಗಿ, 
ಅಷ್ಟಾವರಣವೇ ಸಂಗವಾಗಿ, ಅಷ್ಟಾವರಣವೇ ಸಮರಸವಾಗಿರ್ಪ 
ಸದ್ಭಕ್ತನು ಸಾಕ್ಷಾತ್ ಪರವಸ್ತುವು ತಾನೇ ಅಯ್ಯಾ ಅಖಂಡೇಶ್ವರಾ. || ೧೯೮|| 


ಹಾಡಿದರೆ ಹಾಡುವೆನಯ್ಯ ಶಿವಶರಣರ ಮನವೊಲಿದು. 
ನೋಡಿದರೆ ನೋಡುವೆನಯ್ಯ ಸಕಸ್ತ್ರೀಯರ 
ಎನ್ನ ಹೆತ್ತ ತಾಯಿಗಳೆಂದು. 
ಬೇಡಿದರೆ ಬೇಡುವೆನಯ್ಯ ಎನ್ನ ಶ್ರೀಗುರುವಿನಲ್ಲಿ 


೨೩೧ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


ನಿತ್ಯ ನಿಜಮುಕ್ತಿಯ . 
ಕೂಡಿದರೆ ಕೂಡುವೆನಯ್ಯ ಅಖಂಡೇಶ್ವರಾ, 
ನಿಮ್ಮ ಶ್ರೀಚರಣವನೊಡಗೂಡುವ 
ಅವಿರಳ ಸಮರಸಭಕ್ತಿಯಲ್ಲಿ 


|| ೧೯೯ || 


೪೪೩ 


ಎನ್ನ ತನುವೆಶ್ರೀಗುರುಸ್ನಾನವಯ್ಯ , 
ಎನ್ನ ಮನವೆ ಲಿಂಗಸ್ನಾನವಯ್ಯ , 
ಎನ್ನ ಆತ್ಮವೆ ಜಂಗಮಸ್ಥಾನವಯ್ಯ , 
ಎನ್ನ ಪ್ರಾಣವೆ ಪ್ರಸಾದಸಾನವಯ್ಯ , 
ಎನ್ನ ಭಾವವೇ ಪಾದೋದಕಸ್ನಾನವಯ್ಯ , 
ಎನ್ನ ಲಲಾಟವೇ ವಿಭೂತಿಸ್ನಾನವಯ್ಯ , 
ಎನ್ನ ಗಳವೇ ರುದ್ರಾಕ್ಷಿಸಾನವಯ್ಯ , 
ಎನ್ನ ಜಿಹ್ನೆಯೇ ಶಿವಮಂತ್ರಸ್ನಾನವಯ್ಯ , 
ಎನ್ನ ಕಂಗಳೇ ಲಿಂಗಾಚಾರಸ್ತಾನವಯ್ಯ , 
ಎನ್ನ ಶೂತ್ರವೇ ಶಿವಾಚಾರಸ್ತಾನವಯ್ಯ , 
ಎನ್ನ ವಾಕ್ಯವೇ ಭತ್ಯಾಚಾರಸ್ತಾನವಯ್ಯ , 
ಎನ್ನ ಹಸ್ತವೇ ಗಣಾಚಾರಸ್ನಾನವಯ್ಯ , 
ಎನ್ನ ಚರಣವೇ ಸದಾಚಾರಸ್ತಾನವಯ್ಯ , 
ಎನ್ನ ಷಡ್ಭೂತಂಗಳೇ ಷಟ್‌ಸ್ಥಲಸ್ಥಾನಂಗಳಯ್ಯ , 
ಎನ್ನ ಸುಜ್ಞಾನವೇ ಶಿವಾನುಭಾವಸ್ಪಾನವಯ್ಯ . 
ಇಂತೀ ಅಷ್ಟಾವರಣ ಪಂಚಾಚಾರ ಷಟ್‌ಸ್ಥಲ 
ಶಿವಾನುಭಾವವನೊಳಕೊಂಡ ಎನ್ನ ಚಿದಂಗವೇ 
ಮಹಾಕೈಲಾಸವಯ್ಯ ನಿಮಗೆ ಅಖಂಡೇಶ್ವರಾ. 


|| ೨೦ || 


೪೪೪ 
ಆದಿಯ ಭಕ್ತ ಅನಾದಿಯ ಜಂಗಮ 
ಮಧ್ಯದಲ್ಲಿ ಹುಟ್ಟಿದ ಪದಾರ್ಥ 
ಈ ಮೂರುಬೀಜವೃಕ್ಷಫಲದ ಹಾಗೆ ಒಂದೆಯೆಂದು ಕಾಂಬ 
ಮಹಾಭಕರ ತೋರಿ ಬದುಕಿಸಯ್ಯ ಎನ್ನ ಅಖಂಡೇಶ್ವರಾ. 


|| ೨೦೧ || 


ပု 


ತನುವಿಲ್ಲದೆ ಮಾಡಿ, 
ಧನವಿಲ್ಲದೆ ಮನವಿಲ್ಲದೆಕೂಡಬಲ್ಲಾತನೆ 
ಮಹಾಭಕ್ತನು ನೋಡಾ ಅಖಂಡೇಶ್ವರಾ. 


|| ೨೦೨ || 


೨೩೨ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


೪೪೬ 
ಮಾಡುವ ಭಕ್ತ ನೀನೆಯೆಂದರಿದೆ ; 
ಮಾಡಿಸಿಕೊಂಬ ದೇವ ನೀನೆಯೆಂದರಿದೆ. 
ಇದು ಕಾರಣ, ಅಖಂಡೇಶ್ವರಾ, 
ನಾ ನಿಮ್ಮ ಫಲಪದವ ಬೇಡಲಿಲ್ಲ ; 
ನೀವೊಲಿದು ಎನಗೆ ಕೊಡಲಿಲ್ಲ. 


|| ೨೦೩ || 


೪೪೭ 


ತನುವ ನಿಮಗೆ ಸಮರ್ಪಿಸಿಹೆನೆಂದಡೆ ತನುವಿಲ್ಲವಯ್ಯ ಎನಗೆ. 
ಅದೇನುಕಾರಣವೆಂದೊಡೆ, 
ನೀವು ಗುರುವಾಗಿ ಬಂದೆನ್ನ ತನುವನೊಳಕೊಂಡಿರ್ಪರಾಗಿ , 
ಮನವ ನಿಮಗರ್ಪಿಸಿಹೆನೆಂದಡೆ ಮನವಿಲ್ಲವಯ್ಯ ಎನಗೆ . 
ಅದೇನುಕಾರಣವೆಂದೊಡೆ, 
ನೀವು ಲಿಂಗವಾಗಿ ಬಂದೆನ್ನ ಮನವನೊಳಕೊಂಡಿರ್ಪಿರಾಗಿ. 
ಧನವ ನಿಮಗರ್ಪಿಸಿಹೆನೆಂದಡೆ ಧನವಿಲ್ಲವಯ್ಯ ಎನಗೆ. 
ಅದೇನುಕಾರಣವೆಂದೊಡೆ, 
ನೀವು ಜಂಗಮವಾಗಿ ಬಂದೆನ್ನ ಧನವನೊಳಕೊಂಡಿರ್ಪೆರಾಗಿ. 
ಅದು ಕಾರಣ ಎನ್ನ ತನುವೆ ಗುರು, ಮನವೇ ಲಿಂಗ, 
ಧನವೇ ಜಂಗಮವಾಯಿತಾಗಿ, 
ಅಖಂಡೇಶ್ವರಾ, ನಾ ನಿನ್ನೊಳಡಿಗಿರ್ದೆನಯ್ಯ . 

|| ೨೦ | | 
೪೪೮ 
ಭಾವವಿಲ್ಲದ ಬಯಲಮೂರ್ತಿಯಾದವ ಭಕ್ತ 
ಆ ಭಕ್ತನ ಹೃದಯದಲ್ಲಿ ಮೂರ್ತಿಗೊಂಡಾತ ಜಂಗಮ . 
ಆ ಜಂಗಮದ ಅಂಗೈಯೊಳಿರ್ಪುದು ಲಿಂಗ. 
ಆ ಲಿಂಗದ ಗರ್ಭದೊಳಗೆ ಸಕಲ 
ಸ್ಟಲಕುಳಂಗಳಿರ್ಪವುನೋಡಾ ಅಖಂಡೇಶ್ವರಾ. 

೪೪೯ 
ಕಾಯವಿಲ್ಲದ ಭಕ್ತ ಜೀವವಿಲ್ಲದ ಭಕ್ತ , 
ಭಾವವಿಲ್ಲದ ಭಕ್ತ , 
ಅಖಂಡೇಶ್ವರಾ, ನಿಮ್ಮನೊಡಗೂಡಿದ ಮಹಾಭಕ್ತನು 
ಉಪಮೆಗೆ ಉಪಮಾತೀತನುನೋಡಾ. 

|| ೨೬ || 


|| ೨೦೫ | | 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


* 


೨೩೩ 


೪೫೦ 
ಮಾಡುವ ತನುವು ನೀವೇ ಆದಿರಿ. 
ಕೂಡುವ ಮನವು ನೀವೇ ಆದಿರಿ. 
ನೀಡುವ ಧನವು ನೀವೇ ಆದಿರಿ . 
ಅಖಂಡೇಶ್ವರಾ, ನಾನೂ ಇಲ್ಲ , ನೀವೂ ಇಲ್ಲ , ಏನೇನೂ ಇಲ್ಲ !! ೨೦೭ 11 
ಮಾಹೇಶ್ವರಸ್ಥಲ 

೪೫೧ 
ಪರಸ್ತ್ರೀಯರ ಮುಟ್ಟದಿರಬೇಕು. 
ಪರಧನವನಪಹರಿಸದಿರಬೇಕು. 
ಪರದೈವವ ಪೂಜಿಸದಿರಬೇಕು. 
ಪರಹಿಂಸೆಯ ಮಾಡದಿರಬೇಕು. 
ಪರಲೋಕದ ಫಲಪದವ ಬಯಸದಿರಬೇಕು. 
ಮನವು ನಿರ್ವಯಲಾಗಿ ಇಷ್ಟಲಿಂಗದಲ್ಲಿ ನಿಷ್ಠೆಬಲಿದಿರಬೇಕು. 
ಕಷ್ಟಜನ್ಮಂಗಳ ಕಡೆಗೊಡ್ಡಿರ್ಪಾತನೇ ವೀರಮಾಹೇಶ್ವರನು ನೋಡಾ. 
ಅದೆಂತೆಂದೊಡೆ: 
' ಪರಸ್ತ್ರೀಯಂ ಪರಾರ್ಥಂ ಚ ವರ್ಜಯೇತ್ ಭಾವಶುದ್ಧಿಮಾನ್ | 
ಲಿಂಗನಿಷ್ಟಾನಿಯುಕ್ತಾತ್ಮಾ ಮಾಹೇಶ್ವರಮಹಾಸ್ಥಲಂ !!?” 
ಎಂದುದಾಗಿ, ಇಂತಪ್ಪ ಪರಮ ಮಾಹೇಶ್ವರನ ಶ್ರೀಪಾದಕ್ಕೆ 
ನಮೋ ನಮೋ ಎಂಬೆನಯ್ಯ ಅಖಂಡೇಶ್ವರಾ. 

|| ೨೦೮ !! 


១ 


|| ೨೦೯ || 


ಹುಸಿ ಕಳವು ಪರದಾರ ಪರಹಿಂಸೆಯ ಬಿಟ್ಟು 
ಲೋಕದ ನಚ್ಚು ಮಚ್ಚು ಸುಟ್ಟು, 
ಸಚ್ಚಿದಾನಂದಲಿಂಗದಲ್ಲಿ ಮನವು ಬೆಚ್ಚಂತಿರ್ಪ 
ಅಚ್ಚ ಮಹೇಶ್ವರರ ತೋರಿಬದುಕಿಸಯ್ಯ ಎನ್ನ 
ಅಖಂಡೇಶ್ವರಾ. 

೪೫೩ 
ನೈಷ್ಠಿಕಭಾವ ನಂಬುಗೆ ಇಲ್ಲದ ಬಳಿಕ, 
ಎಷ್ಟು ಓದಿದಡೇನು ? ಎಷ್ಟು ಕೇಳಿದಡೇನು ? 
ಎಷ್ಟು ಪೂಜೆಯ ಮಾಡಿದಡೇನು ? 
ಅದು ನಷ್ಟವಲ್ಲದೆ ದೃಷ್ಟಕ್ಕೆ ಸಂಧಾನವಲ್ಲ ನೋಡಾ. 
ಇದು ಕಾರಣ, ನೈಷ್ಠೆ ಬಲಿದು ಭಾವತುಂಬಿ 


೨೩೪ . 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


|| ೨೧೦ || 


|| ೨೧೧ || 


ನಂಬುಗೆ ಇಂಬುಗೊಂಡು ಮಾಡುವುದೆ ದೇವರಪೂಜೆ. 
ಅದೇ ನಮ್ಮ ಅಖಂಡೇಶ್ವರಲಿಂಗದ ಒಲುಮೆ . 

- ೪೫೪ 
ನೈಷ್ಠೆಯೆಂಬುದು ತನುವಿನ ಪ್ರಕೃತಿಯ ಕೆಡಿಸುವುದು. 
ನೈಷ್ಟೆಯೆಂಬುದು ಮನದ ಮಾಯವನಳಿವುದು. 
ನೈಷೆಯೆಂಬುದು ಜ್ಞಾನದ ಬಟ್ಟೆಯ ತೋರುವುದು. 
ನೈಷ್ಠೆಯೆಂಬುದು ಅಖಂಡೇಶ್ವರಲಿಂಗವನೊಲಿಸುವುದು. 

೪೫೫ 
ನೈಷ್ಠನೆಲೆಗೊಳ್ಳಬೇಕು ಗುರುಭಕ್ತಿಯ ಮಾಡುವಲ್ಲಿ 
ನೈಷ್ಠನೆಲೆಗೊಳ್ಳಬೇಕು ಲಿಂಗಪೂಜೆಯ ಮಾಡುವಲ್ಲಿ, 
ನೃಷ್ಣನೆಲೆಗೊಳ್ಳಬೇಕು ಜಂಗಮವನರ್ಚಿಸುವಲ್ಲಿ 
ನೈಷ್ಠನೆಲೆಗೊಳ್ಳಬೇಕು ಪಾದೋದಕ ಪ್ರಸಾದವ ಕೊಂಬುವಲ್ಲಿ, 
ನೈಷ್ಠನೆಲೆಗೊಳ್ಳಬೇಕು ನಮ್ಮ 
ಅಖಂಡೇಶ್ವರಲಿಂಗವನೊಲಿಸುವಲ್ಲಿ 


|| ೨೧೨ || 


|| ೨೧೩ || 


೪೫೬ 
ಛಲವಿರಬೇಕು ಶಿವಭಕ್ತಿಯ ಮಾಡುವಲ್ಲಿ ಹಿಡಿದುಬಿಡೆನೆಂಬ, 
ಛಲವಿರಬೇಕು ನಿತ್ಯನೇಮದಲ್ಲಿ ಹಿಡಿದು ಬಿಡೆನೆಂಬ . 
ಛಲವಿರಬೇಕು ಶೀಲವತದಲ್ಲಿ ಹಿಡಿದು ಬಿಡೆನೆಂಬ , 
ಛಲವಿರಬೇಕು ನಮ್ಮ ಅಖಂಡೇಶ್ವರಲಿಂಗವಕೂಡಿ 
ಎಂದೆಂದೂ ಅಗಲಬಾರದೆಂಬ ನೈಷ್ಠೆಯಲ್ಲಿ, 

- ೪೫೭ 
ಗುರುಭಕ್ತಿಯ ಮಾಡಿದ ಬಳಿಕ 
ಸರ್ವ ಅವಗುಣಂಗಳು ಹಿಂಗಿರಬೇಕು. 
ಲಿಂಗಪೂಜೆಯ ಮಾಡಿದ ಬಳಿಕ 
ಅಂಗದ ಪ್ರಕೃತಿ ಹಿಂಗಿರಬೇಕು. 
ಜಂಗಮಾರ್ಚನೆಯ ಮಾಡಿದ ಬಳಿಕ 
ಸಂಸಾರದಲ್ಲಿ ಮೋಹವ ತೋಲಗಿರಬೇಕು. 
ಪಾದೋದಕ ಪ್ರಸಾದವ ಕೊಂಡ ಬಳಿಕ 
ಇಹಪರ ಭೋಗಮೋಕಂಗಳ ಬಯಕೆ ಅರತಿರಬೇಕು 
ಇದೇ ನಮ್ಮ ಅಖಂಡೇಶ್ವರಲಿಂಗದ ಕೂಟ. 


|| ೨೧೪ || 


೨೩೫ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೪೫೮ 
ಫಲಪದವಿಯ ಬಯಸಿ ಮಾಡಲಾಗದು ಗುರುಭಕ್ತಿಯ . 
ಫಲಪದವಿಯ ಬಯಸಿ ಮಾಡಲಾಗದು ಲಿಂಗಪೂಜೆಯ . 
ಫಲಪದವಿಯ ಬಯಸಿ ಮಾಡಲಾಗದು ಜಂಗಮಾರ್ಚನೆಯ . 
ಅದೇನು ಕಾರಣವೆಂದೊಡೆ : 
ಬಯಕೆಯ ಭಕ್ತಿಯ , ಪೂರ್ವಪುರಾತನರು ಮೆಚ್ಚರು. 
ನಮ್ಮ ಅಖಂಡೇಶ್ವರದೇವನು ಹಂಗಿನ ಭಕ್ತರನ್ನೆಲ್ಲನೋಡಾ. || ೨೧ || 


೪೫೯ 
ನಿತ್ಯ ಗುರುಲಿಂಗಜಂಗಮಕ್ಕೆ ಪೂಜೆಯ ಮಾಡಿ 
ನಿತ್ಯ ಮುಕ್ತಿಯ ಪಡೆಯಲರಿಯದೆ, 
ಮತ್ತತನದಿಂದ ಅನಿತ್ಯ ಫಲಭೋಗವ ಪಡೆದು 
ಮರ್ತದ ಭವಜಾಲದಲ್ಲಿ ಸುತ್ತಿ ಸುತ್ತಿ ಸುಳಿದು ತೋಳಲಿ ಬಳಲುವ 
ವ್ಯರ್ಥರನೋಡಿನಗುತಿರ್ದನು ನಮ್ಮ ಅಖಂಡೇಶ್ವರನು || ೨೧೬ || 


೪೬೦ 


ಮೊಟ್ಟೆ ಮೊಟ್ಟೆ ಪತ್ರಿ, ಪುಷ್ಪವ ತಂದು 
ಒಟ್ಟಿ, ಒಟ್ಟಿ ಲಿಂಗವ ಪೂಜಿಸಿದಡೇನು, 
ತನುಮನದ ಕೆಟ್ಟತನವ ಹಿಂಗದನ್ನಕ್ಕರ ? 
ಹುಸಿ ಕಳವು ಪರದಾರ ವ್ಯವಹಾರದಲ್ಲಿ 
ಹರಿದಾಡುವ ದುರುಳಬುದಿಯ ದುರಾಚಾರಿಗಳಿಗೆ 
ದೂರನಾಗಿರ್ಪನು ನೋಡಾನಮ್ಮ ಅಖಂಡೇಶ್ವರನು . 


|| ೨೧೭ || 


೪೬೧ 


ಶಿವಶಿವಾ, ಎನ್ನ ಮನವು ನಿಮ್ಮ ನೆನೆಯಲೊಲ್ಲದೆ 
ಅನ್ಯಕ್ಕೆ ಹರಿವುತಿರ್ಪುದು ನೋಡಾ. 
ಗುರು ಚರ ಲಿಂಗದ ಸೇವೆಯೆಂದೊಡೆ 
ಹಿಂದುಳಿವುತಿರ್ಪುದು ನೋಡಾ. 
ಅನ್ಯರ ಒಡವೆಯಾದ ಹೊನ್ನು ಹೆಣ್ಣು ಮಣ್ಣೆಂದೊಡೆ 
ಮುಂದುವರಿದು ಓಡುತಿರ್ಪುದುನೋಡಾ. 
ಈ ಮನದ ಉಪಟಳವು ಘನವಾಯಿತ್ತು, 
ಇನ್ನೇನು ಗತಿಯಯ್ಯ ಎನಗೆ ಅಖಂಡೇಶ್ವರಾ. 


|| ೨೧೮ || 


೪೬೨ 


ಹೊರಗೆ ಹೊನ್ನ ಬಿಟ್ಟೆನೆಂದು ನುಡಿವುತಿರ್ಪನಲ್ಲದೆ 
ಒಳಗೆ ಬಿಟ್ಟು ನಿಶ್ಚಿಂತನಲ್ಲವಯ್ಯ ನಾನು. 


೨೩೬ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಹೊರಗೆ ಹೆಣ್ಣಬಿಟ್ಟೆನೆಂದು ನುಡಿವುತಿರ್ಪೆನಲ್ಲದೆ, 
ಒಳಗೆ ಬಿಟ್ಟು ನಿಶ್ಚಿಂತನಲ್ಲವಯ್ಯ ನಾನು . 
ಹೊರಗೆ ಮಣ್ಣಬಿಟ್ಟೆನೆಂದು ನುಡಿವುತಿರ್ಪೆನಲ್ಲದೆ, 
ಒಳಗೆ ಬಿಟ್ಟು ನಿಶ್ಚಿಂತನಲ್ಲವಯ್ಯ ನಾನು. 
ಇಂತಪ್ಪ ಏಕಾಂತದ್ರೋಹಿಗುಪ್ತಪಾತಕಂಗೆ 
ಅಖಂಡೇಶ್ವರನು ಒಲಿ ಎಂದೊಡೆ ಎಂತೊಲಿವನಯ್ಯ ಎನಗೆ ? || ೨೧೯ || 


೪೬೩ 


| | ೨೨೦ || 


ಬಾಳೆಯ ಎಲೆಯ ಮೇಲೆ ತುಪ್ಪವತೊಡೆದಂತೆ 
ಒಪ್ಪವಿಟ್ಟು ವಚನವ ನುಡಿದೆನಲ್ಲದೆ, 
ನಡೆಯಲ್ಲಿ ಒಪ್ಪವಿಟ್ಟು ನಡೆಯಲಿಲ್ಲವಯ್ಯ ನಾನು . 
ನುಡಿಹೀನ, ನಡೆತಪ್ಪುಗ, ಜಡದೇಹಿ ಕಡುಪಾತಕಂಗೆ, 
ಒಡೆಯ ಅಖಂಡೇಶ್ವರಲಿಂಗವು 
ಸ್ವಪ್ನದಲ್ಲಿ ಸುಳಿಯಲಿಲ್ಲವಯ್ಯ ಎನಗೆ. 

೪೬೪ 
ದುರ್ಗುಣಿ ದುರಾಚಾರಿಯಯ್ಯ ನಾನು. 
ದುರ್ಬುದ್ದಿ ದುರ್ನಿತಿಯುಳ್ಳವನಯ್ಯ ನಾನು. 
ದುಷ್ಟಾತ್ಮ ದುಷ್ಕರ್ಮಿಯಯ್ಯ ನಾನು. 
ತಿಪ್ಪೆಯ ಕೆದರಿದಂತೆ ಶತಕೋಟಿ 
ಕೆಟ್ಟ ಗುಣದವನಯ್ಯ ನಾನು. 
ಎನ್ನಲ್ಲಿ ಸದ್ದುಣವನರಸಿದಡೇನು ಹುರುಳಿಲ್ಲವಯ್ಯ . 
ಮನದಲ್ಲಿ ವಿಕಾರ ಹುಟ್ಟಿ ತನುವನಂಡಲೆದು 
ವಿಷಯಾತುರನಾಗಿ ತಲೆಹುಳಿತ ಶ್ರಾನನಂತೆ 
ದೆಸೆದೆಸೆಗೆ ಹರಿದಾಡಿದೆನಲ್ಲದೆ, 
ನಿಮ್ಮನರಿವುತ್ತ ಬೆರೆವುತ್ತ ಭಕ್ತಿಜ್ಞಾನವೈರಾಗ್ಯದಲ್ಲಿ 
ಸುಳಿಯಲಿಲ್ಲವಯ್ಯ ನಾನು ಅಖಂಡೇಶ್ವರಾ. 

೪೬೫ 
ಆಸೆವಿಡಿದು ಹಲವು ದೇಶಕ್ಕೆ ಹರಿದಾಡಿದೆನಲ್ಲದೆ 
ನಿರಾಶೆವಿಡಿದು ನಿಜವಿರಕ್ತನಾಗಿ ಚರಿಸಲಿಲ್ಲವಯ್ಯ ನಾನು. 
ವೇಷಾಡಂಬರದಲ್ಲಿ ಅಧಿಕನೆನಿಸಿ 
ಲೌಕಿಕ ಮೆಚ್ಚಿ ನಡೆದೆನಲ್ಲದೆ 
ಭಾಷೆಯಲ್ಲಿ ಅಧಿಕನೆನಿಸಿ ಲಿಂಗಮೆಚ್ಚಿ ನಡೆಯಲಿಲ್ಲವಯ್ಯ ನಾನು. 
ಮಾತಿನಲ್ಲಿ ವಿರಕ್ತನೆಂದು 


|| ೨೨೧ || 


೨೩೭ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


11 ೨೨೨ || 


ಠಕ್ಕುತನದ ಕೀಳುಗಾರಿಕೆಯ ಸುಳ್ಳನೇ ನುಡಿದೆನಲ್ಲದೆ 
ಮನದಲ್ಲಿ ಸರ್ವಸಂಗ ಪರಿತ್ಯಾಗಿಯಾದ 
ಪರಮ ವಿರಕ್ತನಲ್ಲವಯ್ಯ ನಾನು. 
ಇಂತಪ್ಪ ಹುಸಿಹುಂಡ ಹುಸಿಡಂಭಕ 
ದುರ್ಮತಿ ಬರುಕಾಯನಿಗೆ 
ಅಖಂಡೇಶ್ವರ ಎಂತು ಮೆಚ್ಚುವನು ಎನಗೆ ? 

Red . 
ಮನದಲ್ಲಿ ಆಸೆ ಮೊಳೆದೋರಿ ಮತ್ತೆ ಮತ್ತೆ ಬೇಕೆಂಬಲ್ಲಿ 
ಎನ್ನ ಮನ ಕಿರಿದಾಯಿತು, 
ನುಡಿಯಲ್ಲಿ ಉಪಾಧಿಕೆ ಮೊಳೆದೋರಿ 
ಸರ್ವರನು ಕೊಡುಕೊಡು ಎಂದು ಬೇಡಿದಲ್ಲಿ 
ಎನ್ನ ನುಡಿ ಕಿರಿದಾಯಿತ್ತು 
ಲಿಂಗದ ನೆನಹ ಜಂಗಮದ ಸೇವೆಯ 
ತೊರೆದು ಅಂಗವಿಕಾರಕ್ಕೆ ಹರಿದಲ್ಲಿ 
ಎನ್ನ ನಡೆ ಕಿರಿದಾಯಿತ್ತು, 
ಇಂತೀ ತ್ರಿಕರಣಶುದವಿಲ್ಲದೆ ಅಬದಪಾಪಿ 
ಚಾಂಡಾಲದ್ರೋಹಿಗೆ 
ಅಖಂಡೇಶ್ವರನು ಎಂತೊಲಿವನೊ ಎನಗೆ? 


|| ೨೨೩ || 


೪೬೭ 


ಎನ್ನ ತನುವು ನಿಮ್ಮ ಚರಣವ ಪೂಜಿಸಲೊಲ್ಲದೆ 
ಹಸಿವು ತೃಷೆ ವಿಷಯದಲ್ಲಿ ಹತವಾಗುತಿರ್ಪುದು ನೋಡಾ! 
ಎನ್ನ ಮನವು ನಿಮ್ಮ ದಿವ್ಯನಾಮವ ನೆನೆಯಲೊಲ್ಲದೆ 
ಬಿನುಗು ವಿಷಯಕ್ಕೆ ಹರಿಯುತಿರ್ಪುದುನೋಡಾ! 
ಶಿವಶಿವಾ, ಈ ತನುಮನದ ದುರ್ಗುಣದ ವರ್ತನೆಯನೇನೆಂಬೆನಯ್ಯ ? 
ಹಂದಿ ಹಡಿಕೆಯ ನೆನೆಸಿ ಹಾಳಗೇರಿಗೆ ಹೋಗುವಂತೆ 
ಪ್ರಪಂಚಿನತ್ತ ಓಡಾಡುತಿರ್ಪುವಯ್ಯ 
ಎನ್ನ ದುರ್ಗುಣಂಗಳು ಅಖಂಡೇಶ್ವರಾ. 

|| ೨೨೪ || 
೪೬೮ | 
ತನುವ ನಿಮಗೊಪ್ಪಿಸಿ ತನುಶುದ್ದನಾಗಲರಿಯೆನಯ್ಯ ನಾನು. 
ಮನವ ನಿಮಗೊಪ್ಪಿಸಿ ಮನಶುದ್ದನಾಗಲರಿಯನಯ್ಯ ನಾನು. 
ಧನವ ನಿಮಗೊಪ್ಪಿಸಿ ಧನಶುದ್ದನಾಗಲರಿಯೆನಯ್ಯ ನಾನು. 
ಈ ತನುಮನಧನದಲ್ಲಿ ಶುದ್ದನಲ್ಲದ ಪ್ರಪಂಚಿನ 
ಡಂಭಕ ನಾನಯ್ಯ ಅಖಂಡೇಶ್ವರಾ. 

|| ೨೨೫ | | 


೨೩೮ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


೪೬೯ 
ತನುವಕೊಟ್ಟು ನಿಮ್ಮನೊಲಿಸಿಹೆನೆಂದಡೆ, 
ಆ ಭಾವವೆನಗೆ ತಿಳಿಯದು. 
ಮನವಕೊಟ್ಟು ನಿಮ್ಮನೊಲಿಸಿಹೆನೆಂದಡೆ , 
ಆ ಭಾವವೆನಗೆ ತಿಳಿಯದು. 
ಧನವ ಕೊಟ್ಟು ನಿಮ್ಮನೊಲಿಸಿಹೆನೆಂದಡೆ, 
ಆ ಭಾವವೆನಗೆ ತಿಳಿಯದು. 
ಸತಿ ಇದ್ದ ಮನೆಗೆ ಪತಿಯೊಲಿದು ಬರುವಂತೆ 
ನೀವೇ ಒಲಿದು ಬಂದು ಎನ್ನ ತನು ಮನ ಧನದಲ್ಲಿ 
ಭರಿತನಾಗಯ್ಯ ಅಖಂಡೇಶ್ವರಾ. 


|| ೨೨೬ || 


೪೭೦ 


ಸತ್ತು ಹುಟ್ಟುವನಲ್ಲನೋಡಾ ಮಹೇಶ್ವರನು. 
ಹುಟ್ಟಿ ಸಾವವನಲ್ಲ ನೋಡಾಮಹೇಶ್ವರನು . 
ಇಹಲೋಕದ ಭೋಗವ ಬಯಸುವನಲ್ಲ ನೋಡಾಮಹೇಶ್ವರನು . 
ಪರಲೋಕದ ಮೋಕ್ಷವ ಬಯಸುವನಲ್ಲ ನೋಡಾ ಮಹೇಶ್ವರನು. 
ಇಹಪರವ ಹೊದ್ದದ ಧೀರನು. 
ಹಿಂದುಮುಂದೆಂಬ ದ್ವಂದ್ವಕರ್ಮಂಗಳ ಮೀರಿದ 
ಅಖಂಡೇಶ್ವರಾ. 

|| ೨೨೭ || 
೪೭೧ 
ನುಡಿಯಲ್ಲಿ ಎರಡು ನುಡಿಯನು; ನಡೆಯಲ್ಲಿ ಎರಡು ನಡೆಯನು; 
ನುಡಿಯಂತೆ ನಡೆ ವಿಸ್ತರಿಸುವ; ನಡೆಯಂತೆ ನುಡಿ ವಿಸ್ತರಿಸುವ ; 
ಹಿಡಿವನು ಗುರುಲಿಂಗಜಂಗಮ ದಾಸೋಹವ. 
ಬಿಡುವನು ಹೊನ್ನು ಹೆಣ್ಣು ಮಣ್ಣೆಂಬ ತ್ರಿಮಲದಾಸೆಯ . 
ಇಂತಪ್ಪ ವೀರಮಾಹೇಶ್ವರನನೇನೆಂಬೆನಯ್ಯ 
ಅಖಂಡೇಶ್ವರಾ. 

|| ೨೨೮ || 
೪೨ 
ಹಿಡಿದುದ ಬಿಡುವವನಲ್ಲ ; ಬಿಟ್ಟುದ ಹಿಡಿವವನಲ್ಲ. 
ನಡುಮಧ್ಯದಲ್ಲಿ ಬಡತನ ಎಡರು ಕಂಟಕ ಬಂದಲ್ಲಿ 
ಕಡುದು:ಖಿಯಾಗಿ ಬಳಲುವವನಲ್ಲ. 
ಅಡಿಗಡಿಗೆ ಲಿಂಗಪೂಜೆಯ , 
ಅಡಿಗಡಿಗೆ ಜಂಗಮದಾಸೋಹವ ಮರೆವವನಲ್ಲ 
ಇದು ಕಾರಣ ಅಖಂಡೇಶ್ವರಾ, 
ನಿಮ್ಮ ಮಹೇಶ್ವರನ ಚಾರಿತ್ರವು ಇಹಲೋಕದೊಳಗಿಲ್ಲಾ || ೨೨೯ || 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೨೩೯ 


|| ೨೩೦ || 


೪೭೩ 
ಪರಧನ ಪರಸ್ತ್ರೀಯರ ಬಿಟ್ಟರೆ 
ಗುರುಲಿಂಗ ಜಂಗಮವು ಸಾಧ್ಯವುನೋಡಾ. 
ಇಹಪರ ಭೋಗಮೋಕ್ಷದ ಬಯಕೆಯ ಬಿಟ್ಟರೆ 
ಚರಶೇಷವು ಸಾಧ್ಯವುನೋಡಾ. 
ಕರಣಾದಿ ಗುಣಂಗಳಿಗೆ ಹರಿಯದಿರ್ದಡೆ 
ಅರುಹು ಸಾಧ್ಯವುನೋಡಾ. 
ತಾನಿದಿರೆಂಬುಭಯವಳಿದಡೆ 
ನಿಜವು ಸಾಧ್ಯವುನೋಡಾ ಅಖಂಡೇಶ್ವರಾ. 

ပု 
ಮಾತಿನಲ್ಲಿ ಕರ್ಕಶ, ಮನದಲ್ಲಿ ಘಾತಕತನವುಳ್ಳವನ 
ಕನಿಷನೆಂಬರು. 
ಮಾತಿನಲ್ಲಿ ಎಲೈ ಮನದಲ್ಲಿ ಕತ್ತರಿಯುಳ್ಳವನ 
ಮಧ್ಯಮನೆಂಬರು . 
ಮಾತಿನಲ್ಲಿ ಮೃದು, ಮನದಲ್ಲಿ ಪ್ರೀತಿಯುಳ್ಳವನ 
ಉತ್ತಮನೆಂಬರು ನೋಡಾಜಗದವರು. 
ಮಾತಿನಲ್ಲಿ ಮಂತ್ರ ಮನದಲ್ಲಿ ಮಹಾನುಭಾವ 
ಆತ್ಮದಲ್ಲಿಜ್ಯೋತಿಯ ಬೆಳಗುತಿಪ್ಪನಾಗಿ 
ಉತ್ತಮನಲ್ಲ ಮಧ್ಯಮನಲ್ಲ ಕನಿಷ್ಕನಲ್ಲನೋಡಾ, 
ಅಖಂಡೇಶ್ವರಾ ನಿಮ್ಮ ಶರಣನು. 

೪೭೫ 
ತಾ ಒಳ್ಳೆಯವನಾದಡೆ ಸರ್ವರೂ ತನಗೆ 
ಒಳ್ಳೆಯವರಾಗಿರ್ಪರು. 
ತಾ ಹೀನನಾದಡೆ ಸರ್ವರೂ ತನಗೆ ಹೀನರಾಗಿರ್ಪರು. 
ತಾ ಒಳ್ಳೆಯವನಾಗಿ ಸರ್ವರೂ ತನಗೆ ಹೀನರಾದಡೆ 
ಅದು ತನ್ನ ಪೂರ್ವದ ಕರ್ಮ, 
ತಾ ಹೀನನಾಗಿ ಸರ್ವರೂ ತನಗೆ ಒಳ್ಳೆಯವರಾದಡೆ 
ಅದು ತನ್ನ ದೈವದ ಬಲವುನೋಡಾ ಅಖಂಡೇಶ್ವರಾ. 

೪೭೬ 
ತೊತ್ತಿಂಗೆ ಒಡತಿಯ ಬಲವಯ್ಯ . 
ಬಡವಂಗೆ ಬಲ್ಲಿದನ ಬಲವಯ್ಯ . 
ಆಳಿಂಗೆ ಅರಸನ ಬಲವಯ್ಯ . 


|| ೨೩೧ || 


| ೨೨ || 


೨೪೦ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ನನಗೆ ನಮ್ಮ ಗುರುಲಿಂಗಜಂಗಮದ ಬಲವಯ್ಯ 
ಅಖಂಡೇಶ್ವರಾ. 

|| ೨೩೩ | | 
೪೭೭ 
ಕಾಯವ ದಂಡಿಸಿ, ಕಂಡ ಕಂಡ ಕ್ಷೇತ್ರಗಳಿಗೆಹೋಗಿ 
ತೋಳಲಿ ಬಳಲಿದಡಿಲ್ಲ, 
ಜಪತಪ ಹೋಮ ನೇಮ ನಿತ್ಯಂಗಳ ಮಾಡಿದಡಿಲ್ಲ 
ಅಶನ ವಸನ ವಿಷಯ ವಿಕಾರಂಗಳ ತೊರೆದಡಿಲ್ಲ 
ಅಖಂಡೇಶ್ವರಾ, ನೀವು ಒಲಿದು ಸಲಹದನ್ನಕ್ಕರ 
ಏನು ಮಾಡಿದಡೇನು ಫಲವಿಲ್ಲವಯ್ಯ . 

|| ೨೩೪ || 
೪೭೮ 
ಕನಕ ಕಾಮಿನಿ ಭೂಮಿಗಾಗಿ ಹೊಡೆದಾಡಿ ಕೆಟ್ಟಿತೀ ಜಗವೆಲ್ಲ 
ಇದ ಕಂಡು ಕೇಳಿ ನೀನೇತಕೆ ಇಚ್ಚಿಸುವೆ ಎಲೆ ಹುಚ್ಚು ಮನವೆ ! 
ಹಗಲು ಕಂಡ ಕಮರಿಯ ಇರುಳು ಬೀಳುವರೆ ? 
ಎಲೆ ಮರುಳು ಮನವೆ ಕೆಡಬೇಡ ಕಡಬೇಡ. 
ನಿನಗೊಂದು ಉಪಾಯವ ಹೇಳುವೆ ಕೇಳು ಎಲೆ ಮರುಳುಮನವೆ. 
ಜಗದ ಆಗು ಹೋಗನರಿತು 
ಜಗದೀಶ ಅಖಂಡೇಶ್ವರನ ನೆರೆನಂಬಿದೆಯಾದಡೆ 
ನಿನಗೆ ಜನನ ಮರಣಂಗಳು ವಿರಹಿತವಾಗಿ 
ಪರಮಪದವು ದೊರೆಕೊಂಬುದುನೋಡಾಎಲೆ ಮನವೆ. || ೨೩ || 


೪೭೯ 
ಅಂದೊಬ್ಬ ದೇವ, ಇಂದೊಬ್ಬ ದೇವನೆಂದು 
ಸಂದೇಹಗೊಳಬೇಡ ಎಲೆ ಮನವೆ. 
ಅಂದು ಕೈಲಾಸದಲ್ಲಿ ಮನುಮುನಿ ದೇವದಾನವರಿಂದ 
ಓಲಗವ ಕೊಂಬ ದೇವ ಇಂದು ಎನ್ನ ಕರಸ್ಥಲದಲ್ಲಿದ್ದಾನೆ ; 
ಇಲ್ಲಿಯೇ ನೋಡು ಎಲೆ ಮನವೆ. 
ಅಂದು ಚೋಳಾದಿಗೊಲಿದ ದೇವ ಇಂದು ಎನ್ನ ಕರಸ್ಥಲದಲ್ಲಿದ್ದಾನೆ; 
ಇಲ್ಲಿಯೇ ನೋಡುಎಲೆ ಮನವೆ. 
ಅಂದು ಅರವತ್ತುಮೂರು ಪುರಾತನರಿಗೊಲಿದು 
ಶಾಂಭವಪುರಕ್ಕೊಯ್ದ ದೇವ 
ಇಂದು ಎನ್ನ ಕರಸ್ಥಲದಲ್ಲಿದ್ದಾನೆ ; 
ಇಲ್ಲಿಯೇ ನೋಡುಎಲೆ ಮನವೆ. 
ಅಂದು ಬಸವಣ್ಣ ಮೊದಲಾದ ಅಸಂಖ್ಯಾತ ಪ್ರಮಥಗಣಂಗಳ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೨೪೧ 


|| ೨೩೬ || 


ತನ್ನೊಳಗೆ ಗರ್ಭಿಕರಿಸಿಕೊಂಡ ದೇವ 
ಇಂದು ಎನ್ನ ಕರಸ್ಥಲದಲ್ಲಿದ್ದಾನೆ ; 
ಇಲ್ಲಿಯ ನೋಡು ಎಲೆ ಮನವೆ. 
ಎನ್ನ ಕರಸ್ಥಲದಲ್ಲಿ ಮೂರ್ತಿಗೊಂಡು ಬೆಳಗುವ 
ಪರಶಿವನ ನಂಬಿ ನಿಶ್ಚಯಿಸಿಕೊಂಡೆಯಾದಡೆ 
ನಮ್ಮ ಅಖಂಡೇಶ್ವರಲಿಂಗದಲ್ಲಿ 
ನಿನ್ನಿಂದ ಬಿಟ್ಟು ಸುಖಿಗಳಾರಿಲ್ಲ ನೋಡಾ ಎಲೆ ಮನವೆ . 

೪೮೦ 
ನೋಡಬಾರದು ಪರಸತಿಯರ. 
ಮಾಡಬಾರದು ಸುಗುಣವಿಲ್ಲದವರಿಗುಪಚಾರವ . 
ಬೇಡಬಾರದು ಸದ್ಭಕರಲ್ಲದವರ. 
ಹಾಡಬಾರದು ಶಿವನಲ್ಲದೆ ಅನ್ಯದೈವಂಗಳ. 
ಅದೇನು ಕಾರಣವೆಂದೊಡೆ: 
ಮುಂದೆ ಭವಬಂಧನದ ತೊಡಕು ಉಂಟಾದ ಕಾರಣ. 
ಅಖಂಡೇಶ್ವರಾ, ನಿಮ್ಮನಲ್ಲದೆ ಅನ್ಯವನರಿಯದಂತೆ ಮಾಡು ಎನ್ನ , 
ನಿಮ್ಮ ನಾ ಬೇಡಿಕೊಂಬೆನು. 


|| ೨೩೭ || 


೪೮೧ 
ನೋಟ ಭಂಗ ಪರಸತಿಯರ. 
ಬೇಟ ಭಂಗ ಪರಸತಿಯರ. 
ಕೂಟ ಭಂಗ ಪರಸತಿಯರ. 
ಅದೇನು ಕಾರಣವೆಂದೊಡೆ: 
ಮುನ್ನ ಅರಿಯದೆ ಕೆಟ್ಟರು ಕೀಚಕ ರಾವಣ ದೇವೇಂದ್ರರು. 
ಇನ್ನು ಬಯಸುವವರಿಗೆ ಅದೇ ವಿಧಿನೋಡಾ 
ಅಖಂಡೇಶ್ವರಾ. 


- || ೨೩೮ || 


೪೮೨ 
ಇಂದ್ರಿಯಂಗಳಿತ್ಸೆಯಲ್ಲಿ ಇರಿಸದಿರಯ್ಯ ಎನ್ನ . 
ಕರಣಂಗಳ ಕತ್ತಲೆಯಲ್ಲಿ ಕೆಡಹದಿರಯ್ಯ ಎನ್ನ . 
ಕಾಯಜೀವ ಸಂಸಾರದಲ್ಲಿ ಕಳವಳಸಿ 
ಮುಂದುಗೆಡಿಸದಿರಯ್ಯ ಎನ್ನ. 
ಮನದ ಮರವೆಯಲ್ಲಿ ಸುಳಿಸದಿರಯ್ಯ ಎನ್ನ . 
ಭಾವದ ಭ್ರಮೆಯಲ್ಲಿ ಬಳಲಿಸದಿರಯ್ಯ ಎನ್ನ . 
ಅಖಂಡೇಶ್ವರಾ, ನಿನ್ನ ನಾ ಸೆರಗೊಡ್ಡಿ ಬೇಡಿಕೊಂಬೆನು, 


| ೨೩೯ || 


೨೨ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


೪೮೩ 


ಗುರುಹರ ವಚನ ಪ್ರಮಾಣದಿಂದ ಹಿಡಿದ 
ಪ್ರತಶೀಲನೇಮಂಗಳ ಕಡೆತನಕ ಬಿಡದಿರಬೇಕು. 
ಜಾತಿ ವರ್ಣ ಆಶ್ರಮ ಕುಲಗೋತ್ರಂಗಳೆಂಬ 
ತನ್ನ ಪೂರ್ವಾಶ್ರಮ ಪದ್ದತಿಯ ಮರೆಯಬೇಕು. 
ಇಂದಿಗೆ ಬೇಕು ನಾಳಿಗೆ ಬೇಕೆಂಬ 
ಆಸೆಯಾಮಿಷವ ಜರೆಯಬೇಕು. 
ಆಣವಮಲ ಮಾಯಾಮಲ ಕಾರ್ಮಿಕಮಲವೆಂಬ 
ಮಲತ್ರಯಂಗಳ ಬಲೆಯ ಹರಿಯಬೇಕು. 
ಅರುಹು ಆಚಾರ ಸತ್ಕ್ರಿಯಾಸಂಪನ್ನನಾಗಿರಬೇಕು. 
ಇಂತೀ ವರ್ಮವನರಿಯದೆ ಬರಿದೆ ದೇವಭಕರೆನಿಸಿಕೊಂಬ 
ಭವಪಾತಕರ ಎನಗೊಮ್ಮೆ ತೋರದಿರಯ್ಯ ಅಖಂಡೇಶ್ವರಾ. 


|| ೨೪೦ || 


೪೮೪ 


ಎನ್ನ ಜನನಮರಣಂಗಳೆಲ್ಲ ಜಾರಿಹೋದವಯ್ಯ 
ನಿಮ್ಮ ನೆನಹಿನ ಬಲದಿಂದೆ. 
ಎನ್ನ ಪುಣ್ಯಪಾಪಂಗಳೆಲ್ಲ ಪಲ್ಲಟವಾದವಯ್ಯ 
ನಿಮ್ಮ ನೆನಹಿನ ಬಲದಿಂದೆ. 
ಎನ್ನ ಪಂಚೇಂದ್ರಿಯ ಸಪ್ತವ್ಯಸನಂಗಳೆಲ್ಲ ಸಣ್ಣಿಸಿ ಹೋದವಯ್ಯ 
ನಿಮ್ಮ ನೆನಹಿನ ಬಲದಿಂದೆ. 
ಎನ್ನ ಅಷ್ಟಮದ ಅರಿಷಡ್ವರ್ಗಗಳೆಲ್ಲ ನಷ್ಟವಾದವಯ್ಯ 
ನಿಮ್ಮ ನೆನಹಿನ ಬಲದಿಂದೆ. 
ಎನ್ನ ತನುಕರಣೇಂದ್ರಿಯಂಗಳೆಲ್ಲ ತರಹರವಾದವಯ್ಯ 
ನಿಮ್ಮ ನೆನಹಿನ ಬಲದಿಂದೆ. 
ಎನ್ನ ಮನ ಪ್ರಾಣ ಭಾವಂಗಳೆಲ್ಲ ಬರಿದಾಗಿ ಹೋದವಯ್ಯ 
ನಿಮ್ಮ ನೆನಹಿನ ಬಲದಿಂದ ಅಖಂಡೇಶ್ವರಾ. 


|| ೨೪೧ || 


೪೮೫ 


ಎನ್ನ ಕರಕಮಲಮಧ್ಯದಲ್ಲಿ ಪರಮ ಶಿವಲಿಂಗವ ತುಂಬಿ , 
ಆ ಲಿಂಗದ ಮಧ್ಯದಲ್ಲಿ ಕಂಗಳ ತುಂಬಿ, 
ಆ ಕಂಗಳ ಮಧ್ಯದಲ್ಲಿ ಮನವ ತುಂಬಿ, 
ಆ ಮನದ ಮಧ್ಯದಲ್ಲಿ ಭಾವವ ತುಂಬಿ 
ಪರವಶನಾಗಿರ್ದೆನಯ್ಯ ನಿಮ್ಮೊಳಗೆ ಅಖಂಡೇಶ್ವರಾ. 


|| ೨೪೨ || 


೨೪೩. 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೪೮೬ 
ಪ್ರಾಣವು ಲಿಂಗವ ನುಂಗಿತ್ತೋ , 
ಲಿಂಗವು ಪ್ರಾಣವ ನುಂಗಿತ್ತೋ ಎಂದರಿಯೆನಯ್ಯ . 
ಭಾವವು ಲಿಂಗದಲ್ಲಿ ತುಂಬಿತ್ತೋ , 
ಲಿಂಗವು ಭಾವದಲ್ಲಿ ತುಂಬಿತೋ ಎಂದರಿಯೆನಯ್ಯ . 
ಮನವು ಲಿಂಗದಲ್ಲಿ ಮುಳುಗಿತ್ತೋ , 
ಲಿಂಗವು ಮನದಲ್ಲಿ ಮುಳುಗಿತ್ತೋ ಎಂದರಿಯೆನಯ್ಯ . 
ಅಖಂಡೇಶ್ವರಾ, ನಿಮ್ಮ ಕೂಡುವ ವಿಕಳಾವಸ್ಥೆಯಲ್ಲಿ 
ಏನೇನೂ ಅರಿಯದಿರ್ದೆನಯ್ಯ . 


|| ೨೪ 


|| 


|| ೨೪೪ || 


೪೮೭ 
ಘನತರದಿಷ್ಟಲಿಂಗದಲ್ಲಿ ಅನಿಮಿಷದೃಷ್ಟಿ ಬಲಿದು, 
ಮನ ಕರಗಿ , ತನು ಉಬ್ಬಿ , ಹೃದಯಕಮಲ ಪಸರಿಸಿ, 
ಸವಾ೦೯ಗವು ಗುಡಿಗಟ್ಟಿ 
ಕಂಗಳಲ್ಲಿ ಪರಿಣಾಮಜಲ ಉಕ್ಕಿ ಹೊರಸೂಸುತ್ತ , 
ಪರಮಾಷೆಯಂತೆ ಚಿತ್ರದರೂಹಿನಂತೆ 
ಪರಬ್ರಹ್ಮಲಿಂಗದಲ್ಲಿ ಬೆರೆದು ಪರವಶಗೊಂಡಿರ್ಪ 
ಮಹಾಶರಣರತೋರಿ ಬದುಕಿಸಯ್ಯ ಎನ್ನ ಅಖಂಡೇಶ್ವರಾ. 

೪೮೮ 
ಬೇಕೆಂಬನಲ್ಲವಯ್ಯ ನಿಮ್ಮ ಶರಣ. 
ಬೇಡೆಂಬನಲ್ಲವಯ್ಯ ನಿಮ್ಮ ಶರಣ. 
ಲೋಕದ ನಡೆಯಂತೆ ನಡೆಯನಯ್ಯ ನಿಮ್ಮ ಶರಣ. 
ಕಾಕುನುಡಿ ಸಟೆ ಕುಟಿಲ ಕುಹಕ ವ್ಯಾಪಾರವ 
ಹೊದ್ದನಯ್ಯ ನಿಮ್ಮ ಶರಣ. 
ಏಕಲಿಂಗನಿಷ್ಠಾಪರನಾಗಿ ಆವಾವ ಪ್ರಪಂಚವನರಿಯನಯ್ಯ 
ನಿಮ್ಮ ಶರಣ ಅಖಂಡೇಶ್ವರಾ. 

೪೮೯ 
ನಿನ್ನ ನೋಡಿನೋಡಿ ಎನ್ನ ಕಂಗಳು ದಣಿಯವಯ್ಯ . 
ನಿಮ್ಮ ಹಾಡಿ ಹಾಡಿ ಎನ್ನ ಜಿಹ್ನೆ ದಣಿಯದಯ್ಯ . 
ನಿಮ್ಮ ಪೂಜೆಯ ಮಾಡಿ ಮಾಡಿ ಎನ್ನ ಕೈಗಳು ದಣಿಯವಯ್ಯ . 
ನಿಮ್ಮ ನೆನೆನೆನೆದು ಎನ್ನ ಮನವು ದಣಿಯದಯ್ಯ 
ಅಖಂಡೇಶ್ವರಾ. 


|| ೨೪ 


| | 


|| ೨೪೬ || 


೨೪೪. 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


೪೯೦ 
ಎನ್ನ ಕಂಗಳು ನಿಮ್ಮ ನೋಡಲಿಚ್ಚಿಸುತಿರ್ಪುವು. 
ಎನ್ನ ಮನವು ನಿಮ್ಮ ನೆನಹ ಹಾರೈಸುತಿರ್ಪುದು. 
ಎನ್ನ ಭಾವವು ನಿಮ್ಮ ಬಯಕೆಯ 
ಬಯಸುತಿರ್ಪುದಯ್ಯ ಅಖಂಡೇಶ್ವರಾ. 

|| ೨೪೭ || 
೪೯೧ 
ನಾನಾ ವರ್ಣದ ಕಾಡ್ಗವ ಸುಟ್ಟಲ್ಲಿ 
ಏಕವರ್ಣದ ಬೂದಿಯಪ್ಪುದಲ್ಲದೆ | 
ಅಲ್ಲಿ ಕಾಷ್ಟದ ಕುಲ ಉಂಟೇ ಅಯ್ಯ ? 
ತೊಟ್ಟು ಬಿಟ್ಟ ಹಣ್ಣು ಮರಳಿ ತೊಟ್ಟ ಹತ್ತಬಲ್ಲುದೇ ಅಯ್ಯ ? 
ಕಷ್ಟಜನ್ಮದಲ್ಲಿ ಹುಟ್ಟಿದಾತನಾದಡಾಗಲಿ 
ನೆಟ್ಟನೆ ಶ್ರೀಗುರುಕಾರುಣ್ಯವ ಪಡೆದು ಇಷ್ಟಲಿಂಗಸಂಬಂಧಿಯಾಗಿ, 
ಆಚಾರ ಕ್ರಿಯಾಸಂಪನ್ನನಾದ ಶರಣನ 
ಜಾತಿಪೂರ್ವವ ಎತ್ತಿ ದೂಷಿಸುವ ಪಾತಕರ ಬಾಯಲ್ಲಿ 
ಬಾಲಹುಳುಗಳು ಸುರಿಯದೆ ಮಾಣ್ಡವ ಹೇಳಾ 
ಅಖಂಡೇಶ್ವರಾ ? 

|| ೨೪೮ || 
| បូ 
ನೀರು ಗಟ್ಟಿಗೊಂದು ಮುತ್ತಪ್ಪುದಲ್ಲದೆ ಮುತ್ತು ನೀರಪ್ಪುದೇ ಅಯ್ಯ ? 
ಹಾಲು ಹೆಪ್ಪುಗೊಂಡು ತುಪ್ಪವಪುದಲ್ಲದೆ 
ತುಪ್ಪ ಹಾಲಪ್ಪುದೇ ಅಯ್ಯ ? 
ಹೀನಜಾತಿಯಲ್ಲಿ ಜನಿಸಿದ ನರನು 
ಗುರುವಿನ ಕಾರುಣ್ಯದಿಂದ ಶಿವಜಾತಶರಣನಾದ ಬಳಿಕ 
ಮರಳಿ ನರನಪ್ಪನೇ ಅಯ್ಯ ಅಖಂಡೇಶ್ವರಾ. 

೪೯೩ 
ಜಾತಿಪೂರ್ವಾಶ್ರಯವ ಕಳೆದು, ಸೂತಕ ಪಾತಕಂಗಳನಳಿದು, 
ಅಂಗತ್ರಯಗಳಲ್ಲಿ ಮುಸುಕಿದ ಅಜ್ಞಾನ ತಾಮಸವ ಜರಿದು, 
ಲಿಂಗತ್ರಯಂಗಳ ಸಂಗಸಮರಸವನರಿದ ಶರಣಂಗೆ 
ಉತ್ಪತ್ತಿ - ಸಿತಿ - ಲಯಂಗಲಿಲ್ಲನೋಡಾ! 
ಅದೇನು ಕಾರಣವೆಂದೊಡೆ: 
ಇಷ್ಟಲಿಂಗದಲ್ಲಿ ಉತ್ಪತ್ತಿ ಪ್ರಾಣಲಿಂಗದಲ್ಲಿ ರಕ್ಷಣೆ, 
ಭಾವಲಿಂಗದಲ್ಲಿ ಬಯಲನೈದಿದ ಮಹಾಶರಣಂಗೆ 
ಹುಟ್ಟುಹೋಂದುಗಳು ನಷ್ಟವಾದುವಯ್ಯ ಅಖಂಡೇಶ್ವರಾ. || ೨೦ || 


|| ೨೪೯ | | 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೨೪೫ 


೪೯೪ 
ತನು ಲಿಂಗವಾದ ಶರಣಂಗೆ ತಾಪತ್ರಯಂಗಳಿಲ್ಲ 
ಮನ ಲಿಂಗವಾದ ಶರಣಂಗೆ ಮಾಯಾವಾಸನಂಗಳಿಲ್ಲ, 
ಪ್ರಾಣ ಲಿಂಗವಾದ ಶರಣಂಗೆ ಪ್ರಪಂಚಿನ ಕುರುಹಿಲ್ಲ, 
ಸರ್ವಾಂಗಲಿಂಗವಾದ ಶರಣಂಗೆ 
ಗರ್ವ ಅಹಂಕಾರವಿಲ್ಲನೋಡಾ ಅಖಂಡೇಶ್ವರಾ. 


|| ೨೫೧ || 


೪೯೫ 


ಎನ್ನ ಜನನ ಸೂತಕ ಹೋಯಿತ್ತು 
ಶ್ರೀಗುರುವಿನ ಪಾಣಿಪದ್ಮದಲ್ಲಿ ಜನಿಸಿದೆನಾಗಿ, 
ಎನ್ನ ಜಾತಿಸೂತಕ ಹೋಯಿತ್ತು ಅಜಾತ ಲಿಂಗಸಂಗದಿಂದ. 
ಎನ್ನ ಕುಲಸೂತಕಹೊಯಿತ್ತು ಶಿವನಲ್ಲದೆ 
ಅನ್ಯದೈವವನರಿಯೆನಾಗಿ, 
ಎನ್ನ ಛಲಸೂತಕ ಹೊಯಿತ್ತು ಜೀವಭಾವವಿಲ್ಲವಾಗಿ, 
ಎನ್ನ ಮನಸೂತಕ ಹೊಯಿತ್ತು ನಿಮ್ಮ ನಾಮವ ನೆನೆನೆನೆದು. 
ಎನ್ನ ಕಂಗಳ ಸೂತಕ ಹೊಯಿತ್ತು 
ನಿಮ್ಮ ಮಂಗಳಸ್ವರೂಪವನೋಡಿನೋಡಿ. 
ಎನ್ನ ಕೈಯಸೂತಕಹೊಯಿತ್ತು 
ನಿಮ್ಮ ಮುಟ್ಟಿ ಪೂಜಿಸಿ ಪೂಜಿಸಿ. 
ಎನ್ನ ಕಿವಿಯ ಸೂತಕ ಹೊಯಿತ್ತು 
ನಿಮ್ಮ ಕೀರ್ತಿಯ ಕೇಳಿ ಕೇಳಿ. 
ಎನ್ನ ಜಿಹ್ವಯ ಸೂತಕ ಹೋಯಿತ್ತು 
ನಿಮ್ಮ ಪರಮಪ್ರಸಾದವ ಸವಿಸವಿದು. 
ಇಂತೀ ಸರ್ವಸೂತಕವ ಹರಿದು, ಪೂರ್ವಕಲ್ಪಿತಂಗಳ ಮೀರಿ. 
ನಿಮ್ಮೊಳಗೆ ನಿಜನಿಶ್ಚಿಂತನಿವಾಸಿಯಾಗಿರ್ದೆನಯ್ಯ ಅಖಂಡೇಶ್ವರಾ. || ೨೫೨ || 


೪೯೬ 


ಆಚಾರ ವಿಚಾರವೆಂದರಿಯರು. 
ಅಂತರಂಗ ಬಹಿರಂಗವೆಂದರಿಯರು. 
ಸತ್ಕ್ರಿಯ ಸಮ್ಯಕ್‌ಜ್ಞಾನವೆಂದರಿಯರು. 
ಕಾಯಜೀವದ ಕರ್ಮಕತ್ತಲೆಯಲ್ಲಿ ಬಿದ್ದು 
ಕರಣಮಥನ ಕರ್ಕಶದಿಂದ ಹೊಡೆದಾಡಿ ಹೊತ್ತುಗಳೆದು 
ಹೊಲಬುದಪ್ಪಿ ಸತ್ತುಹೋಗುವ ವ್ಯರ್ಥಜೀವಿಗಳ 
ಭಕ್ತಮಾಹೇಶ್ವರರೆಂದಡೆ ಭವ ಹಿಂಗದಯ್ಯ ಅಖಂಡೇಶ್ವರಾ. 


HO 


11 ೨೫೩ || 


೨೪೬ 


ಸಂಕೀರ್ಣ ವಚನಸಂಪುಟ : 2 


೪೯೭ 


ನುಡಿಯಲಾಗದು ನುಡಿಯಲಾಗದು 
ನಯನುಡಿಯಿಲ್ಲದವರೊಡನೆ . 
ನುಡಿಯಲಾಗದು ನುಡಿಯಲಾಗದು 
ದಯಗುಣವಿಲ್ಲದವರೊಡನೆ. 
ನುಡಿಯಲಾಗದು ನುಡಿಯಲಾಗದು 
ಭಯಭಕ್ತಿಯಿಲ್ಲದವರೊಡನೆ . 
ನುಡಿಯಲಾಗದು ನುಡಿಯಲಾಗದು 
ಸ್ವಯಜ್ಞಾನವಿಲ್ಲದವರೊಡನೆ ಶಿವಾನುಭಾವವ ! 
ಅದೇನು ಕಾರಣವೆಂದೊಡೆ: 
ತನ್ನ ಅರುಹಿಂಗೆ ಹಾನಿ, ಮಹಾ ಪರಿಣಾಮ ಕೆಡುವುದು. 
ಇದು ಕಾರಣ ಕಡುಪಾತಕ ಜಡಜೀವಿಗಳೊಡನೆ 
ಲಕ್ಷಕ್ಕೊಮ್ಮೆಕೋಟಿಗೊಂದುವೇಳೆಯಾದ 
ನುಡಿಯಲಾಗದಯ್ಯ ಅಖಂಡೇಶ್ವರಾ. 

೪೯೮ 
ನುಡಿಯಬೇಕು ಸತ್ಯಸದಾಚಾರವುಳ್ಳವರೊಡನೆ 
ಅನುಭಾವವ. 
ನುಡಿಯಬೇಕು ಭಕ್ತಿಯುಕ್ತಿ 
ಮುಕ್ತಿಯುಳ್ಳವರೊಡನೆ ಅನುಭಾವವ. 
ನುಡಿಯಬೇಕು ಸಾಧು ಸಜ್ಜನ ಸದ್ಭಕ್ತ 
ಶರಣರೊಡನೆ ಅನುಭಾವವ. 
ನುಡಿಯಬೇಕು ನಮ್ಮ ಅಖಂಡೇಶ್ವರಲಿಂಗವ 
ಕೂಡಬೇಕೆಂಬ ಬಯಕೆಯುಳ್ಳವರೊಡನೆ 
ಶಿವಾನುಭಾವವ . 


|| ೨೫೪ || 


|| ೨೫೫ || 


೪೯೯ 


ಇಷ್ಟಲಿಂಗದಲ್ಲಿ ನೈಷ್ಠೆ ಬಲಿಯರು. 
ಪ್ರಾಣಲಿಂಗದಲ್ಲಿ ಪ್ರತಿಷ್ಠೆಯನರಿಯರು. 
ಬರಿದೆ ಇಷ್ಟಲಿಂಗಸಂಬಂಧವ 
ಪ್ರಾಣಲಿಂಗದ ನಿರ್ದೆಶವ ಬಲ್ಲೆವೆಂಬ 
ಭ್ರಷ್ಟರನೇನೆಂಬೆನಯ್ಯ ಅಖಂಡೇಶ್ವರಾ ! 

- ೫೦೦ 
ಇಷ್ಟಲಿಂಗದ ನಿಜವನರಿಯದೆ ಪ್ರಾಣಲಿಂಗದ ಮಾತನುಡಿವ 
ನೀತಿಹೀನರ ನಾನೇನೆಂಬೆನಯ್ಯ ? 


| | ೨೬ || 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೨೪೭ 


ಹೆತ್ತ ತಂದೆಯನರಿಯದೆ ಮುತ್ಯಾನ ಪ್ರತಾಪವ ಹೇಳುವ 
ಕತ್ತೆ ಮೂಳರನೇನೆಂಬೆನಯ್ಯ ಅಖಂಡೇಶ್ವರಾ ? 

|| ೨೫೭ || 
೫೦೧. 
ಇಷ್ಟಲಿಂಗ ಪ್ರಾಣಲಿಂಗ ಒಂದೆಯೆಂದರಿಯದೆ 
ಭಿನ್ನವಿಟ್ಟು ನುಡಿವ ಭ್ರಾಂತರ ಮಾತ ಕೇಳಲಾಗದು . 
ಅದೇನು ಕಾರಣವೆಂದೊಡೆ: 
ತಿಳಿದುಪ್ಪ ಗಟ್ಟಿಗೊಂಡು ಹೆರೆದುಪ್ಪವಾದಂತೆ , 
ನಿರಾಕಾರ ಪರಬ್ರಹ್ಮವ ಸಾಕಾರಗೊಳಿಸಿ, 
ಶ್ರೀಗುರುಸ್ವಾಮಿ ಕರುಣಿಸಿ 
ಕರಸ್ಥಲಕ್ಕೆ ಇಷ್ಟಲಿಂಗವೆನಿಸಿಕೊಟ್ಟ ಬಳಿಕ , 
ಆ ಲಿಂಗದಲ್ಲಿ ನಿಷ್ಠೆ ಬಲಿಯಲು 
ಬಾಹ್ಯ ಕರಣಂಗಳು ತರಹರವಾಗಿ, 
ಆ ಲಿಂಗದ ಚಿತ್ಕಳೆ ದೃಷ್ಟಿಸೂತ್ರದಿಂದೆ 
ತನ್ನ ಅಂತರಂಗಕ್ಕೆ ವೇಧಿಸಿ ಪ್ರಾಣಲಿಂಗವೆನಿಸುವುದು. 
ಸ್ಪಟಿಕದ ಘಟದಲ್ಲಿರಿಸಿದ ಜ್ಯೋತಿಯಂತೆ 
ಒಳಹೊರಗೆತೋರುತಿರ್ಪುದು ಒಂದೇ ಲಿಂಗವೆಂದರಿಯದೆ, 
ಭ್ರಾಂತಿಜ್ಞಾನದಿಂದ | 
ಅಂತರಂಗದಲ್ಲಿ ಬೇರೆ ಪ್ರಾಣಲಿಂಗವುಂಟೆಂದು 
ಇಷ್ಟಲಿಂಗದಲ್ಲಿ ಅವಿಶ್ವಾಸಮಾಡುವ 
ಭ್ರಷ್ಟಭವಿಗಳ ಮುಖವನೋಡಲಾಗದಯ್ಯ ಅಖಂಡೇಶ್ವರಾ. || ೨೫೮|| 

೫೦೨ 
ಕಾಷ್ಟ್ರದಲ್ಲಿ ಅಗ್ನಿ ಉಂಟೆಂದಡೆ, 
ಆ ಕಾಷ್ಠದ ರೂಪ ಸುಡಲರಿಯದುನೋಡಾ! 
ದೇಹಮಧ್ಯದಲ್ಲಿ ಪರವಸ್ತು ಉಂಟೆಂದಡೆ, 
ಹರಿಯದುನೋಡಾ ಆ ದೇಹದ ಜಡಭಾವ ! 
ಅದೆಂತೆಂದೊಡೆ: 
ಕಾಷ್ಠದ ಮಧ್ಯದಲ್ಲಿ ಅಡಗಿರ್ದ ಮಂದಾಗ್ನಿ 
ಮಥನದಿಂದ ಬಹಿಷ್ಕರಿಸಿ ಆ ಕಾಷ್ಪವ ಸುಡುವಂತೆ, 
ದೇಹದ ಮಧ್ಯದಲ್ಲಿ ಅಡಗಿರ್ದ ಪರವಸ್ತುವನು 
ಶ್ರೀಗುರುಸ್ವಾಮಿ ತನ್ನ ಕ್ರಿಯಾಶಕ್ತಿಯ ಮಥನದಿಂದೆ ಬಹಿಷ್ಕರಿಸಿ 
ಬಹಿರಂಗದ ಮೇಲೆ ಇಷ್ಟಲಿಂಗವಾಗಿ ಧರಿಸಲು, 
ಆ ಲಿಂಗದ ಸತ್ಕ್ರಿಯಾ ಪೂಜೆಯಿಂದೆ 
ಸ್ಕೂಲಾಂಗದ ಕಾಷ್ಠಗುಣಧರ್ಮಂಗಳೆಲ್ಲ ನಷ್ಟವಾಗಿ 


೨೪೮ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಆ ಲಿಂಗದ ಚಿತ್ಕಳೆಯು ಸರ್ವಾಂಗಕ್ಕೆ ವೇಧಿಸಿ 
ಅಂತರಂಗ ಬಹಿರಂಗವೊಂದಾಗಿ ಆತ್ಮನ ಅಹಂಮಮತೆ ಕೆಟ್ಟು , 
ಶಿಖಿಕರ್ಪುರ ಸಂಯೋಗದಂತೆ ಪರತತ್ವವನೊಡಗೂಡಿದ 
ಮಹಾತ್ಮನ ಕಾಯ ನಿರವಯಲಪ್ಪುದಲ್ಲದೆ 
ಬರಿಯ ಒಣ ವಾಗ . ತದಿಂದೆ ಅಹಂ ಬ್ರಹ್ಮವೆಂದು ನುಡಿದು 
ದೇಹ ಪ್ರಾಣಂಗಳ ಪ್ರಕೃತಿವರ್ತನೆಯಲ್ಲಿ 
ನಡೆದು ನಿತ್ಯರಾದೇವೆಂಬುವರೆಲ್ಲ 
ಭವಾಂಬುಧಿಯಲ್ಲಿ ಬಿದ್ದು ಮುಳುಗುತ್ತೇಳುತ್ತ 
ತಡಿಯ ಸೇರಲರಿಯದೆಕೆಟ್ಟುಹೋದರು ನೋಡಾ ಅಖಂಡೇಶ್ವರಾ. ||೨೫೯|| 

೫೦೩ 
ಪರಾತ್ಪರವಾದ ಪರಶಿವಬ್ರಹ್ಮವನೊಡಗೂಡುವ 
ಅವಿರಳ ಸಮರಸ ಸದ್ಭಕ್ತಿಯಿಲ್ಲದೆ 
ನಾನು ಬ್ರಹ್ಮವು ತಾನು ಬ್ರಹ್ಮವು ಎಂದು 
ಪರಬ್ರಹ್ಮದ ನಿಲವನರಿಯದೆ 
ಕೆಟ್ಟರುನೋಡಾಹಲಬರು ಕೆಲಬರು. 
ಅವರಾರೆಂದೊಡೆ: 
ಅಹಂ ಬ್ರಹ್ಮವೆಂದು ನುಡಿದ ಸನತ್ಕುಮಾರಂಗೆ 
ಒಂಟೆವಿಧಿಯಾಯಿತ್ತು 
ಅಹಂ ಬ್ರಹ್ಮವೆಂದು ನುಡಿದ ಹರಿವಿರಿಂಚಿಗಳಿಗೆ 
ಭವಬಂಧನವಾಯಿತ್ತು 
ಅಹಂ ಬ್ರಹ್ಮವೆಂದು ನುಡಿದ ಇಂದ್ರಚಂದ್ರರಿಗೆ 
ಅಂಗದ ಕೊರತೆಯಾಯಿತ್ತು 
ಅಹಂ ಬ್ರಹ್ಮವೆಂದು ನುಡಿದ ಮನುಮುನಿಗಳಿಗೆಲ್ಲ 
ಮರಣವಾಯಿತ್ತು 
ಇದನರಿತು ಹಮ್ಮುಬಿಮ್ಮುವನಳಿದು, 
ಹೆಮ್ಮೆ ಹಿರಿತನವ ನೀಗಿ, ಪರಬ್ರಹ್ಮವನೊಡಗೂಡಿ 
ಸುಖಿಯಾಗಿರ್ಪರಯ್ಯ ನಿಮ್ಮ ಶರಣರು 
ಅಖಂಡೇಶ್ವರಾ. 

೫೦೪ 
ಕ್ರಿಯವೇ ಅಧಿಕವೆಂಬ 
ಗೊಡ್ಡುಸಿದ್ದಾಂತಿಗಳ ಮಾತು ಸೊಗಸದಯ್ಯಾ ಎನಗೆ. 
ಜ್ಞಾನವೇ ಅಧಿಕವೆಂಬ 
ದಡ್ಡ ವೇದಾಂತಿಗಳ ಮಾತು ಸೊಗಸದಯ್ಯ ಎನಗೆ. 


|| ೨೬೦ || 


೨೪೯ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


ಅದೇನು ಕಾರಣವೆಂದೊಡೆ: 
ಆವುದಾನೊಂದು ಪಕ್ಷಿಯು 
ಉಭಯ ರೆಕ್ಕೆಯಿಂದ ಗಗನಕ್ಕೆ ಹಾರುವಂತೆ 
ಅಂತರಂಗದಲ್ಲಿ ಸಮ್ಯಕ್ ಜ್ಞಾನ 
ಬಹಿರಂಗದಲ್ಲಿ ಶಿವಸತ್ಕ್ರಿಯಾಸನ್ನಿಹಿತವಿಲ್ಲದೆ 
ಪರವಸುವಕೂಡಬಾರದಾಗಿ, 
ಇದು ಕಾರಣ, 
ಸತ್ಕ್ರಿಯಾ ಸಮ್ಯಕ್ ಜ್ಞಾನಸಂಪನ್ನರಾದ 
ಮಹಾಶರಣರ ತೋರಿಬದುಕಿಸಯ್ಯಾ ಎನ್ನ ಅಖಂಡೇಶ್ವರಾ. 4| ೨೬೧ || 


೫೦೫ 
ಶೈವಸಿದ್ದಾಂತಿಗಳೆಂಬ ಅಬದ ಭವಿಗಳ 
ಮುಖವನೋಡಲಾಗದು. 
ಅದೇನು ಕಾರಣವೆಂದೊಡೆ: 
ಸಾಂಗೋಪಾಂಗ ಶುದಶರೀರಿಯಾಗಿ 
ಉನ್ನತಾಸನ ಗದುಗೆಯಲ್ಲಿ ಕುಳಿತು ಕಣ್ಣುಮುಚ್ಚಿ 
ಅಂತರಂಗದಲ್ಲಿ ಪರಮಾತ್ಮನ ಕಳೆಯ ಧ್ಯಾನಿಸಿ 
ಮನಸ್ಸಿನಲ್ಲಿ ಕಟ್ಟಿ ದೃಷ್ಟಿಗೆ ತಂದು, 
ಆ ದೃಷ್ಟಿಯಿಂದ ಪುಷ್ಪದಲ್ಲಿ ತುಂಬಿ 
ಮೃತಿಕೆ ಪಾಷಾಣಾದಿ ನಾನಾ ತರಹದ 
ಲಿಂಗಾಕಾರದ ಮೂರ್ತಿಯ ಸ್ಥಾಪಿಸಿ , ದೇವರೆಂದು ಭಾವಿಸಿ, 
ಜಲ ಗಂಧ ಅಕ್ಷತೆ ಪುಷ್ಪ ಧೂಪದೀಪ ನೈವೇದ್ಯ ತಾಂಬೂಲಾದಿ 
ಅಷ್ಟವಿಧಾರ್ಚನೆ ಷೋಡಶೋಪಚಾರಂಗಳನೆ ಮಾಡಿ, 
ಆ ಪೂಜಾಂತ್ಯದಲ್ಲಿ ಎನ್ನ ಮಲಿನ ದೇಹದಲ್ಲಿ ನೀನು 
ನಿರ್ಮಲವಾದ ವಸ್ತುವು ಇರಬೇಡಹೋಗೆಂದು 
ತನ್ನ ದೇವರ ಬಾವಿ ಕೆರೆ ಹಳ್ಳ ಕೊಳ್ಳಾದಿ ಸಾನಂಗಳಲ್ಲಿ ಹಾಕಿ ಬಿಡುವ 
ಶಿವದ್ರೋಹಿಗಳಿಗೆ ಕುಂಭೀಪಾತಕ 
ನಾಯಕ ನರಕ ತಪ್ಪದಯ್ಯ ಅಖಂಡೇಶ್ವರಾ. 

|| ೨೬೨ || 
೫೦೬ 
ಷಡೀಂದ್ರಿಯ ಸಪ್ತಧಾತುಗಳಲ್ಲಿ 
ಸಂಭ್ರಮಿಸಿ ತುಂಬಿರ್ಪುದು ಒಂದೇ ಪರವಸ್ತುವೆಂದರಿಯರು. 
ಷಡ್ಭೂತ ಷಟ್‌ಚಕ್ರಂಗಳಲ್ಲಿ 
ಇಡಿದು ತುಂಬಿರ್ಪುದು ಒಂದೇ ಪರವಸ್ತುವೆಂದರಿಯರು. 
ತನುತ್ರಯ ಮನತ್ರಯ ಭಾವತ್ರಯಂಗಳಲ್ಲಿ 


೨೫O 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಭರಿತವಾಗಿರ್ಪುದು ಒಂದೇ ಪರವಸ್ತುವೆಂದರಿಯರು. 
ಒಳಹೊರಗೆ ತೆರಹಿಲ್ಲದೆ 
ಪರಿಪೂರ್ಣವಾಗಿ ತುಂಬಿರ್ಪುದು ಒಂದೇ ಪರವಸ್ತುವೆಂದರಿಯರು. 
ವಿಪರೀತ ಬ್ರಾಂಶಿಜ್ಞಾನದಿಂದೆ 
ಒಳಗೆ ಬೇರೆ ಪರವಸ್ತು ಉಂಟೆಂದು 
ಕಣ್ಣಮುಚ್ಚಿ ನೋಡಿಕಳವಳಗೊಂಡು 
ಪ್ರಳಯಕೊಳಗಾಗಿಹೋದವರ ಕಂಡು 
ನಗುತಿರ್ಪನು ನಮ್ಮ ಅಖಂಡೇಶ್ವರನು . 

|| ೨೬೩ || 
- ೫೦೭ 
ಜಗದೊಳಹೊರಗೆಲ್ಲ ತೆರಹಿಲ್ಲದೆ 
ಸಂಭ್ರಮಿಸಿ ತುಂಬಿಕೊಂಡಿರ್ಪ ಪರವಸ್ತುವ 
ಆಹ್ವಾನಿಸಿ ಕರೆದು ವಿಸರ್ಜಿಸಿ 
ಬಿಡುವುದಕ್ಕೆ ಇಂಬುಂಟೇನೋ ಮರುಳೆ ? 
ಇಂತೀ ಅಖಂಡ ಪರಿಪೂರ್ಣವಾದ 
ಪರಬ್ರಹ್ಮದ ನಿಲವನರಿಯದೆ 
ಖಂಡಿತಬುದಿಯಿಂದ ಕಲ್ಪಿಸಿ 
ಪೂಜಿಸಿ ಕರ್ಮದ ಬಲೆಯಲ್ಲಿ ಸಿಲ್ಕಿ 
ಕಾಲಂಗೆ ಗುರಿಯಾಗಿ ಹೋದವರ 
ಕಂಡು ಬೆರಗಾದೆನಯ್ಯ ಅಖಂಡೇಶ್ವರಾ. 

೫೦೮ 
ಕುರುಹು ಉಂಟೇ ಮರುಳೆ ಲಿಂಗಕ್ಕೆ ? 
ತೆರಹು ಉಂಟೇ ಮರುಳೆ ಲಿಂಗಕ್ಕೆ ? 
ಎಲ್ಲೆಡೆಯೊಳು ಪರಿಪೂರ್ಣವಾದ 
ಪರಾತ್ಪರಲಿಂಗದ ನಿಲವನರಿಯದೆ 
ಹುಸಿಯನೆ ಕಲ್ಪಿಸಿ, ಹುಸಿಯನೆ ಪೂಜಿಸಿ, 
ಹುಸಿಯ ಫಲಪದವನುಂಡು 
ಹುಸಿಯಾಗಿ ಹೋದವರ ಕಂಡು 
ನಸುನಗುತಿಪ್ಪನಯ್ಯ ನಮ್ಮ ಅಖಂಡೇಶ್ವರನು . 

|| ೨೬ || 


|| ೨೬೪ || 


೫೦೯ 


ಅಷ್ಟಮೂರ್ತಿಗಳು ದೇವರೆಂಬ 
ಭ್ರಷ್ಟ ಭವಿಗಳ ಮಾತ ಕೇಳಲಾಗದು . 
ಅದೇನು ಕಾರಣವೆಂದೊಡೆ: 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೨೫೧ 


ಪೃಥ್ವಿದೇವರಾದಡೆ, ಅಪ್ಪುವಿನ ಪ್ರಳಯದಲ್ಲಿ ಕರಗುವುದೆ ? 
ಅಪ್ಪು ದೇವರಾದಡೆ, ಅಗ್ನಿಯ ಪ್ರಳಯದಲ್ಲಿ 
ಅರತು ಹೋಗುವುದೆ ? 
ಅಗ್ನಿ ದೇವರಾದಡೆ, ವಾಯುವಿನ ಪ್ರಳಯದಲ್ಲಿ 
ಆರಿ ಹೋಗುವುದೆ ? 
ವಾಯು ದೇವರಾದಡೆ, ಆಕಾಶದ ಪ್ರಳಯದಲ್ಲಿ ಲಯವಪ್ಪುದೆ ? 
ಆಕಾಶ ದೇವರಾದಡೆ ಆತ್ಮನಲ್ಲಿ ಅಡಗಿಹೋಗುವುದೆ ? 
ಆತ್ಯದೇವರಾದಡೆ, ದ್ವಂದ್ವಕರ್ಮಂಗಳನುಂಡು 
ಜನನಮರಣಂಗಳಲ್ಲಿ ಬಂಧನವಡೆವನೆ ? 
ಚಂದ್ರಸೂರ್ಯರು ದೇವರಾದಡೆ 
ಭವಬಂಧನದಲ್ಲಿ ಸಿಲ್ಕಿ ತೊಳಲಿ ಬಳಲುವರೆ ? 
ಇದು ಕಾರಣ ಇಂತೀ ಅಷ್ಟತನುಗಳು 
ಎಂತು ದೇವರೆಂಬೆನು ? 
ದೇವರದೇವ ಮಹಾದೇವ ಮಹಾಮಹಿಮ 
ಎನ್ನೊಡೆಯ ಅಖಂಡೇಶ್ವರ ಒಬ್ಬನೆ ದೇವನಲ್ಲದೆ 
ಉಳಿದವರೆಲ್ಲ ಹುಸಿ ಹುಸಿ ಎಂಬೆನು ನೋಡಾ! 


|| ೨೬೬ || 


೫೧೦ 
ಪೃಥ್ವಿ ದೇವರೆಂಬೆನೆ ಪೃಥ್ವಿ ದೇವರಲ್ಲ, 
ಅಪ್ಪು ದೇವರೆಂಬೆನೆ ಅಪ್ಪು ದೇವರಲ್ಲ, 
ಅಗ್ನಿ ದೇವರೆಂಬೆನೆ ಅಗ್ನಿ ದೇವರಲ್ಲ, 
ವಾಯು ದೇವರೆಂಬೆನೆ ವಾಯು ದೇವರಲ್ಲ, 
ಆಕಾಶ ದೇವರೆಂಬೆನೆ ಆಕಾಶ ದೇವರಲ್ಲ, 
ಆತ್ಮ ದೇವರೆಂಬೆನೆ ಆತ್ಮ ದೇವರಲ್ಲ, 
ಸೂರ್ಯ ದೇವರೆಂಬೆನೆ ಸೂರ್ಯದೇವರಲ್ಲ, 
ಚಂದ್ರ ದೇವರೆಂಬೆನೆ ಚಂದ್ರ ದೇವರಲ್ಲ, 
ಅದೇನು ಕಾರಣವೆಂದೊಡೆ: 
ಪೃಥ್ವಿ ಶಿವನ ಸದ್ಯೋಜಾತಮುಖದಲ್ಲಿ ಪುಟ್ಟಿತ್ತು 
ಅಪ್ಪು ಶಿವನ ವಾಮದೇವಮುಖದಲ್ಲಿ ಪುಟ್ಟಿತ್ತು 
ತೇಜ ಶಿವನ ಅಘೋರಮುಖದಲ್ಲಿ ಪುಟ್ಟಿತ್ತು 
ವಾಯು ಶಿವನ ತತ್ಪುರುಷಮುಖದಲ್ಲಿ ಪುಟ್ಟಿತ್ತು 
ಆಕಾಶ ಶಿವನ ಈಶಾನ್ಯಮುಖದಲ್ಲಿ ಪುಟ್ಟಿತ್ತು 
ಆತ್ಮಶಿವನ ಗೋಪ್ಯಮುಖದಲ್ಲಿ ಪುಟ್ಟಿತ್ತು 
ಸೂರ್ಯ ಶಿವನ ನಯನದಲ್ಲಿ ಪುಟ್ಟಿತ್ತು 
ಚಂದ್ರ ಶಿವನ ಮನಸ್ಸಿನಲ್ಲಿ ಪುಟ್ಟಿತ್ತು, 


೨೫೨ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


“ ಯತ್ ದೃಷ್ಟಮ್ ತತ್ ನಷ್ಟಮ್'' ಎಂದು, 
ಇಂತೀ ಅಷ್ಟತನುಗಳಿಗೆ ಹುಟ್ಟು ಹೊಂದು ಉಂಟಾದ ಕಾರಣ 
ಇವು ಕಲ್ಪಿತವೆಂದು ಕಳೆದು 
ನೀನೊಬ್ಬನೆ ನಿತ್ಯ ಪರಿಪೂರ್ಣನೆಂದು 
ತಿಳಿದು ಉಳಿದೆನಯ್ಯ ಅಖಂಡೇಶ್ವರಾ. 

|| ೨೬೭ || 


೫೧೧ 


ಶರಣಭರಿತ ಶಿವನು ಶಿವಭರಿತ ಶರಣನೆಂಬುದು ನಿಜವಲ್ಲದೆ, 
ಜಗಭರಿತ ಶಿವನು ಶಿವಭರಿತ ಜಗವೆಂಬುದು ಹುಸಿ ನೋಡಾ! 
ಅದೇನು ಕಾರಣವೆಂದೊಡೆ: 
ಜಗಕ್ಕೆ ಪ್ರಳಯ ಮಹಾಪ್ರಳಯಂಗಳುಂಟು. 
ಇದು ಕಾರಣ, ಪ್ರಳಯಾತೀತ ಶರಣಸನ್ನಿಹಿತ ನಮ್ಮ 
ಅಖಂಡೇಶ್ವರ. 

|| ೨೬೮ || 


8 


ಕೆ 


ಸರ್ವಗತ ಶಿವನೆಂದು ಹೇಳುವ 
ಮರುಳು ಮಾನವರ ಮಾತ ಕೇಳಲಾಗದು. 
ಅದೆಂತೆಂದೊಡೆ: 
ಸರ್ವಜೀವರುಗಳಂತೆ 
ವನಿತಾದಿ ವಿಷಯಪ್ರಪಂಚಿನಲ್ಲಿ ಮಗ್ನವಾಗಿರ್ಪನೆ ಶಿವನು ? 
ಸರ್ವಜೀವರುಗಳಂತೆ 
ತಾಪತ್ರಯಾಕ್ಸಿಯಲ್ಲಿ ನೊಂದು ಬೆಂದು ಕಂದಿ ಕುಂದುವನೆ ಶಿವನು ? 
ಸರ್ವಜೀವರುಗಳಂತೆ 
ಪುಣ್ಯಪಾಪ ಸುಖದುಃಖ ಸ್ವರ್ಗನರಕಂಗಳೆಂಬ 
ದ್ವಂದ್ವಕರ್ಮಂಗಳ ಹೊದ್ದಿರ್ಪನೆ ಶಿವನು ? 
ಸರ್ವಜೀವರುಗಳಂತೆ 
ಉತ್ಪತ್ತಿ ಸ್ಥಿತಿ ಪ್ರಳಯಂಗಳೆಂಬ ಕಷ್ಟ ಬಂಧನಗಳಲ್ಲಿ ಸಿಕ್ಕಿ 
ಹೊದಕುಳಿಗೊಂಬನೆ ಶಿವನು ? 
ಇಂತೀ ಭೇದವನರಿಯದೆ ಸರ್ವಗತ ಶಿವನೆಂದು ನುಡಿದ 
ಕಡುಪಾತಕ ಜಡಜೀವಿಗಳ ಎನಗೊಮ್ಮೆ 
ತೋರದಿರಯ್ಯ ಅಖಂಡೇಶ್ವರಾ. 

|| ೨೬ 
೫೧೩ 
ಪೃಥ್ವಿ ಆಕಾಶಮಧ್ಯದಲ್ಲಿ ಉತ್ಪತ್ತಿಯಾದ 
ಸಕಲ ಪ್ರಾಣಿಗಳ ಶಿವನೆಂದು ಭಾವಿಸಲಾಗದು. 


|| 


೨೫೩ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


ಅದೇನು ಕಾರಣವೆಂದೊಡೆ: 
ಆ ಸಕಲ ಪ್ರಾಣಿಗಳು ಶಿವನಾದಡೆ 
ಮದಮತ್ಸರಂಗಳಿಂದೆ ಒಂದನೊಂದು ಕೋಂದು ಕೂಗಿ 
ತಿಂದು ತೇಗಲೇತಕೊ ? 
ಆ ಸಕಲ ಪ್ರಾಣಿಗಳು ಶಿವನಾದಡೆ 
ಜಾತಿ ವರ್ಣಾಶ್ರಮ ಕುಲಗೋತ್ರ ನಾಮಸೀಮೆ 
ಬಂದ ಬಟ್ಟೆಗೆ ಬಡಿದಾಡಲೇತಕೊ ? 
ಆ ಸಕಲ ಪ್ರಾಣಿಗಳು ಶಿವನಾದಡೆ 
ಹಮ್ಮು ಬಿಮ್ಮು ಗರ್ವ ಅಹಂಕಾರ ಹೆಮ್ಮೆ ಹಿರಿತನಕೆ 
ಹೊಡೆದಾಡಿ ಮಡಿದು ಹೋಗಲೇತಕೊ ? 
ಆ ಸಕಲ ಪ್ರಾಣಿಗಳು ಶಿವನಾದಡೆ 
ಮಲತ್ರಯಂಗಳ ಬಲೆಯಲ್ಲಿ ಸಿಲ್ಕಿ 
ಭವಭವಂಗಳಲ್ಲಿ ತೊಳಲಿ ಬಳಲಿ ಬೆಂಡಾಗಲೇತಕೊ ? 
ಇದು ಕಾರಣ, 
ಅನಾದಿಸಂಸಿದವಾದ ಪರಮ ಜಂಗಮಲಿಂಗವೇ ಶಿವನಲ್ಲದೆ 
ಭವಭವಂಗಳಲ್ಲಿ ಸತ್ತು ಹುಟ್ಟುವ ಸಕಲ ಪ್ರಾಣಿಗಳ ಶಿವನೆಂದಡೆ 
ಅಘೋರನರಕ ತಪ್ಪದಯ್ಯ ಅಖಂಡೇಶ್ವರಾ. 

೫೪ 
ಸರ್ವಜಗದಲ್ಲಿ ಶಿವನಿಲ್ಲವೆಂದಡೆ 
ಆ ಜಗವು ಶಿವನಿಂದಲ್ಲದೆ ಬೇರೆತೋರಲರಿಯದಾಗಿ, 
ಪದ್ಮಪತ್ರಜಲದಂತೆ ವಿಶ್ವಪರಿಪೂರ್ಣನಾಗಿ 
ಹೊದ್ದಿಯೂ ಹೊದಿರ್ಪನು ನಮ್ಮ ಅಖಂಡೇಶ್ವರ. 


|| ೨೭೦ || 


| | ೨೭೧ || 


೫೧೫ 


ಜಗವಾಗಬಲ್ಲನೋಡಿರೊ ನಮ್ಮ ಶಿವನು , 
ಜಗವಾಗಲರಿಯದೆ ಇರಬಲ್ಲ ನೋಡಿರೋ ನಮ್ಮ ಶಿವನು. 
ಅನಂತಕೋಟಿಬ್ರಹ್ಮಾಂಡಗಳ 
ನಿಮಿಷಮಾತ್ರದಲ್ಲಿ ಪುಟ್ಟಿಸಬಲ್ಲನೋಡಿರೊ ನಮ್ಮ ಶಿವನು. 
ಆ ಬ್ರಹ್ಮಾಂಡಗಳ ನಿಮಿಷ ಮಾತ್ರದಲ್ಲಿ 
ಕೆಡಿಸಬಲ್ಲ ನೋಡಿರೋ ನಮ್ಮ ಶಿವನು . 
ಇಂತಪ್ಪ ಶ್ರೀ ಮಹಾದೇವನ ಘನವನರಿಯದೆ 
ಬರಿದೆ ದೇವರು ಉಂಟೆಂದು ಬೊಗಳುವ 
ಭವಭಾರಿಗಳ ಮುಖವ 
ನೋಡಲಾಗದಯ್ಯ ಅಖಂಡೇಶ್ವರಾ. 


|| ೨೨|| 


೨೫೪ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


೫೧೬ 


ಬ್ರಹ್ಮ ದೇವನಾದಡೆ 
ಹಮ್ಮಿನಿಂದ ಹೋದತಲೆಯ 
ಗಮ್ಮನೆ ಪಡೆಯಲರಿಯನೇತಕೊ ? 
ವಿಷ್ಣು ದೇವನಾದಡೆ ಸುಟ್ಟು ಹೋದ ಮನ್ಮಥನ ಪ್ರಾಣವ 
ನೆಟ್ಟನೆಕೊಡಲರಿಯನೇತಕೊ ? 
ಇದನರಿಯದೆ, 
ಹುಟ್ಟಿಸುವಾತ ಬ್ರಹ್ಮ ರಕ್ಷಿಸುವಾತ ವಿಷ್ಣುವೆಂದು ನುಡಿವ , 
ಭ್ರಷ್ಟ ವಿಪ್ರರೆಂಬ ಹೊಲೆಮನದ ಹಾರುವರ 
ಮೆಟ್ಟಿ ಮೆಟ್ಟಿ ತುಳಿತುಳಿದು ಹೊಟ್ಟೆ ಹರಿಯಿದೆಯೆಂದಾತ 
ನಮ್ಮ ಅಖಂಡೇಶ್ವರನು . 

|| ೨೭೩ || 
೫೧೭ 
ಗುರುಭಕ್ತರಾದವರು 
ತ್ರಿಕಾಲದಲ್ಲಿ ಹರಸ್ಮರಣೆಯಲ್ಲದೆ 
ಹರಿಯೆಂದು ನುಡಿಯಲಾಗದು. 
ಹರಿ ಶಬವ ಕೇಳಲಾಗದು, ಹರಿಯ ರೂಪವ ನೋಡಲಾಗದು. 
ಅದೇನು ಕಾರಣವೆಂದೊಡೆ: 
ಪೂರ್ಣಾಯುಷ್ಯವು, ವಿಮಲಮತಿಯು, 
ಸರ್ತಿಯು, ಮಹಾಬಲವು, ಕೆಟ್ಟು ಹೋಗುತ್ತಿಹುದು ನೋಡಾ! 
ಅದೆಂತೆಂದೊಡೆ: ಬ್ರಹ್ಮಾಂಡಪುರಾಣೇ 
' ನ ಪ್ರದೋಷೇ ಹರಿಂ ಪಶ್ಯತ್ ಯದಿ ಪಶ್ಯತ್ ಪ್ರಮಾದತಃ | 
ಚತ್ವಾರಿ ತಸ್ಯ ನಶ್ಯಂತಿ ಆಯುಃ ಪ್ರಜ್ಞಾ ಯಶೋ ಬಲಮ್ ||””. 
ಎಂದುದಾಗಿ, 
ಸತ್ತು ಹುಟ್ಟುವ ಹರಿಗೆ ಇನ್ನೆತ್ತಣ ದೇವತ್ವ ಹೇಳಾ ಅಖಂಡೇಶ್ವರಾ ? || ೨೭೪|| 

೫೧೮ 
ಹರಿ ಹರಗೆ ಸರಿಯೆಂಬ 
ಎಲೆ ನೀಚ ಪರವಾದಿಗಳಿರಾ ನೀವುಕೇಳಿರೋ . 
ಹರಿ ಹತ್ತು ಭವದಲ್ಲಿ ಹುಟ್ಟಿ ಬಂದು 
ನಮ್ಮ ಹರನ ಶ್ರೀಚರಣವನರ್ಚಿಸಿ ವರವ ಪಡೆದನಲ್ಲದೆ 
ನಮ್ಮ ಹರನು ಆವ ಭವದಲ್ಲಿ ಹುಟ್ಟಿದ ? 
ಆವ ದೇವರ ಪೂಜಿಸಿ ಆವ ಆವ ಫಲಪದವ ಪಡೆದನು 
ಬಲ್ಲರೆ ನೀವು ಹೇಳಿರೋ ? 
ಇದನರಿಯದೆ ಹರಿ ಹರಗೆ ಸರಿಯೆಂಬ 


೨೫೫ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


| ೨೭೫ || 


ಪರವಾದಿಗಳ ಬಾಯ ಕೆರಹಿನಟ್ಟೆಯಲ್ಲಿಹೊಯ್ದಲ್ಲದೆ 
ಎನ್ನ ಸಿಟ್ಟು ಮಾಣದು ನೋಡಾ ಅಖಂಡೇಶ್ವರಾ. 
- ೫೧೯ 

ಇಕ್ಕಿದೆನು ಮುಂಡಿಗೆಯ 
ಹರಿಕುಲದ ವಿಪ್ರರು ಬೆಕ್ಕನೆ ಬೆರಗಾಗುವಂತೆ. 
ಇಕ್ಕಿದೆನು ಮುಂಡಿಗೆಯ 
ಸೊಕ್ಕಿದ ರಕ್ಕಸರ ಸಂಹರಿಸಿದ ಶಿವನೇ ಅಧಿಕನೆಂದು. 
ಇಕ್ಕಿದೆನು ಮುಂಡಿಗೆಯ 
ಹರಿಯಜಸುರಾಸುರರೆಲ್ಲ ಹರನ ಆಳುಗಳೆಂದು. 
ಇಕ್ಕಿದೆನು ಮುಂಡಿಗೆಯ ದಿಕ್ಕು ದಿಕ್ಕಿನೊಳಗೆ 
ಅಖಂಡೇಶ್ವರನೆಂಬ ಮುಕ್ಕಣ್ಣ ಪರಶಿವನೆ ಘನ ಘನವೆಂದು 


|| ೨೭೬ || 


೫೨೦ 


ಇಕ್ಕಿದೆನು ಮುಂಡಿಗೆಯ ದೇವರದೇವನೆಂದು. 
ಇಕ್ಕಿದೆನು ಮುಂಡಿಗೆಯ ದೇವಶಿಖಾಮಣಿಯೆಂದು . 
ಇಕ್ಕಿದೆನು ಮುಂಡಿಗೆಯ ದೇವದೇವೇಶ್ವರನೆಂದು. 
ಇಕ್ಕಿದೆನು ಮುಂಡಿಗೆಯ ಭಾವಜವೈರಿಯೆಂದು . 
ಇಕ್ಕಿದೆನು ಮುಂಡಿಗೆಯ ಭಾಳಲೋಚನನೆಂದು. 
ಇಕ್ಕಿದೆನು ಮುಂಡಿಗೆಯ ಜಗದವಲ್ಲಭನೆಂದು 
ಇಕ್ಕಿದೆನು ಮುಂಡಿಗೆಯ ಜಂಗುಳಿದೈವದ ಗಂಡ ಅಖಂಡೇಶ್ವರನೆಂದು. 

|| ೨೭೭ || 
೫೨೧ 
ಅಜಹರಿಸುರರೆಲ್ಲ ಆವ ದೇವನ ಶ್ರೀಚರಣವನರ್ಚಿಸಿ 
ಫಲಪದವ ಪಡೆದರು ತಿಳಿದು ನೋಡಿರೋ 
ಮಾಯಾವಾದಿಗಳು ನೀವೆಲ್ಲ 
ಮನು ಮುನಿಗಳು ಮರುಳತಾಂಡವರು 
ಅಷ್ಟದಿಕಾಲಕರೆಲ್ಲ ಆವ ದೇವನ ಶ್ರೀ ಚರಣವನರ್ಚಿಸಿ 
ಫಲಪದವ ಪಡೆದರು ತಿಳಿದು ನೋಡಿರೋ 
ಮಾಯಾವಾದಿಗಳು ನೀವೆಲ್ಲ, 
ಕಾಲ ಕಾಮ ದಕ್ಷಾದಿಗಳು ಆವ ದೇವನಿಂದ ಅಳಿದು ಹೋದರು 
ತಿಳಿದು ನೋಡಿರೋ ಮಾಯಾವಾದಿಗಳು ನೀವೆಲ್ಲ 
ವೇದ ಶಾಸ್ತ್ರ ಆಗಮ ಪುರಾಣ ಶ್ರುತಿಸ್ಮೃತಿಗಳೆಲ್ಲ 
ಆವ ದೇವನ ಹೊಗಳುತಿರ್ಪುವು ಹೇಳಿರೋ 
ಮಾಯಾವಾದಿಗಳು ನೀವೆಲ್ಲ 


೨೫೬ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಇಂತೀ ಭೇದವ ಕೇಳಿ ಕಂಡು ತಿಳಿದು ನಂಬಲರಿಯದೆ 
ದಿಂಡೆಯ ಮತದ ಡಂಬಕ ಮೂಳಹೊಲೆಯರಂತಿರಲಿ . 
ಕಾಕು ದೈವದ ಗಂಡ ಲೋಕಪತಿ ಏಕೋದೇವ 
ನಮ್ಮ ಅಖಂಡೇಶ್ವರನಲ್ಲದೆ ಅನ್ಯದೈವವಿಲ್ಲವೆಂದು 
ಮುಂಡಿಗೆಯನಿಕ್ಕಿ ಹೊಯ್ಸನು ಡಂಗುರವ ಮೂಜಗವರಿವಂತೆ. || ೨೭೮ || 

೫೨೨ 
ಕಟ್ಟಿದೆನು ಬಿರಿದು ಶಿವನಲ್ಲದೆ ಬೇರೆದೇವರಿಲ್ಲವೆಂದು. 
ಕಟ್ಟಿದೆನು ಬಿರಿದು ಶಿವಾಚಾರದಿಂದ ಬೇರೆ ಘನವಿಲ್ಲವೆಂದು. 
ಕಟ್ಟಿದೆನು ಬಿರಿದು ಶಿವಶರಣರಲ್ಲದೆ ಬೇರೆ ಹಿರಿಯರಿಲ್ಲವೆಂದು 
ಅಖಂಡೇಶ್ವರಾ ನೀ ಸಾಕ್ಷಿಯಾಗಿ, 

|| ೨೭೯ || 


១ . 


ವೇದಂಗಳು ನಿಮ್ಮ ಭೇದಿಸಲರಿಯವುನೋಡಾ! 
ಆಗಮಂಗಳು ನಿಮ್ಮ ಹೊಗಳಲರಿಯವುನೋಡಾ! 
ಶ್ರುತಿತತಿಗಳು ನಿಮ್ಮ ಸ್ತುತಿಸಲರಿಯವುನೋಡಾ! 
ಶಾಸ್ತ್ರಂಗಳು ನಿಮ್ಮ ಸಾಧಿಸಲರಿಯವುನೋಡಾ ಅಖಂಡೇಶ್ವರಾ. || ೨೮೦ || 

೫೨೪ 
ಎನ್ನ ನಡೆನುಡಿ ಚೈತನ್ಯವೇ ನೀವೆಂದರಿದೆ. 
ಎನ್ನ ಒಡಲೇಂದ್ರಿಯಂಗಳೆಲ್ಲ ನಿಮ್ಮವೆಂದರಿದೆ. 
ನೀವು ಭಕ್ತದೇಹಿಕ ದೇವನೆಂದು ನಿಮ್ಮ ನಂಬಿದಬಳಿಕ, 
ಎನ್ನ ಕಡೆಗೆ ನೂಂಕದಿರಯ್ಯ ಅಖಂಡೇಶ್ವರಾ. 

|| ೨೮೧ || 
೫೨೫ 
ಒಮ್ಮೆ ಜ್ಞಾನಿಯೆನಿಸಿ, ಒಮ್ಮೆ ಅಜ್ಞಾನಿಯೆನಿಸಿ, 
ಒಮ್ಮೆ ವಿಕಲನೆನಿಸಿ, ಒಮ್ಮೆ ನಿಃಕಲನೆನಿಸಿ, 
ಒಮ್ಮೆ ಭ್ರಾಂತನೆನಿಸಿ, ಒಮ್ಮೆ ನಿಭ್ರಾಂತನೆನಿಸಿ, 
ನಾನಾ ತೆರದಿಂದ ಎನ್ನ ಹುಸಿದಿಟವ ಮಾಡಿಕಾಡದಿರಯ್ಯ . 
ನೀವು ದಯಾನಿಧಿ ಎಂದು ನಂಬಿದೆನಯ್ಯ . 
ನಿಮ್ಮ ಕರುಣಕಟಾಕ್ಷದಿಂದೆ ನೋಡಿ ಸಲಹಯ್ಯ ಎನ್ನ ಅಖಂಡೇಶ್ವರಾ. || ೨೮೨|| 

೫೨೬ 
ಸುಖ ಬಂದಲ್ಲಿ ನಿಮ್ಮ ಹಾಡಿಹರಸುವೆನಯ್ಯ . 
ದುಃಖ ಬಂದಲ್ಲಿ ನಿಮ್ಮ ಕೋಪಿಸಿ ಬಯ್ದೆನಯ್ಯ . 
ಅದೇನು ಕಾರಣವೆಂದೊಡೆ: 


೨೫೭ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


| ೨೮೩ || 


ಎನ್ನ ಸುಖದು: ಖಂಗಳಿಗೆ ನೀವೆ ಆಧಾರವಾದ ಕಾರಣ, 
ನಿಮ್ಮನೆ ಹಾಡುವೆನಯ್ಯ ; ನಿಮ್ಮನೆ ಹೊಗಳುವೆನಯ್ಯ . 
ನಿಮ್ಮ ಮುಂದೆ ಎನ್ನ ಒಡಲ 
ಕಡು ದುಃಖವನೀಡಾಡುವೆನಯ್ಯ ಅಖಂಡೇಶ್ವರಾ. 

882. 
ತಂದೆ ನೀನೆ ಅಯ್ಯ ಎನಗೆ, 
ತಾಯಿ ನೀನೆ ಅಯ್ಯ ಎನಗೆ , 
ಬಂಧು ನೀನೆ ಅಯ್ಯ ಎನಗೆ , 
ಬಳಗ ನೀನೆ ಅಯ್ಯ ಎನಗೆ , 
ಗತಿಯು ನೀನೆ ಅಯ್ಯ ಎನಗೆ, 
ಮತಿಯು ನೀನೆ ಅಯ್ಯ ಎನಗೆ, 
ಸಕಲ ಚೈತನ್ಯವು ನೀನೆ ಅಯ್ಯ ಎನಗೆ. 
ಅಖಂಡೇಶ್ವರಾ, ನೀನೆ ದಿಕ್ಕಲ್ಲದೆ 
ಮತ್ತಾರೂ ಇಲ್ಲವಲ್ಲ ಎನಗೆ. 


|| ೨೮೪ || 


೫೨೮ 


ದರ್ಪಣದೊಳಗಣ ರೂಹಿಗೆ ಚೇಷ್ಟಾಭಾವ ಉಂಟೆಂದಡೆ 
ನೋಡುವಾತನ ಚೇತನದಿಂದಲ್ಲದೆ, 
ಅದಕ್ಕೆ ಬೇರೆ ಚೇತನ ಉಂಟೆ ಅಯ್ಯ ? 
ಎನ್ನ ಕರಣೇಂದ್ರಿಯಂಗಳು ಚೇಷ್ಟಿಸಿದುವೆಂದಡೆ , 
ನಿಮ್ಮ ಚೇತನದಿಂದಲ್ಲದೆ ಅವಕೆ ಬೇರೆ ಚೇತನ ಉಂಟೆ ಅಯ್ಯ ? 
ಸೂತ್ರದ ಬೊಂಬೆಯಂತೆ ನೀನಾಡಿಸಿದಂತೆ 
ನಾನಾಡುತಿರ್ದೆನಯ್ಯ ಅಖಂಡೇಶ್ವರಾ. 


|| ೨೮ || 


೫೨೯ 


ಆಚಾರಲಿಂಗವಾಗಿ ಬಂದೆನ್ನ 
ಘ್ರಾಣೇಂದ್ರಿಯವನೊಳಕೊಂಡಿರ್ಪಿರಯ್ಯ ನೀವು. 
ಗುರುಲಿಂಗವಾಗಿ ಬಂದೆನ್ನ 
ಜಿಹೇಂದ್ರಿಯವನೊಳಕೊಂಡಿರ್ಪಿರಯ್ಯ ನೀವು. 
ಶಿವಲಿಂಗವಾಗಿ ಬಂದೆನ್ನ 
ನಯನೇಂದ್ರಿಯವನೊಳಕೊಂಡಿರ್ಪಿರಯ್ಯ ನೀವು. 
ಜಂಗಮಲಿಂಗವಾಗಿ ಬಂದೆನ್ನ 
ತ್ವಗೀಂದ್ರಿಯವನೊಳಕೊಂಡಿರ್ದಿರಯ್ಯ ನೀವು. 
ಪ್ರಸಾದಲಿಂಗವಾಗಿ ಬಂದೆನ್ನ 


೨೫೮ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಶೋತೇಂದ್ರಿಯವನೊಳಕೊಂಡಿರ್ಪಿರಯ್ಯ ನೀವು. 
ಮಹಾಲಿಂಗವಾಗಿ ಬಂದೆನ್ನ 
ಹೃದಯವನೊಳಕೊಂಡಿರ್ಪಿರಯ್ಯ ನೀವು. 
ಇಷ್ಟಲಿಂಗವಾಗಿ ಬಂದೆನ್ನ 
ತನುವನೊಳಕೊಂಡಿರ್ಪಿರಯ್ಯ ನೀವು. 
ಪ್ರಾಣಲಿಂಗವಾಗಿ ಬಂದೆನ್ನ 
ಮನವನೊಳಕೊಂಡಿರ್ಪಿರಯ್ಯ ನೀವು. 
ಭಾವಲಿಂಗವಾಗಿ ಬಂದೆನ್ನ 
ಆತ್ಮವನೊಳಕೊಂಡಿರ್ಪಿರಯ್ಯ ನೀವು. 
ಇಂತೆನ್ನ ಸರ್ವೆಂದ್ರಿಯಂಗಳು ನಿಮ್ಮಲ್ಲಿ 
ಸಮರಸವಾದುವಾಗಿ 
ನಾನು ನೀನೆಂಬುದಕ್ಕೆ ಭಿನ್ನವಿಲ್ಲವಯ್ಯ ಅಖಂಡೇಶ್ವರಾ. 

• ಧವಲ್ಲಿವಯ್ಯ ಅಖಂಡೇಶ್ವರಾ. || ೨೮೬ || 

೫೩೦ 
ಅರಿದರಿದು ಗುರುಭಕ್ತಿಯು ನೆಲೆಗೊಂಬುದು. 
ಅರಿದರಿದು ಲಿಂಗಭಕ್ತಿಯು ನೆಲೆಗೊಂಬುದು. 
ಅರಿದರಿದು ಜಂಗಮಭಕ್ತಿಯು ನೆಲೆಗೊಂಬುದು. 
ಇಂತೀ ತ್ರಿವಿಧಭಕ್ತಿಯು ನೆಲೆಗೊಂಡು 
ಭಿನ್ನಭಾವವನಳಿದ ಸದ್ಭಕ್ತನು 
ಮೂರು ಲೋಕದೊಳಗೆ ಅಪೂರ್ವವಯ್ಯ ಅಖಂಡೇಶ್ವರಾ. || ೨೮೭ || 

೫೩೧. 
ಗುರುಭಕ್ತನಾದ ಬಳಿಕ ಗುರುವಿಂಗೆ 
ಪ್ರತ್ಯುತ್ತರವ ಕೊಡದಿರಬೇಕು. 
ಲಿಂಗಭಕ್ತನಾದ ಬಳಿಕ ಲಿಂಗವೇ ಪ್ರಾಣವಾಗಿರಬೇಕು. 
ಜಂಗಮಭಕ್ತನಾದ ಬಳಿಕ ಜಂಗಮದಲ್ಲಿ 
ಅತಿಪ್ರೇಮ ವಿಶ್ವಾಸವ ಬಳಸಬೇಕುನೋಡಾ ಅಖಂಡೇಶ್ವರಾ || ೨೮೮ || 


೫೩೨ 
ಜಂಗಮದಲ್ಲಿ ರೂಪುಕುರೂಪವ ನೋಡಲಾಗದು . 
ಜಂಗಮದಲ್ಲಿ ಉತ್ತಮ ಮಧ್ಯಮವನೋಡಲಾಗದು. 
ಜಂಗಮದಲ್ಲಿ ಕುಲಶೀಲವನೋಡಲಾಗದು. 
ಜಂಗಮದಲ್ಲಿ ಉಚ್ಚ ನೀಚವನೋಡಲಾಗದು. 
ಜಂಗಮದಲ್ಲಿ ಹಿರಿದು ಕಿರಿದು ಮಾಡುವ ಭಕಂಗೆ 
ಭವ ಹಿಂಗದಯ್ಯ ಅಖಂಡೇಶ್ವರಾ. 


|| ೨೮ || 


೨೫೯" 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೫೩೩ 
ಜಂಗಮದ ಘನವನು, ಜಂಗಮದ ನಿಲವನು 
ಅರಿಯದೆ ಕೆಟ್ಟರಲ್ಲ ಶಿವಶಿವಾ ! 
ಜಂಗಮವೆಂದಡೆ ನಿಷ್ಕಳಂಕನು ನೋಡಾ! 
ಜಂಗಮವೆಂದಡೆ ನಿರಪೇಕ್ಷನು ನೋಡಾ! 
ಜಂಗಮವೆಂದಡೆ ನಿರ್ದೋಷನು ನೋಡಾ! 
ಜಂಗಮವೆಂದಡೆ ನಿಸ್ಸಹನುನೋಡಾ! 
ಜಂಗಮವೆಂದಡೆ ಅಶೋಧಸತ್ಯವಚನನು ನೋಡಾ! 
ಜಂಗಮವೆಂದಡೆ ದಯಾಪರನು ಧರ್ಮಗುಣನು ನೋಡಾ. 
ಜಂಗಮವೆಂದಡೆ ಶಾಂತ ಶಿವಜ್ಞಾನಮೂರ್ತಿ 
ತಾನೆ ನೋಡಾ ಅಖಂಡೇಶ್ವರಾ. 


|| ೨೯೦ || 


೫೩೪ 
ಜಂಗಮಕ್ಕೆ ಮಾತಾಪಿತರಿಲ್ಲ 
ಜಂಗಮಕ್ಕೆ ಜಾತಿಬಂಧುಗಳಿಲ್ಲ 
ಜಂಗಮಕ್ಕೆ ನಾಮರೂಪುಗಳಿಲ್ಲ 
ಜಂಗಮಕ್ಕೆ ಸೀಮೆಸಂಗಗಳಿಲ್ಲ 
ಜಂಗಮಕ್ಕೆ ಕುಲಗೋತ್ರಗಳಿಲ್ಲ 
ಜಂಗಮಕ್ಕೆ ಮಲಮಾಯಗಳಿಲ್ಲನೋಡಾ ಅಖಂಡೇಶ್ವರಾ || ೨೯೧ || 

೫೩೫ 
ಸಾವರವು ಜಂಗಮವು ಒಂದೆ ಎಂಬಿರಿ, 
ಮಂದಮತಿ ಮಾನವರಿರಾ, ನೀವುಕೇಳಿರೋ ! 
ಸ್ಥಾವರವು ನಿಃಶಬ್ಬಮಯವು, ಜಂಗಮವು ಮಂತ್ರಶಮಯವು. 
ಸಾವರವು ಅಚೇತನವು, ಜಂಗಮವು ಚೇತನಸ್ವರೂಪವು. 
ಎಂದು ಮಾಡಿದ ಭಕ್ತಿಗೆ ಒಲಿದು , ನೀಡಿದ ಪದಾರ್ಥವ ಕೈಕೊಂಡು 
ಮುಕ್ತಿಯ ಕೊಡುವ ಮಹಾ ಘನಜಂಗಮವೆ ಅಧಿಕವೆಂದರಿಯದೆ, 
ಬರಿದೆ ಸ್ವಾವರ ಘನವೆಂಬ ಬಿನುಗುಜೀವರನೇನೆಂಬೆನಯ್ಯ 
ಅಖಂಡೇಶ್ವರಾ. 

೫೩೬ 
ಲಿಂಗಕ್ಕೆ ಅರ್ಪಿಸಿದ ಪದಾರ್ಥವು ಕರ್ತವ್ಯವಲ್ಲ 
ಜಂಗಮಕ್ಕೆ ಅರ್ಪಿಸಿದ ಪದಾರ್ಥವು ಕರ್ತವ್ಯವು. 
ಸ್ವಾವರಕ್ಕೆ ಅರ್ಪಿಸಿದ ಪದಾರ್ಥವು ಕರ್ತವ್ಯವಲ್ಲ 
ಜಂಗಮಕ್ಕೆ ಅರ್ಪಿಸಿದ ಪದಾರ್ಥವು ಕರ್ತವ್ಯವು. 


|| ೨೨ || 


೨೬೦ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಅದೆಂತೆಂದೊಡೆ: ಪರಮರಹಸ್ಯ 
ಲಿಂಗಾರ್ಪಿತಂ ನ ಕರ್ತವ್ಯಂ ಕರ್ತವ್ಯಂ ಜಂಗಮಾರ್ಪಿತಂ | 
ಮಯ ತೃಪ್ತಿರುವಾದೇವಿ ಮಮ ಶ್ರೇಷಂತು ಜಂಗಮ || ” 
ಮತ್ತ , 
“ ಯಥಾ ಭೇರುಂಡಪಕ್ಷೀ ತು ದ್ವಿ ಮುಖೇನ ಪ್ರಭುಂಜತೇ | 
ತಥಾ ಚ ಉಮಯಾದೇವಿ ಮಮ ತೃಪ್ತಿಸ್ತು ಜಂಗಮ :|| ” 
ಎಂದುದಾಗಿ , 
ಸ್ನಾವರಕ್ಕೆ ಅರ್ಪಿಸಿದ ನೈವೇದ್ಯವು ಶಿವನಿಗೆ ತೃಪ್ತಿಯಾಗದು. 
ಜಂಗಮಕ್ಕೆ ಅರ್ಪಿಸಿದ ನೈವೇದ್ಯವು 
ಶಿವನಿಗೆ ಸದಾಕಾಲದಲ್ಲಿಯೂ ತೃಪ್ತಿಯಹುದುನೋಡಾಅಖಂಡೇಶ್ವರಾ. 

|| ೨೯೩ || 


೫೩೭ 
ಲಿಂಗಭಕ್ತನಾದ ಬಳಿಕ, 
ತನ್ನಂಗದಲ್ಲಿ ಧರಿಸಿರ್ಪ ಲಿಂಗ ಒಂದಲ್ಲದೆ 
ಅನ್ಯವನರಿಯದಿರಬೇಕು. 
ಆ ಲಿಂಗದಲ್ಲಿ ನೈಷ್ಠಿಕಭಾವ ಇಂಬುಗೊಂಡಿರಬೇಕು. 
ಆ ಲಿಂಗವೆ ಪತಿ ತಾನೆ ಸತಿಯೆಂಬ ದೃಢಬುದ್ದಿ ನಿಶ್ಚಲವಾಗಿರಬೇಕು. 
ಹೀಂಗಲ್ಲದೆ, 
ತನ್ನ ದೇಹದ ಮೇಲೆ ಇರುತಿರ್ಪ ಲಿಂಗವ ಸಾಮಾನ್ಯವ ಮಾಡಿ, 
ಕಂಡ ಕಂಡ ದೇಗುಲದೊಳಗಣ ಕಲ್ಲ 
ದೇವರೆಂದು ಭಾವಿಸಿ ಪೂಜಿಸುವ 
ಗಾವಿಲಮೂಳಹೊಲೆಯರ ಮುಖವನೋಡಲಾಗದಯ್ಯ 
ಅದೆಂತೆಂದೊಡೆ: ವೀರಶೈವಸಂಗ್ರಹ 
' ಇಷ್ಟಲಿಂಗಮವಿಶ್ವಾಸಂ ಸಾವರಲಿಂಗೇನ ಪೂಜನಂ | 
ಶ್ವಾನಯೋನಿಶತಂ ಗತ್ನಾ ಚಾಂಡಾಲಗೃಹಮಾಚರೇತ್ || ” 
ಎಂದುದಾಗಿ, 
ಇಂತಪ್ಪಂತ್ಯಜರನೇನೆಂಬೆನಯ್ಯಾ ಅಖಂಡೇಶ್ವರಾ. 

|| ೨೯೪|| 
೫೩೮ 
ಶ್ರೀಗುರುಸ್ವಾಮಿ ಕರುಣಿಸಿಕೊಟ್ಟ ಇಷ್ಟಲಿಂಗವನು 
ಉರದಲ್ಲಿ ಧರಿಸಿಕೊಂಡು ಅದು ದೇವರೆಂದು ನಂಬದೆ 
ಧರೆಯ ಮೇಲಣ ಕಂಡ ಕಂಡ ಕಲ್ಬ ದೇವರೆಂದು ಕಲ್ಪಿಸಿ 
ಹರಿದಾಡುವ ಭಂಡ ಮಾದಿಗರ ಭಕರೆಂದಡೆ 
ಅಘೋರನರಕ ತಪ್ಪದಯ್ಯ ಅಖಂಡೇಶ್ವರಾ. 

|| ೨೯೫ || 


೨೬೧ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


8826 
ಸದ್ಭಕ್ತರಾದವರು ಸಾವರಲಿಂಗದ ಭಜನೆಯ ಮಾಡಲಾಗದು. 
ಮನದಲ್ಲಿ ಸಾವರ ಘನವೆಂದು ನೆನೆಯಲಾಗದು. 
ಅದೇನು ಕಾರಣವೆಂದೊಡೆ: 
ಆದಿ ಅನಾದಿಯಿಂದತ್ತತ್ತಲಾದ ಮಹಾಘನಪರವಸ್ತುವನು 
ಶ್ರೀಗುರುಸ್ವಾಮಿ ಭೇದಿಸಿ ತಂದು, 
ಇಷ್ಟಲಿಂಗವೆನಿಸಿ ಕರಸ್ಥಲದಲ್ಲಿ ಕೊಟ್ಟ ಬಳಿಕ 
ಆ ಲಿಂಗದಲ್ಲಿ ಸಕಲ ತೀರ್ಥ, 
ಸಕಲ ಕ್ಷೇತ್ರಂಗಳುಂಟೆಂದು ಭಾವಿಸಿ, 
ಮುಕ್ತಿಯ ಪಡೆಯಲರಿಯದೆ 
ಖಂಡಿತ ಬುದ್ದಿಯಿಂದ ಬೇರೆ ಮುಕ್ತಿಯ ಪಡೆವೆವೆಂದು 
ಕಂಡ ಕಂಡ ತೀರ್ಥ ಕ್ಷೇತ್ರಂಗಳಿಗೆಡೆಯಾಡಿ 
ತೊಳಲಿ ಬಳಲುವ ಭ್ರಷ್ಟಭವಿಗಳಿಗೆ 
ನರಕವೇ ಪ್ರಾಪ್ತಿಯಯ್ಯಾ ಅಖಂಡೇಶ್ವರಾ, 

|| ೨೯೬ || 
೫೪೦ 
ಪರದೈವವ ಪೂಜಿಸುವಾತ ಸದ್ಭಕ್ತನೆ ? 
ಅಲ್ಲಲ್ಲ. 
ಪರಸಮಯವ ಬಳಸುವಾತ ಸದ್ಭಕನೆ ? ಅಲ್ಲಲ್ಲ 
ಪರಸ್ತ್ರೀಯರಿಗಳಪುವಾತ ಸದ್ಭಕ್ತನೆ ? ಅಲ್ಲಲ್ಲ. 
ಪರರೊಡವೆಯ ಅಪಹರಿಸಿಕೊಂಬಾತ ಸದ್ಭಕ್ತನೆ ? ಅಲ್ಲಲ್ಲ. 
ಇಂತೀ ದುರಾಚಾರದಲ್ಲಿ ನಡೆದು ದು :ಖಕ್ಕೆ ಈಡಾಗಿಹೋಗುವ 
ಕತ್ತೆ ಮೂಳ ಹೊಲೆಯರ ಸತ್ಭಕ್ತರೆಂದಡೆ 
ಭವ ಹಿಂಗದಯ್ಯ ಅಖಂಡೇಶ್ವರಾ. 

ဝစ္စာ 
ಅನಂತಕೋಟಿಹೀನ ಭವಿಜನ್ಮವ ನೀಗಿ ಶಿವಜನ್ಮಕ್ಕೆ ಬಂದು, 
ಶ್ರೀಗುರುಕಾರುಣ್ಯವ ಪಡೆದು ಪರಮ ಪವಿತ್ರ ಕಾಯನೆನಿಸಿ, 
ಶಿವಭಕ್ತನಾದ ಬಳಿಕ ಮರಳಿ ಭವಿಸಂಗವ ಮಾಡಲಾಗದು. 
ಅದೇನು ಕಾರಣವೆಂದೊಡೆ: 
ಹಿಂದಣ ಕ್ರಿಮಿ ಕೀಟಕ ಸುನಿ ಸೂಕರಜನ್ಮ ಬಪ್ಪುದಾಗಿ 
ಮುಂದೆ ಎಚ್ಚರದಲ್ಲಿ ನಡೆಯಬೇಕು. 
ಎಚ್ಚರದಪ್ಪಿ ಅರುಹುಮರಹಿನಿಂದೆ 
ಭವಿಸಂಗವ ಮಾಡುವ ಭಕನ ವಿಧಿ ಎಂತಾಯಿತೆಂದಡೆ : 


| | ೨೭ || 


១២១ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ದೇವರಿಗೆಂದು ನೇಮಿಸಿ ಮಾಡಿಸಿದ ಮೀಸಲೋಗರವ 
ಶ್ವಾನ ಮುಟ್ಟಿದಂತಾಯಿತ್ತಯ್ಯ ಅಖಂಡೇಶ್ವರಾ. 


|| ೨೯೮ || 


೫೪೨ 


ಮಾಡಲಾಗದು ಭವಿಯ ಸಂಪರ್ಕವ. 
ನೋಡಲಾಗದು ಭವಿಯ ದೃಷ್ಟಿಪೂರಿತವಾಗಿ 
ನಡೆಯಲಾಗದು ಭವಿಯಸಂಗಡ ಬಟ್ಟೆಯ . 
ಕುಳ್ಳಿರಲಾಗದು ಭವಿಯಸಹಿತ ಗರ್ದುಗೆಯ ಮೇಲೆ. 
ಶಯನವ ಮಾಡಲಾಗದು ಭವಿಯಿರ್ದ ಹಾಸಿಗೆಯಲ್ಲಿ 
ಭೋಜನವ ಮಾಡಲಾಗದು ಭವಿಯು ಕಾಣುವಂತೆ. 
ಅದೆಂತೆಂದೊಡೆ: 
“ ಆಸನೇ ಶಯನೇ ಯಾನೇ ಸಂಪರ್ಕೆ ಸಹಭೋಜನೇ || 
ಸಂಚರಂತಿ ಮಹಾಘೋರೇ ನರಕೇ ಕಾಲಮಕ್ಷಯಮ್ || ” 
ಎಂದುದಾಗಿ, 
ಇಂತಪ್ಪ ಭವಿಯ ಸಮ್ಮಿಶ್ರವ ಮಾಡಿದ ಭಕ್ತನು 
ಚಂದ್ರಸೂರ್ಯರುಳ್ಳ ಪರ್ಯಂತರವಾಗಿ 
ಮಹಾ ಘೋರನರಕದ ಕುಳಿಯಲ್ಲಿ ಬಿದ್ದು 
ಮುಳುಗುತ್ತೇಳುತ್ತ ತಡಿಯ ಸೇರಲರಿಯದೆ 
ಬಾಧೆಪಡುತ್ತಿರ್ಪನಯ್ಯ ಅಖಂಡೇಶ್ವರಾ. - || ೨೯೯ || 

೫೪೩ 
ನೆರೆಹೊಲ್ಲ ದುರಾಚಾರಿಗಳ , ನೆರೆಹೊಲ್ಲ ಜಾರಚೋರರ , 
ನೆರೆಹೊಲ್ಲ ಬ್ರಹ್ಮತಿಕಾರರ, ನೆರೆಹೊಲ್ಲ ಸುರೆಭುಂಜಕರ, 
ನೆರೆಹೊಲ್ಲ ಗುರುತಪ್ಪಕರ, ನೆರೆಹೊಲ್ಲ ಹುಸಿಡಂಭಕರ, 
ಅದೇನು ಕಾರಣವೆಂದೊಡೆ: 
ಬಿರುಗಾಳಿಯ ಸಂಗದಿಂದೆ ಜ್ಯೋತಿಅಳಿದು ಹೋಗುವಂತೆ, 
ಇಂತಪ್ಪ ಪಂಚಮಹಾಪಾತಕರ ನೆರೆಹೊರೆಯ ಸಂಗದಲ್ಲಿರ್ದವಂಗೆ 
ಅನಂತಕಾಲ ಮಾಡಿದ ಪುಣ್ಯವು ಕೆಟ್ಟು ಹೋಗಿ 
ಮುಂದೆ ಪಾಪವು ಬೆಂಬತ್ತಿ ಕಾಡುವುದಯ್ಯ ಅಖಂಡೇಶ್ವರಾ. || ೩೦೦ || 


೫೪ 


ಮಾಡಬಾರದು ಮಾಡಬಾರದು 
ಮಾನಹೀನ ಮತಿಭ್ರಷ್ಟರ ಸಂಗವ. 
ಮಾಡಬಾರದು ಮಾಡಬಾರದು 
ಪಾಶಬದ್ದ ಕೇಶಜೀವರ ಸಂಗವ . 


೨೬ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


ಮಾಡಬಾರದು ಮಾಡಬಾರದು 
ಹುಸಿಡಂಭಕ ಹುಸಿಹುಂಡರ ಸಂಗವ. 
ಮಾಡಿದಡೆ ಭವದಲ್ಲಿ ಘಾಸಿಯಲ್ಲದೆ 
ಮುಕ್ತಿಯ ಲೇಸಿಲ್ಲವಯ್ಯ ಅಖಂಡೇಶ್ವರಾ. 

|| ೩೦೧ || 
।୭୫ 
ಒಬ್ಬರೊಬ್ಬರ ಸಂಗವ ಬಯಸುತಿರ್ಪವರು ನೀವುಕೇಳಿರೋ ! 
ಮನಕ್ಕೆ ಮನ ತಾರ್ಕಣೆಯಾಗದವರ ಸಂಗವದೇತರ ಸಂಗ ? 
ಬುದ್ದಿ ಬುದ್ದಿ ಕೂಟಸ್ತವಾಗದವರ ಸಂಗವದೇತರ ಸಂಗ ? 
ಶೀಲಶೀಲ ಒಂದಾಗದವರ ಸಂಗವದೇತರ ಸಂಗ ? 
ಭಾವ ಭಾವ ಏಕಾರ್ಥವಾಗದವರ ಸಂಗವದೇತರ ಸಂಗ ? 
ದುಸ್ಸಂಗವಲ್ಲದೆ ಇಂತಪ್ಪ ದುಸ್ಸಂಗಿಗಳ ಸಂಗ 
ದೋಷಕ್ಕೆ ಈಡು ಮುಕ್ತಿಯ ಕೇಡು ಕಂಡೆಯಾ ಅಖಂಡೇಶ್ವರಾ. || ೩೦೨ || 


೫೪೬ 
ಸಂಗ ಲೇಸು ಸಾಧುಮಹಾಪುರುಷರ. 
ಸಂಗ ಲೇಸು ಸದ್ಭಕ್ತಶರಣಜನಂಗಳ 
ಸಂಗ ಲೇಸು ಸುಜ್ಞಾನಸಹವಾಸಿಗಳ 
ಸಂಗ ಲೇಸು ಅಖಂಡೇಶ್ವರಲಿಂಗವನೊಡಗೂಡಿದ ಸದ್ಭೋಗಿಗಳ || ೩೦೩|| 


೫೪೭ 
ತನ್ನ ತಾನರಿಯದೆ ಅನ್ಯರ ಗುಣಾವಗುಣಗಳ 
ಎತ್ತಿ ಎಣಿಸುವನ್ನಕ್ಕ ಶಿವಶರಣನೆಂತಪ್ಪನಯ್ಯ ? 
ಸಜ್ಜನ ಸದ್ಭಾವಿ ಸತ್ಪುರುಷರುಗಳ ಮನನೊವಂತೆ 
ಹಳಿದು ಹಾಸ್ಯವ ಮಾಡಿ ದೂಷಿಸುವನ್ನಕ್ಕ ಶಿವಶರಣನೆಂತಪ್ಪನಯ್ಯ ? 
ಗರ್ವಾಹಂಕಾರವೆಂಬ ಹಿರಿಯ ಪರ್ವತವನೇರಿ 
ಮರವೆಯಿಂದೆ ಮುಂದುಗಾಣದೆ ಮನದ ಪ್ರಪಂಚಿನಲ್ಲಿ ನಡೆದು 
ಜನನ ಮರಣಂಗಳೆಂಬ ಭವಜಾಲದಲ್ಲಿ ಸಿಲ್ಕಿ 
ದುಃಖವ ಪಡುವನ್ನಕ್ಕ ಶಿವಶರಣನೆಂತಪ್ಪನಯ್ಯ ಅಖಂಡೇಶ್ವರಾ. || ೩೦೪ || 

೫೪೮ 
ತನ್ನ ಎಡೆಯಲ್ಲಿ ಕತ್ತೆ ಸತ್ತುಬಿದ್ದುದನರಿಯದೆ 
ಪರರೆಡೆಯಲ್ಲಿ ನೊಣವನರಸುವ ಮರುಳಮಾನವನಂತೆ, 
ತನ್ನಂಗಮನದ ಅವಗುಣಂಗಳ ತೊಲಗಿ ನೂಕಲರಿಯದೆ 
ಅನ್ಯರಲ್ಲಿ ಅವಗುಣವ ಸಂಪಾದನೆಯ ಮಾಡುವ 
ಕುನ್ನಿಗಳ ಎನಗೊಮ್ಮೆ ತೋರದಿರಯ್ಯ ಅಖಂಡೇಶ್ವರಾ. || ೩೦೫ || 


೨೬೪ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


೫೪೯ 


ತಮ್ಮೊಳಗೆ ತಾವು ತಿಳಿಯಲರಿಯರು, 
ಪರವಾಗಿ ಹೇಳಿದರೆ ಗ್ರಹಿಸರು , 
ದುರುಳಬುದಿಯಿಂದ ನಡೆವ 
ದುರಾಚಾರಿಗಳ ಮುಖವ ನೋಡಲಾಗದಯ್ಯ ಅಖಂಡೇಶ್ವರಾ. || ೩೦೬ || 


೫೫೦ 


ಸಲ್ಲರು ಸಲ್ಲರಯ್ಯ ಶಿವಪಥಕ್ಕೆ 
ದುರ್ಮತಿ ದುರಾಚಾರಿಗಳು . 
ಸಲ್ಲರು ಸಲ್ಲರಯ್ಯ ಶಿವಪಥಕ್ಕೆ 
ದುರ್ನಿಶಿ ದುರ್ಗುಣಿಗಳು. 
ಸಲ್ಲರು ಸಲ್ಲರಯ್ಯ ಶಿವಪಥಕ್ಕೆ 
ದುರ್ಬುದ್ದಿ ದುರ್ಭಾವಿಗಳು ಅಖಂಡೇಶ್ವರಾ. 


|| ೩೦೭ | | 


೫೫೧ 


ದಯವಿರಬೇಕು ಸಕಲಪ್ರಾಣಿಗಳಲ್ಲಿ 
ಭಯವಿರಬೇಕು ಗುರುಲಿಂಗಜಂಗಮದಲ್ಲಿ 
ಸ್ವಯವಿರಬೇಕು ಸಕಲಗುಣಂಗಳಲ್ಲಿ 
ನಯವಿರಬೇಕು ನುಡಿಗಡಣದಲ್ಲಿ 
ಇಂತೀ ಗುಣವಿಲ್ಲದವರ ಕಂಡರೆ 
ಸೊಗಸದಯ್ಯ ಎನಗೆ ಅಖಂಡೇಶ್ವರಾ. 

|| ೩೦೮ || 
೫೫೨ 
ಬಲ್ಲವರು ಬೆಸಗೊಂಡಡೆ ಸೊಲ್ಲನಾರೈದು 
ಮೆಲ್ಲನೆ ನುಡಿಯಬೇಕು. 
ಕಲ್ಲಿಗೆ ಕಲ್ಲು ತಾಗಿದಂತೆ ಸೊಲ್ಲು ಬಿಗಿಯಾದಡೆ 
ಅಲ್ಲಿ ನಿಲ್ಲನಯ್ಯ ನಮ್ಮ ಅಖಂಡೇಶ್ವರ. 

|| ೩೦೯ || 
೫೫೩ 
ಬಲ್ಲರೆ ಬಲ್ಲರೆಂಬೆನು , ಲಿಂಗಜಂಗಮ 
ಒಂದೇ ಎಂದು ತಿಳಿದು ನಡೆಯಬಲ್ಲರೆ. 
ಬಲ್ಲರೆ ಬಲ್ಲರೆಂಬೆನು, ಅಂಗಲಿಂಗದ ಕೀಲವನರಿದುಕೂಡಬಲ್ಲರೆ. 
ಬಲ್ಲರೆ ಬಲ್ಲರೆಂಬೆನು, ಜ್ಞಾನ ಸುಜ್ಞಾನದ ನೆಲೆಯನರಿಯಬಲ್ಲರೆ . 
ಬಲ್ಲರೆ ಬಲ್ಲರೆಂಬೆನು , ನಿತ್ಯಾನಿತ್ಯವ 
ಬೇರ್ಪಡಿಸಿ ನಿಜವ ಹಿಡಿಯಬಲ್ಲರೆ. 


೨೬೫ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


ಇಂತೀ ಬಲ್ಲವಿಕೆಯ ಬಗೆಯನರಿಯದೆ ಸೊಲ್ಲುಸೊಲ್ಲಿಗೆ ಮಚ್ಚರಿಸಿ 
ಕರಣಮಥನ ಕರ್ಕಶದಿಂದಹೊರುವವರು 
ಸಲ್ಲರೆಂಬೆನಯ್ಯ ನಿಜಪಥಕ್ಕೆ ಅಖಂಡೇಶ್ವರಾ. 

೫೫೪ 
ಅಲ್ಲದುದ ಹಿಡಿವನಲ್ಲ ಶರಣ. 
ಇಲ್ಲದುದ ನುಡಿವನಲ್ಲ ಶರಣ. 
ಗೆಲ್ಲಸೊಲಿಂಗೆ ಹೊರುವವನಲ್ಲ ಶರಣ. 
ಬಲ್ಲೆನೆಂದು ತನ್ನ ಬಲ್ಲತನವ ಎಲ್ಲರೊಳು 
ಬೀರುವನಲ್ಲವಯ್ಯ ಅಖಂಡೇಶ್ವರಾ ನಿಮ್ಮ ಶರಣ. 


|| ೩೧೧ || 


ಸತ್ಯವಚನವ ನುಡಿಯಬಲ್ಲರೆ ಶರಣನೆಂಬೆನು. 
ಸದಾಚಾರದಲ್ಲಿ ನಡೆಯಬಲ್ಲರೆ ಶರಣನೆಂಬೆನು . 
ವೃತಿಜ್ಞಾನವಳಿದು ಚಿತ್ರದ ಕೊನೆಯ ಮೊನೆಯಲ್ಲಿ 
ನಿತ್ಯಲಿಂಗದ ನೆನಹು ತುಂಬಿ ಸುಳಿಯಬಲ್ಲರೆ 
ಅಚ್ಚ ಶರಣನೆಂಬೆನಯ್ಯ ಅಖಂಡೇಶ್ವರಾ. 

|| ೩೧೨ || 
೫೫೬ 
ಹಾಲ ಹರವಿಯ ಮೇಲೆಮಜ್ಜಿಗೆಯ ತುಂಬಿರಿಸಿದಡೇನು 
ಹೆಪ್ಪಾಗಬಲ್ಲುದೆ ಅಯ್ಯಾ, ಸಮಿಶ್ರದಿಂದಲದೆ. 
ಅಂಗದ ಮೇಲೆ ಲಿಂಗಧಾರಣವಾದಡೇನು 
ಸಮರಸವಾಗಬಲ್ಲುದೆ ಅಯ್ಯಾ , ಶಿವಜ್ಞಾನವಿಲ್ಲದೆ ಅಖಂಡೇಶ್ವರಾ. || ೩೧೩ || 

೫೫೭ 
ಕ್ರಿಯೆಯಲ್ಲಿ ಬಲ್ಲಿದರು , ಜ್ಞಾನದಲ್ಲಿ ಸಂಪನ್ನರು 
ಎಂದು ಹೇಳಲೇತಕೊ ? 
ನಡೆನುಡಿಯಲ್ಲಿ ಕಾಣಬಹುದು. 
ನಡೆನುಡಿ ಶುದ್ಧವಿಲ್ಲದವರಲ್ಲಿ 
ಇರಲೊಲ್ಲನೋಡಾನಮ್ಮ ಅಖಂಡೇಶ್ವರ. 

೫೫೮ 
ಕಟ್ಟಿದ ಬುತ್ತಿ ಎಷ್ಟು ದಿನ ಈಡೇರಲಾಪುದು . 
ಬಿರಿದ ಕೊಡದಲ್ಲಿ ಅಮೃತವ ತುಂಬಿದರೆ 
ಎಷ್ಟು ಹೊತ್ತು ಇರಲಾಪುದು. 
ಖ್ಯಾತಿಯ ಭಕ್ತಿ ಕಲಿಕೆಯ ವಿರಕ್ತಿ ಅದರಂತೆ ಕಂಡಯ್ಯ . 


|| ೩೧೪ || 


೨೬೬ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಸದ್ಗುರುನಾಥ ಉದ್ಯೋಗಿಸಿಕೊಟ್ಟುದು ನಿಜವಲ್ಲದೆ 
ಉಳಿದುದೆಲ್ಲ ಅಬದ್ದವೆಂಬೆನಯ್ಯ ಅಖಂಡೇಶ್ವರಾ. 


|| ೩೧೫ || 


8888€ 


il ೩೧೬ || 


ಒಲ್ಲನು ಒಲ್ಲನಯ್ಯ ಶಿವಭಕ್ತಿ ಇಲ್ಲದವರ. 
ಒಲ್ಲನು ಒಲ್ಲನಯ್ಯ ಶಿವಜ್ಞಾನ ಇಲ್ಲದವರ. 
ಒಲ್ಲನು ಒಲ್ಲನಯ್ಯ ಶಿವಭಾವ ಇಲ್ಲದವರ. 
ಒಲ್ಲನು ಒಲ್ಲನಯ್ಯ ಶಿವಚಿಂತನೆ ಇಲ್ಲದವರ. 
ಒಲ್ಲನು ಒಲ್ಲನಯ್ಯ ನಮ್ಮ ಅಖಂಡೇಶ್ವರನು 
ಶಿವಾಚಾರವಿಲ್ಲದ ಭವಪಾತಕರ. 

8920 
ಎಚ್ಚರವಿರಬೇಕು ನಡೆನುಡಿಯಲ್ಲಿ 
ಮಚ್ಚರವಿರಬೇಕು ಭವಸಂಸಾರದಲ್ಲಿ 
ಹುಚ್ಚನಾಗಿರಬೇಕು ಜನರ ಕಣ್ಣಿನಲ್ಲಿ. 
ಮನ ಅಚೊತ್ತಿದಂತಿರಬೇಕು ಲಿಂಗದಲ್ಲಿ 
ಇಂತೀ ಗುಣವುಳ್ಳಾತನೇ ಅಚ್ಚ ಶರಣನು ನೋಡಾ ಅಖಂಡೇಶ್ವರಾ. ||೩೧೭|| 

೫೬೧ 
ಇಂದು ಎನ್ನ ಮನೆಯಲ್ಲಿ ದೇವರಹಬ್ಬ 
ಘನವಾಯಿತ್ತು 
ನಿಮಗೆಹೋಗಲು ಎಡೆಯಿಲ್ಲ, 
ಹೋಗಿರೆಲೆ ಕಾಲ ಕಾಮ ಮಾಯಾದಿಗಳಿರಾ. 
ಮುಂಬಾಗಿಲಲ್ಲಿ ಕಾಲಾಂತಕನೆಂಬ ದೇವರ ಕುಳ್ಳಿರಿಸಿ 
ಪೂಜಿಸುತಿರ್ಪರು ಎಮ್ಮವರು. 
ಹಿಂಬಾಗಿಲಲ್ಲಿ ಕಾಮಾಂತಕನೆಂಬ ದೇವರ ಕುಳ್ಳಿರಿಸಿ 
ಪೂಜಿಸುತಿರ್ಪರು ಎಮ್ಮವರು. 
ಮೇಲು ಮನೆಯಲ್ಲಿ ಮಾಯಾಕೋಳಾಹಳನೆಂಬ 
ದೇವರ ಕುಳ್ಳಿರಿಸಿ ಪೂಜಿಸುತಿರ್ಪರು ಎಮ್ಮವರು. 
ಇಂತಿದನರಿಯದೆನೀವುನಿಮ್ಮ ಹಳೆಯ ವಿಶ್ವಾಸದಿಂದ 
ನಮ್ಮ ಮನೆಯತ್ತ ಸುಳಿದಿರಾದಡೆ 
ನಮಾಳ ಅಖಂಡೇಶ್ವರ ಕಂಡರೆ ಸೀಳಿ ಬಿಸಾಟುವನು. 
ಹೋಗಿರಲಿ ನಿಮ್ಮ ಬಾಳುವೆಯ ಉಳುಹಿಸಿಕೊಂಡು. 

|| ೩೧೮ || 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೨೭ 


ಹೊನ್ನಿನಾಸೆ ಉಳ್ಳನ್ನಕ್ಕರ ಸಂಚಿತಕರ್ಮ ಬಿಡದು . 
ಮಣ್ಣಿನಾಸೆ ಉಳ್ಳನ್ನಕ್ಕರ ಪ್ರಾರಬ್ಧಕರ್ಮ ಬಿಡದು. 
ಹೆಣ್ಣಿನಾಸೆ ಉಳ್ಳನ್ನಕ್ಕರ ಆಗಾಮಿಕರ್ಮ ಬಿಡದು. 
ಇಂತೀ ತ್ರಿವಿಧದಾಸೆ ಉಳ್ಳನ್ನಕ್ಕರ ಭಕ್ತನಲ್ಲ 
ಮಹೇಶ್ವರನ ಪ್ರಸಾದಿಯ ಪ್ರಾಣಲಿಂಗಿಯ 
ಶರಣನ ಐಕ್ಯನಲ್ಲನೋಡಾ ಅಖಂಡೇಶ್ವರಾ. 


|| ೩೧೯ || 


೫೬೩ 


ಹೊನ್ನು ಬ್ರಹ್ಮನ ಹಂಗು, ಹೆಣ್ಣು ವಿಷ್ಣುವಿನ ಹಂಗು, 
ಮಣ್ಣು ರುದ್ರನ ಹಂಗು. 
ಇಂತೀ ತ್ರಿಮೂರ್ತಿಗಳ ಹಂಗು ಜರಿದು 
ಲಿಂಗವೇ ಗೂಡಾಗಿರ್ಪ ಮಹಾಶರಣರ ಸಂಗದಲ್ಲಿರಿಸಿ 
ಸಲಹಯ್ಯ ಎನ್ನ ಅಖಂಡೇಶ್ವರಾ. 

- ೫೬೪ 
ಶಿವ ಶಿವಾ ಮಹಾಪ್ರಸಾದ 
ಎನ್ನ ಮನದಾಳಾಪವನವಧರಿಸಯ್ಯ ಸ್ವಾಮಿ. 
ಎನಗೆ ಹೊನ್ನು ಬೇಡ, ಎನಗೆ ಹೆಣ್ಣು ಬೇಡ, ಎನಗೆ ಮಣ್ಣು ಬೇಡ, 
ಎನಗೆ ಇಹಲೋಕದ ಭೋಗಬೇಡ, 
ಪರಲೋಕದ ಮೋಕ್ಷಬೇಡ, 
ಎನಗೆ ಆವಾವ ಫಲಪದವು ಬೇಡ. 
ನಿಮ್ಮ ಶ್ರೀಚರಣವನೊಡಗೂಡುವ 
ಅವಿರಳ ಸಮರಸ ಭಕ್ತಿಜ್ಞಾನ 
ಪರಮವೈರಾಗ್ಯದ ಪದವನೆ ಕರುಣಿಸಿ, 
ಮರ್ತ್ಯದತ್ತ ಮರಳಿ ಬಾರದಂತೆ ಮಾಡಯ್ಯ ಎನ್ನ 
ಅಖಂಡೇಶ್ವರಾ, ನಿಮ್ಮನಿಂತು ಬೇಡಿಕೊಂಬೆನು. 

|| 
೫೬೫ 
ಕುಚಿತವಳಿದು ಸುಚಿತ್ತ ನೆಲೆಗೊಂಡು 
ಆಚಾರಲಿಂಗದಲ್ಲಿ ಅವಿರಳ 
ಸಮರಸೈಕ್ಯವನರಿಯಬಲ್ಲಡೆ 
ಭಕ್ತನೆಂಬೆನು. 
ಕುಬುದ್ದಿಯಳಿದು ಸುಬುದಿ ನೆಲೆಗೊಂಡು 
ಗುರುಲಿಂಗದಲ್ಲಿ ಅವಿರಳ ಸಮರಸ್ಯೆಕ್ಯವನರಿಯಬಲ್ಲಡೆ 


೨೧ || 


೨೬೮ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಮಹೇಶ್ವರನೆಂಬೆನು . 
ಅಹಂಕಾರವಳಿದು ನಿರಹಂಕಾರ ನೆಲೆಗೊಂಡು 
ಶಿವಲಿಂಗದಲ್ಲಿ ಅವಿರಳ ಸಮರಸೈಕ್ಯವನರಿಯಬಲ್ಲಡೆ 
ಪ್ರಸಾದಿಯೆಂಬೆನು. 
ಕುಮನವಳಿದು ಸುಮನ ನೆಲೆಗೊಂಡು 
ಜಂಗಮಲಿಂಗದಲ್ಲಿ ಅವಿರಳ ಸಮರಸೈಕ್ಯವನರಿಯಬಲ್ಲಡೆ 
ಪ್ರಾಣಲಿಂಗಿಯೆಂಬೆನು. 
ಅಜ್ಞಾನವಳಿದು ಸುಜ್ಞಾನ ನೆಲೆಗೊಂಡು 
ಪ್ರಸಾದಿಲಿಂಗದಲ್ಲಿ ಅವಿರಳ ಸಮರಸೈಕ್ಯವನರಿಯಬಲ್ಲಡೆ 
ಶರಣನೆಂಬೆನು. 
ದುರ್ಭಾವವಳಿದು ಸದ್ಭಾವ ನೆಲೆಗೊಂಡು 
ಮಹಾಲಿಂಗದಲ್ಲಿ ಅವಿರಳ ಸಮರಸೈಕ್ಯವನರಿಯಬಲ್ಲಡೆ 
ನಿಜೈಕ್ಯನೆಂಬೆನು. 
ಇಂತೀ ಷಡ್ವಿಧಬ್ರಹವನೊಡಗೂಡಿದ 
ಮಹಾಶರಣನ ಶ್ರೀಪಾದಕ್ಕೆ 
ನಮೋ ನಮೋ ಎಂಬೆನಯ್ಯ ಅಖಂಡೇಶ್ವರಾ. 


- 


|| ೨೨ || 


೫೬೬ 


ಗುರುವಿಂಗಾದಡೂ ಅರುಹು ಆಚಾರಸಯವೇ ಬೇಕು. 
ಲಿಂಗಕ್ಕಾದಡೂ ಅರುಹು ಆಚಾರಸಯವೇ ಬೇಕು. 
ಜಂಗಮಕ್ಕಾದ ಅರುಹು ಆಚಾರ ಸಯವೇ ಬೇಕು. 
ಅದೆಂತೆನಲು : ವೀರಮಾಹೇಶ್ವರಸಂಗ್ರಹ ಗ್ರಂಥ 
“ ಜ್ಞಾನಮಾಚಾರಹೀನೇಷು ವೇದಾಗಮನ ಪಾರಗ : | 
ದುಷ್ಟಚಾಂಡಾಲಭಾಂಡೇಷು ಯಥಾ ಭಾಗೀರಥೀಜಲOll '' 
ಎಂದುದಾಗಿ, 
ಅರುಹು ಆಚಾರ ಸಮ್ಮಿಯಾಹೀನರಿಗೆ . 
ಶಿವನು ಸ್ವಪ್ನದಲ್ಲಿ ಸುಳಿಯನು ನೋಡಾ. 
ಅರುಹು ಆಚಾರ ಸಯಾಸಂಪನ್ನರಾದವರಲ್ಲಿ ಪರಶಿವನಿರ್ಪನಾಗಿ, 
ಅರುಹುಗೆಟ್ಟು ಆಚಾರತಪ್ಪಿ ಸಮ್ಮಿಯಾಹೀನರಾಗಿರ್ಪವರು 
ಸಲ್ಲರಯ್ಯ ಶಿವಪಥಕ್ಕೆ ಅಖಂಡೇಶ್ವರಾ. 


|| ೩೨೩ | | 


೫೬೭ 


ಆಣವಮಲ ಮಾಯಾಮಲ ಕಾರ್ಮಿಕಮಲವೆಂಬ 
ಮಲತ್ರಯಂಗಳಲ್ಲಿ ಬಿದ್ದು ಒದ್ದಾಡುವಾತ ಗುರುವಲ್ಲ 
ಅಷ್ಟವಿಧಾರ್ಚನೆ ಷೋಡಶೋಪಾಚಾರಂಗಳ ಮಾಡಿ 


೨೬೯ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


ಭಿನ್ನಫಲಪದವ ಪಡೆದು ಅನುಭವಿಸುವ 
ಉಪಾಧಿಭಕ್ತನ ಹಿಂದೆ ಭವಭವದಲ್ಲಿ 
ಎಡೆಯಾಡುವುದು ಲಿಂಗವಲ್ಲ 
ಅಂಗ ಮನ ಪ್ರಾಣೇಂದ್ರಿಯಂಗಳಲ್ಲಿ ಮುಸುಕಿದ 
ಅಜ್ಞಾನಾಂಧಕಾರದಲ್ಲಿ ಮುಂದುಗಾಣದೆ 
ನಡೆವಾತ ಜಂಗಮವಲ್ಲ, 
ಇವರು ದೇವರೆಂದು ನಂಬಿ ಪೂಜಿಸುವಾತ ಭಕ್ತನಲ್ಲ, 
ಅದೇನು ಕಾರಣವೆಂದೊಡೆ: 
ಅಂಧಕನ ಕೈಯ ಅಂಧಕ ಹಿಡಿದಂತೆ 
ಅರುಹು ಆಚಾರಹೀನವಾದ ಗುರುಲಿಂಗಜಂಗಮವ 
ದೇವರೆಂದು ಪೂಜಿಸುವ ಭಕ್ತಂಗೆ 
ಭವರಾಟಾಳದಲ್ಲಿ ಸತ್ತು ಸತ್ತು 
ಹುಟ್ಟಿ ಬಪ್ಪುದು ತಪ್ಪದಯ್ದ ಅಖಂಡೇಶ್ವರಾ. 


|| ೩೨೪ || 


೫೬೮ 


ಇಷ್ಟಲಿಂಗದಲ್ಲಿ ತನುವ ಸವೆಯದೆ, 
ಪ್ರಾಣಲಿಂಗದಲ್ಲಿ ಮನವ ಸವೆಯದೆ, 
ಭಾವಲಿಂಗದಲ್ಲಿ ಧನವ ಸವೆಯದೆ, 
ಬರಿದೆ ನಾನು ಜಂಗಮ , ತಾನು ಜಂಗಮವೆಂದು 
ತಮ್ಮ ಅಗತ್ಯವ ನುಡಿದುಕೊಂಡು. 
ಭಕ್ತಿಯ ಮರೆದು ಯುಕ್ತಿಶೂನ್ಯರಾಗಿ 
ಮುಕ್ತಿಯ ಹೊಲಬು ತಪ್ಪಿ 
ಆಣವ ಮಾಯಾ ಕಾರ್ಮಿಕವೆಂಬ 
ಮಲತ್ರಯಂಗಳ ಕಚ್ಚಿ ಮೂತ್ರದ ಕುಳಿಯೊಳು ಮುಳುಗಾಡುತಿರ್ಪ 
ಮೂಳಹೊಲೆಯರ ಮುಖವ ನೋಡಲಾಗದಯ್ಯ ಅಖಂಡೇಶ್ವರಾ. || ೩೨೫ || 

೫೬೯ 
ಜಡೆ ಬೋಳುಲೋಚು ದಿಗಂಬರವನು 
ಅಳವಡಿಸಿಕೊಂಡು ನಟಿಸುವ ಅಣ್ಣಗಳಿರಾ . 
ನಿಮ್ಮ ಜಡೆಯಾವುದು , ಬೋಳಾವುದು ? 
ಲೋಚವಾವುದು, ದಿಗಂಬರವಾವುದು ? 
ಬಲ್ಲರೆ ಹೇಳಿರೋ , ಅರಿಯದಿರ್ದಡೆ ನೀವುಕೇಳಿರೋ . 
ಭಕ್ತಿಜ್ಞಾನ ವೈರಾಗ್ಯದ ಪುಂಜವೇ ಜಡೆ. 
ತನುವಿನ ಆಸೆ ಮನದ ವಾಸನಾ ಧರ್ಮವಳಿದುದೇ ಬೋಳು. 
ಸಚರಾಚರ ಪ್ರಾಣಿಗಳ ಮೇಲಣ ಕರುಣವೇ ಲೋಚು. 


೨೭೦ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಸೃಷ್ಟಿ ಸ್ಥಿತಿ ಪ್ರಳಯಂಗಳು ನಷ್ಟವಾದುದೇ ದಿಗಂಬರ . 
ಇಂತೀ ಭೇದವನರಿಯದೆ ತನುವಿನ ವ್ಯಸನ ಧರಿಸಿ. 
ಮನದ ಪ್ರಕೃತಿಯಲ್ಲಿ ಹರಿದಾಡುವ 
ಬಿನುಗು ಜೀವಗಳ್ಳರ ಎನಗೊಮ್ಮೆ ತೋರದಿರಯ್ಯ 
ಅಖಂಡೇಶ್ವರಾ. 


|| ೩ ೨೬ | | 


೫೭೦ 


ಷಡುವರ್ಗಂಗಳ ಸಡಲಿಸಿ ಒಡಲುಪಾಧಿಯನರುಹಿ, 
ಷಡುಸ್ಥಲದನುವನರಿದು, ಷಟ್‌ಬ್ರಹ್ಮದ ಸಂಯೋಗವನರಿಯದೆ 
ಪೊಡವಿಯ ಪ್ರಪಂಚಿನಲ್ಲಿ ಸಿಕ್ಕಿ 
ಹೊಡೆದಾಡಿ ಹೋತುಗಳೆದು 
ಮಡಿದು ಹೋಗುವ ಕಡುಪಾತಕರ 
ವಿರಕ್ತರೆನ್ನಬಹುದೆ ಅಯ್ಯ ಅಖಂಡೇಶ್ವರಾ ? 

|| ೨೭ || 
೫೭೧ 
ಒಳಗೆ ಬೋಳಾಗಲರಿಯದೆ ಹೋರವೇಷದ ಬೋಳಿನಲ್ಲಿ 
ಸುಳಿದಾಡುವ ಅಣ್ಣಗಳ ಕಂಡು ಬೆರಗಾದೆನಯ್ಯ . 
ಅದೇನು ಕಾರಣವೆಂದೊಡೆ: 
ತನು ಕರಣೇಂದ್ರಿಯ ವಿಷಯಾದಿಗಳು 
ಘನಮಹಾಲಿಂಗದಲ್ಲಿ ತರಹರವಾಗಿರಬಲ್ಲಡೆ ಬೋಳು. 
ಹಮ್ಮು ಬಿಮ್ಮು ಗರ್ವ ಅಹಂಕಾರವನಳಿದು 
ಆದಿ ಅನಾದಿಯಿಂದತ್ತತ್ತಲಾದ ಅನುಪಮಲಿಂಗದಲ್ಲಿ 
ಮನವಡಗಿರಬಲ್ಲಡೆ ಬೋಳು. 
ಮನ ಪ್ರಾಣ ಭಾವಂಗಳು ಅನುಪಮಲಿಂಗದಲ್ಲಿ 
ನಿಕ್ಷೇಪವಾಗಿರಬಲ್ಲಡೆ ಬೋಳು. 
ಅನಂತಕೋಟಿಬ್ರಹ್ಮಾಂಡಗಳ ಒಳಹೊರಗೆ ತುಂಬಿ 
ತೊಳಗಿ ಬೆಳಗುವ ಅಖಂಡ ಪರಿಪೂರ್ಣವಾದ ಪರಬ್ರಹ್ಮದಲ್ಲಿ 
ಭಾವ ತುಂಬಿರಬಲ್ಲಡೆ ಬೋಳು. 
ಇಂತೀ ಬೋಳಿನ ಘನವನರಿಯದೆ 
ಗಂಡುದೊತ್ತಿನಂತೆ ಮಂಡೆಯ ಬೋಳಿಸಿಕೊಂಡು 
ಬಂಡೆಯತನದಿಂದ ಕಂಡಕಂಡವರಲ್ಲಿ ಕೆಲೆದಾಡುತ್ತ 
ಮದ ಮತ್ಸರಂಗಳ ಮುಂದುಗೊಂಡು ಚರಿಸುತ್ತ . 
ಬಂದ ಭವಂಗಳಲ್ಲಿ ಮುಳುಗಾಡುತಿರ್ಪವರ 
ಬೋಳುಗಳೆಲ್ಲ ಜಾಳು ಬೋಳುನೋಡಾ ಅಖಂಡೇಶ್ವರಾ. || ೩೨೮ || 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೨೭೧ 


೫೨ 
ವಿರಕ್ತವಿರಕ್ತರೆಂದು ನುಡಿದುಕೊಂಬ ಅಣ್ಣಗಳಿರಾ. 
ನಿಮ್ಮ ವಿರಕ್ತಿಯ ಪರಿಯಂತುಂಟು ಹೇಳಿರೋ ? 
ಅರಿಯದಿರ್ದಡೆ ನೀವುಕೇಳಿರೋ . 
ವಿರಕ್ತನಾದ ಬಳಿಕ 
ಅಶನ ವ್ಯಸನ ವಿಷಯ ವಿಕಾರಕ್ಕೆ ದೂರನಾಗಿರಬೇಕು. 
ವಿರಕ್ತನಾದ ಬಳಿಕ 
ತಾ ಮುನ್ನ ಹೇಸಿ ಬಿಟ್ಟ ಹೊನ್ನು ಹೆಣ್ಣು ಮಣ್ಣು ಮರಳಿ ಮುಟ್ಟದಿರಬೇಕು. 
ವಿರಕನಾದ ಬಳಿಕ ಆಶಾಪಾಶ ತಾಮಸವ ತೊಲಗಿಸಬೇಕು. 
ವಿರಕ್ತನಾದ ಬಳಿಕ 
ಅಷ್ಟಮದಂಗಳ ಅರಿಷಡ್ವರ್ಗವ ನಷ್ಟಮಾಡಬೇಕು. 
ವಿರಕ್ತನಾದ ಬಳಿಕ ಹಮ್ಮು ಬಿಮ್ಮು ಗರ್ವ ಅಹಂಕಾರವ ಕಡೆಮೆಟ್ಟಬೇಕು. 
ವಿರಕ್ತನಾದ ಬಳಿಕ ಅಂಗ ಮನ ಪ್ರಾಣೇಂದ್ರಿಯಂಗಳಲ್ಲಿ ಮುಸುಕಿದ 
ಅಜ್ಞಾನ ಕತ್ತಲೆಯ ಕಳೆಯಬೇಕು. 
ವಿರಕ್ತನಾದ ಬಳಿಕ ಸರ್ವಾವಸ್ಥೆಯಲ್ಲಿ ಲಿಂಗವನಪ್ಪಿರಬೇಕು. 
ವಿರಕ್ತನಾದ ಬಳಿಕ ಸಂಕಲ್ಪ ವಿಕಲ್ಪವನಳಿದು 
ಮನವು ಮಹಾಲಿಂಗದಲ್ಲಿ ನಿಕ್ಷೇಪವಾಗಿರಬೇಕು. 
ವಿರಕನಾದ ಬಳಿಕ ಚಿಂತೆ ಭಾ೦ತುಗಳನಳಿದು 
ಭಾವ ನಿರ್ಭಾವವಾಗಿ ಮಹಾಬಯಲ ನಿಜವಾಸಿಯಾಗಿರಬೇಕು. 
ಇಷ್ಟುಳ್ಳಡೆ ಪರಮವಿರಕನೆಂಬೆನು, 
ಪಾಶವಿರಹಿತನೆಂಬೆನು, ವೀರಮಾಹೇಶ್ವರನೆಂಬೆನು. 
ಹೀಂಗಲ್ಲದೆ ಭ್ರಾಂತಿಬುದ್ದಿಯಿಂದೆ 
ಪರರೊಡವೆ ಪರಸ್ತ್ರೀ ಪರದಾರಗಮನಂಗಳಲ್ಲಿ ಹರಿದಾಡುವ 
ಸಂತೆಯ ಸೂಳೆಯ ಮಕ್ಕಳ ವಿರಕ್ತರೆಂದರೆ 
ನಗುವರಯ್ಯ ನಿಮ್ಮ ಶರಣರು ಅಖಂಡೇಶ್ವರಾ. 

| | ೩೨ || 
- ೫೭೩ 
ನಡೆವ ಗತಿಯಲ್ಲಿ ಲಿಂಗದ ನಡೆಯ ತುಂಬಿ 
ನಡೆಯಬಲ್ಲಡೆ ವಿರಕ್ತರೆಂಬೆನು . 
ನುಡಿಯ ಕೊನೆಯಲ್ಲಿ ಲಿಂಗದ ನುಡಿಯ ತುಂಬಿ 
ನುಡಿಯಬಲ್ಲಡೆ ವಿರಕ್ತರೆಂಬೆನು. 
ಕಂಗಳ ಕೊನೆಯಲ್ಲಿ ಲಿಂಗದ ನೋಟವ ತುಂಬಿ 
ನೋಡಬಲ್ಲಡೆ ವಿರಕ್ತರೆಂಬೆನು. 
ಮನದ ಕೊನೆಯಲ್ಲಿ ಲಿಂಗದ ನೆನಹು ತುಂಬಿ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ನೆನೆಯಬಲ್ಲಡೆ ವಿರಕ್ತರೆಂಬೆನು. 
ಭಾವದ ಕೊನೆಯಲ್ಲಿ ಲಿಂಗದ ಬೆಳಗ ತುಂಬಿ 
ಸುಳಿಯಬಲ್ಲಡೆ ವಿರಕ್ತರೆಂಬೆನು. 
ಇಂತೀ ಲಿಂಗಾಂಗಸಂಗಸಮರಸದ ಪರಮಸುಖವನರಿಯದೆ 
ಅರುಹುಹೀನವಾಗಿ ಮರಹು ಮುಂದುಗೊಂಡು 
ದುರಾಚಾರದಲ್ಲಿ ನಡೆವ ಭವಭಾರಿಗಳ ಮುಖವ 
ನೋಡಲಾಗದಯ್ಯ ಅಖಂಡೇಶ್ವರಾ. 

|| ೩೩೦ || 
೫೭೪ 
ಈಶನ ಮರೆಯಲ್ಲಿ ವೇಷವ ತೊಟ್ಟಾಡುವರೆಲ್ಲ 
ಜಂಗಮವೇ ? ಅಲ್ಲಲ್ಲ. 
ಅದೇನು ಕಾರಣವೆಂದೊಡೆ : ತಮ್ಮ ನಿಲವ ತಾವು ಕಾಣರು. 
ಮುನ್ನ ಹೋದ ಪುರಾತನರ ಬಟ್ಟೆಯನರಿಯರು. 
ನಿನ್ನ ಪ್ರಪಂಚಿನಲ್ಲಿ ಮನ ಮಗ್ನವಾಗಿರ್ಪ ಭಿನ್ನ ಜೀವಿಗಳಂತಿರಲಿ. 
ಇನ್ನು ನಿಜಜಂಗಮದ ನಿಲವೆಂತೆಂದೊಡೆ: 
ತಥ್ಯಮಿಥ್ಯ ರಾಗದ್ವೇಷವನಳಿದು ಸುತ್ತಿ ನಿಂದೆ ಸಮವಾಗಿ, 
ಇಹಪರದ ಗತಿಯ ಕೆಡಿಸಿ, ದೈತಾದ್ವತಂಗಳ ನೀಗಿ, 
ಸತ್ಯಸದಾಚಾರವೆ ಅಂಗವಾಗಿ, ಭಕ್ತಿಜ್ಞಾನ ವೈರಾಗ್ಯವೆ ಭೂಷಣವಾಗಿ, 
ಅಂಗ ಮನ ಪ್ರಾಣ ಸಕಲ ಕರಣೇಂದ್ರಿಯಂಗಳೆಲ್ಲ ಲಿಂಗದಲ್ಲಿ ನಿಕ್ಷೇಪವಾಗಿ, 
ಸ್ಪಟಿಕದ ಘಟದಲ್ಲಿ ಜ್ಯೋತಿಯನಿರಿಸಿದಂತೆ, 
ತನ್ನೊಳಹೊರಗೆ ಮಹಾಜ್ಞಾನವೇ ತುಂಬಿ ತೊಳಗಿ ಬೆಳಗುತ್ತ 
ಒಡಲುಪಾಧಿಕೆಯನುರುಹಿ ' ಭಕ್ತಿ ಭಿಕ್ಷಾಂದೇಹಿ' ಎಂದು ಸುಳಿವ 
ಪರಮ ಜಂಗಮದ ಸುಳುಹಿಲ್ಲ ಜಗತ್ಪಾವನ . 
ಆತನ ನುಡಿಗಡಣವೆಲ್ಲ ಪರಮಬೋಧೆ. 
ಆತನ ದರ್ಶನ ಸ್ಪರ್ಶನವೆಲ್ಲ ಮಹಾಪುಣ್ಯವು. 
ಆತನು ಕೃಪೆಯಿಂದ ನೋಡಿದ ನೋಟವೆಲ್ಲ 
ಸಕಲ ಪ್ರಾಣಿಗಳಿಗೆ ಸಾಲೋಕ್ಯಪದವು. 
ಇಂತಪ್ಪ ಮಹಾಘನ ಪರಾತ್ಪರವಾದ ಪರಮಜಂಗಮದ 
ಶ್ರೀಪಾದಕ್ಕೆ ನಮೋ ನಮೋ ಎಂಬೆನಯ್ಯ ಅಖಂಡೇಶ್ವರಾ. || ೩೩೧ || 


- 


೫೭೫ 


ಆದಿಯಾಧಾರವಿಲ್ಲದ ಮುನ್ನ, 
ನಾದ ಬಿಂದು ಕಲೆಗಳಿಲ್ಲದ ಮುನ್ನ , 
ಭೇದಾಭೇದಂಗಳಿಂದೆತೋರುವ ಬ್ರಹ್ಮಾಂಡ 
ಕೋಟಾನುಕೋಟಿಗಳಿಲ್ಲದ ಮುನ್ನ. 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೨೭೩ 


ಸರ್ವಶೂನ್ಯ ನಿರಾಕಾರವಾದ - ಪರವಸ್ತುವು ಸಾಕಾರವಿಡಿದು 
ಸರ್ವಲೋಕಂಗಳ ಪಾವನವ ಮಾಡುವ ಪರಮ ಜಂಗಮದಲ್ಲಿ 
ಹದಿನಾಲ್ಕು ಲೋಕಂಗಳಡಗಿರ್ಪವುನೋಡಾ. 
ಅದೆಂತೆಂದೊಡೆ: 
ಪಾದತಳದಲ್ಲಿ ಅತಳಲೋಕ, ಪಾದೋರ್ಧದಲ್ಲಿ ವಿತಳಿಕ, 
ಜಂಘಯಲ್ಲಿ ಸುತಳಲೋಕ, ಜಾನುವಿನಲ್ಲಿ ಮಹಾತಳಲೋಕ, 
ಉರುವಿನಲ್ಲಿ ತಳಾತಳಲೋಕ, ಗುಹೆಯಲ್ಲಿ ರಸಾತಳಿಕ, 
ಕಟೆಯಲ್ಲಿ ಪಾತಾಳಲೋಕ, ನಾಭಿಯಲ್ಲಿಭೂಲೋಕ, 
ಕುಕ್ಷಿಯಲ್ಲಿ ಭುವರ್ಲೋಕ, ಹೃದಯದಲ್ಲಿ ಸ್ವರ್ಗಲೋಕ, 
ವಕ್ಷದಲ್ಲಿ ಮಹರ್ಲೋಕ, ಕಂಠದಲ್ಲಿ ಜನರ್ಲೋಕ, 
ಲಲಾಟದಲ್ಲಿ ತಪರ್ಲೋಕ, ಮೂರ್ಡ್ನಿಯಲ್ಲಿ ಸತ್ಯಲೋಕ. 
ಇಂತೀ ಈರೇಳುಲೋಕಂಗಳ ತನ್ನೊಳಗಿಂಬಿಟ್ಟುಕೊಂಡು 
ವಿಶ್ವಪರಿಪೂರ್ಣವಾಗಿ ಭಕ್ತಿಹಿತಾರ್ಥವಾಗಿ 
ಮರ್ತ್ಯಲೋಕದಲ್ಲಿ ಸುಳಿವ ಕರ್ತೃ ಜಂಗಮದಶ್ರೀಪಾದಕ್ಕೆ 
ನಮೋ ನಮೋ ಎಂಬೆನಯ್ಯ ಅಖಂಡೇಶ್ವರಾ. 


|| ೩೨ || 


೫೬೬ 


ಜಂಗಮಲಿಂಗವೇ ನಮೋ ನಮೋ . 
ಜಂಗಮವ ನಿರ್ಮಿಸಿದ 
ಪರಮಜಂಗಮಲಿಂಗವೆ ನಮೋ ನಮೋ . 
ಜಗದ ಪ್ರಪಂಚುವನು ಹೋದದ 
ಪರಮಜಂಗಮಲಿಂಗವೆ ನಮೋ ನಮೋ . 
ಜಗವ ಪಾವನಮಾಡುವ 
ಪರಮಜಂಗಮಲಿಂಗವೆ ನಮೋ ನಮೋ . 
ಜಗದಾರಾಧ್ಯನಾದ ಪರಮಜಂಗಮಲಿಂಗವೆ ನಮೋ ನಮೋ . 
ಅಗಮ್ಯ ಅಗೋಚರ ಅಪ್ರಮಾಣನಾದ ಅಖಂಡೇಶ್ವರನೆಂಬ 
ಅನಾದಿ ಪರಮಜಂಗಮಲಿಂಗವೇ ನಮೋ ನಮೋ . 


|| ೩೩೩ || 


೫೭೭ 
ಎನ್ನ ಗರ್ವ ಅಹಂಕಾರವ ಕೆಡಿಸಯ್ಯ 
ಎನ್ನ ಮನ ಪ್ರಾಣಂಗಳ ಸುತ್ತಿದ 
ಆಶಾಪಾಶದ ತೊಡರ ಗಂಟ ಬಿಡಿಸಯ್ಯ . 
ಎನ್ನ ಸತ್ಯ ಸದಾಚಾರದಲ್ಲಿ ನಡೆಸಯ್ಯ . 
ಎನ್ನ ಪರಮಶಿವಾನುಭಾವವ ನುಡಿಸಯ್ಯ . 


೨೭೪ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಎನಗೆ ಭಕ್ತಿ ಜ್ಞಾನ ವೈರಾಗ್ಯವೆಂಬ ಭೂಷಣವ ತೊಡಿಸಿ 
ನಿಮ್ಮ ಕರುಣದ ಕಂದನೆಂದು ಸಲುಹಯ್ಯ ಎನ್ನ ಅಖಂಡೇಶ್ವರಾ. || ೩೩೪ || 

೫೭೮ 
ಶಿವ ಶಿವಾ, ನೀ ನಡೆಸಿದಂತೆ ನಡೆವೆ. 
ಶಿವ ಶಿವಾ , ನೀ ನುಡಿಸಿದಂತೆ ನುಡಿವೆ. 
ನಿಮ್ಮ ಊಳಿಗವ ಮಾಡುವೆ . 
ನೀವಿರಿಸಿದಲ್ಲಿ ಇರುವೆನಯ್ಯ ಅಖಂಡೇಶ್ವರಾ. 


|| ೩೩೫ || 


೫೭೯ 


|| ೩೩೬ || 


ಮಡುವಿನಗ್ಗಣಿ, ಗಿಡದ ಹೂವು, ಒಡಲಿಗೆ ಅನ್ನ , 
ನುಡಿನುಡಿಗೆ ಮೃಡನ ಸ್ಮರಣೆ ಇರಲು, 
ಜಡರ ಹಂಗೇಕೆ ಹೇಳಾ. 
ಶಿವಧ್ಯಾನ ಶಿವಚಿಂತೆ ಭಿಕ್ಷಾಹಾರ 
ಏಕಾಂತವಾಸಿಯ ಮಾಡಯ್ಯ ಎನ್ನ ಅಖಂಡೇಶ್ವರಾ. 

- ೫೮೦ 
ನಿತ್ಯಲಿಂಗಾರ್ಚನೆಯ ಮಾಡುತ್ತ ಸದ್ಭಕ್ತರನರಸುತ್ತ 
ಭಕ್ತಿಭಿಕ್ಷವ ಬೇಡುವೆನೆಂದು ಬರುವಾಗ 
ಗ್ರಾಮದ ಬಾಗಿಲಲ್ಲಿ ತಡೆವಂತೆ ಮಾಡಯ್ಯ ಎನ್ನ. 
ಆರಾರು ತಡೆಯದಿರ್ದಡೆ ಆ ಗ್ರಾಮವ ಹೊಕ್ಕು 
ಮನೆ ಮನೆ ತಿರಿವಂತೆ ಮಾಡಯ್ಯ ಎನ್ನ . 
ಮನೆ ಮನೆ ತಿರಿದಡೆ ಎನ್ನ ಕಂಡು 
ಸರ್ವರು ಅಡಮೋರೆಯನಿಕ್ಕುವಂತೆ ಮಾಡಯ್ಯ ಎನ್ನ . 
ಆ ಗ್ರಾಮವನುಳಿದು ಮತ್ತೊಂದು ಗ್ರಾಮವನರಸಿಕೊಂಡು 
ಬರುವ ಬಟ್ಟೆಯಲ್ಲಿ ಜಳತಗುಲಿ ಕಳೆಕುಂದಿ ಮುಖಬಾಡಿ 
ಒಡಲೊಳಗಣ ಕುಧಾಗ್ನಿ ಢಾಳಿಸಿ ತನು ಸುಟ್ಟು ನಡೆವ ಗತಿಗೆಟ್ಟು , 
ದ್ರವಗುಂದಿ ಧರೆಗೆ ಬೀಳುವಂತೆ ಮಾಡಯ್ಯ ಎನ್ನ . 
ಆ ಸಮಯದಲ್ಲಿ ನಿಮ್ಮ ನೆನಹು ಮರೆದು 
ಜಗದಭೋಗವ ಆಸೆ ಮಾಡಿದೆನಾದಡೆ 
ಅಖಂಡೇಶ್ವರಾ, ನಿಮ್ಮ ಶ್ರೀಪಾದಕ್ಕೆ 
ದೂರಸ್ಟನ ಮಾಡಯ್ಯ , ಎನ್ನ ದೇವರದೇವ. 

೫೮೧ 
ಒಲ್ಲೆನಯ್ಯ ಜಗದ ಹಂಗಿನ ಭೋಗೋಪಭೋಗವನು. 
ಅದೇನು ಕಾರಣವೆಂದೊಡೆ: 


|| ೩೩೭ || 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೨೭೫ 


ಹಿಂದೆ ಅರಿಯದೆ ಮರೆದು 
ಜಗದ ಭೋಗವನು ಆಸೆ ಮಾಡಿ, 
ಮರ್ತ್ಯಲೋಕದಲ್ಲಿ ಹುಟ್ಟಿ ನೊಂದು ಬೆಂದು ಕಂದಿ ಕುಂದಿದೆನಯ್ಯಾ . 
ಇದು ಕಾರಣ ಇನ್ನು ಮುಂದೆ ಬಯಸಿದೆನಾದಡೆ 
ಅಖಂಡೇಶ್ವರಾ, ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ. 

|| ೩೩೮ || 


|ខយ 


|| ೩೩೯ || 


ಹಾಡುವೆನಯ್ಯ ನಿಮ್ಮ , 
ನೋಡುವೆನಯ್ಯ ನಿಮ್ಮ , 
ಪೂಜೆಯ ಮಾಡುವೆನಯ್ಯ ನಿಮ್ಮ , 
ಭಕ್ತಿಯ ಬೇಡುವೆನಯ್ಯ ನಿಮ್ಮ , 
ಎರಡಳಿದುಕೂಡುವೆನಯ್ಯ ನಿಮ್ಮ ಅಖಂಡೇಶ್ವರಾ 

೫೮೩ 
ನಿತ್ಯ ಲಿಂಗಾರ್ಚನೆಯ ಮಾಡುವೆ. 
ಸತ್ಯ ಸದ್ಭಕ್ತರ ಮಠವನರಸಿಕೊಂಡು ಹೋಗಿ, 
ಲಿಂಗ ಮುಂತಾಗಿ ಭಕ್ತಿಭಿಕ್ಷೆಯ ಬೇಡುವೆ. 
ಅವರು ಇಕ್ಕಿದ ಪದಾರ್ಥವ ಚಿತ್ತಶುದ್ಧವಾಗಿ ಕೈಕೊಂಡು 
ಎನ್ನೊಡೆಯ ಅಖಂಡೇಶ್ವರಲಿಂಗ ಸಹಿತವಾಗಿ ಭೋಗಿಸುವೆ. || ೩೪೦ || 

- ೫೮೪ 
ಅಂಜುವೆನಂಜುವೆನಯ್ಯ ಅಡಿಗಡಿಗೆ 
ಗುರುವಿನಾಣೆ ಇಡಲಮ್ಮದೆ. 
ಅಂಜುವೆನಂಜುವೆನಯ್ಯ ಅಡಿಗಡಿಗೆ 
ಲಿಂಗದಾಣೆ ಇಡಲಮ್ಮದೆ. 
ಅಂಜುವೆನಂಜುವೆನಯ್ಯ ಅಡಿಗಡಿಗೆ 
ಜಂಗಮದಾಣೆ ಇಡಲಮ್ಮದೆ. 
ಅಂಜುವೆನಂಜುವೆನಯ್ಯ ಅಡಿಗಡಿಗೆ 
ನಿಮ್ಮ ಶರಣರಾಣೆ ಇಡಲಮ್ಮದೆ ಅಖಂಡೇಶ್ವರಾ. 

|| ೩೪೧ || 


890888 


ಜಗವೆಲ್ಲ ಮುನಿದಡಂಜೆ. 
ಆದಿವ್ಯಾಧಿಗಳು ಬಂದು ತನುವನಂಡಲೆದಡಂಜೆ. 
ರಾಜಭಯ , ಚೋರಭಯ , ಮೃಗಭಯ , 
ಗ್ರಹಭಯಂಗಳು ಬಂದು 
ನಾಲೆಸೆಯಲ್ಲಿ ಮುಸುಕಿದಡಂಜೆ. 


೨೭೬ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಮತ್ತೊಂದಕ್ಕಂಜಿ ಅಳುಕುವೆನಯ್ಯ , 
ಪರರೊಡವೆ ಪರಸ್ತ್ರೀ ಪರಧನವ ಮುಟ್ಟಲಮ್ಮದೆ 
ಅಖಂಡೇಶ್ವರಾ, ನೀ ಸಾಕ್ಷಿಯಾಗಿ, 

|| ೩೪೨ || 
- ೫೮೬ 
ಮನದೊಡೆಯ ಮನವನೋಡುವೆನೆಂದು 
ನಾಲೆಸೆಯಲ್ಲಿ ಭಯವನೊಡಿದಡೆ 
ಹೆದರದಿರು ಮನವೆ, ಹೆದರಿ ಹಿಮ್ಮೆಟ್ಟದಿರು ಮನವೆ. 
ಕಳವಳಗೊಳ್ಳದೆ ಸಂಚಲವಳಿದು ಅತಿ ಕಲಿವಂತನಾದೆಯಾದಡೆ 
ಅಘಹರ ಅಖಂಡೇಶ್ವರ ನಗುತ ಬಂದೆತ್ತಿಕೊಂಡು ಮುದ್ದಾಡಿ 
ತನ್ನೊಳಗಿಟ್ಟುಕೊಂಬನು ಕೀಳಾ ಎಲೆ ಮನವೆ. 

| | ೩೪೩ || 
- ೫೮೭ 
ವೀರಶೈವ ಭಕ್ತಮಾಹೇಶ್ವರರು 
ಅಂಗಲಿಂಗದೊಳೊಡಗೂಡುವನ್ನಬರ , 
ಶೀಲ ವ್ರತ ನೇಮಂಗಳ ಸೀಮೆಯ ಕಟ್ಟಿ 
ನಡೆಯಬೇಕೆಂದು ನುಡಿಯುತಿರ್ಪರು. 
ಎನಗೆ ಶೀಲ ವ್ರತ ನೇಮಂಗಳು ಆವಾವವೆಂದಡೆ : 
ಪರಧನ ಪರಸ್ತ್ರೀಯರ ಮುಟ್ಟೆನೆಂಬುದೆ ಎನ್ನ ಶೀಲ. 
ಒಡಲುಪಾಧಿಕೆಯವಿಡಿದು 
ಅನ್ಯರ ಅನ್ನ ವಸ್ತ್ರಂಗಳ ಬಾಯ್ದೆರದು ಬೇಡೆನೆಂಬುದೆ ಎನ್ನ ವ್ರತ. 
ಸಕಲ ಪದಾರ್ಥಗಳ ಲಿಂಗಕ್ಕೆ ಕೊಡದೆ 
ಎನ್ನ ಅಂಗದಿಚ್ಛೆಗೆ ಕೊಳ್ಳೆನೆಂಬುದೆ ಎನ್ನ ನೇಮ . 
ಇಂತೀ ಶೀಲ ವ್ರತನೇಮಂಗಳಳವಡಿಸಿಕೊಂಡು , 
ಎನ್ನೊಡೆಯ ಅಖಂಡೇಶ್ವರಲಿಂಗವನೊಡಗೂಡಿ 
ಮರಳಿಬಾರೆನೆಂಬುದೆ ಎನ್ನ ಅರುಹಿನ ಗೊತ್ತು 

|| ೩೪೪ || 
reses 
ಗಂಡಸತ್ತನೆಂದು ಗಂಡನೊಡನೆ ಕೆಂಡವ ಬೀಳುವೆನೆಂದು 
ಪುಂಡವೀರಮಾನ್ವಿ ತಾನು ದಂಡೆಯ ಕಟ್ಟಿಕೊಂಡು 
ಖಂಡೆಯವ ಪಿಡಿದು ತಂಡತಂಡದ ಜನರ ಮುಂದೆ 
ಮೆರೆದುಕೊಂಡು ಬಂದು, 
ಕಿಚ್ಚಿನ ಹೊಂಡವ ಕಂಡು ಹೆದರಿ ಹಿಮ್ಮೆಟ್ಟಿದಡೆ, 
ಅವಳಿಗದೇ ಭಂಗವಲ್ಲದೆ ಶೃಂಗಾರಮೆರೆವುದೇ ಅಯ್ಯ ? 
ಪತಿ ಲಿಂಗ, ಸತಿ ಶರಣ. 


೨೭೭ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


ತನ್ನ ಪತಿವ್ರತಾ ಭಾಷೆಯ ನುಡಿದು ನಡೆಯಲ್ಲಿ ತಪ್ಪಿದಡೆ, 
ಅವನ ಭಂಗಕ್ಕೆ ತುದಿ ಮೊದಲಿಲ್ಲನೋಡಾ ಅಖಂಡೇಶ. ರಾ . 


|| ೩೪೫ || 


೫೮೯ 


ನಡೆಯೋಳಗೆ ನುಡಿತುಂಬಿ, 
ನುಡಿಯೊಳಗೆ ನಡೆತುಂಬಿ, 
ನಡೆನುಡಿ ಎರಡು ಪರಿಣಾಮದಲ್ಲಿ ತುಂಬಿ, 
ಲಿಂಗವ ಕೂಡಬಲ್ದಾತನೇ ಶರಣ ನೋಡಾ ಅಖಂಡೇಶ್ವರಾ. 


|| ೩೪೬ || 


- ೫೯೦ 


|| ೩೪೭ || 


ನಡೆದು ತಪ್ಪುವರಲ್ಲ ಶರಣರು. 
ನುಡಿದು ಹುಸಿವರಲ್ಲ ಶರಣರು. 
ಒಡಲುಪಾಧಿಯ ಹೊದುವರಲ್ಲ ಶರಣರು. 
ಅಖಂಡೇಶ್ವರಾ, ನಿಮ್ಮ ಶರಣರ ಪರಿಯ 
ನೀವೇ ಬಲ್ಲಿರಲ್ಲದೆ ನಾನೆತ್ತ ಬಲ್ಲೆನಯ್ಯ ? 

। ୫୫eଦ 
ನುಡಿದಂತೆ ನಡೆ ಇಲ್ಲವಯ್ಯ ಎನ್ನಲ್ಲಿ 
ನಡೆದಂತೆ ನುಡಿ ಇಲ್ಲವಯ್ಯ ಎನ್ನಲ್ಲಿ, 
ನುಡಿಹೀನ ಕಡುಪಾಪಿಯಯ್ಯ ನಾನು. 
ಮನಹೀನ ಮಹಾಪರಾಧಿಯಯ್ಯ ನಾನು. 
ಎನ್ನೊಳಗೆ ಸುಗುಣವನರಸಿದಡೇನೂ ಹುರುಳಿಲ್ಲವಯ್ಯ 
ನೀವೇ ಕರುಣಿಸಿ ಪಾಲಿಪುದಯ್ಯ ಎನ್ನ , 
ಅಖಂಡೇಶ್ವರಾ, ನಿಮ್ಮಧರ್ಮ, ನಿಮ್ಮಧರ್ಮ. 

೫೯೨ 
ಎನ್ನ ಮಾನಾಪಮಾನವೆಲ್ಲ ನಿಮ್ಮದಯ್ಯ . 
ಎನ್ನ ಹಾನಿವೃದಿಗಳೆಲ್ಲ ನಿಮ್ಮವಯ್ಯ . 
ಅಖಂಡೇಶ್ವರಾ, ನೀವು ಭಕ್ತದೇಹಿಕ ದೇವರಾದಿರಾಗಿ 
ಎನ್ನ ಸರ್ವಸುಖ ಪರಿಣಾಮವೆಲ್ಲ ನಿಮ್ಮವೆಂದರಿದೆನಯ್ಯ . 


II ೩೪೮ | | 


|| ೩೪೯ || 


೫೯೩ 


ಶಿವಶಿವಾ ಮಹಾಪ್ರಸಾದ 
ಎನ್ನ ಮನವು ನಿಮ್ಮಲ್ಲಿ ಒಂದ ಬಯಸಿ 
ಬಡವಾಗುತಿರ್ಪುದು ಅವಧರಿಸಯ್ಯ ದೇವ. 
ಶಿವನಡೆ ಶಿವನುಡಿ ಶಿವನೊಟಶಿವಭಾವ 


೨೭೮ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಶಿವಾಚಾರ ಶಿವಭಕ್ತಿ ಶಿವಜ್ಞಾನ ಶಿವಾನುಭಾವ 
ಶಿವಶರಣರಸಂಗ ಇವನೆ ಕರುಣಿಸಿ 
ಬದುಕಿಸಯ್ಯ ಎನ್ನ ಅಖಂಡೇಶ್ವರಾ. 

|| ೩೦|| 
೫೯೪ 
ಹರಹರಾ ಎಂದು ಹರನೊಳಗೈಕ್ಯರಾದ 
ಶರಣರ ತೋರಿಸಯ್ಯ . 
ಶಿವಶಿವಾ ಎಂದು ಶಿವನ ಅಜ್ಯೋತಿಗೊಂಡ 
ಶರಣರತೋರಿಸಯ್ಯ . 
ಶ್ರೀಗಿರಿ ಕೈಲಾಸವ ಸೂರೆಗೊಂಡ 
ಶರಣರ ತೋರಿಬದುಕಿಸಯ್ಯ ಎನ್ನ ಅಖಂಡೇಶ್ವರಾ. 

|| ೩೧| | 
೫೯೫ 
ಅಂತರಂಗದಲ್ಲಿ ಅಖಂಡ ಪರಿಪೂರ್ಣ 
ಜ್ಞಾನದ ನಿಲವನರಿದು, 
ಬಹಿರಂಗದಲ್ಲಿ ಸತ್ಯ ಸದಾಚಾರವನಳವಡಿಸಿಕೊಂಡು , 
ಹಿಂದು ಮುಂದಣ ಶಂಕೆಯ ಹರಿದು, 
ಆನಂದವೇ ಒಡಲಾಗಿ ಅಭೇದ್ಯಲಿಂಗದ ಬೆಳಗಿನಲ್ಲಿ ಸುಳಿವ 
ಅಪ್ರಮಾಣ ಶರಣರ ತೋರಿಬದುಕಿಸಯ್ಯ ಎನ್ನ ಅಖಂಡೇಶ್ವರಾ. || ೩೫೨|| 


೫೯೬ 


|| ೩೫೩ || 


ಸೃಷ್ಟಿ ಸ್ಥಿತಿ ಪ್ರಳಯಂಗಳ ನೇಮವ ಮಿರಿ, 
ಕಾಯ ಜೀವದ ಕಷ್ಟಗುಣಂಗಳು ನಷ್ಟವಾಗಿ, 
ಇಷ್ಟಲಿಂಗದಲ್ಲಿ ನೆಟ್ಟನೆ ಮನವಡಗಿ 
ತೊಟ್ಟು ಬಿಟ್ಟ ಹಣ್ಣಿನಂತೆ ಸುಳಿವ 
ಶ್ರೇಷ್ಠ ಶರಣರ ಶ್ರೀಪಾದಕ್ಕೆ 
ನಮೋ ನಮೋ ಎಂಬೆನಯ್ಯ ಅಖಂಡೇಶ್ವರಾ. 

೫೯೭ 
ಎಲೆ ಶಿವನೆ, ನೀವು ಭಕದೇಹಿಕದೇವನೆಂಬುದು 
ಎನಗೆ ನಿಶ್ಚಲವಾಗಿ ಕಾಣಬಂದಿತ್ತು, 
ಅದೇನು ಕಾರಣವೆಂದೊಡೆ : 
ಎನ್ನ ತನುವೆ ನಿನ್ನ ತನುವಾಯಿತ್ತಾಗಿ. 
ಈ ತನುವಿಡಿದು ಗುರುವ ಕಂಡೆ. 
ಈ ತನುವಿಡಿದು ಲಿಂಗವ ಕಂಡೆ. 
ಈ ತನುವಿಡಿದು ಜಂಗಮವ ಕಂಡೆ. 


೨೭೯ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


ಈ ತನುವಿಡಿದು ಪಾದತೀರ್ಥ ಪ್ರಸಾದವ ಕಂಡೆ. 
ಈ ತನುವಿಡಿದು ವಿಭೂತಿ ರುದ್ರಾಕ್ಷಿಯ ಕಂಡೆ. 
ಈ ತನುವಿಡಿದು ಮಂತ್ರದಮೂಲವ ಕಂಡೆ. 
ಈ ತನುವಿಡಿದು ನಿಮ್ಮ ಶರಣರ ಮಹಾನುಭಾವವ ಕಂಡೆ. 
ಈ ತನುವಿಡಿದು ನೀವೇ ನಾನಾದ ಪರಿಯ ಕಂಡು 
ಬೆರಗಾದೆನಯ್ಯ ಅಖಂಡೇಶ್ವರಾ. 

|| ೩೫೪ 1 
860 
ಹತ್ತು ದಿಕ್ಕಿನ ಒಳಹೊರಗೆ ಸುತ್ತಿ ಸುಳಿದಾಡುವ 
ಎನ್ನ ಮನವು ನಿಲುವುದಕ್ಕೆ ನೀವೇ ಗೊತ್ತಲ್ಲದೆ 
ಬೇರೆ ಮತ್ತೆ ಸ್ನಾನ ಉಂಟೆ ಅಯ್ಯ ? 
ಗಾಳಿ ಗಂಧವನಪ್ಪಿದಂತ, 
ನಿಮ್ಮ ಮುಟ್ಟಿದ ಚಿತ್ರ ಎತ್ತತ್ತ ಹರಿದಾಡಿದಡೇನು 
ಅತ್ತತ್ತ ನೀವೇ ಅಲ್ಲದೆ ಬೇರೆ ಮತ್ತೆ ಅನ್ಯವಿಲ್ಲವಯ್ಯ ಅಖಂಡೇಶ್ವರಾ. ||೩೫|| 

೫೯೯ 
ಮನವು- ಘನವ ನುಂಗಿ, ಘನವು ಮನವ ನುಂಗಿ, 
ಮನಘನವೆರಡನು ಪರಬ್ರಹ್ಮವು ನುಂಗಿದ ಬಳಿಕ , 
ನಾನೆಂಬುವದೆಲ್ಲಿಯದಯ್ಯ ಅಖಂಡೇಶ್ವರಾ ! 


|| ೩೫೬ || 


೬೦೦ 


ಮಾಡಿದ ಮಾಟವ ಮರೆದೆನಯ್ಯ ನಿಮ್ಮೊಳಗೆ. 
ನೋಡಿದ ನೋಟವ ಮರೆದೆನಯ್ಯ ನಿಮ್ಮೊಳಗೆ. 
ಕೂಡಿದ ಕೂಟವ ಮರೆದೆನಯ್ಯ ನಿಮ್ಮೊಳಗೆ . 
ಕರ್ಪುರದಗಿರಿಯ ಉರಿ ಉಂಡಂತಾದೆನಯ್ಯ 
ನಿಮೋಳಗೆ, ಅಖಂಡೇಶ್ವರಾ. 


|| ೩೫೭ | | 


೬೦೧ 


|| ೩೨೮ || 


ಆಳವಿಲ್ಲದ ನಿರಾಳನಾಟವನೇನೆಂಬೆ , 
ಸೀಮೆಯಿಲ್ಲದ ನಿಸ್ಸಿಮನ ಸಂಗವನೇನೆಂಬೆ , 
ಖಂಡಿತವಿಲ್ಲದ ಅಖಂಡೇಶ್ವರನ ಕೂಟವನೇನೆಂಬೆನಯ್ಯ ? 
ಪ್ರಸಾದಿಸ್ಥಲ 

೬೨ 
ಲಿಂಗಕ್ಕೆ ಸಮರ್ಪಿಸಿದ ಸಕಲದ್ರವ್ಯಂಗಳನು 
ಲಿಂಗ ಸಹಿತವಾಗಿ ಭೋಗಿಸಬೇಕು. 


೨೮೦ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


|| ೩೫೯ || 


ಅನರ್ಪಿತವ ಮುಟ್ಟದಿರಬೇಕು. 
ಲಿಂಗದಲ್ಲಿ ಅತಿ ಸಾವಧಾನಭಕ್ತಿ ನೆಲೆಗೊಂಡಿರಬೇಕು. 
ಅದೆಂತೆಂದೊಡೆ: 
“ ಲಿಂಗಾರ್ಪಿತಪ್ರಸಾದಸ್ಯ ಸುಭೋಗೀ ಲಿಂಗಸಹಿತಃ| 
ಅನರ್ಪಿತಪರಿತ್ಯಾಗೀ ಪ್ರಸಾದಿಸ್ಥಲಮುತ್ತಮಮ್|| ” 
ಎಂದುದಾಗಿ, 
ಇಂತಪ್ಪ ಪರಮಪ್ರಸಾದಿಗಳ ಶ್ರೀಚರಣಕ್ಕೆ 
ನಮೋ ನಮೋ ಎಂಬೆನಯ್ಯ ಅಖಂಡೇಶ್ವರಾ. 

೬೦೩ 
ಶಿವಶಿವಾ ಮಹಾಪ್ರಸಾದದ ಮಹಿಮೆಯನೇನೆಂಬೆನಯ್ಯ ? 
ಕಿನ್ನರ ಕಿಂಪುರುಷರಿಗಗಣಿತವಾಗಿರ್ಪುದು ನೋಡಾ! 
ಹರಿಸುರಬ್ರಹ್ಮಾದಿಗಳಿಗೆ ಅಗೋಚರವಾಗಿರ್ಪುದುನೋಡಾ! 
ಸದಸಾಧಕರಿಗೆ ಅಸಾಧ್ಯವಾಗಿರ್ಪುದು ನೋಡಾ! 
ದೇವ ದಾನವ ಮಾನವರಿಗೆ ಅಭೇದ್ಯವಾಗಿರ್ಪುದು ನೋಡಾ! 
ಅದೆಂತೆಂದೊಡೆ: ಶಿವರಹಸ್ಯ 
' ಪ್ರಸಾದಂ ಗಿರಿಜಾದೇವಿ ಸಿದಕಿನ್ನರಗುಹ್ಯಕ | 
ವಿಷ್ಣುಪ್ರಮುಖದೇವಾನಾಮಗ್ರಗಣ್ಯಮಗೋಚರಮ್ || ” 
ಎಂದುದಾಗಿ, 
ಇಂತಪ್ಪ ಪರಮಪ್ರಸಾದವೆ ನೀವೆಯಯ್ಯ ಅಖಂಡೇಶ್ವರಾ. 


|| ೩೬೦ || 


೬೦೪ 


ನಂಬಿರೋ ನಂಬಿರೋ ಶಿವನ ಪಾದತೀರ್ಥದ 
ಮಹಿಮೆಯ ತಿಳಿದು. 
ನಂಬಿರೊ ನಂಬಿರೊ ಶಿವನ ಪ್ರಸಾದದ ಘನವ ತಿಳಿದು. 
ಮುನ್ನ ಜಂಗಮದ ಪಾದಜಲ ಸೋಂಕಿದ ಸರ್ಪನು ಹೋಗಿ 
ಕಳ್ಳನ ಕಾಲ ಕಚ್ಚಲು, ಆ ಕಳ್ಳಂಗೆ ಕೈವಲ್ಯಪದವಾಯಿತ್ತು ನೋಡಾ! 
ಜಂಗಮಪ್ರಸಾದ ಸೋಂಕಿದ ಮೀನ ಹಿಡಿದುಕೊಂಡು ಹೋಗಿ 
ಜಾಲಗಾರ ಭಕ್ಷಿಸಲು, ಆ ಜಾಲಗಾರಂಗೆ 
ಶಿವಸಾಲೋಕ್ಯಪದವಾಯಿತ್ತು ನೋಡಾ! 
ಅದೆಂತೆಂದೊಡೆ: ವಾತುಲಾಗಮೇ 
' ಮಹೇಶ್ವರಪದೋಚ್ಛಿಷ್ಟಂ ಜಲಬಿಂದುಸಮನ್ವಿತಮ್ | 
ಮಾರುತಂ ಭುಂಜತೇ ಸರ್ಪಶ್ಲೋರೋ ದಷ್ಟನ್ನು ಮುಕ್ತವಾನ್ || 
ಜಂಗಮಸ್ಯ ಪ್ರಸಾದೇನ ಮತ್ಸ ಭಕ್ಷಸುಧೀವರಃ | 
ಅಹೋ ಯಾತಿ ಚ ಕೈವಲ್ಯಂ ಪುನರ್ಜನ್ಮ ನ ವಿದ್ಯತೇ || 


೨೮೧ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


ಎಂದುದಾಗಿ, 
ಇಂತಪ್ಪ ಪಾದತೀರ್ಥ ಪ್ರಸಾದವನು ನಂಬಿ ಕೊಂಡರೆ 
ಶಂಭುವಿನ ಕೈಲಾಸ ಕರತಳಾಮಳಕ ನೋಡಾ ಅಖಂಡೇಶ್ವರಾ. || ೩೬೧ || 


೬೦೫ 


ಸಪ್ತಸಾಗರದಷ್ಟು ಪಾದೋದಕವ 
ವಿಶ್ವಾಸವಿಲ್ಲದೆ ಕೊಳ್ಳಲೇತಕೊ ? 
ವಿಶ್ವಾಸದಿಂದ ತೃಣದ ತುದಿಯ ಉದಕದಷ್ಟು ಕೊಂಡರೆ ಸಾಲದೆ ? 
ಸಪ್ತಪರ್ವತದಷ್ಟು ಪ್ರಸಾದವ 
ಆತ್ಮವಿಶ್ವಾಸವಿಲ್ಲದೆಕೊಳ್ಳಲೇತಕೊ ? 
ವಿಶ್ವಾಸದಿಂದೆ ಎಳ್ಳಿನ ಹದಿನಾರು ಭಾಗದೊಳಗೊಂದು 
ಭಾಗವ ಕೊಂಡಡೆ ಸಾಲದೆ ? 
ಅದೆಂತೆಂದೊಡೆ: 
* ತಿಲಷೋಡಶಭಾಗಸ್ಯ ತೃಣಾಗ್ರಾಂಬುಕಣೋಪಮಂ | 
ಪಾದೋದಕಪ್ರಸಾದಸ್ಯ ಸೇವನಾತ್‌ ಮೋಕ್ಷಮಾಪ್ನುಯಾತ್ || ' 
ಎಂದುದಾಗಿ, 
ವಿಶ್ವಾಸದಿಂದೆ ಕೊಂಡಡೆ ಈಶ್ವರ ತಾನೇ ನೋಡಾ ಅಖಂಡೇಶ್ವರಾ. ||೩೨|| 

೬೦೬ 
ಶಿವಪಾದೋದಕವ ನಂಬಿ ಕೊಂಡಡೆ 
ಮಲ ಮಾಯಾ ಕರ್ಮಂಗಳೆಲ್ಲ ಕಡೆಗಾಗಿರ್ಪುವುನೋಡಾ! 
ಶಿವಪಾದೋದಕವ ನಂಬಿಕೊಂಡಡೆ 
ಆಧಿವ್ಯಾಧಿ ವಿಪತ್ತು ರೋಗರುಜೆ 
ಜನನ ಮರಣಂಗಳು ದೂರವಾಗಿರ್ಪುವುನೋಡಾ! 
ಶಿವಪಾದೋದಕವ ನಂಬಿ ಕೊಂಡಡೆ 
ಅನಂತಕೋಟಿಪಾಪಂಗಳು ಪಲ್ಲಟವಾಗಿರ್ಪುವುನೋಡಾ! 
ಶಿವಪಾದೋದಕವ ನಂಬಿ ಕೊಂಡಡೆ 
ಭಕ್ತಿಜ್ಞಾನ ವೈರಾಗ್ಯ ಮುಕ್ತಿಪದವು ದೊರೆಕೊಂಬುದು ನೋಡಾ! 
ಅದೆಂತೆಂದೊಡೆ: ವಾತುಲಾಗಮೇ - 
“ ಅವಿದ್ಯಾ ಮೂಲಹರಣಂ ಜನ್ಮಕರ್ಮನಿವಾರಣಮ್ | 
ಜ್ಞಾನವೈರಾಗ್ಯಫಲದಂ ಗುರುಪಾದೋದಕಂ ಶುಭಮ್ || 
ಅಕಾಲಮೃತ್ಯುಮಥನಂ ಸರ್ವವ್ಯಾಧಿವಿನಾಶನಂ | 
ಸರ್ವಪಾಪೋಪಶಮನಂ ಶಂಭೋಃ ಪಾದೋದಕಂ ಶುಭಂ ||' 
ಎಂದುದಾಗಿ, 
ಇಂತಪ್ಪ ಶಿವಪಾದೋದಕವನು ನಂಬಿ ಅಂತರಂಗದಲ್ಲಿ ನಿಶ್ಚಿಸಿದ ನರನು 
ಹರನಪುದು ತಪ್ಪದುನೋಡಾ ಅಖಂಡೇಶ್ವರಾ. 

| | ೩೬೩ | | 


೨೮೨ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


೬೦೭ 


ಫಲಪದ ಮುಕ್ತಿಯ ಬಯಸಿ ಯುಕ್ತಿಗೆಟ್ಟು 
ಸಕಲ ತೀರ್ಥಕ್ಷೇತ್ರಗಳಿಗೆ ಎಡೆಮಾಡಿ 
ತೊಟ್ಟನೆ ತೊಳಲಿ ಬಳಲಿ ಬೆಂಡಾಗಲೇತಕೋ ? 
ಆ ಸಕಲ ತೀರ್ಥಕ್ಷೇತ್ರಗಳಲ್ಲಿ ಒದಗುವ ಮುಕ್ತಿಫಲಪದಂಗಳು 
ಒಬ್ಬ ಪರಮ ಜಂಗಮದತೀರ್ಥಪ್ರಸಾದವಕೋಂಡ 
ನಿಮಿಷಮಾತ್ರದಲ್ಲಿ ದೊರೆಕೊಂಬುದು ಹುಸಿಯಲ್ಲನೋಡಾ! 
ಅದೆಂತೆಂದೊಡೆ: 
“ ಪಾದತೀರ್ಥ ಸರ್ವತೀರ್ಥಾನಿ ಪ್ರಸಾದೇ ಕೋಟಿಲಿಂಗಕಂ | 
ನಿತ್ಯಂ ಸೇವಿತಭಕ್ತಾನಾಂ ಮಮ ರೂಪಂ ತು ಪಾರ್ವತಿ || ” 
ಎಂದುದಾಗಿ, 
ಇಂತಪ್ಪ ಪಾದತೀರ್ಥಪ್ರಸಾದವನು 
ಸದಾ ಸನ್ನಿಹಿತನಾಗಿ ಕೊಂಬ ಸದ್ಭಕ್ತನು 
ಸಾಕ್ಷಾತ್ ಪರಶಿವಬ್ರಹ್ಮ ತಾನೆ ನೋಡಾ ಅಖಂಡೇಶ್ವರಾ. 


|| ೩೬೪ || 


೬೦೮ 


ತ್ರಿಕರಣಂಗಳು ಶುದ್ದನಾಗಿ 
ತ್ರಿವಿಧ ಪದಾರ್ಥವನು ತ್ರಿವಿಧಲಿಂಗಕ್ಕೆ ಸಮರ್ಪಿಸಿ 
ತ್ರಿವಿಧ ಪ್ರಸಾದಗ್ರಾಹಕನಾಗಿರ್ಪಾತನೆ 
ತ್ರಿಜಗದೊಡೆಯನಯ್ಯಾ ಅಖಂಡೇಶ್ವರಾ. 

|| ೩೬೫ || 
೬೦೯ 
ಗುರುಪ್ರಸಾದಿಯಾದಡೆ, 
ಗುರುಭಕ್ತಿಯಿಂದ ಗುರುವಿಂಗೆ ತನುವ ಸಮರ್ಪಿಸಬೇಕು. 
ಲಿಂಗಪ್ರಸಾದಿಯಾದಡೆ, 
ಲಿಂಗಭಕ್ತಿಯಿಂದ ಲಿಂಗಕ್ಕೆ ಮನವ ಸಮರ್ಪಿಸಬೇಕು. 
ಜಂಗಮಪ್ರಸಾದಿಯಾದಡೆ, 
ಜಂಗಮಭಕ್ತಿಯಿಂದೆ ಜಂಗಮಕ್ಕೆ ಧನವ ಸಮರ್ಪಿಸಬೇಕು. 
ಇಂತೀ ತ್ರಿವಿಧ ಭಕ್ತಿಯಿಲ್ಲದೆ 
ಕಂಡವರ ಕಂಡು ಕೃವೊಡ್ಡಿ ಇಕ್ಕಿಸಿಕೊಂಡು ಅವಿಶ್ವಾಸದಿಂದ ಕೊಂಡಡೆ 
ಅದು ಕೆಂಡದಂತಿರ್ಪುದಯ್ಯಾ ಅಖಂಡೇಶ್ವರಾ. 

|| ೩೬೬ || 


೬೧೦ 
ಗುರುಪ್ರಸಾದಿಯಾದಡೆ, 
ಗುರುವೇ ಹರನಿಂದಧಿಕವೆಂಬ 


೨೮೩ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


ಗುರುವಾಕ್ಯವ ಮೀರದಿರಬೇಕು. 
ಲಿಂಗಪ್ರಸಾದಿಯಾದಡೆ, 
ತನ್ನಂಗದಮೇಲಿರ್ಪ ಲಿಂಗವಲ್ಲದೆ 
ಅನ್ಯದೈವಂಗಳಿಗೆರಗದಿರಬೇಕು. 
ಜಂಗಮಪ್ರಸಾದಿಯಾದಡೆ, 
ತಾನು ತನ್ನದೆಂಬ ಅಹಂ ಮಮತೆ ಕೆಟ್ಟು 
ತಾನು ತಾನಾಗಬೇಕು. 
ಇಂತೀ ತ್ರಿವಿಧಪ್ರಸಾದವನು ಕೊಂಬ 
ನಡೆವಳಿಯನರಿಯದೆ 
ಪಂಕ್ತಿಯಲ್ಲಿ ಕುಳಿತು ಕಂಡಕಂಡವರ ಕಂಡು 
ಒತ್ತಿಗೆ ಕೈಯೊಡ್ಡಿ ಇಕ್ಕಿಸಿಕೊಂಡು 
ಅಂತರಂಗದಲ್ಲಿ ವಿಶ್ವಾಸವಿಲ್ಲದೆ 
ಮನಸ್ಸಿಗೆಬಂದಂತೆ ಮುಗಿವ ಸಂತೆ ಸೂಳೆಯಮಕ್ಕಳಿಗೆ 
ಶಿವಪ್ರಸಾದದ ಒಲುಮೆ ಇನ್ನೆಲ್ಲಿಯದಯ್ಯಾ ಅಖಂಡೇಶ್ವರಾ ? || ೩೬.೭ || 

೬೧೧ 
ಗುರುಪ್ರಸಾದವ ಕೊಂಬ ನೇಮವಿರ್ದ ಬಳಿಕ , 
ಗುರುನಿಂದೆಯ ಕೇಳಲಾಗದು. 
ಲಿಂಗಪ್ರಸಾದವ ಕೊಂಬ ನೇಮವಿರ್ದ ಬಳಿಕ , 
ಲಿಂಗನಿಂದೆಯ ಕೇಳಲಾಗದು. 
ಜಂಗಮಪ್ರಸಾದವ ಕೊಂಬ ನೇಮವಿರ್ದ ಬಳಿಕ, 
ಜಂಗಮನಿಂದೆಯ ಕೇಳಲಾಗದು. 
ಇಂತೀ ನೇಮವುಳ್ಳ ಸದ್ಭಕ್ತನು 
ಅನ್ಯರಿಂದ ಬಂದ ಕುಂದು ನಿಂದ್ಯವ ಕೇಳಿ ಸುಮ್ಮನಿರ್ದಡೆ 
ತಾನು ಹಿಂದೆ ಕೊಂಡ ಪ್ರಸಾದವೆಲ್ಲ 
ಕಾಳಕೂಟವಿಷವ ಕೊಂಡಂತಾಯಿತ್ತು ಕಾಣಾ ಅಖಂಡೇಶ್ವರಾ. || ೩೬೮ || 


೬೧೨ 


- ನೇಮವಿರಬೇಕು ಗುರುಪ್ರಸಾದವಲ್ಲದೆ 
ಅನ್ಯವ ಮುಟ್ಟೆನೆಂಬ, 
ನೇಮವಿರಬೇಕು ಲಿಂಗಪ್ರಸಾದವಲ್ಲದೆ ಅನ್ಯವ ಮುಟ್ಟೆನೆಂಬ, 
ನೇಮವಿರಬೇಕು ಜಂಗಮಪ್ರಸಾದವಲ್ಲದೆ ಆನ್ಯವಮುಟ್ಟೆನೆಂಬ , 
ಇಂತೀ ನೇಮವುಳ್ಳ ಭಕ್ತಂಗೆ 
ಗುರುವುಂಟು, ಲಿಂಗವುಂಟು, ಜಂಗಮವುಂಟು, 
ಪಾದೋದಕಪ್ರಸಾದವುಂಟು, ಭಕ್ತಿಯುಂಟು, ಮುಕ್ತಿಯುಂಟು. 


೨೮೪ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಇಂತೀ ನೇಮದ ಕಟ್ಟಳೆಯಿಲ್ಲದೆ ಬಾಯಿಗೆ ಬಂದಂತೆ ಪರಿಣಾಮಿಸುವಾತಂಗೆ 
ಗುರುವಿಲ್ಲ ಲಿಂಗವಿಲ್ಲ ಜಂಗಮವಿಲ್ಲ ಪಾದೋದಕಪ್ರಸಾದವಿಲ್ಲ 
ಭಕ್ತಿಯಿಲ್ಲ ಮುಕ್ತಿಯು ಮುನ್ನವೇ ಇಲ್ಲನೋಡಾ ಅಖಂಡೇಶ್ವರಾ. || ೩೬೯ || 

೬೧೩ 
ಕಾಯದ ಕೈಮುಟ್ಟಿ ಇಷ್ಟಲಿಂಗಕ್ಕೆ ರೂಪವನರ್ಪಿಸಿದಲ್ಲಿ 
ಶುದ್ಧಪ್ರಸಾದವೆನಿಸಿತ್ತು 
ಮನದ ಕೈಮುಟ್ಟಿ ಪ್ರಾಣಲಿಂಗಕ್ಕೆ ರುಚಿಯನರ್ಪಿಸಿದಲ್ಲಿ 
ಸಿದಪ್ರಸಾದವೆನಿಸಿತ್ತು 
ಭಾವದ ಕೈಮುಟ್ಟಿ ಭಾವಲಿಂಗಕ್ಕೆ ತೃಪ್ತಿಯನರ್ಪಿಸಿದಲ್ಲಿ 
ಪ್ರಸಿದ್ಧಪ್ರಸಾದವೆನಿಸಿತ್ತು, 
ಇಂತೀ ಶುದ್ದ ಸಿದ್ದ ಪ್ರಸಿದ್ದ ಪ್ರಸಾದಗ್ರಾಹಕರ ತೋರಿ, 
ಬದುಕಿಸಯ್ಯಾ ಎನ್ನ ಅಖಂಡೇಶ್ವರಾ. 

|| ೩೭೦ || 
೬೪ 
ಒಂದು ವೇಳೆ ಲಿಂಗಕ್ಕೆ ಕೊಟ್ಟು 
ಮತ್ತೊಂದು ವೇಳೆ ಲಿಂಗವ ಬಿಗಿಬಿಗಿದು ಕಟ್ಟಿಕೊಂಡು, 
ಬಂದ ಬಂದ ಪದಾರ್ಥವ ತನ್ನೊಡಲಿಚ್ಛೆಗೆ ಕೊಂಡಡೆ, 
ಅಮೇಧ್ಯವನು ಕಿಷವನು ಕೂಡಿಸಿ ತಿಂದಂತಾಯಿತ್ತು 
ಒಂದುವೇಳೆ ಪ್ರಸಾದವೆಂದು ಕೊಂಡು 
ಮತ್ತೊಂದುವೇಳ ಎಂಜಲೆಂದು ಚೆಲ್ಲಿದಡೆ ಪ್ರಸಾದದ್ರೋಹಿ. 
ಅದೆಂತೆಂದೊಡೆ : 
“ ಅಂಗಭೋಗವನರ್ಪಿತಂ ಲಿಂಗಭೋಗಃಪ್ರಸಾದಂ ।'' 
ಎಂದು ಗುರುವಚನ. 
ಇಂತಪ್ಪ ಪಂಚಮಹಾಪಾತಕರುಭಯಭ್ರಷ್ಟರ 
ಎನಗೊಮ್ಮೆ ತೋರದಿರಯ್ಯಾ ಅಖಂಡೇಶ್ವರಾ. 

|| ೩೭೧ || 


೬೧೫ 
ಗುರುಪ್ರಸಾದವನರಿಯದವಂಗೆ ಲಿಂಗಪ್ರಸಾದವಿಲ್ಲ 
ಲಿಂಗಪ್ರಸಾದವನರಿದವಂಗೆ ಜಂಗಮಪ್ರಸಾದವಿಲ್ಲ 
ಜಂಗಮಪ್ರಸಾದವನರಿಯದವಂಗೆ ಅರುಹು ಆಚಾರವಿಲ್ಲ 
ಅರುಹು ಆಚಾರವನರಿಯದವಂಗೆ ಇಹಪರವಿಲ್ಲ 
ಇಹಪರವನರಿಯದವಂಗೆ ಬಂದ ಭವದಲ್ಲಿ 
ಬಪ್ಪುದು ತಪ್ಪದುನೋಡಾ ಅಖಂಡೇಶ್ವರಾ. 


|| ೩೭೨ || 


೨೮೫ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೬೧೬ 
ಒಳಗೆ ತಿಳಿಯದೆ ಹೊರಗೆ ಮಾಡುವ ಮಾಟವೆಲ್ಲ 
ಅಜ್ಞಾನದ ಗಡಣದೊಳಗು. 
ಒಳಗೆ ಗುರುಲಿಂಗಜಂಗಮದ ಪಾದತೀರ್ಥಪ್ರಸಾದವ ಕೊಂಡೆವೆಂದು 
ಹೊರಗೆ ಮಾಡುವ ಭಕ್ತಿಯ ಬಿಟ್ಟರೆ 
ಮುಂದೆ ಒದಗುವ ಮುಕ್ತಿಯ ಕೇಡು. 
ಅದೆಂತೆಂದೊಡೆ: 
ಅಸಲು ಕಳೆದ ಬಳಿಕ ಲಾಭವುಂಟೇ ? 
ಇಲ್ಲ ಇಲ್ಲ ಮಾಣು. 
ಒಳಗಣಕೂಟ, ಹೊರಗಣ ಮಾಟವನರಿಯದೆ 
ಕೆಟ್ಟರುನೋಡಾ ಹಿರಿಯರೆಲ್ಲರು ಅಖಂಡೇಶ್ವರಾ. 

|| ೩೭೩ || 


೬೧೭ 


ಆಧಾರದಲ್ಲಿ ಗುರುಸಂಬಂಧವು. 
ಸ್ವಾಧಿಷ್ಠಾನದಲ್ಲಿ ಲಿಂಗಸಂಬಂಧವು. 
ಮಣಿಪೂರಕದಲ್ಲಿ ಜಂಗಮಸಂಬಂಧವು. 
ಅನಾಹತದಲ್ಲಿ ಪಾದೋದಕಸಂಬಂಧವು. 
ವಿಶುದಿಯಲ್ಲಿ ಪ್ರಸಾದಸಂಬಂಧವು. 
ಆಚ್ಚಯದಲ್ಲಿ ಅರುಹುಸಂಬಂಧವು. 
ಈ ಅರುಹುವಿಡಿದು ಗುರುವ ಕಂಡು, 
ಲಿಂಗವ ನೋಡಿ, ಜಂಗಮವ ಕೂಡಿ, 
ಪಾದೋದಕ ಪ್ರಸಾದದ ಘನವ ಕಾಂಬುದೆ ಅಂತರಂಗವೆನಿಸುವುದು. 
ಈ ಅಂತರಂಗದ ವಸ್ತುವು 
ಭಕಹಿತಾರ್ಥವಾಗಿ ಬಹಿರಂಗಕ್ಕೆ ಬಂದಲ್ಲಿ 
ಗುರುಭಕ್ತಿ, ಲಿಂಗಪೂಜೆ, ಜಂಗಮಾರಾಧನೆ, 
ಪಾದೋದಕಪ್ರಸಾದ ಸೇವನೆಯ 
ಪ್ರೇಮವುಳ್ಳಡೆ ಬಹಿರಂಗವೆನಿಸುವುದು. 
ಇಂತೀ ಅಂತರಂಗ ಬಹಿರಂಗದ ಮಾಟಕೂಟವ ಬಿಡದಿರ್ಪ 
ಪರಮಪ್ರಸಾದಿಗಳ ಒಳಹೊರಗೆ ಭರಿತನಾಗಿರ್ಪನು 
ನಮ್ಮ ಅಖಂಡೇಶ್ವರನು. 

| ೩೭೪ || 
೬೧೮ 
ಶಿವನೇ ಗುರುವೆಂದು ತಿಳಿದು 
ವಿಶಾಸಭಾವತುಂಬಿರಬೇಕು ಗುರುವಿನಲ್ಲಿ 
ಶಿವನೇ ಲಿಂಗವೆಂದು ತಿಳಿದು 


೨೮೬ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


|| ೩೭೫ || 


ವಿಶ್ವಾಸಭಾವತುಂಬಿರಬೇಕು ಲಿಂಗದಲ್ಲಿ 
ಶಿವನೇ ಜಂಗಮವೆಂದು ತಿಳಿದು 
ವಿಶ್ವಾಸಭಾವತುಂಬಿರಬೇಕು ಜಂಗಮದಲ್ಲಿ 
ಶಿವನೇ ಪಾದೋದಕಪ್ರಸಾದವೆಂದು ತಿಳಿದು 
ವಿಶ್ವಾಸಭಾವತುಂಬಿರಬೇಕು ಪಾದೋದಕಪ್ರಸಾದದಲ್ಲಿ 
ಇಂತಿವರಲ್ಲಿ ವಿಶ್ವಾಸಭಾವವಿಲ್ಲದವಂಗೆ 
ಗುರುವಿಲ್ಲ ಲಿಂಗವಿಲ್ಲ ಜಂಗಮವಿಲ್ಲ 
ಪಾದೋದಕಪ್ರಸಾದವಿಲ್ಲ, 
ಮುಕ್ತಿ ಎಂಬುದು ಮುನ್ನವೇ ಇಲ್ಲ 
ಅವರೆಷ್ಟು ದಿನವಿದ್ದಡೂ ವ್ಯರ್ಥ ಕಾಣಯ್ಯಾ . 
ಅದೆಂತೆಂದೊಡೆ: ಶಿವರಹಸ್ಯ 
“ಜೀವಿತಂ ಶಿವಭಕ್ತಾನಾಂ ವರಂ ಪರಂ ಚ ದಿನಾನಿ ಚ | 
ಅಜಕಲ್ಪಸಹಸ್ರಭೌ ಭಕ್ತಿಹೀನಂತು ಶಾಂಕರಿ || ' 
ಇದು ಕಾರಣ , ವಿಶ್ವಾಸಹೀನರ ಎನಗೊಮ್ಮೆ 
ತೋರದಿರಯ್ಯಾ ಅಖಂಡೇಶ್ವರಾ. 

೬೧೯ 
ವಿಶ್ಯಾಸನೋಟ ಜಾರಿದಡೆ ಜಾರುವನಯ್ಯಾ ಶ್ರೀಗುರುವು. 
ವಿಶ್ಯಾಸನೋಟ ಜಾರಿದಡೆ ಜಾರುವನಯ್ಯಾ ಶಿವಲಿಂಗವು. 
ವಿಶ್ವಾಸನೋಟ ಜಾರಿದಡೆ ಜಾರುವನಯ್ಯಾ ಪರಮಜಂಗಮವು. 
ವಿಶ್ವಾಸನೋಟ ಜಾರಿದಡೆ ಜಾರುವವಯ್ಯಾ 
ಪಾದೋದಕ ಪ್ರಸಾದಂಗಳು . 
ಇಂತೀ ಪಂಚವಿಧವು ಪರಬ್ರಹ್ಮವೆಂದು 
ನಂಬಿದ ಭಕ್ತರ ಹೃದಯದಲ್ಲಿ 
ಹೆರೆಹಿಂಗದೆ ನಿರಂತರ ನೆಲೆಸಿರ್ಪನು ನಮ್ಮ ಅಖಂಡೇಶ್ವರನು 

೨೦ 
ಶುದ್ಧ ಸುಯಿಧಾನ ಭಯ ವಿಶ್ವಾಸವಿರಬೇಕು ಗುರುವಿನಲ್ಲಿ 
ಶುದ್ಧ ಸುಯಿಧಾನ ಭಯ ವಿಶ್ವಾಸವಿರಬೇಕು ಲಿಂಗದಲ್ಲಿ 
ಶುದ್ಧ ಸುಯಿಧಾನ ಭಯ ವಿಶ್ವಾಸವಿರಬೇಕು ಜಂಗಮದಲ್ಲಿ 
ಶುದ ಸುಯಿಧಾನ ಭಯ ವಿಶ್ವಾಸವಿರಬೇಕು 
ಪಾದೋದಕ ಪ್ರಸಾದಂಗಳಲ್ಲಿ 
ಇಂತಿವರಲ್ಲಿ ಶುದ್ಧ ಸುಯಿಧಾನ ಭಯ ವಿಶ್ವಾಸವಿಲ್ಲದವರು 
ಸಲ್ಲರಯ್ಯಾ ನಿಮ್ಮ ನಿಜಪದಕ್ಕೆ ಅಖಂಡೇಶ್ವರಾ. 


|| ೩೭೬ | | 


|| ೩೭೭ || 


೨೮೭ 


ಸಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


ಶಿವಶಿವಾ ಪ್ರಸಾದಭಕ್ತರ ತೋರಿಸಯ್ಯಾ . 
ಹರಹರಾ ಪ್ರಸಾದವೇ ಪ್ರಾಣವಾಗಿರ್ಪ 
ಪರಮಭಕ್ತರ ತೋರಿಸಯ್ಯಾ. 
ಅಖಂಡೇಶ್ವರಾ, ಪ್ರಸಾದೈಕ್ಯರ ತೋರಿಸಯ್ಯ 
ನಿಮ್ಮ ಧರ್ಮ, ನಿಮ್ಮ ಧರ್ಮ. 

|| ೩೭೮ || 
೬೨೨ 
ಭಕ್ತನಾದಡೆ ಚಿತ್ರ ನಿಶ್ಚಲವಾಗಿ ಸದ್ದಕ್ಕಿ ನೆಲೆಗೊಂಡಿರಬೇಕು. 
ಮಹೇಶ್ವರನಾದಡೆ ಸಕಲಕರ್ಮವು ಕ್ಷಯವಾಗಿರಬೇಕು. 
ಪ್ರಸಾದಿಯಾದಡೆ ಶಿವಜ್ಞಾನಪರಾಯಣನಾಗಿರಬೇಕು. 
ಪ್ರಾಣಲಿಂಗಿಯಾದಡೆ ನಿತ್ಯಾನಿತ್ಯವಿಚಾರವನರಿದಿರಬೇಕು. 
ಶರಣನಾದಡೆ ಗರ್ವ ಅಹಂಕಾರದ ಮೊಳೆಯ ಮುರಿದಿರಬೇಕು. 
ಐಕ್ಯನಾದಡೆ ಭಿನ್ನಭಾವವನಳಿದು ಮಹಾಜ್ಞಾನದೊಳಗೆ ಓಲಾಡಬೇಕು. 
ಅದೆಂತೆಂದೊಡೆ: 
“ ಭಕ್ತಿ ಕರ್ಮಕ್ಷಯೋ ಬುದ್ದಿರ್ವಿಚಾರೋ ದರ್ಪಸಂಕ್ಷಯ : || 
ನಮ್ಮಜ್ಞಾನಮಿತಿ ಪ್ರಾಜ್ಞೆ : ಸ್ವಲಷಟ್ಕಮುದಾಹೃತಮ್ || ” 
ಎಂದುದಾಗಿ, 
ಇಂತಪ್ಪ ಷಟ್‌ಸಲವೇದ್ಯರಾದ ಮಹಾಶರಣರ ಒಕ್ಕುಮಿಕ್ಕ 
ಪ್ರಸಾದವನೇ ಕರುಣಿಸಿ ಬದುಕಿಸಯ್ಯ ಎನ್ನ ಅಖಂಡೇಶ್ವರಾ. || ೩೭೯ || 

೬೨೩ 
ಧರ್ಮ ಅರ್ಥ ಕಾಮ ಮೋಕ್ಷವೆಂಬ 
ಚತುರ್ವಿಧ ಫಲಪದಂಗಳ ನಾನೊಲ್ಲೆನಯ್ಯಾ . 
ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾಯುಜ್ಯವೆಂಬ 
ಚತುರ್ವಿಧ ಫಲಪದಂಗಳ ನಾನೊಲ್ಲೆನಯ್ಯಾ . 
ಅಣಿಮಾದ್ಯಷ್ಟಸಿದ್ದಿಗಳ ನಾನೊಲ್ಲೆನಯ್ಯಾ . 
ಎಲೆ ಶಿವನೆ ನಾನೊಂದ ಬೇಡುವೆನಯ್ಯ . 
ನಿಮ್ಮ ಶರಣರು ಉಂಡುಳಿದುದ ಕೊಂಡು ಮಿಕ್ಕಿದ 
ಪರಮಪ್ರಸಾದಕ್ಕೆ ಯೋಗ್ಯನ ಮಾಡಿ 
ಬದುಕಿಸಯ್ಯ ಎನ್ನ ಅಖಂಡೇಶ್ವರಾ. 

|| ೩೮೦ || 


೬೨೪ 


ಜೀವಭಾವದಿಂದ ಜೀವನ ತಿಂದು 
ಜೀವಿಸಿ ಜನನ ಮರಣಂಗಳಿಂದೆ 


geses 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ದುಃಖಬಡುತಿರ್ಪುವುನೋಡಾ ಸಕಲಪ್ರಾಣಿಗಳು. 
ಅದೆಂತೆಂದೊಡೆ: 
' ಪೃಥ್ವಿಜಂತಥಾ ಮಾಂಸಂ ಅಪ್‌ ದ್ರವ್ಯಂ ಸುರಾಮಯಂ| 
ಆತ್ಮ ಜೀವಸಮಾಯುಕ: ಜೀವ: ಜೀವನ ಭಕ್ಷತೇ ||'' 
ಎಂದುದಾಗಿ, 
ಇಂತಪ್ಪ ಜೀವಮಯವಾದ ಪದಾರ್ಥವನ್ನು ಶುದಸಂಸ್ಕಾರವ ಮಾಡಿ, 
ಲಿಂಗಜಂಗಮದ ಮುಖದಲ್ಲಿ ಸಮರ್ಪಿಸಿ, 
ಲಿಂಗಜಂಗಮದ ಮುಖದಲ್ಲಿ ಒದಗಿದ 
ಪರಮಪ್ರಸಾದವನು ಭೋಗಿಸುವ ಸದ್ಭಕ್ತಂಗೆ 
ಜನನಮರಣಂಗಳು ದೂರವಾಗಿರ್ಪುವಯ್ಯಾ ಅಖಂಡೇಶ್ವರಾ. || ೩೮೧ || 


೨೫ 
ಪರಿಪಾಕವಾದ ಸಕಲಪದಾರ್ಥಂಗಳ ಹಸ್ತಪರುಷದಿಂದೆ 
ಶುದಸಂಸ್ಕಾರವ ಮಾಡಿದಲ್ಲದೆ ಲಿಂಗಕ್ಕೆ ಅರ್ಪಿಸಲಾಗದು . 
ಅದೇನು ಕಾರಣವೆಂದಡೆ : 
ಹಸ್ತಪರುಷವಿಲ್ಲದ ಪದಾರ್ಥ ಉಚ್ಚಿಷ್ಟವೆನಿಸಿತ್ತು . 
ಹಸ್ತಪರುಷವಿಲ್ಲದ ಪದಾರ್ಥ ಪಂಚಭೂತ ಪ್ರಕೃತ ಜೀವಮಯವೆನಿಸಿತ್ತು 
ಹಸ್ತಪರುಷವಿಲ್ಲದ ಪದಾರ್ಥ ಜೀರ್ಣಗೋಮಾಂಸವೆನಿಸಿತ್ತು 
ಹಸ್ತಪರುಷವಿಲ್ಲದ ಪದಾರ್ಥ ಅಶುದ್ದಕಿಷವೆನಿಸಿತ್ತು 
ಅದೆಂತೆಂದೊಡೆ: 
ಜಂಗಮಸ್ಯ ಕರಸ್ಪರ್ಶಾತ್ ಸರ್ವದ್ರವ್ಯಂ ಚ ಶುದ್ಧ ತೇ | 
ಹಸ್ತಸ್ಪರ್ಶಂ ವಿನಾ ಪಾಕಂ ಕಿಲ್ಪಿಷಂಪ್ರೋಚ್ಯತೇ ಬುಧೈ:|| ' 
ಎಂದುದಾಗಿ, ಇಂತಪ್ಪ ಪದಾರ್ಥದ ಪೂರ್ವಾಶ್ರಯವನು 
ಶಿವಮಂತ್ರ ಶ್ರೀ ವಿಭೂತಿಯಿಂದ ಕಳೆದು, 
ಶುದ್ದಸಂಸ್ಕಾರವೆನಿಸಿ ಶಿವನೇತ್ರದಿಂದ ನೋಡಿ, ಶಿವಹಸ್ತದಿಂದ ಮುಟ್ಟಿ , 
ಶಿವಲಿಂಗಕ್ಕೆ ಅರ್ಪಿಸಿದಲ್ಲಿ ಶಿವಪ್ರಸಾದವೆನಿಸಿತ್ತು 
ಆ ಶಿವಪ್ರಸಾದವನು ಶಿವಲಿಂಗಸನ್ನಿಹಿತನಾಗಿ 
ಶಿವಜಿಹ್ನೆಯಲ್ಲಿ ಭೋಗಿಸುವಾತನೆ ಶಿವಶರಣನು. 
ಆತನೆ ಶಿವಪ್ರಸಾದಿ, ಆತನೆ ಶಿವಾನುಭಾವಿ. 
ಇಂತಪ್ಪ ಭೇದವನರಿಯದೆ ಮಾಡುವ ಮಾಟವೆಲ್ಲವು 
ಜೀವಗಡಣದೊಳಗಯಾ ಅಖಂಡೇಶ್ವರಾ. 

|| ೩೮೨ || 


ಇಷ್ಟಲಿಂಗಕ್ಕೆ ರೂಪುಪದಾರ್ಥವನರ್ಪಿಸಿ, 
ಆ ಇಷ್ಟಲಿಂಗದಮುಖದಲ್ಲಿಯೇ 


೨೮೯ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


ರೂಪುಪ್ರಸಾದವ ಪಡೆಯಬಲ್ಲಡೆ ಶಿವಪ್ರಸಾದಿಯೆಂಬೆನು . 
ಪ್ರಾಣಲಿಂಗಕ್ಕೆ ರುಚಿಪದಾರ್ಥವನರ್ಪಿಸಿ, 
ಆ ಪ್ರಾಣಲಿಂಗದಮುಖದಲ್ಲಿಯೇ 
ರುಚಿಪ್ರಸಾದವ ಪಡೆಯಬಲ್ಲಡೆ ಶಿವಪ್ರಸಾದಿಯೆಂಬೆನು . 
ಭಾವಲಿಂಗಕ್ಕೆ ತೃಪ್ತಿಪದಾರ್ಥವನರ್ಪಿಸಿ , 
ಆ ಭಾವಲಿಂಗದಮುಖದಲ್ಲಿಯೇ 
ತೃಪ್ತಿಪ್ರಸಾದವ ಪಡೆಯಬಲ್ಲಡೆ ಶಿವಪ್ರಸಾದಿಯೆಂಬೆನು. 
ಇಂತೀ ಭೇದವನರಿಯದೆ 
ಒಡಲಕಕ್ಕುತಲೆಗೆ ಒಗುಮಿಗೆ ಒಟ್ಟಿಸಿಕೊಂಡು 
ಬಾಯಿಗೆ ಬಂದಂತೆ ತಿಂದು ತನು ಕೊಡ , ಮನ ಹೇಸಿ, 
ರಣಭೂತನಂತೆ ಕಂಡಕಂಡ ಚೆಲ್ಲುವ 
ದಿಂಡೆಯ ಮೂಳ ಬಂಡ ಹೊಲೆಯರಿಗೆ 
ಶಿವಪ್ರಸಾದದ ಒಲುಮೆಯಲ್ಲಿಯದಯ್ಯ ಅಖಂಡೇಶ್ವರಾ. 


|| ೩೮೩ || 


عدة 


ಪ್ರಸಾದಿ ಪ್ರಸಾದಿಗಳೆಂದು ನುಡಿದುಕೊಂಬ 
ಪರದ್ರೋಹಿಗಳನೇನೆಂಬೆ ? 
ಪ್ರಸಾದಿಗೆ ಪರಸ್ತ್ರೀಯರ ಅಪ್ಪುಗೆಯುಂಟೆ ? 
ಪ್ರಸಾದಿಗೆ ಪರದೈವದ ಪೂಜೆಯುಂಟೆ ? 
ಪ್ರಸಾದಿಗೆ ಪರದೈವದ ಪ್ರೇಮವುಂಟೆ ? 
ಪ್ರಸಾದಿಗೆ ಪ್ರಪಂಚಿನ ವ್ಯವಹಾರ ಉಂಟೆ ? 
ಇಂತೀ ತಥ್ಯಮಿಥ್ಯದ ಹೋರಾಟದಲ್ಲಿದ್ದು 
ತೊತ್ತಿನೆಂಜಲ ತಿಂಬ ತೊನ್ನ ಹೊಲೆಯರಿಗೆ 
ಉನ್ನತ ಪ್ರಸಾದವೆಲ್ಲಿಯದಯ್ಯ ಅಖಂಡೇಶ್ವರಾ. 

೨೮ 
ಸಿಂಹದ ಮೊಲೆವಾಲು ಸಿಂಹದ ಮರಿಗಲ್ಲದೆ, 
ಸೀಳು ನಾಯಿಗೆ ಯೋಗ್ಯವೆ ಅಯ್ಯ ? 
ಶಿವಪ್ರಸಾದದ ಒಲುಮೆ ಶಿವಶರಣರಿಗಲ್ಲದೆ 
ಉಳಿದ ಭವಭಾರಿಗಳಿಗೆ ಅಳವಡುವುದೆ ಅಯ್ಯ 
ಅಖಂಡೇಶ್ವರಾ ? 


|| ೩೮೪ || 


|| ೩೮೫ | 


ಗುರುಪ್ರಸಾದಿಯಾದಡೆ 
ಬಡತನ ಎಡರು ಕಂಟಕಂಗಳು ಬಂದು ತಾಗಿದಲ್ಲಿ 
ಧೈರ್ಯಗುಂದದಿರಬೇಕು. 


960 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಲಿಂಗಪ್ರಸಾದಿಯಾದಡೆ 
ಉಪಾಧಿಯಿಂದ ಪರರಿಗೆ ಬಾಯೆರೆಯದಿರಬೇಕು. 
ಜಂಗಮಪ್ರಸಾದಿಯಾದಡೆ ಅಂಗಕ್ಕೆ ವ್ಯಾಧಿ ಸಂಘಟಿಸಿದಲ್ಲಿ 
ನಾರು ಬೇರು ವೈದ್ಯವ ಕೊಳ್ಳದಿರಬೇಕು. 
ಇಂತೀ ಪ್ರಸಾದದ ಘನವನರಿಯದ ಸಂತೆಯ ಸೂಳೆಯ ಮಕ್ಕಳಿಗೆ 
ಎಂತು ಮೆಚ್ಚುವನಯ್ಯ ನಮ್ಮ ಅಖಂಡೇಶ್ವರ. 

|| ೩೮೬ || 
೬೩೦ 
ಶಿವಪ್ರಸಾದವನಾರೋಗಣೆಯ ಮಾಡುವಲ್ಲಿ 
ಕರಣಂಗಳು ಕಡೆಗೆ ತುಳುಕದಿರಬೇಕು. 
ಚಿತ್ತವು ಅತ್ತಿತ್ತ ಹರಿಯದಿರಬೇಕು. 
ಶಿವಧ್ಯಾನಪರಾಯಣನಾಗಿರಬೇಕು. 
ಶಿವಪ್ರಸಾದದಲ್ಲಿ ಮನವು ಮಗ್ನವಾಗಿರಬೇಕು. 
ಪ್ರಸಾದವೆ ಪರಬ್ರಹ್ಮವೆಂಬ ಭಾವ ಬಲಿದಿರಬೇಕು. 
ತುತ್ತುತುತ್ತಿಗೆ ಶಿವಮಂತ್ರವ ಉಚ್ಚರಿಸುತ್ತಿರಬೇಕು. 
ಶಿವಪ್ರಸಾದದ ಘನವ ಕಂಡು ಮನವು ಹಿಗ್ಗಿ 
ಪರಮಪರಿಣಾಮದೊಳಗೊಲಾಡುತಿರಬೇಕು. 
ಇಂತೀ ಭೇದವನರಿಯಬಲ್ದಾತನೆ 
ಅಚ್ಚಪ್ರಸಾದಿಯಯ್ಯ ಅಖಂಡೇಶ್ವರಾ. 

- ೬೩೧ 
ದೇವರದೇವ ಮಹಾಪ್ರಸಾದ ತ್ರಿಕರಣಶುದ್ದವಾಗಿ 
ಎನ್ನ ಭಾವದ ನಂಬಿಗೆಯ ಬಣ್ಣಿಸುತಿರ್ಪೆನಯ್ಯ , 
ಅವಧರಿಸಯ್ಯ ಸ್ವಾಮಿ. 
ಗುರುಲಿಂಗಜಂಗಮದ ಪರಮಪ್ರಸಾದವನು ಪರಬ್ರಹ್ಮವೆಂದು ನಂಬಿ 
ಪರಮಾನಂದದಿಂ ಕೈಕೊಂಡು ಪರಿಣಾಮ ತುಂಬಿ 
ಆರೋಗಣೆಯ ಮಾಡುವಾಗ, 
ಆ ಪ್ರಸಾದದಲ್ಲಿ ಉಪ್ಪು ಸಪ್ಪೆ ಹುಳಿ ಕಹಿ ಒಳಿತು ಹೊಲ್ಲ 
ಉಚ್ಚನೀಚವನರಸಿದೆನಾದಡೆ ನಿಮಾಣೆಯಯ್ಯಾ. 
ಮುಂದಿರ್ದ ಶಿವಪ್ರಸಾದದ ಘನವ ಮರೆದು 
ಎನ್ನೊಡಲ ಕಕ್ಕುಲತೆಗೆ ಮನವೆಳಸಿದೆನಾದಡೆ 
ಅಖಂಡೇಶ್ವರಾ, ನಿಮಾಣೆಯಯ್ಯಾ, ನಿಮ್ಮ ಪ್ರಮಥರಾಣೆಯಯ್ಯ . || ೩೮೮ || 

೬೩೨ 
ಲಿಂಗವನರಿಯದ ಅಂಗವಿಕಾರಿಗೇತಕೊ ಶಿವಪ್ರಸಾದ ? 
ಜಂಗಮವನರಿಯದ ಭಂಗಗೇಡಿಗೇತಕೋ ಶಿವಪ್ರಸಾದ ? 


| | ೩೮೭ || 


೨೯೧. 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


ಜ್ಞಾನವನರಿಯದ ಅಜ್ಞಾನಿಗೇತಕೋ ಶಿವಪ್ರಸಾದ ? 
ನೀತಿಯನರಿಯದ ಆತ್ಮಸುಖಿಗೇತಕೊ ಶಿವಪ್ರಸಾದ ? 
ಆಚಾರವನರಿಯದ ಅನಾಚಾರಿಗೇತಕೋ ಶಿವಪ್ರಸಾದ ಅಖಂಡೇಶ್ವರಾ? 

|| ೩೮೯ || 


1 ೩೯೦ || 


೬೩೩ 
- ಜಂಗಮದ ದರ್ಶನ ಸ್ಪರ್ಶನದಿಂದೆ 
ಎನ್ನ ತನುಶುದ್ದವಾಯಿತ್ತು 
ಜಂಗಮದ ಪಾದೋದಕ ಪ್ರಸಾದದಿಂದೆ 
ಎನ್ನ ಪ್ರಾಣ ಶುದ್ಧವಾಯಿತ್ತು 
ಜಂಗಮದ ಜ್ಞಾನಾನುಭಾವದಿಂದೆ 
ಎನ್ನ ಮನ ಶುದವಾಯಿತ್ತು 
ಜಂಗಮವೇ ಎನ್ನ ಪ್ರಾಣವೆಂದರಿದೆನಾಗಿ 
ಅಖಂಡೇಶ್ವರಾ, ಎನ್ನ ಸರ್ವಾಂಗ ಶುದ್ದವಾಯಿತ್ತಯ್ಯಾ. 

೬೩೪ 
ಜಂಗಮ ಜಂಗಮವೆಂದು ನುಡಿಯುತಿರ್ಪರೆಲ್ಲರು , 
ಜಂಗಮದ ಘನವನಾರು ಅರಿಯರಲ್ಲ, 
ಜಂಗಮವೆಂದಡೆ ನಿರ್ನಾಮ ನಿರ್ದೆಹಿ ; 
ಜಂಗಮವೆಂದಡೆ ನಿರ್ಜಡ ನಿರಾವರಣ ; 
ಜಂಗಮವೆಂದಡೆ ನಿ:ಸೀಮ ನಿರ್ಜಾತ ; 
ಜಂಗಮವೆಂದಡೆ ನಿರುಪಮ ನಿರ್ಭೇದ್ಯ ; 
ಜಂಗಮವೆಂದಡೆ ನಿರಾಳ ನಿರಾಲಂಬ ; 
ಜಂಗಮವೆಂದಡೆ ನಿರಂಜನ ನಿರ್ವಯಲು. 
ಇಂತಪ್ಪ ಸಚ್ಚಿದಾನಂದ ನಿತ್ಯಪರಿಪೂರ್ಣ ಜಂಗಮದ 
ಪರಮಪ್ರಸಾದವ ಕೊಂಡು 
ಎನ್ನ ಪ್ರಾಣದತೊಡಕ ಹರಿದೆನಯ್ಯ ಅಖಂಡೇಶ್ವರಾ. 


|| ೩೯೧ || 


೬೩೫ 


ಗುರುಪ್ರಸಾದವ ಕೊಂಡು ಎನ್ನ ತನು 
ಶುದಪ್ರಸಾದವಾಯಿತ್ತು, 
ಲಿಂಗಪ್ರಸಾದವ ಕೊಂಡು ಎನ್ನ ಮನ 
ಸಿದ್ಧಪ್ರಸಾದವಾಯಿತ್ತು 
ಜಂಗಮಪ್ರಸಾದವ ಕೊಂಡು ಎನ್ನ ಪ್ರಾಣವು 
ಪ್ರಸಿದಪ್ರಸಾದವಾಯಿತ್ತು 
ಇಂತೀ ತ್ರಿವಿಧಪ್ರಸಾದವ ಕೊಂಡು 


១១ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಎನ್ನ ಭವ ನಾಸ್ತಿಯಾಗಿತ್ತಾಗಿ, 
ಅಖಂಡೇಶ್ವರಾ, ಇನ್ನೆನಗೆ ಆವಾವ ಭಯವಿಲ್ಲವಯ್ಯ . 
ಈ ಭಯವಿಲ್ಲವಯ್ಯ . 

|| ೩೯೨ || 
೬೩೬ 
ಹರಿವಿರಂಚಿಗಳಿಗೆ ನಿಲುಕದ ಪರಬ್ರಹ್ಮಪ್ರಸಾದ. 
ನರ ಸುರ ಯಕ್ಷ ರಾಕ್ಷಸರಿಗೆ ಸಿಲುಕದ ಯಕ್ಷಪ್ರಸಾದ. 
ಮನುಮುನಿಗಳಿಗೆ ಒಲಿಯದ ಮಹಾಪ್ರಸಾದ . 
ಅಖಂಡೇಶ್ವರನ ಘನಗಂಭೀರ ಪ್ರಸಾದ ಎನಗೊದಗಿತ್ತು ನೋಡಾ! 11೩೯೩ll 

೬೩೭ 
ಗುರುವೆ ಲಿಂಗವೆಂದರಿದೆನಾಗಿ, ಲಿಂಗದಲ್ಲಿ ನಿಲವ ಕಂಡೆ. 
ಲಿಂಗವೆ ಜಂಗಮವೆಂದರಿದೆನಾಗಿ, 
ಜಂಗಮದಲ್ಲಿ ಲಿಂಗದ ನಿಲವ ಕಂಡೆ. 
ಜಂಗಮವೇ ನೀವೆಂದರಿದೆನಾಗಿ, ನಿಮ್ಮಲ್ಲಿ ಜಂಗಮದ ನಿಲವ ಕಂಡೆ. 
ನೀವೇ ಪ್ರಸಾದವೆಂದರಿದೆನಾಗಿ, ಪ್ರಸಾದದಲ್ಲಿ ನಿಮ್ಮ ನಿಲವ ಕಂಡೆ. 
ಪ್ರಸಾದವೇ , ನಾನೆಂದರಿದೆನಾಗಿ, 
ಎನ್ನೊಳಗೆ ನಿಮ್ಮ ಮಹಾಪ್ರಸಾದದ ನಿಲವ ಕಂಡೆನಯ್ಯ 
ಅಖಂಡೇಶ್ವರಾ. 

೬೩೮ 
ಶಿವಂಗೆ ಐದುಮುಖವಿರ್ಪುದ ಸಕಲರು ಬಲ್ಲರು. 
ಭಕ್ತಂಗೆ ಐದುಮುಖವಿರ್ಪುದನಾರೂ ಅರಿಯರಲ್ಲ, 
ಆ ಭಕ್ತಂಗೆ ಗುರು ಒಂದು ಮುಖ , 
ಲಿಂಗ ಒಂದು ಮುಖ , ಜಂಗಮ ಒಂದು ಮುಖ, 
ಪಾದೋದಕ ಒಂದು ಮುಖ , ಪ್ರಸಾದ ಒಂದು ಮುಖ . 
ಇಂತೀ ಪಂಚಮುಖವನುಳ್ಳ ಸದ್ಭಕ್ತನೇ 
ಸಾಕ್ಷಾತ್ ಪರಶಿವನು ತಾನೆ ನೋಡಾ ಅಖಂಡೇಶ್ವರಾ. 

|| ೩೯೫ | | 
- ೬೩೯ 
ಒಮ್ಮೆ ನೀ ದೇವನಾದಲ್ಲಿ ನಾ ಭಕ್ತನಾಗಿರ್ಪೆನು. 
ಮತ್ತೊಮ್ಮೆ ನಾ ದೇವನಾದಲ್ಲಿ ನೀವು ಭಕ್ತರಾಗಿರ್ಪಿರಿ. 
ಅದೆಂತೆಂದೊಡೆ: 
ಎನ್ನ ತನು ಮನ ಪ್ರಾಣೇಂದ್ರಿಯಂಗಳು ನಿಮಗರ್ಪಿತವಾದವು. 
ನಿಮ್ಮ ಮಹಾಪ್ರಸಾದವೆನ್ನೊಳಗಾಯಿತ್ತಾಗಿ 
ಅಖಂಡೇಶ್ವರಾ, ನೀವೇ ಪದಾರ್ಥ ನಾನೇ ಪ್ರಸಾದವಯ್ಯಾ . || ೩೯೬ || 


| | ೩೯೪ || 


೨೯೩ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


|| ೩೯೭ | | 


೬೪೦ 
ಗುರುಭಕ್ತಿಯ ಮಾಡಿದರೆ ಮಾಡಬಹುದು ; 
ಲಿಂಗಭಕ್ತಿಯ ಮಾಡಬಾರದಯ್ಯ ಆರಿಗೆಯೂ . 
ಲಿಂಗಭಕ್ತಿಯ ಮಾಡಿದರೆ ಮಾಡಬಹುದು ; 
ಜಂಗಮಭಕ್ತಿಯ ಮಾಡಬಾರದಯ್ಯ ಆರಿಗೆಯೂ . 
ಜಂಗಮಭಕ್ತಿಯ ಮಾಡಿದರೆ ಮಾಡಬಹುದು, 
ಪ್ರಸಾದಭಕ್ತಿಯ ಮಾಡಬಾರದಯ್ಯ ಆರಿಗೆಯೂ . 
ಇಂತೀ ಚತುರ್ವಿಧ ಭಕ್ತಿಯ ಭೇದವನರಿದು 
ಇಂಬುಗೊಂಡ ಸಂಗನಬಸವಣ್ಣನೆಂಬ ಸದ್ಭಕ್ತಂಗೆ 
ನಮೋ ನಮೋ ಎಂಬೆನಯ್ಯ ಅಖಂಡೇಶ್ವರಾ. 

ဂ 
ಪ್ರಸಾದಿಯೊಳಗಣ ಭಕ್ತಸ್ಥಲವನಿಂಬುಗೊಂಡರು 
ಬಸವಣ್ಣನವರು. 
ಪ್ರಸಾದಿಯೊಳಗಣ ಮಹೇಶ್ವರಸ್ಥಲವನಿಂಬುಗೊಂಡರು 
ಮಡಿವಾಳಸ್ವಾಮಿಗಳು . 
ಪ್ರಸಾದಿಯೊಳಗಣ ಪ್ರಸಾದಿಸಲವನಿಂಬುಗೊಂಡರು 
ಚೆನ್ನಬಸವಣ್ಣನವರು. 
ಪ್ರಸಾದಿಯೊಳಗಣ ಪ್ರಾಣಲಿಂಗಿಸ್ಥಲವನಿಂಬುಗೊಂಡರು 
ತಂಗಟೂರ ಮಾರಯ್ಯನವರು. 
ಪ್ರಸಾದಿಯೊಳಗಣ ಶರಣಸಲವನಿಂಬುಗೊಂಡರು 
ಗಜೇಶಮಸಣಯ್ಯನವರು, 
ಪ್ರಸಾದಿಯೊಳಗಣ ಐಕ್ಯಸ್ಥಲವನಿಂಬುಗೊಂಡರು 
ಬಿಬ್ಬಿ ಬಾಚಯ್ಯನವರು. 
ಇಂತೀ ಪ್ರಸಾದಿ ಷಟ್‌ಸ್ಥಲವನಿಂಬುಗೊಂಡ 
ಶರಣರ ಪ್ರಸನ್ನವ ಮಾಡಿಕೊಡಯ್ಯಾ ಎನಗೆ 
ಅಖಂಡೇಶ್ವರಾ. 


| | ೩೯೮ || 


ಪ್ರಸಾದಿಯಾದಡೆ ಚೇಳಿಯಕ್ಕನಂತಿರಬೇಕು. 
ಪ್ರಸಾದಿಯಾದಡೆ ಮಾದಾರ ಚೆನ್ನಯ್ಯನಂತಿರಬೇಕು. 
ಪ್ರಸಾದಿಯಾದಡೆ ಬೇಡರ ಕಣ್ಣಪ್ಪನಂತಿರಬೇಕು. 
ಪ್ರಸಾದಿಯಾದಡೆ ಬಿಬ್ಬಿ ಬಾಚಯ್ಯಗಳಂತಿರಬೇಕು. 
ಪ್ರಸಾದಿಯಾದಡೆಡೋಹರ ಕಕ್ಕಯ್ಯನಂತಿರಬೇಕು. 
ಪ್ರಸಾದಿಯಾದಡೆ ಪರಮಗುರು ಚೆನ್ನಬಸವಣ್ಣನಂತಿರಬೇಕು. 


CH 


೨೪ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಅಲ್ಲದೆ ಪ್ರಾಣನ ಹಸಿವೆಗೆಂದು ಬಾಯಿಗೆ ಬಂದಂತೆ ತಿಂಬ 
ಜೀವಗಳ್ಳರಿಗೆಲ್ಲಿಯ ಪ್ರಸಾದವಯ್ಯಾ ಅಖಂಡೇಶ್ವರಾ ? 


|| ೩೯೯ || 


೬೪೩ 


ಮಾದಾರ ಚನ್ನಯ್ಯನ ಬಾಯ ತಾಂಬೂಲವ ಮೆಲುವೆ. 
ಡೋಹರ ಕಕ್ಕಯ್ಯನ ಒಕ್ಕುಮಿಕ್ಕುದನುಂಬೆ . 
ಚೋಳಿಯಕ್ಕನ ಊಳಿಗದವನಾಗುವೆ. 
ಶ್ವಪಚಯ್ಯನ ಆಳಾಗಿರುವೆ. 
ಇನ್ನುಳಿದ ಸಕಲಗಣಂಗಳ ತೊತ್ತು ಬಂಟ ಲೆಂಕನಾಗಿ 
ರಾಜಾಂಗಣ ಬಳಿಯುವೆನಯ್ಯಾ ಅಖಂಡೇಶ್ವರಾ. 


|| ೪೦೦ || 


|| ೪೦೧ || 


ತನುವಿನಲ್ಲಿ ಗುರುಭಕ್ತಿಯಿಂಬುಗೊಂಡು, 
ಮನದಲ್ಲಿ ಲಿಂಗಭಕ್ತಿಯಿಂಬುಗೊಂಡು, 
ಆತ್ಮದಲ್ಲಿ ಜಂಗಮಭಕ್ತಿಯಿಂಬುಗೊಂಡು, 
ಪ್ರಾಣದಲ್ಲಿ ಪ್ರಸಾದಭಕ್ತಿಯಿಂಬುಗೊಂಡು, 
ಇಂತೀ ಚತುರ್ವಿಧಸ್ಥಾನದಲ್ಲಿ ಚತುರ್ವಿಧಭಕ್ತಿ 
ನೆಲೆಗೊಂಡ ಮಹಾಭಕರತೋರಿಸಿ ಬದುಕಿಸಯ್ಯಾ ಎನ್ನ 
ಅಖಂಡೇಶ್ವರಾ. 

೬೪೫ 
ಕ್ರಿಯಾದೀಕ್ಷೆಯಿಂದ ಇಷ್ಟಲಿಂಗದಲ್ಲಿ 
ಎನ್ನ ತನುವ ಸಂಯೋಗವ ಮಾಡಿದನಯ್ಯಾ ಶ್ರೀಗುರುವು. 
ಮಂತ್ರದೀಕ್ಷೆಯಿಂದ ಪ್ರಾಣಲಿಂಗದಲ್ಲಿ 
ಎನ್ನ ಮನವ ಸಂಯೋಗವ ಮಾಡಿದನಯ್ಯ ಶ್ರೀಗುರುವು. 
ವೇಧಾದೀಕ್ಷೆಯಿಂದ ಭಾವಲಿಂಗದಲ್ಲಿ 
ಎನ್ನ ಜೀವನ ಸಂಯೋಗವ ಮಾಡಿದನಯ್ಯ ಶ್ರೀಗುರುವು. 
ಇಂತೀ ತ್ರಿವಿಧಲಿಂಗದ ಪ್ರಸನ್ನಪ್ರಸಾದದಲ್ಲಿ 
ಎನ್ನ ಪ್ರಾಣವ ಸಂಯೋಗವ ಮಾಡಿದಶ್ರೀಗುರುವಿಂಗೆ 
ನಮೋ ನಮೋ ಎಂಬೆನಯ್ಯ ಅಖಂಡೇಶ್ವರಾ. 

흐E 
ಶ್ರೀಗುರುವಿನಿಂದಧಿಕರು ಆವ ಲೋಕದೊಳಗಿಲ್ಲವಯ್ಯಾ. 
ಶ್ರೀಗುರುವಿನಂತೆ ಪರೋಪಕಾರಿಗಳ ಮತ್ತಾರನೂ ಕಾಣೆನಯ್ಯಾ . 
ಅದೆಂತೆಂದೊಡೆ: 
ಎನ್ನ ಕಂಗಳ ಭಕ್ತರ ಮಾಡಿದನಯ್ಯಾ ಶ್ರೀಗುರು 


| | ೪೦೨ || 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೨೯೫ 


ಪರಮಶಿವಲಿಂಗಕ್ಕೆ . 
ಎನ್ನ ಕಿವಿಗಳ ಭಕ್ತರ ಮಾಡಿದನಯ್ಯಾ ಶ್ರೀಗುರು 
ಪರಮಶಿವಲಿಂಗಕ್ಕೆ . 
ಎನ್ನ ನಾಸಿಕ ನಾಲಗೆಗಳ ಭಕ್ತರ ಮಾಡಿದನಯ್ಯಾ ಶ್ರೀಗುರು 
ಪರಮಶಿವಲಿಂಗಕ್ಕೆ . 
ಎನ್ನ ಕರಚರಣಂಗಳ ಭಕ್ತರ ಮಾಡಿದನಯ್ಯಾ ಶ್ರೀಗುರು 
ಪರಮಶಿವಲಿಂಗಕ್ಕೆ . 
ಎನ್ನ ತನುಮನಪ್ರಾಣಂಗಳ ಭಕ್ತರ ಮಾಡಿದನಯ್ಯಾ ಶ್ರೀಗುರು 
ಪರಮಶಿವಲಿಂಗಕ್ಕೆ . 
ಎನ್ನ ಸಕಲಕರಣೇಂದ್ರಿಯಂಗಳ ಭಕ್ತರ ಮಾಡಿದನಯ್ಯ ಶ್ರೀಗುರು 
ಪರಮಶಿವಲಿಂಗಕ್ಕೆ . 
ಇಂತಿವು ಮೊದಲಾಗಿ ಎನ್ನ ಸರ್ವ 
ಅವಯವಂಗಳನೆಲ್ಲ ಸದ್ಭಕರ ಮಾಡಿ 
ಲಿಂಗಾರ್ಪಿತಕ್ಕೆ ಅನುಗೊಳಿಸಿದ ಶ್ರೀಗುರುವಿನ 
ಮಹಾಘನ ನಿಲವಿಂಗೆ ನಮೋ ನಮೋ ಎಂಬೆನಯ್ಯಾ 
ಅಖಂಡೇಶ್ವರಾ. 


| ೪೦೩ | | 


2 


ತಾರಕಾಕೃತಿ, ನಕಾರಪ್ರಣಮ , ಆಧಾರಚಕ್ರ , 
ಸದ್ಭಕ್ತನೆ ಅಂಗ, ಸುಚಿತ್ತವೆ ಹಸ್ತ ಆಚಾರಲಿಂಗ, 
ಫ್ರಾಣವೆಂಬ ಮುಖ , ಕ್ರಿಯಾಶಕ್ತಿ 
ಶ್ರದ್ದಾಭಕ್ಕಿ ಸುಗಂಧಪದಾರ್ಥ, 
ಗಂಧಪ್ರಸಾದ, ನಿವೃತ್ತಿಕಲೆ, 
ಕರ್ಮಸಾದಾಲ್ಯ , ಸತ್ತುವೆಂಬ ಲಕ್ಷಣ, 
ಪರವೆಂಬ ಸಂಜ್ಞೆ ಖಗೋದ 
ಇಂತಿವೆಲ್ಲವು ಇಷ್ಟಲಿಂಗದ ವೃತ್ತದಲ್ಲಿ ಸಂಬಂಧವು. 
ದಂಡಕಾಕೃತಿ, ಮಕಾರಪ್ರಣಮ , ಸಾಧಿಷ್ಠಾನಚಕ್ರ , 
ಮಹೇಶ್ವರನೆ ಅಂಗ , ಸುಬುದ್ದಿಯ ಹಸ್ತ 
ಗುರುಲಿಂಗ, ಜಿಹ್ನೆಯೆಂಬ ಮುಖ, ಜ್ಞಾನಶಕ್ತಿ 
ನೈಷ್ಠಿಕಭಕ್ತಿ , ಸುರಸಪದಾರ್ಥ, ರಸಪ್ರಸಾದ, ಪ್ರತಿಷ್ಠಾಕಲೆ, 
ಕರ್ತೃಸಾದಾಲ್ಯ , ಚಿತ್ತುವೆಂಬ ಲಕ್ಷಣ, 
ಗೂಢವೆಂಬ ಸಂಜ್ಞೆ ಯುಜುರ್ವೇದ 
ಇಂತಿವೆಲ್ಲವು ಇಷ್ಟಲಿಂಗದ ಕಟಿಯಲ್ಲಿ ಸಂಬಂಧವು. 
ಕುಂಡಲಾಕೃತಿ, ಶಿಕಾರಪ್ರಣಮ್ , ಮಣಿಪೂರಕಚಕ್ರ , ಪ್ರಸಾದಿಯ ಅಂಗ, 


೨೬ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ನಿರಹಂಕಾರವೆ ಹಸ್ಯ , ಶಿವಲಿಂಗನೇತ್ರವೆಂಬ ಮುಖ, ಇಚ್ಛಾಶಕ್ತಿ , 
ಸಾವಧಾನಭಕ್ತಿ , ಸುರೂಪುಪದಾರ್ಥ , ರೂಪುಪ್ರಸಾದ, ವಿದ್ಯಾಕಲೆ , 
ಮೂರ್ತಿಸಾದಾಲ್ಯ , ಆನಂದವೆಂಬ ಲಕ್ಷಣ, 
ಶರೀರಸ್ವವೆಂಬ ಸಂಖ್ಯೆ ಸಾಮವೇದ 
ಇಂತಿವೆಲ್ಲ ಇಷ್ಟಲಿಂಗದ ಗೋಳಕದಲ್ಲಿ ಸಂಬಂಧವು. 
ಅರ್ಧಚಂದ್ರಾಕೃತಿ, ವಕಾರಪ್ರಣಮ , ಅನಾಹತ ಚಕ್ರ , 
ಪ್ರಾಣಲಿಂಗಿಯ ಅಂಗ, ಸುಮನವೆ ಹಸ್ತ , ಜಂಗಮಲಿಂಗ, 
ತ್ವಗೀಂದ್ರಿಯವೆಂಬ ಮುಖ , ಆದಿಶಕ್ತಿ , ಅನುಭಾವಭಕ್ತಿ , 
ಸುಸ್ಪರ್ಶನಪದಾರ್ಥ, ಸ್ಪರ್ಶನಪ್ರಸಾದ, ಶಾಂತಿಕಲೆ, 
ಅಮೂರ್ತಿಸಾದಾಲ್ಯ , ನಿತ್ಯವೆಂಬ ಲಕ್ಷಣ, 
ಲಿಂಗಕ್ಷೇತ್ರಸಂಜ್ಞೆ ಅಥರ್ವಣವೇದ 
ಇಂತಿವೆಲ್ಲ ಇಷ್ಟಲಿಂಗದ ಗೋಮುಖದಲ್ಲಿ ಸಂಬಂಧವು. 
ದರ್ಪಣಾಕೃತಿ, ಯಕಾರಪ್ರಣಮ , ವಿಶುದ್ಧಿ ಚಕ್ರ , ಶರಣನೆ ಅಂಗ, 
ಸುಜ್ಞಾನವೆ ಹಸ್ತ ಪ್ರಸಾದಲಿಂಗ, 
ಶೂತ್ರವೆಂಬ ಮುಖ , ಪರಾಶಕ್ತಿ , ಆನಂದ ಭಕ್ತಿ , ಸುಶಬಪದಾರ್ಥ, 
ಶಬ್ಧಪ್ರಸಾದ, ಶಾಂತ್ಯತೀತಕಲೆ , 
ಶಿವಸಾದಾಲ್ಯ , ಪರಿಣಾಮವೆಂಬ ಲಕ್ಷಣ, 
ಅನಾದಿವತ್‌ ಎಂಬ ಸಂಜ್ಞೆ ಅಜಪವೇದ 
ಇಂತಿವೆಲ್ಲ ಇಷ್ಟಲಿಂಗದ ನಾಳದಲ್ಲಿ ಸಂಬಂಧವು. 
ಓಂಕಾರಾಕೃತಿ, ಓಂಕಾರಪ್ರಣಮ , 
ಆಜೇಯಚಕ್ರ , ಐಕ್ಯನೆ ಅಂಗ , 
ಸದ್ಭಾವಹಸ್ಯ ಮಹಾಲಿಂಗ, 
ಹೃದಯವೆಂಬ ಮುಖ , ಚಿಚ್ಛಕ್ತಿ , 
ಸಮರಸಭಕ್ತಿ , ಸುತೃಪ್ತಿಪದಾರ್ಥ, 
ತೃಪ್ತಿಪ್ರಸಾದ, ಶಾಂತ್ಯತೀತೋತ್ತರಕಲೆ, 
ಮಹಾಸಾದಾಲ್ಯ , ಅಖಂಡವೆಂಬ ಲಕ್ಷಣ, ಮಹಾಸಂಜ್ಞೆ 
ಗಾಯತ್ರಿಯೆಂಬ ವೇದ 
ಇಂತಿವೆಲ್ಲ ಇಷ್ಟಲಿಂಗದ ಮಸ್ತಕದಲ್ಲಿ ಸಂಬಂಧವು. 
ಇಂತೀ ತೊಂಬತ್ತಾರು ಸಕೀಲಗಳನೊಳಕೊಂಡ 
ಮಹಾಘನ ಪರಾತ್ಪರವಾದ ಇಷ್ಟಲಿಂಗವನೆ 
ಕರ ಮನ ಭಾವದೊಳಗೆ ಕುಳ್ಳಿರಿಸಿ ಅರ್ಚಿಸಿ, 
ಧ್ಯಾನಿಸಿ ಕೂಡಿ ಎರಡಳಿದ ಮಹಾಘನ ಶರಣರ ಶ್ರೀಪಾದಕ್ಕೆ 
ನಮೋ ನಮೋ ಎಂಬೆನಯ್ಯಾ ಅಖಂಡೇಶ್ವರಾ. 


|| ೪೦ || 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೨೯೭ 


೬೪೮ 
ಕೇಳುವ ಸಂಗೀತ,ನೋಡುವ ಸುರೂಪುಗಳ 
ಲಿಂಗಾರ್ಪಿತವ ಮಾಡಬಲ್ಲರೆ ಪರಮಪ್ರಸಾದಿಯೆಂಬೆನು. 
ವಾಸಿಸುವ ಸುಗಂಧ, ರುಚಿಸುವ ಸುರಸಂಗಳ 
ಲಿಂಗಾರ್ಪಿತವ ಮಾಡಬಲ್ಲರೆ ಪರಮಪ್ರಸಾದಿಯೆಂಬೆನು. 
ತಟ್ಟು ಮುಟ್ಟು ತಾಗು ನಿರೋಧ ಸೋಂಕು ಸಂಬಂಧಗಳ 
ಲಿಂಗಾರ್ಪಿತವ ಮಾಡಬಲ್ಲರೆ ಪರಮಪ್ರಸಾದಿಯೆಂಬೆನು. 
ಹಲ್ಲುಕಡ್ಡಿ ದರ್ಪಣ ಮೊದಲಾದ ಪದಾರ್ಥಗಳ 
ಲಿಂಗಾರ್ಪಿತವ ಮಾಡಬಲ್ಲರೆ ಪರಮಪ್ರಸಾದಿಯೆಂಬೆನು. 
ಚಳಿ ಮಳೆ ಗಾಳಿ ಬಿಸಿಲು ಸಿಡಿಲು ಮಿಂಚು ನೀರು ನೆಳಲುಗಳ 
ಲಿಂಗಾರ್ಪಿತವ ಮಾಡಬಲ್ಲರೆ ಪರಮಪ್ರಸಾದಿಯೆಂಬೆನು. 
ಪೃಥ್ವಿ ಗಗನತತೋರಿಕೆ ಸೂರ್ಯ ಚಂದ್ರ ಅಗ್ನಿ ತಾರೆ ಪ್ರಕಾಶಂಗಳ 
ಲಿಂಗಾರ್ಪಿತವ ಮಾಡಬಲ್ಲರೆ ಪರಮಪ್ರಸಾದಿಯೆಂಬೆನು . 
ಇಂತೀ ಲಿಂಗಾರ್ಪಿತ ಸಕೀಲವನರಿಯದೆ ಬರಿದೆ ಪ್ರಸಾದಿಗಳೆಂದು 
ನುಡಿವ ನುಡಿಜಾಣರ ಕಂಡು ನಾಚಿದೆನಯ್ಯಾ ಅಖಂಡೇಶ್ವರಾ. || ೪೦೫ || 


|| ೪೦೬ | | 


ಪೃಥ್ವಿಯ ಅಂಗವಾದ ಭಕ್ತಂಗೆ ಚಿತ್ತವೆ ಹಸ್ತ 
ಆ ಹಸ್ತಕ್ಕೆ ಕ್ರಿಯಾಶಕ್ತಿ ಆ ಶಕ್ತಿಗೆ ಆಚಾರಲಿಂಗ , 
ಆ ಲಿಂಗಕ್ಕೆ ಘಾಣೇಂದ್ರಿಯವೆಂಬ ಮುಖ, 
ಆ ಮುಖಕ್ಕೆ ಸುಗಂಧವೆ ಪದಾರ್ಥ ; 
ಆ ಪದಾರ್ಥವನು ಘಾಣದಲ್ಲಿಹ ಆಚಾರಲಿಂಗಕ್ಕೆ 
ಶ್ರದ್ದಾಭಕ್ತಿಯಿಂದರ್ಪಿಸಿ, 
ಆ ಸುಗಂಧದ ಪ್ರಸಾದವನ್ನು ಪಡೆದು, 
ಸುಖಿಸುವಾತನೆ ಸದ್ಭಕ್ತನು ನೋಡಾ ಅಖಂಡೇಶ್ವರಾ. 

೬೫೦ 
ಅಪ್ಪುವೆ ಅಂಗವಾದ ಮಹೇಶ್ವರಂಗೆ ಬುದ್ದಿಯ ಹಸ್ತ 
ಆ ಹಸ್ತಕ್ಕೆ ಜ್ಞಾನಶಕ್ತಿ , ಆ ಶಕ್ತಿಗೆ ಗುರುಲಿಂಗ , 
ಆ ಗುರುಲಿಂಗಕ್ಕೆ ಜಿಹೇಂದ್ರಿಯವೆಂಬ ಮುಖ, 
ಆ ಮುಖಕ್ಕೆ ಸುರಸವೆ ಪದಾರ್ಥ ; ಆ ಪದಾರ್ಥವನು 
ಜಿಹ್ನೆಯಲ್ಲಿಹ ಗುರುಲಿಂಗಕ್ಕೆ ನೈಷ್ಠಿಕಭಕ್ತಿಯಿಂದರ್ಪಿಸಿ, 
ಆ ಸುರಸ ಪ್ರಸಾದವನ್ನು ಪಡೆದು ಸುಖಿಸುವಾತನೇ 
ಮಹೇಶ್ವರನು ನೋಡಾ ಅಖಂಡೇಶ್ವರಾ. 


|| ೪೦೭ || 


೨೯೮ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


೬೫೧ 


ಅಗ್ನಿಯ ಅಂಗವಾದ ಪ್ರಸಾದಿಗೆ ನಿರಹಂಕಾರವೆ ಹಸ್ತ 
ಆ ಹಸ್ತಕ್ಕೆ ಇಚ್ಛಾಶಕ್ತಿ ಆ ಶಕ್ತಿಗೆ ಶಿವಲಿಂಗ, 
ಆ ಶಿವಲಿಂಗಕ್ಕೆ ನೇತೇಂದ್ರಿಯವೆ ಮುಖ, 
ಆ ಮುಖಕ್ಕೆ ಸುರೂಪುಪದಾರ್ಥ ; ಆ ಪದಾರ್ಥವನು 
ನೇತ್ರದಲ್ಲಿಹ ಶಿವಲಿಂಗಕ್ಕೆ ಸಾವಧಾನಭಕ್ತಿಯಿಂದರ್ಪಿಸಿ, 
ಆ ಸುರೂಪುಪ್ರಸಾದವನ್ನು ಪಡೆದು ಸುಖಿಸುವಾತನೆ 
ಪ್ರಸಾದಿಯಯ್ಯಾ ಅಖಂಡೇಶ್ವರಾ. 

|| ೪೦೮|| 
೬೫೨ 
ಪವನವೆ ಅಂಗವಾದ ಪ್ರಾಣಲಿಂಗಿಗೆ ಸುಮನವೆ ಹಸ್ತ 
ಆ ಹಸಕ್ಕೆ ಆದಿಶಕ್ತಿ, ಆ ಶಕ್ತಿಗೆ ಜಂಗಮಲಿಂಗ, 
ಆ ಲಿಂಗಕ್ಕೆ ತೂಗಿಂದ್ರಿಯವೆ ಮುಖ, 
ಆ ಮುಖಕ್ಕೆ ಸ್ಪರ್ಶನಪದಾರ್ಥ; ಆ ಪದಾರ್ಥವನು 
ತಕ್ಕಿನಲ್ಲಿಹ ಜಂಗಮಲಿಂಗಕ್ಕೆ ಅನುಭಾವಭಕ್ತಿಯಿಂದರ್ಪಿಸಿ , 
ಆ ಸುಸ್ಪರ್ಶನ ಪ್ರಸಾದವನ್ನು ಪಡೆದು ಸುಖಿಸುವಾತನೆ 
ಪ್ರಾಣಲಿಂಗಿಯಯ್ಯಾ ಅಖಂಡೇಶ್ವರಾ. 

|| ೪೦೯ || 
೬೫೩ 
ಗಗನವೆ ಅಂಗವಾದ ಶರಣಂಗೆ ಸುಜ್ಞಾನವೆ ಹಸ್ತ 
ಆ ಹಸ್ತಕ್ಕೆ ಪರಾಶಕ್ತಿ ಆ ಶಕ್ತಿಗೆ ಪ್ರಸಾದಲಿಂಗ, 
ಆ ಲಿಂಗಕ್ಕೆ ಶ್ರವಣೇಂದ್ರಿಯವೆ ಮುಖ , 
ಆ ಮುಖಕ್ಕೆ ಸುಶಬಪದಾರ್ಥ; ಆ ಪದಾರ್ಥವನು 
ಕರ್ಣದಲ್ಲಿಹ ಪ್ರಸಾದಲಿಂಗಕ್ಕೆ ಆನಂದಭಕ್ತಿಯಿಂದರ್ಪಿಸಿ, 
ಆ ಸುಶಬಪ್ರಸಾದವನ್ನು ಪಡೆದು ಸುಖಿಸುವಾತನೆ 
ಶರಣನು ನೋಡಾ ಅಖಂಡೇಶ್ವರಾ. 

|| ೪೧೦ || 
೬೫೪ 
ಆತ್ಮವೆ ಅಂಗವಾದ ಐಕ್ಯಂಗೆ ಸದ್ಭಾವನೆ ಹಸ್ತ 
ಆ ಹಸಕ್ಕೆ ಚಿತ್ಪಕ್ಕಿ , ಆ ಶಕ್ತಿಗೆ ಮಹಾಲಿಂಗ, 
ಆ ಲಿಂಗಕ್ಕೆ ಹೃದಯೇಂದ್ರಿಯವೆ ಮುಖ , 
ಆ ಮುಖಕ್ಕೆ ಸುತೃಪ್ತಿ ಪದಾರ್ಥ; ಆ ಪದಾರ್ಥವನು 
ಹೃದಯದಲ್ಲಿಹ ಮಹಾಲಿಂಗಕ್ಕೆ ಸಮರಸಭಕ್ತಿಯಿಂದರ್ಪಿಸಿ, 
ಆ ಪದಾರ್ಥವನು ಹೃದಯಲ್ಲಿಹ ಮಹಾಲಿಂಗಕ್ಕೆ ಸಮರಸ ಭಕ್ತಿಯಿಂದರ್ಪಿಸಿ 
ಆ ಸುತೃವಿಪ್ರಸಾದವನ್ನು ಪಡೆದು ಸುಖಿಸುವಾತನೆ 
ಐಕ್ಯನು ನೋಡಾ ಅಖಂಡೇಶ್ವರಾ. 

|| ೪೧೧ || 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೨೯೯ 


೬೫೫ 
ಪೃಥ್ವಿಯೆಂಬ ಭೂತಾಂಗದ ಪ್ರಕೃತಿವಿಕಾರದ ಗುಣವಳಿದು, 
ಭಿನ್ನಗಂಧದ ಹಂಗುಹರಿದು, 
ಆಚಾರಲಿಂಗಕ್ಕೆ ವದನವಾಗಿರ್ಪುದಯ್ಯಾ ಎನ್ನ ಪ್ರಾಣವು. 
ಅಪ್ಪುವೆಂಬ ಭೂತಾಂಗದ ಪ್ರಕೃತಿವಿಕಾರದ ಗುಣವಳಿದು, 
ಭಿನ್ನರುಚಿಯ ಹಂಗುಹರಿದು, 
ಗುರುಲಿಂಗಕ್ಕೆ ವದನವಾಗಿರ್ಪುದಯ್ಯಾ ಎನ್ನ ಜಿ . ಯು . 
ಅಗ್ನಿಯೆಂಬ ಭೂತಾಂಗದ ಪ್ರಕೃತಿವಿಕಾರದ ಗುಣವಳಿದು, 
ಭಿನ್ನರೂಪದ ಹಂಗುಹರಿದು, 
ಶಿವಲಿಂಗಕ್ಕೆ ವದನವಾಗಿರ್ಪುದಯ್ಯಾ ಎನ್ನ ನೇತ್ರವು. 
ಪವನವೆಂಬ ಭೂತಾಂಗದ ಪ್ರಕೃತಿವಿಕಾರದ ಗುಣವಳಿದು , 
ಭಿನ್ನಸ್ಪರ್ಶದ ಹಂಗುಹರಿದು, 
ಜಂಗಮಲಿಂಗಕ್ಕೆ ವದನವಾಗಿರ್ಪುದಯ್ಯಾ ಎನ್ನ ಸರ್ವಾಂಗವು. 
ಆಕಾಶವೆಂಬ ಭೂತಾಂಗದ ಪ್ರಕೃತಿವಿಕಾರದ ಗುಣವಳಿದು, 
ಭಿನ್ನಶಬದ ಹಂಗುಹರಿದು, 
ಪ್ರಸಾದಲಿಂಗಕ್ಕೆ ವದನವಾಗಿರ್ಪುದಯ್ಯಾ ಎನ್ನ ಕರ್ಣವು. 
ಆತ್ಮವೆಂಬ ಭೂತಾಂಗದ ಪ್ರಕೃತಿವಿಕಾರದ ಗುಣವಳಿದು, 
ಭಿನ್ನತೃಪ್ತಿಯ ಹಂಗುಹರಿದು, 
ಮಹಾಲಿಂಗಕ್ಕೆ ವದನವಾಗಿರ್ಪುದಯ್ಯಾ ಎನ್ನ ಹೃದಯವು. 
ಇಂತೀ ಷಡಿದ ಭೂತಾಂಗದ ಪ್ರಕೃತಿವಿಕಾರದ ಗುಣವಳಿದು , 
ಷಡ್ತಿಧ ಭಿನ್ನಪದಾರ್ಥದ ಹಂಗುಹರಿದು 
ಷಧ ಇಂದ್ರಿಯಂಗಳು ಷಧಲಿಂಗಕ್ಕೆ ಷಧವದನಂಗಳಾಗಿ 
ಅಖಂಡೇಶ್ವರಾ, ನಾನೆ ನೀನಾದೆನಯ್ಯಾ . 

೬೫೬ 
ಎನ್ನ ತನುವಿನೊಳಗೆ ನಿಮ್ಮ ತನುವಡಗಿರ್ಪುದು ; 
ನಿಮ್ಮ ತನುವಿನೊಳಗೆ ಎನ್ನ ತನುವಡಗಿರ್ಪುದು. 
ಎನ್ನ ಮನದೊಳಗೆ ನಿಮ್ಮ ಮನವಡಗಿರ್ಪುದು ; 
ನಿಮ್ಮ ಮನದೊಳಗೆ ಎನ್ನ ಮನವಡಗಿರ್ಪುದು. 
ಎನ್ನ ಪ್ರಾಣದೊಳಗೆ ನಿಮ್ಮ ಪ್ರಾಣವಡಗಿರ್ಪುದು ; 
ನಿಮ್ಮ ಪ್ರಾಣದೊಳಗೆ ಎನ್ನ ಪ್ರಾಣವಡಗಿರ್ಪುದು. 
ಎನ್ನ ಜೀವದೊಳಗೆ ನಿಮ್ಮ ಜೀವವಡಗಿರ್ಪುದು ; 
ನಿಮ್ಮ ಜೀವದೊಳಗೆ ಎನ್ನ ಜೀವವಡಗಿರ್ಪುದು. 
ಎನ್ನ ಭಾವದೊಳಗೆ ನಿಮ್ಮ ಭಾವವಡಗಿರ್ಪುದು ; 


aoo 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


|| ೪೧೩ || 


ನಿಮ್ಮ ಭಾವದೊಳಗೆ ಎನ್ನ ಭಾವವಡಗಿರ್ಪುದು. 
ಎನ್ನ ಕರಣಂಗಳೊಳಗೆ ನಿಮ್ಮ ಕರಣಂಗಳಡಗಿರ್ಪುವು; 
ನಿಮ್ಮ ಕರಣಂಗಳೊಳಗೆ ಎನ್ನ ಕರಣಂಗಳಡಗಿರ್ಪುವು. 
ಎನ್ನ ಇಂದ್ರಿಯಂಗಳೊಳಗೆ ನಿಮ್ಮ ಇಂದ್ರಿಯಂಗಳಡಗಿರ್ಪುವು ; 
ನಿಮ್ಮ ಇಂದ್ರಿಯಂಗಳೊಳಗೆ ಎನ್ನ ಇಂದ್ರಿಯಂಗಳಡಗಿರ್ಪುವು. 
ಎನ್ನ ವಿಷಯಂಗಳೊಳಗೆ ನಿಮ್ಮ ವಿಷಯಂಗಳಡಗಿರ್ಪುವು; 
ನಿಮ್ಮ ವಿಷಯಂಗಳೊಳಗೆ ಎನ್ನ ವಿಷಯಂಗಳಡಗಿರ್ಪುವು. 
ನಾನು ನೀನೆಂಬ ಭಿನ್ನಭಾವವಳಿದು 
ಪುಷ್ಪಪರಿಮಳದಂತೆ, ರೂಪುರುಚಿಯಂತೆ 
ಅವಿರಳ ಸಮರಸವಾಗಿರ್ದಯ್ಯಾ ಅಖಂಡೇಶ್ವರಾ. 

೬೫೭ 
ಎನ್ನ ಚಿತ್ರಸುಚಿತವಾಯಿತ್ತಯ್ಯಾ. 
ಎನ್ನ ಬುದ್ದಿ ಸುಬುದ್ದಿಯಾಯಿತ್ತಯ್ಯಾ . 
ಎನ್ನ ಅಹಂಕಾರ ನಿರಹಂಕಾರವಾಯಿತ್ತಯ್ಯಾ . 
ಎನ್ನ ಮನ ಸುಮನವಾಯಿತ್ತಯ್ಯಾ . 
ಎನ್ನ ಜ್ಞಾನ ಸುಜ್ಞಾನವಾಯಿತ್ತಯ್ಯಾ. 
ಎನ್ನ ಭಾವ ಸದ್ಭಾವವಾಯಿತ್ತಯ್ಯಾ. 
ನಿಮ್ಮ ಮಹಾಜ್ಞಾನದ ಸಂಗದಿಂದೆ 
ಎನ್ನ ಸಕಲ ಕರಣಂಗಳು ನಿಮ್ಮಲ್ಲಿ ತರಹರವಾದವಾಗಿ 
ಅಖಂಡೇಶ್ವರಾ, ನಿಮ್ಮ ಪರಮಪ್ರಸಾದವು 
ಎನಗೆ ಸಾಧ್ಯವಾಯಿತ್ತಯ್ಯಾ. 

೬೫೮ 
ಹಾಡಿದರೆ ಹಾಡುವೆನಯ್ಯಾ ನಿಮ್ಮ ಪರಮಪ್ರಸಾದವನೆ . 
ನೋಡಿದರೆ ನೋಡುವೆನಯ್ಯಾ ನಿಮ್ಮ ಪರಮಪ್ರಸಾದವನೆ. 
ಬೇಡಿದರೆ ಬೇಡುವೆನಯ್ಯಾ ನಿಮ್ಮ ಪರಮಪ್ರಸಾದವನೆ. 
ಕೂಡಿದರೆ ಕೂಡುವೆನಯ್ಯಾ ನಿಮ್ಮ ಪರಮಪ್ರಸಾದವನೆ, 
ಅಖಂಡೇಶ್ವರಾ. 

೬೫೯ 
ಆದಿಪ್ರಸಾದ, ಅನಾದಿಪ್ರಸಾದ, 
ವೇದಕ್ಕೆ ನಿಲುಕದ ಅಭೇದ್ಯಪ್ರಸಾದ ! 
ಅಖಂಡೇಶ್ವರನ ಅವಿರಳಪ್ರಸಾದ 
ಎನಗೆ ಸಾಧ್ಯವಾಯಿತ್ತು ನೋಡಾ! 


|| ೪೧೪ || 


|| ೪೧೫ || 


|| ೪೧೬ || 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೩೦೧. 


|| ೪೧೭ || 


|| ೪೧೮ | | 


೬೬೦ 
ನಿಮ್ಮ ಪ್ರಸಾದವೆನಗೆ ತನುವಾಯಿತ್ತು 
ನಿಮ್ಮ ಪ್ರಸಾದವೆನಗೆ ಮನವಾಯಿತ್ತು 
ನಿಮ್ಮ ಪ್ರಸಾದವೆನಗೆ ಪ್ರಾಣವಾಯಿತ್ತು 
ನಿಮ್ಮ ಪ್ರಸಾದವೆನಗೆ ಜೀವವಾಯಿತ್ತು 
ನಿಮ್ಮ ಪ್ರಸಾದವೆನಗೆ ಕರಣೇಂದ್ರಿಯ ವಿಷಯಂಗಳಾದವು. 
ಇದು ಕಾರಣ, ಅಖಂಡೇಶ್ವರಾ, 
ನಿಮ್ಮ ಮಹಾಪ್ರಸಾದದ ನಿಲುವಿನೊಳಗೆ 
ಎರಡಳಿದು ಪರಮಸುಖಿಯಾಗಿರ್ದೆನಯ್ಯಾ , 

೬೬೧ 
ಎನ್ನ ನೇತ್ರವು ನಿಮ್ಮ ಪ್ರಸಾದವನೆ ನೋಡುತಿರ್ಪುದು. 
ಎನ್ನ ಶ್ಲೋತ್ರವು ನಿಮ್ಮ ಪ್ರಸಾದವನೆ ಕೇಳುತಿರ್ಪುದಯ್ಯ . 
ಎನ್ನ ನಾಸಿಕವು ನಿಮ್ಮ ಪ್ರಸಾದವನೆ ವಾಸಿಸುತಿರ್ಪುದು. 
ಎನ್ನ ಜಿಹ್ನೆಯು ನಿಮ್ಮ ಪ್ರಸಾದವನ ಪಾಡುಶಿರ್ಪುದು. 
ಎನ್ನ ಸರ್ವಾಂಗವು ನಿಮ್ಮ ಪ್ರಸಾದವನೆ ಸ್ಪರ್ಶಿಸುತಿರ್ಪುದು 
ಅಖಂಡೇಶ್ವರಾ. 

೬೬೨ 
ಕರಸ್ಥಲದ ಲಿಂಗವನ್ನು ಮನಸ್ಸಲದಲ್ಲಿ ಕುಳ್ಳಿರಿಸಿ, 
ಘಾಣವೆಂಬ ಭಾಜನದಲ್ಲಿ ಸುಗಂಧ ಪದಾರ್ಥವ ಗಡಣಿಸಿ 
ಸುಚಿತ್ತವೆಂಬ ಹಸ್ತದಿಂದರ್ಪಿಸಿ, 
ಆ ಸುಗಂಧ ಪ್ರಸಾದವ ಗ್ರಹಿಸಬಲ್ಲಾತನೆ ಪ್ರಸಾದಿ. 
ಜಿಹ್ನೆಯಂಬ ಭಾಜನದಲ್ಲಿ ಸುರಸಪದಾರ್ಥವ ಗಡಣಿಸಿ 
ಸುಬುದ್ದಿಯೆಂಬ ಹಸ್ತದಿಂದರ್ಪಿಸಿ , 
ಆ ಸುರಸಪ್ರಸಾದವ ಗ್ರಹಿಸಬಲ್ಲಾತನೆ ಪ್ರಸಾದಿ. 
ನೇತ್ರವೆಂಬ ಭಾಜನದಲ್ಲಿ ಸುರೂಪುಪದಾರ್ಥವ ಗಡಣಿಸಿ , 
ನಿರಹಂಕಾರವೆಂಬ ಹಸದಿಂದರ್ಪಿಸಿ , 
ಆ ಸುರೂಪುಪ್ರಸಾದವ ಗ್ರಹಿಸಬಲ್ಲಾತನೆ ಪ್ರಸಾದಿ. 
ತಕ್ಕೆಂಬ ಭಾಜನದಲ್ಲಿ ಸುಸ್ಪರ್ಶನ ಪದಾರ್ಥವ ಗಡಣಿಸಿ, 
ಸುಮನವೆಂಬ ಹಸ್ತದಿಂದರ್ಪಿಸಿ , 
ಆ ಸುಸ್ಪರ್ಶನಪ್ರಸಾದವ ಗ್ರಹಿಸಬಲ್ಲಾತನೆ ಪ್ರಸಾದಿ. 
ತೋತ್ರವೆಂಬ ಭಾಜನದಲ್ಲಿ ಸುಶಬಪದಾರ್ಥವ ಗಡಣಿಸಿ, 
ಸುಜ್ಞಾನವೆಂಬ ಹಸ್ತದಿಂದರ್ಪಿಸಿ , 
ಆ ಸುಶಬಪ್ರಸಾದವ ಗ್ರಹಿಸಬಲ್ಲಾತನೆ ಪ್ರಸಾದಿ . 


೩೨ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಹೃದಯವೆಂಬ ಭಾಜನದಲ್ಲಿ ಸುತೃಪ್ತಿ ಪದಾರ್ಥವ ಗಡಣಿಸಿ, 
ಸದ್ಭಾವವೆಂಬ ಹಸ್ತದಿಂದರ್ಪಿಸಿ, 
ಆ ಸುತೃಪ್ತಿಪ್ರಸಾದವ ಗ್ರಹಿಸಬಲ್ಲಾತನೆ ಪ್ರಸಾದಿ. 
ಇಂತೀ ಷಡಿಂದ್ರಿಯಂಗಳೆಂಬ ಷಡ್ತಿಧ ಭಾಜನದಲ್ಲಿ 
ಷಡ್ತಿಧ ಪದಾರ್ಥವ ಗಡಣಿಸಿ ಷಡ್ತಿಧ ಹಸ್ತದಿಂದರ್ಪಿಸಿ, 
ಷದ್ವಿಧ ಪ್ರಸಾದವ ಗ್ರಹಿಸಲರಿಯದೆ 
ಬರಿದೆ ಪ್ರಸಾದಿಗಳೆಂದಡೆ ನಗುವನಯ್ಯಾ ನಮ್ಮ ಅಖಂಡೇಶ್ವರನು. || ೪೧೯|| 


೬೬೩ 
ಲಿಂಗಾಣದಲ್ಲಿ ಲಿಂಗಕ್ಕೆ ಲಿಂಗಗಂಧವನರ್ಪಿಸಿ, 
ಲಿಂಗಪ್ರಸಾದವ ಗ್ರಹಿಸುತಿರ್ಪನಯ್ಯಾ ನಿಮ್ಮ ಪ್ರಸಾದಿ. 
ಲಿಂಗಜಿಹೈಯಲ್ಲಿ ಲಿಂಗಕ್ಕೆ ಲಿಂಗರುಚಿಯನರ್ಪಿಸಿ 
ಲಿಂಗಪ್ರಸಾದವ ಗ್ರಹಿಸುತಿರ್ಪನಯ್ಯಾ ನಿಮ್ಮ ಪ್ರಸಾದಿ. 
ಲಿಂಗನೇತ್ರದಲ್ಲಿ ಲಿಂಗಕ್ಕೆ ಲಿಂಗರೂಪನರ್ಪಿಸಿ 
ಲಿಂಗಪ್ರಸಾದವ ಗ್ರಹಿಸುತಿರ್ಪನಯ್ಯಾ ನಿಮ್ಮ ಪ್ರಸಾದಿ. 
ಲಿಂಗತ್ವಕ್ಕಿನಲ್ಲಿ ಲಿಂಗಕ್ಕೆ ಲಿಂಗಸ್ಪರ್ಶವನರ್ಪಿಸಿ 
ಲಿಂಗಪ್ರಸಾದವ ಗ್ರಹಿಸುತಿರ್ಪನಯ್ಯಾ ನಿಮ್ಮ ಪ್ರಸಾದಿ. 
ಲಿಂಗಸ್ತೋತ್ರದಲ್ಲಿ ಲಿಂಗಕ್ಕೆ ಲಿಂಗಶವನರ್ಪಿಸಿ 
ಲಿಂಗಪ್ರಸಾದವ ಗ್ರಹಿಸುತಿರ್ಪನಯ್ಯಾ ನಿಮ್ಮ ಪ್ರಸಾದಿ . 
ಲಿಂಗಹೃದಯದಲ್ಲಿ ಲಿಂಗಕ್ಕೆ ಲಿಂಗತೃಪ್ತಿಯನರ್ಪಿಸಿ 
ಲಿಂಗಪ್ರಸಾದವ ಗ್ರಹಿಸುತಿರ್ಪನಯ್ಯಾ ನಿಮ್ಮ ಪ್ರಸಾದಿ. 
ಇಂತೀ ಒಳಹೊರಗೆ ತೆರಹಿಲ್ಲದೆ 
ಲಿಂಗಕ್ಕೆ ಲಿಂಗವನರ್ಪಿಸಿ, ಲಿಂಗಪ್ರಸಾದವ ಗ್ರಹಿಸಿ, 
ಘನಲಿಂಗವಾಗಿರ್ಪ ಮಹಾಪ್ರಸಾದಿಗಳ ಶ್ರೀಚರಣಕ್ಕೆ 
ನಮೋ ನಮೋ ಎಂಬೆನಯ್ಯಾ ಅಖಂಡೇಶ್ವರಾ. 


|| ೪೨೦ || 


೬೬೪ 


ಎನ್ನ ಪ್ರಾಣದ ಪರಿಣಾಮ ನಿಮಗರ್ಪಿತವಯ್ಯಾ . 
ಎನ್ನ ಜಿಹ್ನೆಯ ಪರಿಣಾಮ ನಿಮಗರ್ಪಿತವಯ್ಯಾ , 
ಎನ್ನ ನೇತ್ರದ ಪರಿಣಾಮ ನಿಮಗರ್ಪಿತವಯ್ಯಾ , 
ಎನ್ನ ತೊಕ್ಕಿನ ಪರಿಣಾಮ ನಿಮಗರ್ಪಿತವಯ್ಯಾ. 
ಎನ್ನ ಸ್ತೋತ್ರದ ಪರಿಣಾಮ ನಿಮಗರ್ಪಿತವಯ್ಯಾ . 
ಎನ್ನ ಹೃದಯದ ಪರಿಣಾಮ ನಿಮಗರ್ಪಿತವಯ್ಯಾ , 
ಎನ್ನ ಸರ್ವಾಂಗದ ಪರಿಣಾಮ ನಿಮಗರ್ಪಿತವಯ್ಯಾ ಅಖಂಡೇಶ್ವರಾ. 

|| ೪೨೧ | | 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೩೦೩ 


೬೬೫ 
ಎನ್ನ ಫ್ಯಾಣದ ಕೊನೆಯಲ್ಲಿ ಕುಳ್ಳಿರ್ದು 
ಷಧಗಂಧವೆಂಬ ಭಕ್ತಿಪದಾರ್ಥವ ಕೈಕೊಂಡು 
ಎನಗೆ ಮುಕ್ತಿಪ್ರಸಾದವ ಕರುಣಿಸುವಾತನು ನೀನೆ ಅಯ್ಯಾ, 
ಎನ್ನ ಜಿಹ್ವಯ ಕೊನೆಯಲ್ಲಿ ಕುಳ್ಳಿರ್ದು 
ಷಡ್ತಿಧರಸವೆಂಬ ಭಕ್ತಿಪದಾರ್ಥವ ಕೈಕೊಂಡು 
ಎನಗೆ ಮುಕ್ತಿಪ್ರಸಾದವ ಕರುಣಿಸುವಾತನು ನೀನೆ ಅಯ್ಯಾ . 
ಎನ್ನ ನೇತ್ರದ ಕೊನೆಯಲ್ಲಿ ಕುಳ್ಳಿರ್ದು 
ಷಡ್ತಿಧರೂಪವೆಂಬ ಭಕ್ತಿಪದಾರ್ಥವ ಕೈಕೊಂಡು 
ಎನಗೆ ಮುಕ್ತಿಪ್ರಸಾದವ ಕರುಣಿಸುವಾತನು ನೀನೆ ಅಯ್ಯಾ , 
ಎನ್ನ ತ್ವಕ್ಕಿನ ಕೊನೆಯಲ್ಲಿ ಕುಳ್ಳಿರ್ದು 
ಷಧಸ್ಪರ್ಶನವೆಂಬ ಭಕ್ತಿಪದಾರ್ಥವ ಕೈಕೊಂಡು 
ಎನಗೆ ಮುಕ್ತಿಪ್ರಸಾದವ ಕರುಣಿಸುವಾತನು ನೀನೆ ಅಯ್ಯಾ , 
ಎನ್ನ ಶ್ಲೋತ್ರದಕೊನೆಯಲ್ಲಿ ಕುಳ್ಳಿರ್ದು 
ಷಧಶಬವೆಂಬ ಭಕ್ತಿಪದಾರ್ಥವ ಕೈಕೊಂಡು 
ಎನಗೆ ಮುಕ್ತಿಪ್ರಸಾದವ ಕುರಣಿಸುವಾತನು ನೀನೆ ಅಯ್ಯಾ, 
ಎನ್ನ ಹೃದಯದಕೊನೆಯಲ್ಲಿ ಕುಳ್ಳಿರ್ದು 
ಷಡ್ತಿಧ ತೃಪ್ತಿಯೆಂಬ ಭಕ್ತಿಪದಾರ್ಥವ ಕೈಕೊಂಡು, 
ಎನಗೆ ಮುಕ್ತಿಪ್ರಸಾದವ ಕರುಣಿಸುವಾತನು ನೀನೆ ಅಯ್ಯಾ 
ಅಖಂಡೇಶ್ವರಾ. 

೬೬೬ 
ಎನ್ನ ಘಾಣ ಗಂಧವ ಗ್ರಹಿಸುವುದಕ್ಕೆ ಮೊದಲೆ 
ನಿಮಗರ್ಪಿತವಾಯಿತ್ತಯ್ಯಾ . 
ಎನ್ನ ಜಿಹೈ ರುಚಿಯ ಗ್ರಹಿಸುವುದಕ್ಕೆ ಮೊದಲೆ 
ನಿಮಗರ್ಪಿತವಾಯಿತ್ತಯ್ಯಾ . 
ಎನ್ನ ನೇತ್ರ ರೂಪವ ಗ್ರಹಿಸುವುದಕ್ಕೆ ಮೊದಲೆ 
ನಿಮಗರ್ಪಿತವಾಯಿತ್ತಯ್ಯಾ . 
ಎನ್ನ ತ್ವಕ್ಕುಸ್ಪರ್ಶನವ ಗ್ರಹಿಸುವುದಕ್ಕೆ ಮೊದಲೆ 
ನಿಮಗರ್ಪಿತವಾಯಿತ್ತಯ್ಯಾ . 
ಎನ್ನ ಶ್ಲೋತ್ರ ಶಬ್ಬವ ಗ್ರಹಿಸುವುದಕ್ಕೆ ಮೊದಲೆ 
ನಿಮಗರ್ಪಿತವಾಯಿತ್ತಯ್ಯಾ. 
ಇದು ಕಾರಣ ಅಖಂಡೇಶ್ವರಾ, 
ನಾ ನಿಮಗರಿದು ಕೊಡಬೇಕೆಂಬ 
ಖಂಡಿತಭಾವವು ಅಖಂಡಿತವಾಯಿತ್ತಯ್ಯಾ . 


|| ೪೨೨ || 


ಮೊದಲೆ 


|| ೪೨೩ || 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


೬೬೭ 
ಎನ್ನ ಘಾಣ ಸಮರಸವಾಯಿತ್ತಯ್ಯಾ 
ನಿಮ್ಮ ಗಂಧಪ್ರಸಾದವ ಗ್ರಹಿಸಿ ನಿಮ್ಮೊಳಗೆ. 
ಎನ್ನ ಜಿಹ್ನೆ ಸಮರಸವಾಯಿತ್ತಯ್ಯಾ 
ನಿಮ್ಮ ರುಚಿಪ್ರಸಾದವ ಗ್ರಹಿಸಿ ನಿಮ್ಮೊಳಗೆ. 
ಎನ್ನ ನೇತ್ರ ಸಮರಸವಾಯಿತ್ತಯ್ಯಾ 
ನಿಮ್ಮ ರೂಪುಪ್ರಸಾದವ ಗ್ರಹಿಸಿ ನಿಮ್ಮೊಳಗೆ. 
ಎನ್ನ ತ್ವಕ್ಕು ಸಮರಸವಾಯಿತ್ತಯ್ಯಾ 
ನಿಮ್ಮ ಸ್ಪರ್ಶನಪ್ರಸಾದವ ಗ್ರಹಿಸಿ ನಿಮ್ಮೊಳಗೆ. 
ಎನ್ನಶ್ಲೋತ್ರಸಮರಸವಾಯಿತ್ತಯ್ಯಾ 
ನಿಮ್ಮ ಶಬ್ಧಪ್ರಸಾದವ ಗ್ರಹಿಸಿ ನಿಮ್ಮೊಳಗೆ. 
ಎನ್ನ ಹೃದಯ ಸಮರಸವಾಯಿತ್ತಯ್ಯಾ 
ನಿಮ್ಮ ತೃಪ್ತಿಪ್ರಸಾದವ ಗ್ರಹಿಸಿ ನಿಮ್ಮೊಳಗೆ. 
ಎನ್ನ ಸರ್ವಾಂಗ ಸಮರಸವಾಯಿತ್ತಯ್ಯಾ 
ನಿಮ್ಮ ಮಹಾಪ್ರಸಾದವ ಗ್ರಹಿಸಿ ನಿಮ್ಮೊಳಗೆ ಅಖಂಡೇಶ್ವರಾ. 


|| ೪೨೪ || 


೬೬೮ 


ಎನ್ನ ತನು ನಿಮ್ಮ ಪ್ರಸಾದವನೆ ಸೋಂಕುತಿರ್ಪುದಯ್ಯಾ. 
ಎನ್ನ ಮನ ನಿಮ್ಮ ಪ್ರಸಾದವನೆ ನೆನೆಯುತಿರ್ಪುದಯ್ಯಾ. 
ಎನ್ನ ಪ್ರಾಣ ನಿಮ್ಮ ಪ್ರಸಾದವನೆ ಹಾರಯಿಸುತಿರ್ಪುದಯ್ಯಾ . 
ಎನ್ನ ಭಾವ ನಿಮ್ಮ ಪ್ರಸಾದವನೆ ಬಯಸುತಿರ್ಪುದಯ್ಯಾ . 
ಎನ್ನ ಕರಣೇಂದ್ರಿಯಂಗಳು ನಿಮ್ಮ ಪ್ರಸಾದವನೆ 
ಗ್ರಹಿಸುತಿರ್ಪುವಯ್ಯಾ ಅಖಂಡೇಶ್ವರಾ. 


|| ೪೨೫ || 


೬೬೯ 


ಎನ್ನ ನೇತ್ರ ಪ್ರಸಾದವಾಯಿತ್ತಯ್ಯಾ . 
ಎನ್ನ ಸ್ತೋತ್ರ ಪ್ರಸಾದವಾಯಿತ್ತಯ್ಯಾ . 
ಎನ್ನ ಘ್ರಾಣ ಪ್ರಸಾದವಾಯಿತ್ತಯ್ಯಾ. 
ಎನ್ನ ಜಿಹ್ನೆ ಪ್ರಸಾದವಾಯಿತ್ತಯ್ಯಾ . 
ಎನ್ನ ತ್ವಕ್ಕು ಪ್ರಸಾದವಾಯಿತ್ತಯ್ಯಾ . 
ಎನ್ನ ತನು ಪ್ರಸಾದವಾಯಿತ್ತಯ್ಯಾ . 
ಎನ್ನ ಮನ ಪ್ರಸಾದವಾಯಿತ್ತಯ್ಯಾ . 
ಎನ್ನ ಪ್ರಾಣ ಪ್ರಸಾದವಾಯಿತ್ತಯ್ಯಾ. 
ಎನ್ನ ಭಾವ ಪ್ರಸಾದವಾಯಿತ್ತಯ್ಯಾ . 
ಎನ್ನ ಜೀವ ಪ್ರಸಾದವಾಯಿತ್ತಯ್ಯಾ . 


೩೦೫ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


|| ೪೨೬ || 


ಎನ್ನ ಸಕಲಕರಣೇಂದ್ರಿಯಂಗಳೆಲ್ಲ ಪ್ರಸಾದವಾಗಿ, 
ಅಖಂಡೇಶ್ವರಾ, ನಿಮ್ಮ ಮಹಾಪ್ರಸಾದದ 
ಬೆಳಗಿನೊಳಗೆ ಓಲಾಡುತ್ತಿದ್ದೆನಯ್ಯಾ . 

೬೭೦ 
ಎನ್ನ ಆಧಿವ್ಯಾಧಿಗಳೆಲ್ಲ ಪ್ರಸಾದವಯ್ಯಾ. 
ಎನ್ನ ಆಗುಹೋಗುಗಳೆಲ್ಲ ಪ್ರಸಾದವಯ್ಯಾ . 
ಎನ್ನ ತಾಗು ನಿರೋಧಗಳೆಲ್ಲ ಪ್ರಸಾದವಯ್ಯಾ . 
ಎನ್ನ ಅರಹುಮರಹುಗಳೆಲ್ಲ ಪ್ರಸಾದವಯ್ಯಾ . 
ಎನ್ನ ಸುಖದು: ಖಂಗಳೆಲ್ಲ ಪ್ರಸಾದವಯ್ಯಾ , 
ಎನ್ನ ಮಾನಾಪಮಾನಂಗಳೆಲ್ಲ ಪ್ರಸಾದವಯ್ಯಾ . 
ಎನ್ನ ಹಾನಿವೃದ್ಧಿಗಳೆಲ್ಲ ಪ್ರಸಾದವಯ್ಯಾ . 
ಎನ್ನ ಭಯಭೀತಿಗಳೆಲ್ಲ ಪ್ರಸಾದವಯ್ಯಾ. 
ಎನ್ನ ಲಜ್ಜೆಮೊಹಗಳೆಲ್ಲ ಪ್ರಸಾದನಯ್ಯಾ . 
ಎನ್ನ ಸಜನಸಮತೆಗಳೆಲ್ಲ ಪ್ರಸಾದವಯಾ . 
ಎನ್ನ ಸುಳುಹು ಸಂಚಾರಗಳೆಲ್ಲ ಪ್ರಸಾದವಯ್ಯಾ . 
ಎನ್ನ ಚಿತ್ರಸುಚಿತ್ರಗಳಲ್ಲಿ ಪ್ರಸಾದವಯ್ಯಾ. 
ಎನ್ನ ಬುದ್ಧಿಸುಬುದ್ದಿಗಳೆಲ್ಲ ಪ್ರಸಾದವಯ್ಯಾ . 
ಎನ್ನ ಅಹಂಕಾರನಿರಹಂಕಾರಗಳೆಲ್ಲ ಪ್ರಸಾದವಯ್ಯಾ , 
ಎನ್ನ ಸುಮನ ವ್ಯಾಕುಲಗಳಲ್ಲ ಪ್ರಸಾದವಯ್ಯಾ. 
ಎನ್ನ ಜ್ಞಾನ ಸುಜ್ಞಾನಗಳೆಲ್ಲ ಪ್ರಸಾದವಯ್ಯಾ . 
ಎನ್ನ ಭಾವ ಸದ್ಭಾವಗಳೆಲ್ಲ ಪ್ರಸಾದವಯ್ಯಾ . 
ಎನ್ನ ತತ್ವ ತೋರಿಕೆಗಳೆಲ್ಲಾ ಪ್ರಸಾದವಯ್ಯಾ , 
ಎನ್ನ ಕರಣೇಂದ್ರಿಯಂಗಳಲ್ಲಿ ಪ್ರಸಾದವಯ್ಯಾ . 
ಎನ್ನ ಒಳಹೊರಗುಗಳೆಲ್ಲ ಪ್ರಸಾದವಯ್ಯಾ . 
ಎನ್ನ ಕೀಳುಮೇಲುಗಳೆಲ್ಲ ಪ್ರಸಾದವಯ್ಯಾ . 
ಎನ್ನ ಎಡಬಲಂಗಳೆಲ್ಲ ಪ್ರಸಾದವಾ . 
ಇಂತಾಗಿ ಅಖಂಡೇಶ್ವರಾ, 
ನೀನೆಂಬ ಪ್ರಸಾದಶರಧಿಯೊಳಗೆ 
ನಾನೆಂಬುದು ಮುಳುಗಿ ನೆಲೆದಪ್ಪಿಹೋದೆನಯ್ಯಾ. 

೬೭೧ 
ಪೃಥ್ವಿಯಾಕಾಶದೊಳಗೆಲ್ಲ 
ನಿಮ್ಮ ಪ್ರಸಾದದ ಬೆಳಗು ತುಂಬಿರ್ಪುದಯ್ಯಾ. 
ಸಚರಾಚರದೊಳಗೆಲ್ಲ 


|| ೪೨೭ || 


೩೦೬ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ನಿಮ್ಮ ಮಹಾಪ್ರಸಾದದ ಬೆಳಗು ತುಂಬಿರ್ಪುದಯ್ಯಾ . 
ಪಿಂಡಬ್ರಹ್ಮಾಂಡದೊಳಹೊರಗೆಲ್ಲ 
ನಿಮ್ಮ ಮಹಾಪ್ರಸಾದದ ಬೆಳಗು ತುಂಬಿರ್ಪುದಯ್ಯಾ . 
ಎಲ್ಲೆಡೆಯಲ್ಲಿ ನಿಮ್ಮ ಮಹಾಪ್ರಸಾದದ ಬೆಳಗೆ ತುಂಬಿರ್ಪುದಾಗಿ, 
ಇಲ್ಲ ಉಂಟು ಎಂಬುದಕ್ಕೆ ತೆರಹಿಲ್ಲವಯ್ಯಾ ಅಖಂಡೇಶ್ವರಾ. 


|| ೪೨೮ || 


فون 


|| ೪೨೯ || 


ಕಾಯವಿಲ್ಲದ ಪುರುಷನು ಕಸವಿಲ್ಲದ ಭೂಮಿಯಲ್ಲಿ 
ಕಾಮಿತವಿಲ್ಲದ ಬೀಜವ ಬಿತ್ತಲು 
ಅದು ಅಂಕುರಿಸಿ ಎಲೆ ಎರಡಾಯಿತ್ತು 
ಶಾಖೆ ಮೂರಾಯಿತ್ತು ತಳಿರು ಆರಾಯಿತ್ತು 
ಕುಸುಮ ಮೂವತ್ತಾರಾಯಿತ್ತು 
ಕಾಯಿ ಇನ್ನೂರಹದಿನಾರಾಯಿತ್ತು 
ಹಣ್ಣು ವಿಶ್ವಪರಿಪೂರ್ಣವಾಯಿತ್ತು . 
ಅದು ಅಖಂಡ ರಸತುಂಬಿ ಬಟ್ಟಬಯಲಲ್ಲಿ ತೊಟ್ಟು ಬಿಟ್ಟಿತ್ತು 
ಆ ಹಣ್ಣನಾನು ಕಣ್ಣಿಲ್ಲದೆ ನೋಡಿ, ಕೈಯಿಲ್ಲದೆ ಮುಟ್ಟಿ , 
ಬಾಯಿಲ್ಲದೆ ಸವಿದು, ಮನವಿಲ್ಲದೆ ಪರಿಣಾಮಿಸಿದೆನಾಗಿ, 
ಅಖಂಡೇಶ್ವರನು ತನ್ನೊಳಗೆ ಇಂಬಿಟ್ಟು ಕೊಂಡನು. 

೬೭.೩ 
ಎನ್ನ ತನು ಅಡಗುವುದಕ್ಕೆ 
ನಿಮ್ಮ ಪ್ರಸಾದವೆ ಆಶ್ರಯವಾಗಿರ್ಪುದು. 
ಎನ್ನ ಮನ ಅಡಗುವುದಕ್ಕೆ 
ನಿಮ್ಮ ಪ್ರಸಾದವೇ ಆಶ್ರಯವಾಗಿರ್ಪುದು. 
ಎನ್ನ ಕರಣೇಂದ್ರಿಯ ಸಕಲ ಅವಯವಗಳು ಅಡಗುವುದಕ್ಕೆ 
ನಿಮ್ಮ ಪ್ರಸಾದವೇ ಆಶ್ರಯವಾಗಿರ್ಪುದು. 
ಇದು ಕಾರಣ ಅಖಂಡೇಶ್ವರಾ, 
ನಿಮ್ಮ ಪ್ರಸಾದದಲ್ಲಿ ಹುಟ್ಟಿ ನಿಮ್ಮ ಪ್ರಸಾದದಲ್ಲಿ ಬೆಳೆದು 
ನಿಮ್ಮ ಪ್ರಸಾದದಲ್ಲಿ ಅಡಗುತಿರ್ಪೆನಾಗಿ 
ನಿಮ್ಮ ಪ್ರಸಾದವೆನಗೆ ಪ್ರಾಣವಾಗಿರ್ಪುದಯ್ಯಾ . 

೬೭೪ 
ಕಾರ್ಯವಿಲ್ಲದ ಪ್ರಸಾದ, ಕಾರಣವಿಲ್ಲದ ಪ್ರಸಾದ, 
ಭಾವವಿಲ್ಲದ ಪ್ರಸಾದ, ಬಯಕ್ಕೆಯಿಲ್ಲದ ಪ್ರಸಾದ, 
ಸೀಮೆಯಿಲ್ಲದ ಪ್ರಸಾದ, ನಿಸ್ಸಿಮೆಯಿಲ್ಲದ ಪ್ರಸಾದ, 


|| ೪೩೦ | | 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೩೦೭ 


ಅಖಂಡೇಶ್ವರನೆಂಬ ಮಹಾಘನಪ್ರಸಾದದೊಳಗೆ 
ನಾನೆತ್ತ ಹೋದೆನೆಂದರಿಯೆ . 

|| ೪೩೧ || 
೬೭೫ 
ಭಯವಿಲ್ಲದ ಪ್ರಸಾದ, ನಿರ್ಭಯವಿಲ್ಲದ ಪ್ರಸಾದ, 
ಶೂನ್ಯವಿಲ್ಲದ ಪ್ರಸಾದ, ನಿಶೂನ್ಯವಿಲ್ಲದ ಪ್ರಸಾದ, 
ಸುರಾಳವಿಲ್ಲದ ಪ್ರಸಾದ, ನಿರಾಳವಿಲ್ಲದ ಪ್ರಸಾದ, 
ಅಖಂಡೇಶ್ವರನೆಂಬ ಅನಾದಿಯಿಂದತ್ತತ್ತವಾದ 
ಅನುಪಮ ಪ್ರಸಾದದೊಳಗೆ ಮುಳುಗಿ ನಾನೆತ್ತ ಹೋದೆನೆಂದರಿಯೆ . || ೪೩೨ || 


೬೭೬ 


ಅಡಿಮುಡಿಯಿಲ್ಲದ ಪ್ರಸಾದ, ನಡುಕಡೆಯಿಲ್ಲದ ಪ್ರಸಾದ, 
ಎಡೆಬಿಡುವಿಲ್ಲದ ಪ್ರಸಾದ, 
ಅಖಂಡೇಶ್ವರನೆಂಬ ಮಹಾಘನ ಪರಾತ್ಪರ 
ಪರಿಪೂರ್ಣಪ್ರಸಾದದೊಳಗೆ ಮನವಡಗಿ 
ನೆನಹುನಿಷ್ಪತ್ತಿಯಾಗಿ ಏನೆಂದರಿಯದಿರ್ದೆನಯ್ಯಾ , 


|| ೪೩೩ II 


ಪ್ರಾಣಲಿಂಗಸ್ಥಲ 

೬೭೭ 
ಪಂಚಪ್ರಾಣವಾಯುಗಳ ಸಂಚಲಗುಣವನಳಿದಿರಬೇಕು. 
ಮುಂಚುವ ಕರಣಂಗಳ ವಂಚನೆಯನತಿಗಳೆದಿರಬೇಕು. 
ಚಿತ್ತವು ಲಿಂಗದಲ್ಲಿ ಅಷ್ಟೊತ್ತಿದಂತಿರಬೇಕು. 
ಪ್ರಾಣ ಲಿಂಗದಲ್ಲಿಕೂಡಿ, ಲಿಂಗ ಪ್ರಾಣದಲ್ಲಿ ಕೂಡಿ, 
ಭಿನ್ನವಿಲ್ಲದೆ ಏಕಸಮರಸವಾಗಿರಬೇಕು. 
ಸುಖದುಃಖ ನಾಸ್ತಿಯಾಗಿರಬೇಕು. 
ಇಷ್ಟುಳ್ಳಾತನೆ ಪ್ರಾಣಲಿಂಗಿ , 
ಅದೆಂತೆಂದೊಡೆ: 
' ವಾಯುಪ್ರಾಣಗುಣೇ ಲಿಂಗೇ ಲಿಂಗಪ್ರಾಣೇ ಸಮಾಹಿತಃ। 
ಸುಖದುಃಖಭಯಮ್ ನಾಸ್ತಿ ಪ್ರಾಣಲಿಂಗಿಸ್ಥಲಂ ಭವೇತ್ || ೨ 
ಎಂದುದಾಗಿ, ಇಂತಪ್ಪ ಪ್ರಾಣಲಿಂಗಿಗಳ ಶ್ರೀಪಾದಕ್ಕೆ 
ನಮೋ ನಮೋ ಎಂಬೆನಯ್ಯಾ ಅಖಂಡೇಶ್ವರಾ. 

೬೭೮ 
ಪ್ರಾಣಲಿಂಗ ಪ್ರಾಣಲಿಂಗವೆಂದು 
ಪ್ರಾಣಲಿಂಗನ ನುಡಿಗಡಣವ ಕಲಿತು ನುಡಿವರೆಲ್ಲ 


|| ೪೩೪ | | 


aoes 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಪ್ರಾಣಲಿಂಗದ ನೆಲೆಯನರಿಯರು ; 
ಪ್ರಾಣಲಿಂಗದ ನಿಲವನರಿಯರು ; 
ಪ್ರಾಣಲಿಂಗದ ಹೊಲಬನರಿಯರು; 
ಪ್ರಾಣಲಿಂಗದ ಸ್ಥಲವನರಿಯರು ; 
ಪ್ರಾಣಲಿಂಗದ ಬೆಳಗನರಿಯರು ; 
ಪ್ರಾಣಲಿಂಗದ ಕಳೆಯನರಿಯರು ; 
ಪ್ರಾಣಲಿಂಗದ ಘನವನರಿಯರು ; 
ಪ್ರಾಣಲಿಂಗದ ಘನವ 
ಅನಾದಿ ಸಂಸಿದ್ಧವಾದ ನಿಮ್ಮ ಪ್ರಾಣಲಿಂಗಿಯೆ ಬಲ್ಲನಲ್ಲದೆ 
ಉಳಿದ ಪ್ರಪಂಚದೇಹಿಗಳೆತ್ತ ಬಲ್ಲರಯ್ಯಾ ಅಖಂಡೇಶ್ವರಾ. || ೪೩೫ || 

೬೭೯ 
ಕ್ಷೀರದ ರುಚಿಯ ಹಂಸಬಲ್ಲುದಲ್ಲದೆ, 
ನೀರೊಳಗಿರ್ಪ ನೀರಗೋಳಿ ಎತ್ತಬಲ್ಲುದಯ್ಯಾ ? 
ಕಬ್ಬಿನ ಸ್ವಾದವ ಮದಗಜಬಲ್ಲುದಲ್ಲದೆ, 
ಸೋಗೆಯ ತಿಂಬ ಕುರಿ ಎತ್ತಬಲ್ಲುದಯ್ಯಾ ? 
ಪುಷ್ಪದ ಪರಿಮಳವ ಶೃಂಗಬಲ್ಲುದಲ್ಲದೆ, 
ಮರಕಡಿಯುವ ಗುಂಗೆಯಹುಳ ಎತ್ತಬಲ್ಲುದಯ್ಯಾ ? 
ಆದಿಸ್ಥಳಕುಳದ ನಿರ್ಣಯವ ಅನಾದಿಶರಣ ಬಲ್ಲನಲ್ಲದೆ 
ಈ ಲೋಕದ ಗಾದೆಯ ಮನುಜರು ಎತ್ತ ಬಲ್ಲರಯ್ಯಾ ಅಖಂಡೇಶ್ವರಾ ? 

|| ೪೩೬ || 


೬೮೦ 


ಪಿಂಡದೊಳಗೆ ಪ್ರಾಣವಿರ್ಪುದ ಎಲ್ಲರೂ ಬಲ್ಲರಲ್ಲದೆ, 
ಪ್ರಾಣದೊಳಗೆ ಶಬ್ದವಿರ್ಪುದನಾರೂ ಅರಿಯರಲ್ಲ, 
ಪ್ರಾಣದೊಳಗೆ ಶಬ್ದವಿರ್ಪುದ ಎಲ್ಲರೂ ಬಲ್ಲರಲ್ಲದೆ, 
ಶಬ್ದದೊಳಗೆ ನಾದವಿರ್ಪುದನಾರೂ ಅರಿಯರಲ್ಲ 
ಶಬ್ದದೊಳಗೆ ನಾದವಿರ್ಪುದ ಎಲ್ಲರೂ ಬಲ್ಲರಲ್ಲದೆ , 
ನಾದದೊಳಗೆ ಮಂತ್ರವಿರ್ಪುದನಾರೂ ಅರಿಯರಲ್ಲ 
ಮಂತ್ರದೊಳಗೆ ಶಿವನಿರ್ಪುದ ಎಲ್ಲರೂ ಬಲ್ಲರಲ್ಲದೆ, 
ಶಿವನ ಕೂಡುವ ಅವಿರಳಸಮರಸವನಾರೂ 
ಅರಿಯರಲ್ಲ ಅಖಂಡೇಶ್ವರಾ. 

೬೮೧ 
ವೇದ ಶಾಸ್ತ್ರ ಆಗಮ ಪುರಾಣ ತರ್ಕ 
ವ್ಯಾಕರಣ ಇತಿಹಾಸ೦ಗಳ 


|| ೪೩೭ | | 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೩೦೯ 


ಓದಿ ಕೇಳಿ ಹೇಳುವಾತ ಜಾಣನೆ ? ಅಲ್ಲಲ್ಲ. 
ಜಾತಿಗೊಂದು ಮಾತು ಕಲಿತು 
ಸರ್ವರಿಗೆ ನೀತಿ ಹೇಳುವಾತ ಜಾಣನೇ ? ಅಲ್ಲಲ್ಲ. 
ಮತ್ತಾರು ಜಾಣರೆಂದಡೆ : 
ಮತ್ತಮತಿಯೆಂಬ ಕತ್ತಲೆಯ ಕಳೆದು, 
ತಥ್ಯಮಿಥ್ಯ ರಾಗದ್ವೇಷವನಳಿದು 
ನಿತ್ಯ ಲಿಂಗದಲ್ಲಿ ಚಿತ್ತವಡಗಿರ್ಪ 
ಚಿನ್ಮಯಶರಣನೇ ಜಾಣನಯ್ಯಾ ಅಖಂಡೇಶ್ವರಾ. 


|| ೪೩೮ || 


೬೮೨ 


ವೇದವನೋದಿದ ವೇದಜ್ಞಾನಿಗಳು ಸರಿಯಲ್ಲ 
ಶಾಸ್ತ್ರವನೋದಿದ ಶಾಸ್ತ್ರಜ್ಞಾನಿಗಳು ಸರಿಯಲ್ಲ 
ಆಗಮವನೋದಿದ ಆಗಮಜ್ಞಾನಿಗಳು ಸರಿಯಲ್ಲ 
ಆದಿಯನಾದಿಯಿಂದತ್ತತ್ತವಾದ 
ಮಹಾಘನವಸ್ತುವನೊಡಗೂಡಿದ ಶರಣಂಗೆ 
ಇವರಾರೂ ಸರಿಯಲ್ಲವಯ್ಯಾ ಅಖಂಡೇಶ್ವರಾ. 

|| ೪೩೯ | | 
೬೮೩ 
ವೇದಂಗಳು ನಿಮ್ಮ ಭೇದಿಸಿ ಕಂಡಿಹೆವೆಂದು 
ಕಾಣಲರಿಯದೆ ಬಳಲಿಬೆಂಡಾಗಿಹೋದುವು. 
ಶಾಸ್ತ್ರಂಗಳು ನಿಮ್ಮ ಸಾಧಿಸಿ ಕಂಡಿಹೆವೆಂದು 
ಕಾಣಲರಿಯದೆ ಸಂದೇಹಕ್ಕೊಳಗಾಗಿಹೋದುವು. 
ಆಗಮಂಗಳು ನಿಮ್ಮನರಿದು ಕಂಡಿಹೆವೆಂದು 
ಕಾಣಲರಿಯದೆ ಮೂಗರಾಗಿಹೋದುವು. 
ಇಂತೀ ವೇದ ಶಾಸ್ತ್ರ ಆಗಮಂಗಳನೋದಿನಿಮ್ಮ 
ಕಂಡಿಹೆನೆಂಬವರೆಲ್ಲ ಇನ್ನೆಂತು ಕಾಂಬುವರಯ್ಯಾ ಅಖಂಡೇಶ್ವರಾ. ? || ೪೪೦ll 


೬೮೪ 


ವೇದಂಗಳಿಗಭೇದ್ಯವಾದ ಶಿವನ 
ಭೇದಿಸಿ ಕಂಡರು ನೋಡಾಶರಣರು. 
ಶಾಸ್ತ್ರಂಗಳಿಗಸಾಧ್ಯವಾದ ಶಿವನ 
ಸಾಧಿಸಿ ಕಂಡರು ನೋಡಾಶರಣರು. 
ಆಗಮಂಗಳಿಗತಿರಹಸ್ಯವಾದ ಶಿವನ 
ಅರಿದು ಕಂಡರುನೋಡಾಶರಣರು. 
ಅಗಮ್ಯ ಅಪ್ರಮಾಣವಾದ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


|| ೪೪೨ || 


ಪರಶಿವನ ಪ್ರಮಾಣಿಸಿ ಕಂಡು 
ಒಳಪೊಕ್ಕು ಬೆರಸಿದರು ನೋಡಾ 
ನಮ್ಮ ಅಖಂಡೇಶ್ವರನ ಶರಣರು . 

|| ೪೪೧ || 
೬೮೫ 
ಇದಿರ ಹಳಿದು ತನ್ನ ಬಣ್ಣಿಸುವನ್ನಕ್ಕರ 
ಶಿವಜ್ಞಾನಿ ಎಂತಪ್ಪನಯ್ಯಾ ? 
ಹಮ್ಮು ಬಿಮ್ಮು ಹೆಮ್ಮೆ ಹಿರಿತನವುಳ್ಳನ್ನಕ್ಕರ 
ಶಿವಜ್ಞಾನಿ ಎಂತಪ್ಪನಯ್ಯಾ ? 
ಉದಮದ ಗರ್ವ ಅಹಂಕಾರ ಮಮಕಾರವುಳ್ಳನ್ನಕ್ಕರ 
ಶಿವಜ್ಞಾನಿ ಎಂತಪ್ಪನಯ್ಯಾ ? 
ಆಸೆ ಆಮಿಷ ಕೇಶ ತಾಮಸವುಳ್ಳನ್ನಕ್ಕರ 
ಶಿವಜ್ಞಾನಿ ಎಂತಪ್ಪನಯ್ಯಾ ? 
ಇಂತೀ ಗುಣಂಗಳುಳ್ಳನ್ನಕ್ಕರ | 
ಶಿವಾನುಭಾವಿಯೆಂತಪ್ಪನಯ್ಯಾ ಅಖಂಡೇಶ್ವರಾ ? 

೬೮೬ 
ಅನುಭಾವ ಅನುಭಾವವೆಂದು ನುಡಿವುತಿರ್ಪರೆಲ್ಲರು. 
ಅನುಭಾವದ ಕೀಲವನಾರೂ ಅರಿಯರಲ್ಲ ! 
ಅನುಭಾವವೆಂದೊಡೆ, ಅಂತರಂಗದ ಹೃದಯಕಮಳದ 
ಅಷ್ಟದಳಂಗಳ ಮೆಟ್ಟಿ ಚರಿಸುವ ಜೀವಹಂಸನ ಕೊಂದು, 
ಇಂದ್ರದಿಕ್ಕಿನ ಎಸಳಿನಲ್ಲಿ ತೋರುವ ಭಿನ್ನಭಕ್ತಿಯನಳಿದು, 
ಅಗ್ನಿದಿಕ್ಕಿನ ಎಸಳಿನಲ್ಲಿ ತೋರುವ ಜಡನಿದ್ರೆಯ ಮರ್ದಿಸಿ, 
ಯಮದಿಕ್ಕಿನ ಎಸಳಿನಲ್ಲಿತೋರುವ ವ್ಯಸನವಿಕಾರವ ಮಸುಳಿಸಿ, 
ನೈಋತ್ಯ ದಿಕ್ಕಿನ ಎಸಳಿನಲ್ಲಿ ತೋರುವ 
ಪಾಪದ ದುಷ್ಕೃತವ ಪಲ್ಲಟಿಸಿ, 
ವರುಣದಿಕ್ಕಿನ ಎಸಳಿನಲ್ಲಿ ತೋರುವ 
ಮಂದಗಮನವ ಪರಿಹರಿಸಿ, 
ವಾಯುವ್ಯ ದಿಕ್ಕಿನ ಎಸಳಿನಲ್ಲಿ ತೋರುವ ದುಷ್ಟಾಚಾರವ ದೂರಮಾಡಿ, 
ಕುಬೇರದಿಕ್ಕಿನ ಎಸಳಿನಲ್ಲಿ ತೋರುವ 
ದ್ರವ್ಯಾಪೇಕ್ಷೆಯ ಧಿಕ್ಕಿರಿಸಿ, ಈಶಾನ್ಯ ದಿಕ್ಕಿನ ಎಸಳಿನಲ್ಲಿ ತೋರುವ 
ವನಿತಾದಿ ವಿಷಯ ಪ್ರಪಂಚುಗಳ ಈಡಾಡಿ ನೂಂಕಿ , 
ಇಂತೀ ಅಷ್ಟದಳಂಗಳ ಹಿಡಿದು ತೋರುವ ಪ್ರಕೃತಿಗುಣಂಗಳ ನಷ್ಟಮಾಡಿ, 
ನಟ್ಟನಡು ಚೌದಳಮಧ್ಯದಲ್ಲಿರ್ದ ಪರಬ್ರಹ್ಮವನು 
ನೆಟ್ಟನೆಕೂಡಿ, ಅಷ್ಟಾವಧಾನಿಯಾಗಿ, 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೩೧೧ 


ಅಚಲಿತಜ್ಞಾನದಲ್ಲಿ ಸುಳಿಯಬಲ್ಲಡೆ 
ಆತನೆ ನಿಜಾನುಭಾವಿ, ಆತನ ನಿತ್ಯಮುಕ್ತನು, ಆತನೆ ನಿರ್ಭೇದ್ಯನು. 
ಇಂತೀ ಭೇದವನರಿಯದೆ, ಮಾತುಕಲಿತ ಭೂತನಂತೆ 
ಆ ಮಾತು ಈ ಮಾತು ಹೊ ಮಾತುಗಳ ಕಲಿತು 
ಕಂಡಕಂಡಲ್ಲಿ ನಿಂದನಿಂದಲ್ಲಿ ಮುಂದುವರಿದು ಹರಟೆಗುಟ್ಟುವ 
ಒಣ ಹರಟೆಗಾರರ ಶಿವಾನುಭಾವಿಗಳೆಂತೆಂಬೆನಯ್ಯಾ ಅಖಂಡೇಶ್ವರಾ ? 

|| ೪೪೩ || 


೬೮೭ 
ತನುವಿನ ಮಧ್ಯದಲ್ಲಿ ಹೂಳಿರ್ದ ಇಷ್ಟಲಿಂಗದಲ್ಲಿ 
ತನುವನಿಕ್ಷೇಪವ ಮಾಡಬಲ್ಲರೆ ಅನುಭಾವಿಯೆಂಬೆನು . 
ಮನದ ಮಧ್ಯದಲ್ಲಿ ಹೂಳಿರ್ದ ಪ್ರಾಣಲಿಂಗದಲ್ಲಿ 
ಮನವ ನಿಕ್ಷೇಪವ ಮಾಡಬಲ್ಲರೆ ಅನುಭಾವಿಯಂಬೆನು. 
ಜೀವನ ಮಧ್ಯದಲ್ಲಿ ಹೂಳಿರ್ದ ಭಾವಲಿಂಗದಲ್ಲಿ 
ಜೀವನ ನಿಕ್ಷೇಪವ ಮಾಡಬಲ್ಲರೆ ಅನುಭಾವಿಯೆಂಬೆನು . 
ಇಂತೀ ಅನುಭಾವದ ಅನುವನರಿಯದೆ 
ತನುವಿನ ಕೈಯಲ್ಲಿ ಘನಲಿಂಗವ ಹಿಡಿದಿರ್ದಡೇನು 
ಅದು ಹುಟ್ಟುಗುರುಡನ ಕೈಯ್ಯ ಕನ್ನಡಿಯ 
ಕೊಟ್ಟಂತೆ ಕಾಣಾ ಅಖಂಡೇಶ್ವರಾ. 


|| ೪೪೪ || 


೬೮೮ 
ಅನುಭಾವಿಯಾದಡೆ ತಿರುಳುಕರಗಿದ 
ಹುರಿದ ಬೀಜದಂತಿರಬೇಕು. 
ಅನುಭಾವಿಯಾದಡೆ ಸುಟ್ಟ ಸರವೆಯಂತಿರಬೇಕು. 
ಅನುಭಾವಿಯಾದಡೆ ದಗಪಟದಂತಿರಬೇಕು. 
ಅನುಭಾವಿಯಾದಡೆ ದರ್ಪಣದೊಳಗಣ ಪ್ರತಿಬಿಂಬದಂತಿರಬೇಕು. 
ಅನುಭಾವಿಯಾದಡೆ ಕಡೆದಿಳುಹಿದ ಕಪುರದ ಪುತ್ತಳಿಯಂತಿರಬೇಕು. 
ಇಂತಪ್ಪ ಮಹಾನುಭಾವಿಗಳು 
ಆವ ಲೋಕದೊಳಗೂ ಅಪೂರ್ವವಯ್ತಾ ಅಖಂಡೇಶ್ವರಾ. || ೪೪೫ || 

೬೮೯ 
ಲಿಂಗದ ನಡೆ, ಲಿಂಗದ ನುಡಿ, 
ಲಿಂಗದನೋಟ, ಲಿಂಗದ ಬೇಟ, ಲಿಂಗದ ಕೂಟ, 
ಲಿಂಗದಲ್ಲಿ ಮನವಡಗಿರ್ದ, ಲಿಂಗಾನುಭಾವಿಗಳ 
ಸಂಗದಲ್ಲಿರಿಸಿ ಸಲಹಯ್ಯಾ ಎನ್ನ ಅಖಂಡೇಶ್ವರಾ. 

|| ೪೪೬ || 


೩೧೨ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


೬೯೦ 


ಕಾಯಜೀವದ ಕೀಲವನರಿದು 
ಜನನ ಮರಣಂಗಳಾಯಾಸವಳಿದು 
ಅಂಗಲಿಂಗದೊಳಗೇಕಾರ್ಥವ ಮಾಡುವ ಭೇದವೆಂತೆಂದಡೆ : 
ಪಂಚಭೂತಂಗಳ ಪೂರ್ವಾಶ್ರಯವನಳಿದು 
ಪಂಚಕರಣಂಗಳ ಹಂಚುಹರಿಮಾಡಿ, 
ಕರ್ಮಬುಧೀಂದ್ರಿಯಂಗಳ ಮರ್ದಿಸಿ, 
ದಶವಾಯುಗಳ ಹಸಗೆಡಿಸಿ 
ಕರಣಚತುಷ್ಟಯಂಗಳ ಕಾಲಮುರಿದು 
ಪಂಚವಿಂಶತಿ ತಂಗಳ ವಂಚನೆಯನಳಿದು 
ಹತ್ತುನಾಡಿಗಳ ವ್ಯಕೀಕರಿಸಿ 
ಅಷ್ಟತನು ಅಷ್ಟಾಂಗಳ ನಷ್ಟಮಾಡಿ 
ಅಂತರಂಗದ ಅಷ್ಟಮದಂಗಳ ಸಂತರಿಸಿ, 
ಬಹಿರಂಗದ ಅಷ್ಟಮಂದಗಳ ಬಾಯಟೊಣೆದು, 
ಅಷ್ಟಮೂರ್ತಿಮದಂಗಳ ಹಿಟ್ಟುಗುಟ್ಟಿ 
ಸಪ್ತಧಾತು ಸಪ್ತವ್ಯಸನಂಗಳ ಸಣ್ಣಿಸಿ 
ಷಡೂರ್ಮೆ ಷಡ್ವರ್ಗಗಳ ಕೆಡೆಮೆಟ್ಟಿ 
ಷಡ್ಭ್ರಮೆ ಷಡ್ಭಾವವಿಕಾರಂಗಳ ಗಂಟಸಡಲಿಸಿ , 
ಪಂಚಕೋಶ ಪಂಚಕೇಶಂಗಳ ಪರಿಹರಿಸಿ 
ಅಂಗಚತುಷ್ಟಯಂಗಳ ಶೃಂಗಾರವಳಿದು 
ಗುಣತ್ರಯಂಗಳ ಗೂಡಮುಚ್ಚಿ 
ಅಹಂಕಾರತ್ರಯಂಗಳ ಶಂಕೆಗೊಳಗುಮಾಡಿ 
ತಾಪತ್ರಯಂಗಳ ತಲ್ಲಣಗೊಳಿಸಿ 
ತನುತ್ರಯಂಗಳ ತರಹರಮಾಡಿ 
ಜೀವತ್ರಯಂಗಳ ಜೀರ್ಣಿಕರಿಸಿ, ಆತ್ಮತ್ರಯಂಗಳ ಧಾತುಗೆಡಿಸಿ, 
ಅವಸ್ಥಾತ್ರಯಂಗಳ ಅವಗುಣವಳಿದು, 
ತ್ರಿದೋಷಂಗಳ ಪಲ್ಲಟಗೊಳಿಸಿ , ಭಾವತ್ರಯಂಗಳ ಬಣ್ಣಗೆಡಿಸಿ , 
ದುರ್ಭಾವತ್ರಯಂಗಳ ದೂರಮಾಡಿ, 
ಮನತ್ರಯಂಗಳ ಮರ್ದನಮಾಡಿ, ತ್ರಿಕರಣಂಗಳ ಛಿದ್ರಗೊಳಿಸಿ, 
ಪಂಚಾಗ್ನಿಗಳ ಸಂಚಲವನತಿಗಳೆದು, 
ಇಂತೀ ಅಂಗ ಪ್ರಕೃತಿಗುಣಂಗಳೆಲ್ಲ ನಷ್ಟವಾಗಿ 
ಸರ್ವಾಂಗದಲ್ಲಿ ಸರ್ವಾಚಾರ ನೆಲೆಗೊಂಡು 
ಬಹಿರಂಗದ ಮೇಲಿದ್ದ ಇಷ್ಟಲಿಂಗದಲ್ಲಿ ನೈಷ್ಠಿಕಭಾವಂಬುಗೊಂಡು, 
ಅನಿಮಿಷದೃಷ್ಟಿ ಅಚಲಿತವಾಗಿ ಭಾವಬಲಿದಿರಲು, 


೩೧೩ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


ಆ ಲಿಂಗವು ಅಂತರಂಗಕ್ಕೆ ವೇಧಿಸಿ ಪ್ರಾಣಲಿಂಗವೆನಿಸಿಕೊಂಡು 
ಷಡಾಧಾರಚಕ್ರಂಗಳಲ್ಲಿ ಷಡ್ವಿಧ ಲಿಂಗವಾಗಿ ನೆಲೆಗೊಂಬುದು. 
ಆ ಷಡ್ವಿಧ ಲಿಂಗಕ್ಕೆ 
ಷಡಿಂದ್ರಿಯಗಳನೆ ಷಡ್ವಿಧಮುಖಂಗಳೆನಿಸಿ, 
ಆ ಷಡ್ವಿಧ ಮುಖಂಗಳಿಗೆ ಷಡ್ವಿಧವಿಷಯಂಗಳನೆ 
ಷಡ್ವಿಧ ದ್ರವ್ಯಪದಾರ್ಥವೆನಿಸಿ, 
ಆ ಪದಾರ್ಥಗಳು ಷಡ್ವಿಧಲಿಂಗಕ್ಕೆ 
ಷಡ್ವಿಧ ಭಕ್ತಿಯಿಂದ ಸಮರ್ಪಿತವಾಗಲು, 
ಅಂಗವೆಂಬ ಕುರುಹು ಅಡಗಿ 
ಒಳಹೊರಗೆಲ್ಲ ಮಹಾಘನಲಿಂಗದ ದಿವ್ಯಪ್ರಕಾಶವೆ ತುಂಬಿ 
ತೊಳಗಿ ಬೆಳಗುತ್ತಿರ್ಪುದು. 
ಇಂತಪ್ಪ ಘನಲಿಂಗದ ಬೆಳಗನೊಳಗೊಂಡಿರ್ಪ 
ಚಿದಂಗವೆ ಚಿತ್ಪಿಂಡವೆನಿಸಿತ್ತು , 
ಇಂತಪ್ಪ ಅತಿಸೂಕ್ಷ್ಮ ವಾದ ಚಿತ್ಪಿಂಡದ ವಿಸ್ತಾರವನು 
ಚಿದ್ಬ್ರಹ್ಮಾಂಡದಲ್ಲಿ ವೇಧಿಸಿ ಕಂಡು, 
ಆ ಚಿದ್ಬ್ರಹ್ಮಾಂಡದ ಅತಿಬಾಹುಲ್ಯವನು 
ಆ ಚಿತ್ಪಿಂಡದಲ್ಲಿ ವೇಧಿಸಿ ಕಂಡು, 
“ ಪಿಂಡಬ್ರಹ್ಮಾಂಡಯೋರೈಕ್ಯಂ' ಎಂಬ ಶ್ರುತಿ ಪ್ರಮಾಣದಿಂದ 
ಆ ಪಿಂಡಬ್ರಹ್ಮಾಂಡಗಳು ಒಂದೇ ಎಂದು ಕಂಡು, 
ಆ ಪಿಂಡಬ್ರಹ್ಮಾಂಡಂಗಳಿಗೆ ತಾನೇ ಆಧಾರವೆಂದು ತಿಳಿದು 
ಆ ಪಿಂಡಬ್ರಹ್ಮಾಂಡಗಳ ತನ್ನ ಮನದ ಕೊನೆಯಲ್ಲಿ ಅಡಗಿಸಿ, 
ಆ ಮನವ ಭಾವದ ಕೊನೆಯಲ್ಲಿ ಅಡಗಿಸಿ, 
ಆ ಭಾವವ ಜ್ಞಾನದ ಕೊನೆಯಲ್ಲಿ ಅಡಗಿಸಿ, 
ಆ ಜ್ಞಾನವ ಮಹಾಜ್ಞಾನದಲ್ಲಿ ಅಡಗಿಸಿ, 
ಆ ಮಹಾಜ್ಞಾನವನು ಪರಾತ್ಪರವಾದ 
ಪರಿಪೂರ್ಣ ಬ್ರಹ್ಮದಲ್ಲಿ ಅಡಗಿಸಿ , 
ಆ ಪರಬ್ರಹ್ಮವೆ ತಾನಾದ ಶರಣಂಗೆ ದೇಹಭಾವವಿಲ್ಲ, 
ಆ ದೇಹಭಾವವಿಲ್ಲವಾಗಿ ಜೀವಭಾವವಿಲ್ಲ. 
ಆ ಜೀವಭಾವವಿಲ್ಲವಾಗಿ ಫಲಪದಂಗಳ ಹಂಗಿಲ್ಲ 
ಫಲಪದದ ಹಂಗಿಲ್ಲವಾಗಿ ಭವಬಂಧನಂಗಳು ಮುನ್ನವೆ ಇಲ್ಲ 
ಭವಬಂಧನಂಗಳು ಇಲ್ಲವಾಗಿ , 
ಆ ಶರಣನು ತಾನು ಎಂತಿರ್ದಂತೆ ಪರಬ್ರಹ್ಮವೆ ಆಗಿ 
ಆತನ ಹೃದಯಾಕಾಶವು ಬಚ್ಚಬರಿಯ ಬಯಲನೈದಿಪ್ಪುದು. 
ಇದು ಕಾರಣ, 


೩೪. 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


|| ೪೪೭ || 


ಆ ಶರಣನು ದೇಹವಿದ್ದು ಸುಟ್ಟಸರವಿಯಂತೆ 
ನಿರ್ದೆಹಿಯಾದ ಕಾರಣ 
ಉಪಮಾತೀತ ವಾಲ್ಮನಕ್ಕಗೋಚರನಾಗಿರ್ಪನಯ್ಯಾ 
ಅಖಂಡೇಶ್ವರಾ. 

- ೬೯೧ 
ಪರಾತ್ಪರವಾದ ವಸ್ತುವನೊಡಗೂಡಿದ ಪ್ರಾಣಲಿಂಗಿಯ 
ಒಡಲ ಬೆಡಗಿನ ಗಡಣವೆಂತಿರ್ಪುದೆಂದಡೆ : 
ಸ್ಪಟಿಕದ ಘಟದೊಳಗೆ ಜ್ಯೋತಿಯನಿರಿಸಿದಂತೆ , 
ಕತ್ತಲೆಯ ಮನೆಯಲ್ಲಿ ರತ್ಸವ ಹರಡಿದಂತೆ 
ರನ್ನದ ಗಿರಿಗೆ ರವಿಕೋಟಿಕಿರಣಂಗಳು ಮುಸುಕಿದಂತೆ, 
ಬೆಳಗು ಹಳಚಿದ ಮಹಾಬೆಳಗಿನೊಬ್ಬುಳಿಯನೊಳಕೊಂಡು 
ಘನಗಂಭೀರವಾದ ಪ್ರಾಣಲಿಂಗಿಗಳ ಪಾದಕಮಲದಲ್ಲಿ 
ಸದಮಲ ತುಂಬಿಯಾಗಿರಿಸಯ್ಯಾ ಎನ್ನ ಅಖಂಡೇಶ್ವರಾ. 


|| ೪೪೮ | | 


೬೯೨ 


ಚಿತ್ರ ನಿರ್ಮಲವಾದಾತ್ಮನು ಭಕ್ತಿಯಿಂದ 
ಸತ್ಯಶರಣರಲ್ಲಿ ತತ್ವಾನುಭಾವವ ಬೆಸಗೊಂಡರೆ 
ನಿತ್ಯ ಶಿವಪದ ಘಟಿಸುವುದಕ್ಕೆ ತಡವಿಲ್ಲವಯ್ಯಾ ಅಖಂಡೇಶ್ವರಾ. ||೪೪೯|| 

೬೯೩ 
ಸರ್ವಜ್ಞನು ನೀನೇ ಅಯ್ಯಾ , 
ಸರ್ವೆಶ್ವರನು ನೀನೇ ಅಯ್ಯಾ , 
ಸರ್ವಾಂತರ್ಯಾಮಿ ನೀನೇ ಅಯ್ಯಾ, 
ಸರ್ವಗತನು ನೀನೇ ಅಯ್ಯಾ , 
ಸರ್ವಕಳಾಭರಿತನು ನೀನೇ ಅಯ್ಯಾ.. 
ಸರ್ವಗುಣಸಂಪನ್ನನು ನೀನೇ ಅಯ್ಯಾ ಅಖಂಡೇಶ್ವರಾ. 


| | ೪೦ || 


೬೯೪ 


ಕುಂಭಸಹಸ್ರ ಉದಕದೊಳಗೆ 
ಬಿಂಬಿಸಿ ತೋರುವಸೂರ್ಯನೊಬ್ಬನಲ್ಲದೆ, 
ಮತ್ತೆ ಹಲಬರುಂಟೆ ಅಯ್ಯಾ ? 
ಸಕಲ ದೇಹದೊಳಗೆ ಸಂಭ್ರಮಿಸಿ ತುಂಬಿರ್ಪ 
ಪರವಸ್ತು ನೀನೊಬ್ಬನಲ್ಲದೆ, 
ಮತ್ತಾರನು ಕಾಣೆನಯ್ಯಾ ಅಖಂಡೇಶ್ವರಾ. 


|| ೪೫೧ || 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೩೧೫ 


೬೯೫ 
ವಿಶ್ವದೊಳಗೆಲ್ಲ ನೀನೇ ದೇವ 
ವಿಶ್ವಭರಿತನು ನೀನೇ ದೇವ. 
ವಿಶ್ವರೂಪನು ನೀನೇ ದೇವ. 
ವಿಶ್ವಪತಿ ನೀನೇ ದೇವ. 
ವಿಶ್ವಾತೀತನು ನೀನೇ ದೇವ ಅಖಂಡೇಶ್ವರಾ. 


| | ೪೫೨ | | 


೫೯೬ 


ಸಕಲ ವಿಸ್ತಾರದ ರೂಪುನಿಮ್ಮೊಳಗಿರ್ಪುದು : 
ನೀವೆನ್ನ ಮನದಲ್ಲಿ ಅಡಗಿರ್ಪಿರಿ. 
ಅದೆಂತೆಂದೊಡೆ: 
ಕರಿ ಕಣ್ಣಾಲಿಯೊಳಗಡಗಿದಂತೆ, 
ನೀವು ಭಕ್ತಜನಮನೋವಲ್ಲಭನಾದ ಕಾರಣ 
ಎನ್ನ ಮನದ ಕೊನೆಯಮೊನೆಯಲ್ಲಿ ಅಡಗಿರ್ದಿರಯ್ಯಾ ಅಖಂಡೇಶ್ವರಾ. 

|| ೪೫೩ || 


೬೯೭ 
ಪಶ್ಚಿಮದ ಗಿರಿಯಲ್ಲಿ ಚಿತ್‌ಸೂರ್ಯನುದಯವಾದುದ ಕಂಡೆ. 
ಸುತ್ತಿ ಮುತ್ತಿದ ಕತ್ತಲೆಯೆಲ್ಲ ಅತ್ತಿತ್ತ ಹರಿದುಹೋದುದ ಕಂಡೆ. 
ಹತ್ತು ದಿಕ್ಕಿನ ಒಳಹೊರಗೆಲ್ಲ ಬೆಳಗಿನ 
ಮೊತ್ತವೇ ತುಂಬಿದುದ ಕಂಡೆ. 
ಮುಚ್ಚಿದ ಕಮಲಂಗಳೆಲ್ಲ ಬಿಚ್ಚಿ ಅರಳಾಗಿ 
ಹೊಚ್ಚ ಹೊಸ ಗಂಧ ದೆಸೆದೆಸೆಗೆ ಎಸೆದುದ ಕಂಡೆ. 
ಇಂತಿದರ ಕುಶಲವ ಕಂಡು ಬೆರಗಾದೆನಯ್ಯಾ ಅಖಂಡೇಶ್ವರಾ. ||೪೪|| 


೬೯೮ 


ಅಂಬರದೊಳಗಣ ಅಮೃತದಕೋಣನುಕ್ಕಿ 
ಕುಂಭಿನಿಯ ಮೇಲೆಸೂಸಲು, 
ಅಲ್ಲಿದ ಸಕಲ ಜನವೆಲ್ಲ 
ಅಮೃತವ ಕಂಡು ದಣಿಯಲುಂಡು, 
ಅನಿತ್ಯದ ಭೋಗವ ಮರೆದು 
ಮರ್ತದ ಹಂಗು ಹರಿದು 
ನಿತ್ಯಮುಕ್ತರಾಗಿರ್ದರಯ್ಯಾ ಅಖಂಡೇಶ್ವರಾ. 


| | ೪೫೧೫ || 


೩೧೬ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


|| ೪೫೬ || 


೬೯೯ 
ಕಪ್ಪೆಯ ಶಿರದ ಮೇಲೆ ಎಪ್ಪತ್ತೆರಡು ಪುರವಿರ್ಪುವು. 
ಆ ಪುರದೊಳಗೆ ಒಬ್ಬ ನಾರಿಯಿರ್ಪಳು. 
ಆ ನಾರಿಯ ಕೈಯಲ್ಲಿ ಒಂದು ನಾರಿವಾಣದ ಸಸಿಯಿರ್ಪುದು. 
ಈ ನಾರಿವಾಣದ ಸಸಿಯ ಮೂಲದಲ್ಲಿ 
ಮೂರುಲೋಕಂಗಳಡಗಿರ್ಪುವು. 
ಇಂತಪ್ಪ ಬೆಡಗಿನ ಕೀಲವ ಬಲ್ದಾತನೆ 
ಪ್ರಾಣಲಿಂಗಸಂಬಂಧಿಯಯ್ಯಾ ಅಖಂಡೇಶ್ವರಾ. 

೭೦೦ 
ನವಖಂಡ ಮಂಡಲದೊಳಗೊಂದು 
ಪುಂಡರೀಕವೆಂಬ ಹುತ್ತವಿರ್ಪುದು. 
ಆ ಹುತ್ತದೊಳಗೊಂದು ವಿಚಿತ್ರ ಸರ್ಪವಿರ್ಪುದು. 
ಆ ಸರ್ಪನ ಬಾಯೊಳಗೊಂದು ಬೆಲೆಯಿಲ್ಲದ ರತ್ನವಿರ್ಪುದು. 
ಈ ರತ್ನದ ಬೆಳಗಿನೊಳಗೆ 
ಈರೇಳುಲೋಕದ ಸುಳುಹಿರ್ಪುದನಾರೂ ಅರಿಯರಲ್ಲ ! 
ಆ ಹತ್ತುವ ಕೆಡಿಸದೆ ಸರ್ಪನ ಕೊಂದು 
ರತ್ನವ ಸಾಧ್ಯಮಾಡಿಕೊಂಡಾತನೆ 
ಮುಕ್ತಿರಾಜ್ಯಕ್ಕೆ ಅರಸನಪ್ಪನಯ್ಯಾ ಅಖಂಡೇಶ್ವರಾ. 

೭೦೧ 
ಅಂಜನಗಿರಿಯಲ್ಲಿ ಅರ್ಕನ ಉದಯವ ಕಂಡೆ. 
ಸಂಜೆಯ ಮಬ್ಬು ಅಂಜಿ ಓಡಿದುದ ಕಂಡೆ. 
ಕುಂಜರನ ಮರಿಗಳ ಕೋಳಿ ನುಂಗಿದುದ ಕಂಡು 
ಬೆರಗಾದೆನಯ್ಯಾ ಅಖಂಡೇಶ್ವರಾ ! 

೭೦೨ 
ನಂಜು ಅಮೃತವಾದುದ ಕಂಡೆ. 
ಮಂಜೂರಸುಟ್ಟುದ ಕಂಡೆ. 
ಮಂಜಿನ ಮನೆ ಕರಗಿ 
ಕುರುಹಿಲ್ಲದೆ ನಿಷ್ಪತ್ತಿಯಾದುದ ಕಂಡೆ. 
ಬಂಜೆಯ ಬಸುರಲ್ಲಿ ನಂಜುಗೊರಳನೆಂಬ ಶಿಶುಹುಟ್ಟಿ 
ಅಂಜದೆ, ಅರುವತ್ತಾರುಕೋಟಿ ದೈತ್ಯರ ಕೊಂದುದ 
ಕಂಡೆನಯ್ಯಾ ಅಖಂಡೇಶ್ವರಾ. 


|| ೪೫೭ || 


|| ೪೫೮ || 


|| ೪೫೯ || 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೩೧೭ 


೭೦೩ 
ಆಕಾಶಮಂಡಲದೊಳಗೆ ಲೋಕೇಶನ 
ಪಟ್ಟಣವಿರ್ಪುದು ನೋಡಾ. 
ಆ ಪಟ್ಟಣಕ್ಕೆ ನಾಲ್ಕು ಬಾಗಿಲು, ಎಂಟು ಬೀದಿ, 
ಹದಿನಾರು ಚದುರಂಗದ ಚಾವಡಿ, 
ಮೂವತ್ತೆರಡು ಕೇರಿ. 
ಕೇರಿಗಳೊಳಗೆ ಪರಿಕಾರರ ಕಟ್ಟಳೆನೋಡಾ! 
ಆಕಾಶಮಂಡಲವನಡರಿ, ಲೋಕೇಶನ ಕಂಡಾತಂಗಲ್ಲದೆ 
ಆ ಪಟ್ಟಣವು ಆರಿಗೂ ಸಾಧ್ಯವಿಲ್ಲನೋಡಾ ಅಖಂಡೇಶ್ವರಾ. || ೪೬೦ || 

- ೭೦೪ 
ಕುಂಡಲಿಯ ಬಾಗಿಲಲ್ಲಿ ಕೆಂಡವ ಪುಟಮಾಡಿ, 
ಉದಂಡವಿಕಾರದ ಉಪಟಳವನುರುಹಿ, 
ತಂಡತಂಡದ ನೆಲೆಗಳ ದಾಟಿ ದಂಡನಾಳವ ಪೊಕ್ಕು 
ಮಂಡಲತ್ರಯದ ಮೇಲೆ 
ಚಂಡ ರವಿಕೋಟಿಪ್ರಭೆಯಿಂದ ಬೆಳಗುವ 
ಅಖಂಡಮೂರ್ತಿಯ ಕಂಡು ಕೂಡಬಲ್ಲಾತನೆ 
ಪ್ರಚಂಡ ಪ್ರಾಣಲಿಂಗಿಯೆಂಬೆನಯ್ಯಾ ಅಖಂಡೇಶ್ವರಾ. || ೪೬೧ || 


೭೦೫ 


|| ೪೬೨ || 


ಆನೆಗಳೆಂಟನು ಒಂದು ಮೌನದ ಚಿಕ್ಕಾಡು ನುಂಗಿತ್ತು 
ಕಾನನದೆರಳೆಯ ಕಪ್ಪೆ ನುಂಗಿತ್ತು 
ಮಾನಿನಿಯ ಮಸ್ತಕದಲ್ಲಿ 
ಭಾನುಶತಕೋಟಿತೇಜದ ಕಳೆ ಮೊಳೆದೋರಿತ್ತು 
ಇದೇನುಸೋಜಿಗ ಹೇಳಾ ಅಖಂಡೇಶ್ವರಾ ? 

೭೦೬ 
ಕಡಲಮಧ್ಯದಲ್ಲಿ ವಡವಾಗಿ ಹುಟ್ಟಿ , 
ಆ ಕಡಲ ಸುಡುವುದ ಕಂಡೆ. 
ನಡುರಂಗದಜ್ಯೋತಿಸೊಡರಳಿದು 
ಎಡಬಲದಲ್ಲಿ ಕುಡಿವರಿದು 
ಬೆಳಗುತಿರ್ಪುದ ಕಂಡೆನಯ್ಯಾ ಅಖಂಡೇಶ್ವರಾ. 


|| ೪೬೩ || 


೭೦೭ 


ಬಣ್ಣವಿಲ್ಲದ ಪಕ್ಷಿ 
ಕಣ್ಣಿನ ಕೊನೆಯಲ್ಲಿ ಸಣ್ಣಗೂಡನಿಕ್ಕಿ ಸುಳಿವುದ ಕಂಡೆ. 


೩೧೮ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಬಣ್ಣ ಮೂವತ್ತಾರ ನುಂಗಿತ್ತ ಕಂಡೆ. 
ಬಯಲ ಸೀಮೆಯ ವಾಸವಾಗಿರ್ಪ ಪಕ್ಷಿ 
ಹೆಣೋ ಗಂಡೋ ಎಂದು ಕುರುಹವಿಡಿವ 
ಅಣ್ಣಗಳನಾರನೂ ಕಾಣೆನಯ್ಯಾ ಅಖಂಡೇಶ್ವರಾ. 


|| ೪೬೪ || 


೭೦೮ 


ನೀರ ಮಂಟಪದೊಳಗೊಂದು 
ನಿರಾಳ ಕಮಲವಿರ್ಪುದ ಕಂಡೆ. 
ಆ ಕಮಲಮಧ್ಯದೊಳಗೊಂದು 
ನಿರಾಲಂಬ ಕೋಶವಿರ್ಪುದ ಕಂಡೆ. 
ಆಕೋಶಮಧ್ಯದೊಳಗೊಂದು 
ನಿರುಪಮ ಮಾಣಿಕ್ಯದ ಸಿಂಹಾಸನವ ಕಂಡೆ. 
ಆ ಸಿಂಹಾಸನದ ಮೇಲೆಮೂರ್ತಿಗೊಂಡು ಬೆಳಗುವ 
ನಮ್ಮ ಅಖಂಡೇಶ್ವರನೆಂಬ 
ನಿರವಯ ಪರಬ್ರಹ್ಮವ ಕಂಡು 
ಪರಮಸುಖಿಯಾಗಿರ್ದೆನು . 


|| ೪೬೫ || 


೭೦೯ 
ನಳಿನಾಸನದಲ್ಲಿ ಕುಳ್ಳಿರ್ದು ಅತ್ತಿತ್ತ ಕಳವಳಿಸದೆ 
ತುಳುಕುವ ಇಂದ್ರಿಯಂಗಳ ಬಂಧಿಸಿ, 
ಸುಳಿವ ಕರಣಂಗಳ ಬಲಿದು ಒಬ್ಬುಳಿಗೊಳಿಸಿ, 
ಉನ್ಮನಿಯ ಮಂಟಪದಲ್ಲಿ ನಿರಂತರ 
ಬೆಳಗುವ ಪ್ರಾಣಲಿಂಗದಲ್ಲಿ ಮನಪವನಾಗ್ನಿಗಳೊಂದಾಗಿ, 
ಸಾವಿರ ಕಿರಣಸಹಿತ ಒಡೆದುಮೂಡಿದ 
ಪ್ರಭಾಕಾಲದ ಸೂರ್ಯನಂತೆ, 
ಮಹಾಬೆಳಗಿನ ಪ್ರಭಾಪಟಲದಿಂದೆ 
ಥಳಥಳಿಸಿ ಬೆಳಗುವ ಪ್ರಾಣಲಿಂಗವನು 
ಕಂಗಳು ತುಂಬಿ ನೋಡಿ, ಮನ ತುಂಬಿ ಸಂತೋಷಿಸಿ, 
ಸರ್ವಾಂಗ ಗುಡಿಗಟ್ಟಿ , ಪರಮ ಪರಿಣಾಮ ತಲೆದೋರಿ, 
ಮಹಾಪರಿಣಾಮದೊಳಗೆ ಓಲಾಡಬಲ್ಲರೆ 
ಅದೇ ಪ್ರಾಣಲಿಂಗಸಂಬಂಧ ನೋಡಾ ಅಖಂಡೇಶ್ವರಾ. 

೭೧೦ 
ದೇಹದ ವಾಸನೆ ಹರಿದು 
ಆತ್ಮನ ಭವಬಂಧನದ ಕೀಲಮುರಿದು 


|| ೪೬೬ || 


೩೧೯ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


ಪರಾತ್ಪರವಾದ ಪ್ರಾಣಲಿಂಗವನೊಡಗೂಡುವುದಕ್ಕೆ 
ಆವುದು ಸಾಧನವೆಂದೊಡೆ: 
ಎಲ್ಲ ಗಣಂಗಳು ತಿಳಿವಂತೆ ಹೇಳುವೆ ಕೇಳಿರಯ್ಯಾ . 
ಎಂಬತ್ತೆಂಟು ಆಸನದೊಳಗೆ ಮುಖ್ಯವಾಗಿರ್ಪುದು ಶಿವಸಿದ್ಧಾಸನವು. 
ಆ ಸಿದ್ಧಾಸನದ ವಿವರವೆಂತೆಂದೊಡೆ : 
ಗುದಗುಹ್ಯಮಧ್ಯಸ್ನಾನವಾದ ಯೋನಿಮಂಡಲವೆಂಬ 
ಆಧಾರದ್ವಾರಕ್ಕೆ ಎಡದ ಹಿಮ್ಮಡವನಿಕ್ಕಿ , 
ಬಲದಹಿಮ್ಮಡವ ಮೇಢಸ್ತಾನದಲ್ಲಿರಿಸಿ, 
ಅತ್ತಿತ್ತಲುಕದೆ ಬೆನ್ನೆಲವು ಕೊಂಕಿಸದೆ ನೆಟ್ಟನೆ ಕುಳ್ಳಿರ್ದು 
ಉಭಯಲೋಚನವನೊಂದು ಮಾಡಿ ಉನ್ಮನಿಯ ಸ್ಥಾನದಲ್ಲಿರಿಸಿ, 
ಘಾಣ ಜಿಹೈ ನೇತ್ರ ಶೂತ್ರ ತ್ವಕ್ ಹೃದಯವೆಂಬ 
ಆರು ದ್ವಾರಂಗಳನು ಆರಂಗುಲಿಗಳಿಂದೊತ್ತಲು 
ಮೂಲಾಧಾರದಲ್ಲಿರ್ದ ಮೂಲಾಗ್ರಿ ಪಟುತರವಾಗಿ, 
ಪವನವನೊಡಗೂಡಿ ಮನವ ಸುತ್ತಿಕೊಂಡು ಊರ್ಧ್ವಕ್ಕೆ ಹೋಗಿ, 
ಉಭಯದಳದಲ್ಲಿರ್ದ ಮಹಾಲಿಂಗವನೊಡಗೂಡಿ 
ಅನಂತಕೋಟಿಸೂರ್ಯಚಂದ್ರಾಗ್ನಿ ಪ್ರಕಾಶವನೊಳಗೊಂಡು 
ಅತಿಸೂಕ್ಷ ವಾಗಿ ಅಂಗುಲಪ್ರಮಾಣವಾಗಿ ಶುದ್ಧತಾರೆಯಂತೆ 
ಕಂಗಳ ನೋಟಕ್ಕೆ ಕರತಲಾಮಲಕವಾಗಿ ಕಾಣಿಸುತಿರ್ಪ ಪ್ರಾಣಲಿಂಗದಲ್ಲಿ 
ಪ್ರಾಣನ ಸಂಯೋಗವ ಮಾಡಬಲ್ದಾತನೆ ಪ್ರಾಣಲಿಂಗಸಂಬಂಧಿ . 
ಆತನೇ ಪ್ರಳಯವಿರಹಿತನಯ್ಯಾ ಅಖಂಡೇಶ್ವರಾ. 

|| ೪೬೭ || 


೭೧೧ 


ಶುದ್ದಪದ್ಮಾಸನದಲ್ಲಿ ಕುಳ್ಳಿರ್ದು ಊರ್ಧ್ವಲೋಚನನಾಗಿ, 
ಉಲಿವ ಕರಣಂಗಳನೆಲ್ಲ ಉನ್ಮನಿಯ ಸ್ಥಾನದಲ್ಲಡಗಿಸಿ, 
ಮನವನೊಮ್ಮನವ ಮಾಡಿ ಅನಾಹತಕರ್ಣದಲ್ಲಿ ಲಾಲಿಸಲು, 
ಸಹಸ್ರದಳಕಮಲಮಧ್ಯದಲ್ಲಿ ಉದ್ಯೋಷಿಸುತ್ತಿರ್ಪುದು ಸುನಾದಬ್ರಹ್ಮವು. 
ಅಂತಪ್ಪ ಸುನಾದಬ್ರಹ್ಮದಲ್ಲಿ ಮನವಡಗಿ 
ಮೈಯ್ಯರೆದಿರ್ಪಾತನೆ ಘನಲಿಂಗಯೋಗಿಯಯ್ಯಾ ಅಖಂಡೇಶ್ವರಾ. || ೪೬೮ || 

೭೧೨ 
ಕಮಲದ ಸಾಲುಗಳೊಳಗೆ 
ಭ್ರಮರದ ಹಿಂಡು ಝೇಂಕರಿಸುತಿರ್ಪುದುನೋಡಾ! 
ವಿಮಲಚಿತ್ತದಿಂದೆ ಲಾಲಿಸಲು 
ಅದು ತನ್ನ ಸುಮನ ಸುಜ್ಞಾನದ ನಿಲವುನೋಡಾ ಅಖಂಡೇಶ್ವರಾ. || ೪೬೯ || 


೩೨೦ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


|| ೪೭೦ || 


|| ೪೭೧ || 


೭೧೩ 
ಗಗನಮಂಟಪದಲ್ಲಿ 
ಅಘಹರನ ಪೂಜೆ ಒಗುಮಿಗಿಲಾಗುತಿರ್ಪುದು ನೋಡಾ! 
ಅಲ್ಲಿ ದಿಗಿಭುಗಿಲೆಂಬ ಶಬ್ಬದ ಸೊಗಸು ನೋಡಾ 
ಅಖಂಡೇಶ್ವರಾ. 

೭೪ 
ಉತ್ತರಗಿರಿಯ ಚಿತ್ರಮಂಟಪದೊಳಗೆ 
ರತ್ನದ ತೋರಣದ ಪರಿಯ ನೋಡಾ! 
ಮುತ್ತಿನ ಗದ್ದುಗೆಯ ಮೇಲೆ 
ಛತ್ತೀಸಕೋಟಿ ಚಂದ್ರಸೂರ್ಯರ ಬೆಳಗನೊಳಕೊಂಡ 
ನಿತ್ಯಪರಿಪೂರ್ಣವಸ್ತುವಕೂಡಬಲ್ಲಾತನೆ 
ಕರ್ತೃ ಶಿವ ತಾನೆನೋಡಾ ಅಖಂಡೇಶ್ವರಾ. . 

೭೧೫ 
ತ್ರಿಕೂಟಗಿರಿಯಲ್ಲಿ ತ್ರಿಣಯನ ಕುಳ್ಳಿರಿಸಿ 
ತ್ರಿಕಾಲ ಪೂಜೆಯ ಮಾಡಬಲ್ಲಾತನೆ 
ತ್ರಿಲೋಕದೊಡೆಯನಯ್ಯಾ ಅಖಂಡೇಶ್ವರಾ. 

- ೭೧೬ 
ಚಂದ್ರಶಿಲೆಯ ಮಂಟಪದೊಳಗೆ 
ಇಂದುಧರನ ಪೂಜೆಯ ವಿಸ್ತಾರವ ನೋಡಾ! 
ಬಂದು ನೆರೆದಿರ್ಪರು ಸಕಲ ಗಣಂಗಳು . 
ಚಂದ್ರ ಜ್ಯೋತಿಯ ಸಾಲುಸಾಲಿನ ಸೊಬಗುನೋಡಾ! 
ಅಲ್ಲಿ ಚಂದಚಂದದ ದುಂದುಭಿನಾದ ಮೊಳಗುತಿರ್ಪುವು. 
ಇದರಂದವನೇನ ಹೇಳುವೆನಯ್ಯಾ ಅಖಂಡೇಶ್ವರಾ ! 

೭೧೭ 
ಸಾಸಿರ ಕಂಬದ ಮಂಟಪದೊಳಗೆ 
ಈಶ್ವರನ ಓಲಗದ ಸೋಜಿಗವನೇನ ಹೇಳುವೆನಯ್ಯಾ | 
ಮೂಜಗದವರೆಲ್ಲ ಮೈಮರೆದಿರ್ಪರು. 
ಭಾಸ್ಕರಕೋಟಿಬೆಳಗು ಕಂಗಳ ತುಂಬಿತ್ತುನೋಡಾ 
ಅಖಂಡೇಶ್ವರಾ. 

೭೧೮ 
ಅಂಬರದೇಶದ ಕುಂಭಕೋಣೆಯೊಳಗೆ 
ಜಂಬುಲಿಂಗಪೂಜೆಯ ಸಂಭ್ರಮವನೋಡಾ! 


|| ೪೭೨ || 


|| ೪೭೩ || 


|| ೪೭೪ || 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೩೨೧ 


ಅಂಬುಜಮುಖಿಯರು ಆರತಿಯನೆತ್ತಿ 
ಶಂಭು ಶಿವಶಿವ ಹರಹರ ಎನುತಿರ್ಪರು ನೋಡಾ! 
ತುಂಬಿದ ಹುಣ್ಣಿಮೆಯ ಬೆಳದಿಂಗಳು 
ಒಂಬತ್ತು ಬಾಗಿಲಲ್ಲಿ ತುಂಬಿ ಹೊರಸೂಸುತಿರ್ಪುದು ನೋಡಾ! 
ಈ ಸಂಭ್ರಮವನೇನ ಹೇಳುವೆನಯ್ಯಾ ಅಖಂಡೇಶ್ವರಾ ! 


|| ೪೭೫ || 


೭೧೯ 


|| ೪೭೬ || 


ದೇಹವೆಂಬ ದೇಗುಲದೊಳಗೆ. 
ಭಾವಸಿಂಹಾಸನವ ಮಾಡಿ, 
ಜೀವದೊಡೆಯನ ಪೂಜಿಸಬಲ್ಲಡೆ 
ದೇವರಿಗೆ ದೇವರೆಂಬೆನಯ್ಯಾ ಅಖಂಡೇಶ್ವರಾ ! 

೨೦ 
ತನುವೆಂಬ ಗುಡಿಯೊಳಗೆ, ಮನವೆಂಬ ಸಿಂಹಾಸನವನಿಕ್ಕಿ , 
ಘನಮಹಾಲಿಂಗವ ಮೂರ್ತಿಗೊಳಿಸಿ, 
ಸಕಲ ಕರಣಂಗಳಿಂದ ಪೂಜೋಪಚಾರವ ಶೃಂಗರಿಸಬಲ್ಲರೆ 
ಘನಕ್ಕೆ ಘನಮಹಿಮನೆಂಬೆನಯ್ಯಾ ಅಖಂಡೇಶ್ವರಾ. 

- ೭೨೧ 
ಮೇರುವಿನ ಮಂದಿರದಲ್ಲಿ ಆರೈದುನೋಡಿದರೆ 
ಭೇರಿ ಮೃದಂಗದ ಧ್ವನಿ ಭೋರಿಡುತಿರ್ಪುವು. 
ಮಾರಾರಿಯ ಮಂಗಳಸಭೆಯ 
ಕಂಗಳು ನುಂಗಿತ್ತು ನೋಡಾ ಅಖಂಡೇಶ್ವರಾ. 


| ೪೭೭ || 


|| ೪೭೮ || 


ಹೊರಗಣ ಒಂಬತ್ತು ಬಾಗಿಲವ ಮುಚ್ಚಿ 
ಒಳಗಣ ಅಂಬರದ ಬಾಗಿಲ ಬೀಗವ ತೆಗೆದು 
ಒಳಹೊಕ್ಕು ನೋಡಲು, 
ಗಂಗೆ ಸರಸ್ವತಿ ಯಮುನೆಯೆಂಬ ನದಿಗಳು ಕೂಡಿದ ಠಾವಿನಲ್ಲಿ 
ಸಂಗಮಕ್ಷೇತ್ರವೆಂಬ ರಂಗಮಂಟಪವುಂಟು. 
ಆ ರಂಗಮಂಟಪದಲ್ಲಿ 
ರವಿಕೋಟಿಪ್ರಭೆಯಿಂದ ರಾಜಿಸುವ ಮಹಾಲಿಂಗವ ಕಂಡು, 
ಆ ಮಹಾಲಿಂಗಕ್ಕೆ ತನ್ನಾತ್ಮಸಂಬಂಧವಾದ ದ್ರವ್ಯಂಗಳಿಂದರ್ಚಿಸಿ, 
ಆ ಮಹಾಲಿಂಗದ ಬೆಳಗನು 
ಕಂಗಳು ತುಂಬಿ ನೋಡಿಮನ ಸಂತೋಷಗೊಂಡು, 
ಅಲ್ಲಿಂದ ಪಶ್ಚಿಮದಿಕ್ಕಿನಲ್ಲಿ ಮಹಾಕೈಲಾಸವಿರ್ಪುದನು 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ತನ್ನ ಸ್ವಾತ್ಮಜ್ಞಾನದಿಂದ ತಿಳಿದುನೋಡಿ, 
ಎಡಬಲದ ಬಟ್ಟೆಯ ಮೆಟ್ಟಿದೆ 
ನಟ್ಟನಡುಮಧ್ಯಮಾರ್ಗವಿಡಿದುಹೋಗಿ, 
ಕೈಲಾಸದ ಪೂರ್ವದಿಕ್ಕಿನ ಹೆಬ್ಬಾಗಿಲ 
ಉಪ್ಪರಗೋಪುರವ ಕಂಡು ಒಳಹೊಕ್ಕು ಹೋಗಿ 
ಕಂಗಳಿಗೆ ಮಂಗಳವಾದ ಶಿವಮಹಾಸಭೆಯ ಕಂಡು, 
ಅಲ್ಲಿ ಹೊಡೆವ ಭೇರಿಯನಾದ, ತುಡುವು ತಾಳ ಮದ್ದಳೆಯನಾದ, 
ಗಡಗಡ ಝಲ್ಲೆಂಬ ಸಮಾಳ ಕರಡಿ ಕೌಸಾಳನಾದ 
ನುಡಿಸುವ ವೀಣೆ ಕಿನ್ನರಿ ಸ್ವರಮಂಡಲ ತಂಬೂರಿ ಕಾಮಾಕ್ಷಿಯನಾದ, 
ಭೋರಿಡುವ ಶಂಖ ಘಂಟೆಯನಾದ, 
ಸ್ವರಗೈವ ನಾಗಸರ ಕೊಳಲು ಸನಾಯದ ನಾದ, 
ಕೂಗಿಡುವ ಕಹಳ ಹೆಗ್ಗಹಳ ಚಿನಿಕಹಳೆ ಕರಣೆಯನಾದ, 
ಇಂತಿವು ಮೊದಲಾದ ನಾನಾ ತರದ ನಾದಂಗಳನು 
ಕಿವಿದುಂಬಿ ಕೇಳಿ ಮನದುಂಬಿ ಸಂತೋಷಿಸಿ, 
ಅಲ್ಲಿಂದ ಮುಂದಕ್ಕೆ ಹೋಗಿಸೂರ್ಯವೀಥಿಯ ಕಂಡು ಪೊಕ್ಕು, 
ಅಲ್ಲಿ ನಿಂದು ಓಲಗಂಗೊಡುವ ಮೂವತ್ತೆರಡು 
ತೆರದ ತೂರ್ಯಗಣಂಗಳಂ ಕಂಡು, 
ಅಲ್ಲಿಂದ ಮುಂದಕ್ಕೆ ಹೋಗಿಸೋಮವೀಥಿಯ ಕಂಡು ಪೊಕ್ಕು, 
ಅಲ್ಲಿ ನಿಂದು ಓಲಗಂಗೊಡುವ ಹದಿನಾರು ತರದ ಪ್ರಮಥಗಣಂಗಳ ಕಂಡು 
ಅಲ್ಲಿಂದ ಮುಂದಕ್ಕೆ ಹೋಗಿ ಅನಲವೀಥಿಯ ಕಂಡು ಪೊಕ್ಕು , 
ಅಲ್ಲಿ ಅಷ್ಟದಿಕ್ಕುಗಳಲ್ಲಿ ನಿಂದು ಓಲಗಂಗೊಡುವ 
ಅಷ್ಟ ತರದ ಅಮರಗಣಂಗಳ ಕಂಡು, 
ಅಲ್ಲಿಂದ ಮುಂದೆ ಹೋಗಿ ಚತುರ್ದಿಕ್ಕಿನಲ್ಲಿ ನಿಂದು ಓಲಗಂಗೊಡುವ 
ಚತುಃಶಕಿಯರ ಸಮ್ಮೇಳನ ಕಂಡು, 
ಅಲ್ಲಿಂದ ಮುಂದಕ್ಕೆ ಹೋಗಿ 
ನಟ್ಟನಡುವಿರ್ದ ಶೃಂಗಾರಮಂಟಪದ ಮಹಾಸದರಿನಲ್ಲಿ 
ಮೂರ್ತಿಗೊಂಡಿರ್ದ ನಿಷ್ಕಲ ಪರಶಿವನ ಕಂಡು ತನು ಉಬ್ಬಿ ಮನ ಕರಗಿ, 
ಕಂಗಳಲ್ಲಿ ಪರಿಣಾಮಜಲ ಉಕ್ಕಿ ಕಡೆಗೋಡಿವರಿವು 
ಉರಿಕರ್ಪುರ ಸಂಯೋಗದಂತೆ 
ಆ ನಿಷ್ಕಲಪರಶಿವನೊಡನೆ ಬೆರೆದು ಪರಿಪೂರ್ಣವಾದ 
ಮಹಾಶರಣರ ತೋರಿಸಿ ಬದುಕಿಸಯ್ಯಾ ಎನ್ನ ಅಖಂಡೇಶ್ವರಾ. || ೪೭೯ || 

೨೩ 
ಎನ್ನಂತರಂಗದ ಆರು ಭುವನದ ಮೇಲೆತೋರುತಿರ್ಪ 
ಮಹಾಕೈಲಾಸದ ಮೂರು ಮಂಡಲದಲ್ಲಿ 


೩ ೨೩ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


[ ನಾಲ್ಕು] ಎಂಟು ಹದಿನಾರು ಮೂವತ್ತೆರಡು ತಂಡದಲ್ಲಿ 
ನಿಂದು ಓಲಗಂಗೊಡುತಿರ್ಪರು ಸಕಲಗಣಂಗಳು ನಿಮಗೆ. . 
ಎನ್ನ ಮನ ಬುದ್ದಿ ಚಿತ್ತ ಅಹಂಕಾರಂಗಳು 
ನಿಮ್ಮ ಮಂತ್ರಿ ಪ್ರಧಾನಿಗಳಾಗಿರ್ಪರು. 
ಎನ್ನ ದಶವಾಯುಗಳು ನಿಮಗೆ ಹಸನಾಗಿ ಗಾಳಿಯು ತಾಳಿಸುತಿರ್ಪರು . 
ಎನ್ನ ಅರಿಷಡ್ವರ್ಗಗಳು ನಿಮ್ಮ ಹೊಗಳುವ ಭಟಾಳಿಗಳಾಗಿ 
ನಿಮ್ಮ ನಾಮಮಂತ್ರಂಗಳ ಕೊಂಡಾಡುತಿರ್ಪರು. 
ಎನ್ನ ಚರಣಂಗಳು ನಿಮ್ಮ ಪ್ರದಕ್ಷಿಣೆಯ ಮಾಡುತಿರ್ಪವು. 
ಎನ್ನ ಹಸ್ತಂಗಳು ನಿಮ್ಮ ಶ್ರೀಪಾದವ ಪೂಜಿಸುತ್ತಿರ್ಥವು. 
ಎನ್ನ ಗುಹ್ಯ ನಿಮಗಾನಂದಸ್ತಾನವಾಗಿರ್ಪುದು. 
ಎನ್ನ ಪಾಯು ನಿಮಗೆ ವಿಸರ್ಜನ ಕೃತ್ಯಕ್ಕನುವಾಗಿರ್ಪುದು. 
ಎನ್ನ ತ್ವಕ್ಕು ನಿಮಗೆ ಹಾಸಿಗೆಯ ಸುಖವನುಂಟುಮಾಡುತಿರ್ಪುದು. 
ಎನ್ನ ಕರ್ಣವು ನಿಮಗೆ ನಾದವ ಕೇಳಿಸುತಿರ್ಪುದು. 
ಎನ್ನ ಕಂಗಳು ನಿಮಗೆ ನಾನಾ ವಿಚಿತ್ರ ರೂಪವತೋರುತಿರ್ಪವು. 
ಎನ್ನ ಘಾಣವು ನಿಮಗೆ ಗಂಧ ಪರಿಣಾಮ ಮುಡಿಸುತಿರ್ಪುದು. 
ಎನ್ನ ಜಿಹ್ನೆ, ನಿಮಗೆ ಷಡುರಸ ಪಂಚಕಜ್ಜಾಯಗಳ ದ್ರವ್ಯವ 
ಭೋಜನಕೆ ಎಡೆ ಮಾಡುತಿರ್ಪುದು. 
ಎನ್ನ ಸಕಲ ಕರಣಂಗಳು 
ನಿಮ್ಮ ನಿಜ ಸೇವೆಯನೆ ಮಾಡುತ್ತಿದವು 
ಇಂತೀ ನಾನಾ ತರದಿಂದಾಗುವ ನಿಮ್ಮ 
ಓಲಗದ ಒಡ್ಡವಣೆಯ ಕಂಡು, 
ಹೋದುದ ಬಂದುದನರಿಯದೆ 
ಸಂಪಿಗೆಯ ಪುಷ್ಪಕ್ಕೆರಗಿದ ಭ್ರಮರನಂತೆ 
ನಿಮ್ಮೊಳಗೆ ಪರವಶವಾಗಿರ್ದೆನಯ್ಯಾ ಅಖಂಡೇಶ್ವರಾ. 

|| ೪೮೦ || 
೨೪ 
ಮುಕ್ತಿಗೆ ಸದಾ ಸಂಧಾನವಾದ 
ಮಹಾಜ್ಞಾನ ಶಿವಕ್ಷೇತ್ರವೆಂಬ 
ಶಾಂಭವಿಯಚಕ್ರವಿವರವೆಂತೆಂದೊಡೆ: 
ಅಗ್ನಿಮಂಡಲದ ಪೂರ್ವದಿಕ್ಕಿನ ಸಕಾರವೇ ವಾಮೆ , 
ಷಕಾರವೇ ಜೇಷ್ಮೆ, ಶಕಾರವೇ ರೌದ್ರ, ವಕಾರವೇ ಕಾಳಿ. 
ಅಗ್ರಿಮಂಡಲದ ನೈಋತ್ಯದಳಕ್ಕೆ ಆಧಾರಚಕ್ರಸಂಬಂಧವು. 
ಅದರ ಮುಂದಣ ಲಕಾರವೇ ಬಾಲೆ , ರಕಾರವೇ ಬಲಪ್ರಮಥಿನಿ, 
ಯಕಾರವೇ ಸರ್ವಭೂತದಮನಿ, ಮಕಾರವೇ ಮನೋನ್ಮನಿ. 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಇನ್ನು ಸೂರ್ಯಮಂಡಲದ ಬಕಾರ ಭಕಾರಗಳೆರಡು ಕೂಡಿ 
ಅಗ್ನಿಮಂಡಲದ ಈಶಾನ್ಯದಳಕ್ಕೆ ಸ್ವಾಧಿಷ್ಠಾನಚಕ್ರ ಸಂಬಂಧವು. 
ಮುಂದೆ ಚಂದ್ರಮಂಡಲದ ವಿವರವೆಂತೆಂದೊಡೆ: 
ಅಃ ಎಂಬುದೇ ಷಣ್ಮುಖಿ, ಅಂ ಎಂಬುದೇ ಭವ, 
ಔಕಾರವೇ ಶರ್ವ , ಓಕಾರವೇ ರುದ್ರ , 
ಐಕಾರವೇ ಮಹಾದೇವ, ಏಕಾರವೇ ಸೋಮ, 
ಲೂಕಾರವೇ ಭೀಮ , ಕಾರವೇ ಉಗ್ರ , 
ಋಕಾರವೇ ಪಶುಪತಿ, ಋಕಾರವೇ ಉಮೇಶ್ವರ, 
ಊಕಾರವೇ ಚಂಡೇಶ್ವರ, ಉಕಾರವೇ ನಂದೀಶ್ವರ, 
ಈಕಾರವೇ ಮಹಾಕಾಳ ಇಕಾರವೇ ಭಂಗಿರಿಟಿ, 
ಆಕಾರವೇ ಗಣೇಶ್ವರ, ಅಕಾರವೇ ವೃಷಭೇಶ್ವರ, 
ಚಂದ್ರಮಂಡಲದಲ್ಲಿ ವಿಶುದ್ದಿಚಕ್ರಸಂಬಂಧವು. 
ಇನ್ನು ಮುಂದೆಸೂರ್ಯಮಂಡಲವೆಂತೆಂದೊಡೆ: 
ಪೂರ್ವದಳದ ಕಕಾರವೇ ಅನಂತ , ಖಕಾರವೇ ಸೂಕ್ಷ 
ಗಕಾರವೇ ಶಿವೋತ್ತಮ , ಘಕಾರವೇ ಏಕನೇತ್ರ, 
ಜಕಾರವೇ ಏಕರುದ್ರ , 
ಚಕಾರವೇ ತ್ರಿಮೂರ್ತಿ, ಛಕಾರವೇ ಶ್ರೀಕಂಠ, 
ಜಕಾರವೇ ಶಿಖಂಡಿ, ಝಕಾರವೇ ಇಂದ್ರ , ಇಕಾರವೇ ಅಗ್ನಿ , 
ಟಕಾರವೇ ಯಮ, ಠಕಾರವೇ ನೈಋತ್ಯ . 
ಸೂರ್ಯಮಂಡಲದ ನೈಋತ್ಯದಳಕ್ಕೆ ಅನಾಹತಚಕ್ರಸಂಬಂಧವು. 
ಡಕಾರವೇ ವರುಣ, ಢಕಾರವೇ ವಾಯುವ್ಯ , 
ಣಕಾರವೇ ಕುಬೇರ, ತಕಾರವೇ ಈಶಾನ್ಯ , 
ಥಕಾರವೇ ಧರಾ , ದಕಾರವೇ ಧ್ರುವ, 
ಧಕಾರವೇ ಸೋಮ, ನಕಾರವೇ ಅಪ್ಪು , 
ಪಕಾರವೇ ಅನಿಲ , ಫಕಾರವೇ ಅನಲ , 
ಸೂರ್ಯಮಂಡಲದ ವರುಣದಳದಿಂದೆ ಈಶಾನ್ಯದಳಕ್ಕೆ 
ಮಣಿಪೂರಕಚಕ್ರ ಸಂಬಂಧವು. 
ಈಶಾನ್ಯ ಇಂದ್ರ ಮಧ್ಯದ ಬಕಾರ ಭಕಾರಂಗಳ ಪೆಸರು, 
ಬಕಾರವೇ ಪ್ರತ್ಯೇಶ, ಭಕಾರವೇ ಪ್ರಭವ, 
ಇವೆರಡು ಸ್ವಾಧಿಷ್ಠಾನಚಕ್ರದವು. 
ಇನ್ನು ಅಕಾರ ಹಕಾರಂಗಳಿಗೆ ಭೇದವಿಲ್ಲದ ಕಾರಣ 
ಚಂದ್ರಮಂಡಲದ ಅ ಎಂಬಕ್ಷರವು 
ಅಗ್ರಿಮಂಡಲದ ಲಂಬಕ್ಷರವು 
ಇವೆರಡು ಆಜ್ಞಾಚಕ್ರಸಂಬಂಧವಾಗಿಹವು. 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೩೨೫ 


ಈ ಷಟ್ಚಕ್ರಂಗಳು ಶಾಂಭವಿಚಕ್ರದಲ್ಲಿ ಸಂಬಂಧವಾಗಿಹವು. 
ಇನ್ನು ಅಷ್ಟದಳಂಗಳಿಗೆ ಹಂಚಿಹಾಕುವ ವಿವರವೆಂತೆಂದೊಡೆ: 
ವಾಮ , ಗಣೇಶ್ವರ, ವೃಷಭೇಶ್ವರ, ಅನಂತ, 
ಸೂಕ್ಷ ಶಿವೋತ್ತಮ , ಇಂದ್ರ , ಸತ್ಯ , ಭಂಗಿ, ಅಂತರ್ಲಕ್ಷ 
ಈ ಹತ್ತು ಇಂದ್ರದಳದಲ್ಲಿ ಸಂಬಂಧವು. 
ಜೇಷ, ಮಹಾಕಾಳ, ಶೃಂಗರೀಟಿ, ಏಕನೇತ್ರ , 
ಏಕರುದ್ರ , ತ್ರಿಮೂರ್ತಿ , ಅಗ್ನಿ , ಪೂಷನ್ , ವಿಧಿ, ದಮ 
ಈ ಹತ್ತು ಅಗ್ನಿದಳದಲ್ಲಿ ಸಂಬಂಧವು. 
ರೌದ್ರಿ , ನಂದೀಶ್ವರ, ಚಂಡೇಶ್ವರ, ಶ್ರೀಕಂಠ, ಶಿಖಂಡಿ, 
ಇಂದ್ರ ಯಮ , ಭಾಸ್ಕರ, ಪುಷ್ಪದತ್ತ , ಬಲಾಟ 
ಈ ಹತ್ತು ಯಮದಳದಲ್ಲಿ ಸಂಬಂಧವು. 
ಕಾಳಿ, ಉಮೇಶರ, ಪಶುಪತಿ, 
ಅಗ್ನಿ, ಯಮ , ನೈಋತ್ಯ, ದೌವಾರಿಕ, ಸುಗ್ರೀವ, ಆವರಣ 
ಈ ಹತ್ತು ನೈಋತ್ಯದಳದಲ್ಲಿ ಸಂಬಂಧವು. 
ಬಾಲೆ, ಉಗ್ರ, ಭೀಮ , ವರುಣ, ಏಕನೇತ್ರ ಕುಬೇರ, 
ಅರುಣ, ಅಸುರ, ಗಂಹರ, ವೇಗ, 
ಈ ಹತ್ತು ವರುಣದಳದಲ್ಲಿ ಸಂಬಂಧವು. 
ಬಲಪ್ರಮಥಿನಿ, ಸೋಮ, ಅಪನಿಲ, ಮಹಾದೇವ, 
ಈಶಾನ್ಯ , ಧರಾ, ಧ್ರುವ, ವಾಯು, ನಾಗಮುಖ, ಸೋಮ, 
ಈ ಹತ್ತು ವಾಯುವ್ಯದಳದಲ್ಲಿ ಸಂಬಂಧವು. 
ಸರ್ವಭೂತದಮನಿ, ರುದ್ರ , ಶರ್ವ, ಸೋಮ, 
ಅಪ್ಪು, ನೀಲ, ಕುಬೇರ, ಅಘೋರ, ದಿತಿ, ಅದಿತಿ, 
ಈ ಹತ್ತು ಕುಬೇರದಳದಲ್ಲಿ ಸಂಬಂಧವು. 
ಮನೋನ್ಮನಿ, ಭವ , ಷಣ್ಮುಖ, ನಳ, ಪ್ರತ್ಯೇಶ, 
ಪ್ರಭವ, ಈಶಾನ್ಯ , ಪರ್ಜನ್ಯ , ಜಯಂತ, ಸಂಕರ, 
ಈ ಹತ್ತು ಈಶಾನ್ಯದಳದಲ್ಲಿ ಸಂಬಂಧವು. 
ಇಲ್ಲಿಗೆ ಅಷ್ಟದಳದ ವಿವರ ಮುಗಿಯಿತು. 
ಇನ್ನು ಮುಂದೆ ಚೌದಳದ ವಿವರವೆಂತೆಂದೊಡೆ: 
ಇಂತಪ್ಪ ಅಷ್ಟದಳವನೊಳಕೊಂಡು 
ಅಂಬಿಕೆ , ಗಣಾನಿ, ಈಶ್ವರಿ, ಮನೋನ್ಮನಿ ಎಂಬ 
ಚತುರ್ದಳ ಶಕ್ತಿಯರಿರ್ಪರು. 
ಪೂರ್ವದಳದ ಸಕಾರವೇ ಅಂಬಿಕೆ . 
ದಕ್ಷಿಣದಳದ ಅಕಅರವೇ ಗಣಾನಿ. 
ಪಶ್ಚಿಮದಳದ ವಿಕಾರವೇ ಈಶ್ವರಿ. 


೩೨೬ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಉತ್ತರದಳದ ಆಕಾರವೇ ಮನೋನ್ಮನಿ. 
ಇಂತೀ ಚತುರ್ವಿಧಶಕ್ತಿಯನೊಳಕೊಂಡಿರ್ಪಳು ಹೀಂಕಾರಶಕ್ತಿ 
ಹೀಂಕಾರಶಕ್ತಿ ಎಂದಡೂ ಮೂಲಜ್ಞಾನ ಚಿತ್ತು ಎಂದಡೂ 
ಚಿದಾತ್ಮ ಎಂದಡೂ ಪರ್ಯಾಯ ನಾಮವು. 
ಇಂತಪ್ಪ ಹೀಂಕಾರಶಕ್ತಿಗೆ ಆಶ್ರಯವಾಗಿರ್ಪುದು ನಿಷ್ಕಲಲಿಂಗವು. 
ನಿಷ್ಕಲಲಿಂಗವೆಂದಡೂ ಶುದಪ್ರಸಾದವೆಂದಡೂ 
ಹಕಾರಪ್ರಣವವೆಂದಡೂ ಪರ್ಯಾಯ ನಾಮಂಗಳು. 
ಇಂತಪ್ಪ ನಾಮಂಗಳನೊಳಕೊಂಡು 
ಪಿಂಡ ಬ್ರಹ್ಮಾಂಡಗಳೊಳಹೊರಗೆ ಪರಿಪೂರ್ಣವಾಗಿ ತುಂಬಿ 
ತೋಳಗಿ ಬೆಳಗುತಿರ್ಪುದು ನೋಡಾನಿಷ್ಕಲಲಿಂಗವು. 
ಇಂತಪ್ಪ ಅನಾದಿ ನಿಷ್ಕಲ ಪರಶಿವಬ್ರಹ್ಮದ ನಿಜದ ನಿಲವನು 
ಶ್ರುತಿಗುರುವಚನ ಸ್ವಾನುಭಾವಂಗಳಿಂದರಿದು 
ತನ್ನೊಳಗೆ ಗರ್ಭಿಕರಿಸಿಕೊಂಡು ಸುಳಿವ ಮಹಾಶರಣರ 
ಶ್ರೀಚರಣಕ್ಕೆ ನಮೋ ನಮೋ ಎಂಬೆನಯ್ಯಾ ಅಖಂಡೇಶ್ವರಾ. || ೪೮೧ || 


೨೫ 


ಉನ್ಮನಿಯ ಮಂಟಪದಲ್ಲಿ ಉಮೆಯಾಣ್ಮನ ಉಗ್ಗಡಣೆಯ ನೋಡಾ! 
ಪರಿಪರಿಯ ಗಣಂಗಳು ತರತರದಲ್ಲಿ ನೆರೆದು ನಿಂದು 
ಉಘ ಉಘ ಎನುತಿರ್ಪರು ನೋಡಾ ಅಖಂಡೇಶ್ವರಾ. || ೪೮೨ || 

೭೨೬ 
ಸೂರ್ಯಮಂಡಲದಲ್ಲಿ ವೀರಗಣಂಗಳ ವಿಪರೀತವಿದೇನೋ ? 
ಚಂದ್ರಮಂಡಲದಲ್ಲಿ ನಂದಿವಾಹನರ ಸಂದಣಿಯಿದೇನೋ ? 
ಅಗ್ನಿಮಂಡಲದಲ್ಲಿ ಪ್ರಾಜ್ಞಗಣಂಗಳ ಸಂಜ್ಞೆಯಿದೇನೋ ? 
ಇಂತೀ ಮಂಡಲತ್ರಯದ ಮಧ್ಯದಲ್ಲಿ ಮೂರ್ತಿಗೊಂಡಿರ್ಪ 
ಅಖಂಡಾಯ ಅವಿರಳ ಪರಿಶಿವನ ಅತಿಶಯ ಬೆಳಗಿನೊಳಗೆ 
ತಾನು ಮರೆದು ಪರಶಿವನಾಗಿರ್ದನಯ್ಯಾ ಅಖಂಡೇಶ್ವರಾ. || ೪೮೩ || 


ܬܦܬ 


ಸಹಸ್ರದಳ ಕಮಲಮಧ್ಯದಲ್ಲಿ ಪಂಚಪತ್ರ . 
ಆ ಪಂಚಪತ್ರದ ಮಧ್ಯದಲ್ಲಿ ಮಂಡಲತ್ರಯ . 
ಆ ಮಂಡಲತ್ರಯ ಮಧ್ಯದಲ್ಲಿ ಪ್ರಣವಪೀಠ. 
ಆ ಪ್ರಣವಪೀಠದ ಮೇಲೆಮೂರ್ತಿಗೊಂಡು ಬೆಳಗುವ 
ನಿಮ್ಮ ದಿವ್ಯ ಮೂರ್ತಿಯ ಕಂಡು ಹರುಷಿತನಾದೆನಯ್ಯಾ 
ಅಖಂಡೇಶ್ವರಾ. 


|| ೪೮೪ || 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೩೨೭. 


೨೮ 
ಯೋಗಯೋಗವೆಂದು ನುಡಿಯುತಿರ್ಪರೆಲ್ಲರು ; 
ಯೋಗದೊಳಗಣ ಯೋಗವನಾರೂ ಅರಿಯರಲ್ಲ ! 
ಮಂತ್ರಯೋಗ, ಲಯಯೋಗ, ಹಠಯೋಗ, ರಾಜಯೋಗವೆಂದು 
ಯೋಗ ಚತುರ್ವಿಧದೊಳಗೆ , 
ಮೊದಲು ಮಂತ್ರಯೋಗದ ಭೇದವೆಂತೆಂದೊಡೆ: 
ಆವನಾನೊಬ್ಬ ಯೋಗಸಿದಿಯ ಪಡೆವಾತನು 
ಪಕ್ಷಿಗಳುಲಿಯದ ಮುನ್ನ , ಪಶುಗಳು ಕೂಗದ ಮುನ್ನ , 
ಪ್ರಕೃತಿ ಆತ್ಮರು ಸುಳಿಯದ ಮುನ್ನ , 
ಶುಭಮುಹೂರ್ತದಲ್ಲಿ ಶಿವಧ್ಯಾನಮಂ ಮಾಡುತಿದ್ದು 
ಶೌಚಾಚಮನ ದಂತಧಾವನಂಗಳಂ ಮಾಡಿ ಜಲಸ್ನಾನಂಗೈದು, 
ಏಕಾಂತಸ್ಥಳದಲ್ಲಿ ಕಂಬಳಾಸನದಿ ಗದುಗೆಯಲ್ಲಿ 
ಪೂರ್ವಮುಖವಾಗಲಿ ಉತ್ತರಮುಖವಾಗಲಿ 
ತನಗಿಷ್ಟಾಸನದಲ್ಲಿ ಕುಳ್ಳಿರ್ದು, ಭಸ್ಮಸ್ಮಾನಂಗಳನಾಚರಿಸಿ 
ಆಗಮೋಕದಿಂದೆ ಈಶ್ವರಾರ್ಚನೆಯಂ ಮಾಡಿ 
ಬಳಿಕ ಅಂತರಾಳಹೃದಯಕಮಲ ಕರ್ಣಿಕಾಸಲದಲ್ಲಿಹ 
ಹಕಾರವೆಂಬ ಬೀಜಾಕ್ಷರಮಧ್ಯದಲ್ಲಿ 
ಮೂರ್ತಿಧ್ಯಾನಂ ಮಾಡುವುದೆಂತೆನೆ : 
ಶುದಪದ್ಯಾಸನನಾಗಿ ಚಂದ್ರಕಲಾಧರನಾದ 
ಪಂಚಮುಖ ತ್ರಿನೇತ್ರಂಗಳುಳ್ಳ 
ಶೂಲ ವಜ್ರ ಖಡ್ಡ ಪರಶು ಅಭಯಂಗಳಾಂತ 
ಪಂಚ ದಕ್ಷಿಣಹಸ್ತಂಗಳುಳ್ಳ 
ನಾಗ ಪಾಶ ಘಂಟೆ ಅನಲ ಅಂಕುಶಂಗಳಾಂತ 
ಪಂಚ ವಾಮಕರಂಗಳುಳ್ಳ 
ಕಿರೀಟಾದ್ಯಾಭರಣಂಗಳಿಂದಲಂಕೃತನಾದ 
ಸ್ಪಟಿಕದ ಕಾಂತಿಮಯನಾದ ಸದಾಶಿವಮೂರ್ತಿಯ ಧ್ಯಾನಿಸುತ್ತೆ , 
“ ಓಂ ಅಸ್ಯ ಶ್ರೀಷಡಕ್ಷರಮಂತ್ರಸ್ಯ ವಾಮದೇವ ಋಷಿ: 
ಪಂಕ್ತಿ : ಛಂದಃಶ್ರೀಸದಾಶಿವೋ ದೇವತಾ 
ಓಂ ಬೀಜಂ ಉಮಾಶಕ್ತಿ; ಉದಾತ್ತಸ್ವರಃ 
ಶ್ವೇತವರ್ಣ: ಸದಾಶಿವಪ್ರೀತ್ಯರ್ಥೇ ಜಪೇ ವಿನಿಯೋಗಃ”? 
ಎಂಬ ಷಡಕ್ಷರಮಂತ್ರಾನುಷ್ಟಾನಾದಿ ಅಬಿಳಮಂತ್ರಗಳಿಂದೆ 
ಕರಶಿರಾದಿ ಷಡಂಗನ್ಯಾಸಂಗಳಂ ಮಾಡಿ 
ನಿತ್ಯ ಜಪಾನುಷ್ಠಾನಮಂ ಮೋಕ್ಷಾರ್ಥಿಯಾದಾತನು 
ರುದ್ರಾಕ್ಷಿ ನೂರೆಂಟರಿಂದಾದಡೂ ಇಪ್ಪತ್ತೈದರಿಂದಾದಡೂ 


೩೨೮ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಆಗಮೋಕಮಾರ್ಗದಿಂದ ಜಪಮಾಲಿಕೆಯಿಂದ 
ಅಂಗುಷ್ಕಮಧ್ಯಮಗಳಿಂದೆ ಉಪಾಂಶುರೂಪದಿಂದೆ 
ಧ್ಯಾನಪೂರ್ವಕದಿಂ ಜಪವಂ ಮಾಡುವುದೆ 
ಮಂತ್ರಯೋಗವೆನಿಸಿತ್ತು ಅಖಂಡೇಶ್ವರಾ. 


|| ೪೮೫ || 


೨೯ 


ಈಡಾ ಪಿಂಗಳೆಯಲ್ಲಿ ತುಂಬಿ ಸೂಸುವ 
ಹಂಸರೂಪವಾದ ಪ್ರಕೃತಿಪ್ರಾಣವಾಯುವನು 
ಸೋಹಂಭಾವದಿಂದೆ ವೈಕೃತಪ್ರಾಣನಂ ಮಾಡಿ 
ಧ್ಯಾನಮೂರ್ತಿಯಲಾದಡೂ 
ಪ್ರಾಣಾತ್ಮಕವಾದ ಸುನಾದದಲಾದಡೂ ಲಕ್ಷಂಗಳಲಾದಡೂ 
ಮನೋಮಾರುತಂಗಳೊಳಗೂಡಿ ಲಯಿಸುವುದೆ 
ಲಯಯೋಗನೋಡಾ ಅಖಂಡೇಶ್ವರಾ. 

|| ೪೮೬ || 
೭೩೦ 
ಇನ್ನು ಹಠಯೋಗಕ್ಕೆ ಸಾಧನವಾದ 
ಬಂಧತ್ರಯಂಗಳ ಭೇದವೆಂತೆಂದೊಡೆ: 
ವಾಮಪಾದದ ಹಿಮ್ಮಡದಿಂ ಯೋನಿಸ್ಥಾನವನೆತ್ತಿ 
ಬಲಪಾದಮಂ ನೀಡಿ, 
ಎರಡು ಹಸ್ತಗಳಿಂದೆ ಅಂಗುಷ್ಕಮಂ ಪಿಡಿದು, 
ಕಂಠಸ್ತಾನದಲ್ಲಿ ಚುಬುಕವನಿರಿಸಿ, 
ವಾಯುಧಾರಣಮಂ ಮಾಡುವುದೆ ಜಾಲಂಧರಬಂಧವೆನಿಸುವುದು. 
ವಾಮಪಾದದ ಹಿಮ್ಮಡದಿಂದಾಧಾರವನೊ , 
ಎಡದ ತೊಡೆಯ ಮೇಲೆ ಬಲದ ಪಾದವನಿರಿಸಿ 
ವಾಯುಪೂರಣಮಂ ಮಾಡಿ, 
ಜಾಲಂಧರಮಂ ಬಂಧಿಸುವುದೆ ಮಹಾಬಂಧವೆನಿಸುವುದು. 
ನಾಭಿಯ ಊರ್ಧ್ವ ಅಧೋಭಾಗಂಗಳನು 
ಬಲಾತ್ಕಾರದಿಂ ಬಂಧಿಪುದೆ ಉಡ್ಕಾಣಬಂಧವೆನಿಸುವುದು . 
ಈ ಬಂಧತ್ರಯಂಗಳಿಂದೆ 
ಛೇದನ ಚಾಲನ ದೋಹನಾದಿಕ್ರೀಯಂಗಳಿಂದೆ 
ಪೆಚ್ಚಿರ್ದ ಜಿಹೈಯನು ಭೂಮಧ್ಯಸ್ಥಾನಕ್ಕೇರಿಸಿ 
ಸ್ಪಿರದೃಷ್ಟಿಯಾಗಿಹುದೇ ಹಠಯೋಗನೋಡಾ ಅಖಂಡೇಶ್ವರಾ. || ೪೮೭ || 


೭೩೧ 


ಈ ಹಠಯೋಗಕ್ಕೆ ನಿಜದಂಗವಾಗಿರ್ಪ 
ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ 


೩ರ್೨' 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


ಧ್ಯಾನ ಧಾರಣ ಸಮಾಧಿಗಳೆಂಬ ಅಷ್ಟಾಂಗಯೋಗದೊಳಗೆ 
ಮೊದಲು ಯಮಯೋಗದ ಲಕ್ಷಣವೆಂತೆಂದೊಡೆ: 
ಪರಸ್ತ್ರೀಯರ ಸಂಗವಿರಹಿತವಾಗಿಹುದು. 
ಪರದ್ರವ್ಯವನಪಹರಿಸಬಹುದು. 
ಪರಹಿಂಸೆಯ ಮಾಡಬಹುದು. 
ದುಃಖಿತರಿಗೆ ಹಿತವ ಚಿಂತಿಸುವುದು. 
ಶೋಕಭೀತಿಗಳಿಲ್ಲದಿಹುದು, ಅಲ್ಪಾಹಾರಿಯಾಗಿಹುದು. 
ಕುಟಿಲತೆಯಿಲ್ಲದಿಹುದು, ಕಾರ್ಪಣ್ಯವಿಲ್ಲದಿಹುದು. 
ಸತ್ಯವಚನವ ನುಡಿವುದು. 
ಜಲಸ್ತಾನ ಭಸ್ಯಸ್ನಾನಾದಿಗಳನಾಚರಿಸುವುದು. 
ಯಮಯೋಗವೆನಿಸುವುದಯಾ ಅಖಂಡೇಶ್ವರಾ. 


|| ೪೮೮ || 


೭೩೨ 


ಬಳಿಕ ನಿಯಮದ ಲಕ್ಷಣವೆಂತೆಂದೊಡೆ: 
ಸಕಲ ವಿಷಯಂಗಳಲ್ಲಿ ಉದಾಸೀನತ್ವವು. 
ಶಿವಾಗಮೋಕಂಗಳಲ್ಲಿ ವಿಶ್ವಾಸವು. 
ಸತ್‌ಕೃತ್ಯದಲ್ಲಿ ಎರಕತೆಯು. 
ದೇಹಶೋಷಣರೂಪವಾದ ತಪವು. 
ನಾನಾರು ಮೋಕ್ಷವೆಂತಪುದು ಎಂಬಾಲೋಚನೆಯು. 
ಭಸ್ಮನಿಷಾದಿ ವ್ರತವು, ಶಿವಲಿಂಗಾರ್ಚನೆಯು. 
ಪ್ರಣವ ಪಂಚಾಕ್ಷರಾದಿ ಮಂತ್ರಜಪವು. 
ಲೋಕವಿರುದ್ದ ವೇದವಿರುದ್ದವಾದ 
ಮಾರ್ಗಂಗಳಲ್ಲಿ ಮನವೆರಗದಿಹುದು. 
ಯೋಗಶಾಸ್ತ್ರಂಗಳ ಕೇಳುವುದು. 
ಸತ್ಪಾತ್ರದಾನಯುಕ್ತವಾಗಿಹುದು 
ನಿಯಮಯೋಗನೋಡಾ ಅಖಂಡೇಶ್ವರಾ. 

|| ೪೮೯ || 
೭೩೩ 
* ಇನ್ನು ಆಸನದ ಭೇದವೆಂತೆಂದೊಡೆ: 
ಒಂದು ಹಿಮ್ಮಡದಿಂ ಯೋನಿಸ್ಸಾನವನೊತ್ತಿ, 
ಮತ್ತೊಂದು ಹಿಮ್ಮಡಮಂ ಮೇಢದ ಮೇಲಿರಿಸಿ , 
ಏಕಚಿತ್ತನಾಗಿ ಋಜುಕಾಯನಾಗಿ, 
ಭೂಮಧ್ಯದಲ್ಲಿ ದೃಷ್ಟಿಯುಳ್ಳಾತನಾಗಿಹುದೇ ಸಿದ್ಧಾಸನವೆನಿಸುವುದು. 
ಎರಡು ತೊಡೆಗಳ ಮೇಲೆ 
ಎರಡು ಪಾದಂಗಳ ಮೇಲುಮುಖವಾಗಿರಿಸಿ, 


೩೩೦ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಎರಡು ಕರತಳಂಗಳನು ನಡುವೆ ಮೇಲುಮುಖವಾಗಿರಿಸಿ, 
ರಾಜದಂತಗಳನಡುವೆ ರಸನಾಗ್ರವನಿಟ್ಟು , 
ನಾಸಾಗ್ರದೃಷ್ಟಿಯಿಂದಿಹುದೆ ಪದ್ಮಾಸನವೆನಿಸುವುದು . 
ಎರಡು ತೊಡೆ ಕಿರಿದೊಡೆಗಳ ಸಂದಿಗಳಲ್ಲಿ 
ಎರಡು ಪಾದಂಗಳನಿರಿಸಿ, 
ಋಜುಕಾಯನಾಗಿಹುದೇ ಸ್ವಸ್ತಿಕಾಸನವೆನಿಸುವುದು . 
ಮೇಢದ ಮೇಲೆ ಎಡದ ಹಿಮ್ಮಡವನಿರಿಸಿ, 
ಅದರ ಮೇಲೆ ಬಲದ ಹಿಮ್ಮಡವನಿರಿಸಿ , 
ಋಜುಕಾಯನಾಗಿಹುದೆ ಮುಕಾಸನವೆನಿಸುವುದು . 
ಬಲದ ಹಿಮ್ಮಡಮಂ ಎಡದ ಪೊರವಾರಿನೊಳಿಟ್ಟು 
ಎಡದ ಹಿಮ್ಮಡಮಂ ಬಲದ ಪೊರವಾರಿನೊಳಿಟ್ಟು 
ಜಾನುಗಳೆರಡನು ಗೋಮುಖಾಕಾರಮಂ ಮಾಳ್ವುದೇ 
ಗೋಮುಖಾಸನವೆನಿಸುವುದು. 
ಈ ಸಕಲ ಆಸನಗಳಿಂದ ಯೋಗಮಂ ಸಾಧಿಸುವುದೇ 
ಆಸನಯೋಗನೋಡಾ ಅಖಂಡೇಶ್ವರಾ. 

|| ೪೯೦ || 
೭೩೪ 
ಇನ್ನು ಪ್ರಾಣಾಯಾಮದ ಲಕ್ಷಣವೆಂತೆಂದೊಡೆ: 
ಪ್ರಾಕೃತಪ್ರಾಣಾಯಾಮವೆಂದು, ವೈಕೃತಪ್ರಾಣಾಯಾಮವೆಂದು, 
ಆ ಎರಡರಿಂ ಪೊರತಾದ ಕೇವಲ ಕುಂಭಕವೆಂದು, 
ಮೂರು ಪ್ರಕಾರವಾಗಿರ್ಪುದದೆಂತೆನೆ : 
ದಿನವೊಂದಕ್ಕೆ ಇಪ್ಪತ್ತೊಂದು ಸಾವಿರದ ಆರುನೂರು 
ಹಂಸ ಹಂಸವೆಂದುಚ್ಚರಿಸುವ 
ಅಹಂಕಾರಾತ್ಮಕವಾದ ಜೀವಜಪವೇ 
ಪ್ರಾಕೃತ ಪ್ರಾಣಾಯಾಮವೆನಿಸುವುದು . 
ಮತ್ತಾ ಜೀವಜಪವನು ಗೂರೂಪದೇಶದಿಂದೆ ಲೋಪವಮಾಡಿ 
ಸೋಹಂಸೋಹಂ ಎಂಬ ಮಂತ್ರಸಂಸ್ಕಾರದಿಂದುಚ್ಚರಿಸುವುದೆ 
ವೈಕೃತಪ್ರಾಣಾಯಾಮವೆನಿಸುವುದು . 
ಆ ವೈಕೃತಪ್ರಾಣಾಯಾಮವೆ 
ಇನ್ನೊಂದು ಪ್ರಕಾರವಾಗಿ ಹೇಳಲ್ಪಡುವುದದೆಂತೆನೆ : 
ಕನಿಷ್ಠೆ ಅನಾಮಿಕೆಗಳಿಂದೆ ಈಡನಾಡಿಯಂ ಬಲಿದು, 
ಪಿಂಗಳನಾಡಿಯಿಂದೆ ದೇಹಾಂತರ್ಗತ ವಾಯುಮಂ 
ಅಕಾರೋಚ್ಛರಣದಿಂ ಪನ್ನೆರಡು ಮಾತ್ರೆ ರಚಿಸಿ , 
ಮತ್ತೆ ಪಿಂಗಳನಾಡಿಯಂ ಅಂಗುಷದಿಂ ಬಲಿದು, 
ಈಡಾನಾಡಿಯಿಂದ ಹನ್ನೆರಡು ಮಾತ್ರೆ ಉಕಾರೋಚ್ಚರಣದಿಂ ಪೂರಿಸಿ , 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೩೩೧. 


ನಾಭಿ ಹೃದಯ ಕಂಠವೆಂಬ ತ್ರಿಸ್ಸಾನದೊಳೊಂದರಲ್ಲಿ 
ಪನ್ನೆರಡು ಮಾತ್ರೆ ಮಕಾರೋಚ್ಚರಣದಿಂ ತುಂಬಿಪುದೆ 
ಕನಿಷ್ಠಪ್ರಾಣಾಯಾಮವೆನಿಸುವುದು. 
ಅದೆಂತೆಂದೊಡೆ: 
ಶೀಘ್ರವಲ್ಲದೆ ವಿಳಂಬವಲ್ಲದೆ ಜಾನುಪ್ರದಕ್ಷಿಣಮಂ ಮಾಡಿ, 
ಅಂಗುಲಿಸ್ಫೋಟನಮಂ ಮಾಡಿದರೆ ಒಂದು ಮಾತ್ರೆ ಎನಿಸುವುದು . 
ಇಂತಹ ಮಾತ್ರೆ ಪನ್ನೆರಡು ಆದರೆ ಕನಿಷ್ಟವೆನಿಸುವುದು. 
ಮತ್ತಾ ಮಾತ್ರೆ ಇಪ್ಪತ್ತು ನಾಲ್ಕಾದರೆ ಮಧ್ಯಮವೆನಿಸುವುದು . 
ಬಳಿಕಾ ಮಾತ್ರೆ ಮೂವತ್ತಾರಾದರೆ ಉತ್ತಮವೆನಿಸುವುದು. 
ಇಂತೀ ಮೂವತ್ತಾರು ಮಾತ್ರೆಗಳು 
ಮಂತ್ರ ಸ್ಮರಣೆ ಧ್ಯಾನ ಸಹಿತವಾಗಿ ಮಾಳುದೆ 
ಪ್ರಾಣಾಯಾಮದಲ್ಲಿ ಉತ್ತಮ ಪ್ರಾಣಾಯಾಮವೆನಿಸುವುದು. 
ಇನ್ನು ಕೇವಲ ಕುಂಭಕವೆಂತೆನೆ : 
ವಾಮಭಾಗದ ಈಡಾನಾಡಿಯೇ ಚಂದ್ರನಾಡಿಯಂದು 
ಯಮುನಾನದಿ ಎಂದು ಹೇಳಲ್ಪಡುವುದು . 
ದಕ್ಷಿಣಭಾಗದ ಪಿಂಗಳನಾಡಿಯೇ ಸೂರ್ಯನಾಡಿಯೆಂದು 
ಗಂಗಾನದಿಯೆಂದು ಹೇಳಲ್ಪಡುವುದು . 
ಸುಷುಮ್ಮೆಯೆಂಬ ಮಧ್ಯನಾಡಿಯೇ ಅಗ್ನಿಯೆಂದು 
ಸರಸ್ವತಿನದಿಯೆಂದು ಹೇಳಲ್ಪಡುವುದಾಗಿ , 
ಆ ನತ್ರಯಂಗಳ ಸಂಬಂಧದಿಂ ತ್ರಿವೇಣಿಯೆಂಬ ಯೋಗಸ್ಟಲಕೆ 
ತ್ರಿಕೂಟವೆಂದು, ಮಧ್ಯಹೃದಯವೆಂದು, ಕಾಲಕ್ಷೇತ್ರವೆಂದು, 
ಕೂರ್ಚವೆಂದು ಆಜ್ಞಾಚಕ್ರವೆಂದು, ಪರ್ಯಾಯ ನಾಮಂಗಳನುಳ್ಳ 
ಶಿವಧ್ಯಾನಕ್ಕೆ ರಹಸ್ಯವಾದ ಭೂಮಧ್ಯಸ್ಥಾನದಲ್ಲಿ 
ಮನೋಮಾರುತಂಗಳನೈದಿಸಿ ಯೋಗಮಂ ಸಾಧಿಸಲಕ್ಕುದೇ 
ಪ್ರಾಣಾಯಾಮಾಭ್ಯಾಸನೋಡಾ ಅಖಂಡೇಶ್ವರಾ. 

೭೩೫ . 
ಇನ್ನು ಪ್ರತ್ಯಾಹಾರದ ಭೇದವೆಂತನೆ : 
ಯೋಗಾಭ್ಯಾಸವ ಮಾಡುವಲ್ಲಿ 
ಆಲಸ್ಯವಾದ ಮಂದಸ್ವರೂಪವಾದ ಅತಿ ಉಷ್ಣವಾದ 
ಅತಿ ಶೀತಲವಾದ ಅತಿ ಕಟುವಾದ ಅತಿ ಆಮ್ಲವಾದ 
ಅಪವಿತ್ರವಾದ ಅನ್ನಪಾನಂಗಳಂ ಬಿಟ್ಟು, 
ಯೋಗೀಶ್ವರರಿಗೆ ಸ್ವೀಕರಿಸಲು ಯೋಗ್ಯವಾದ 
ಗೋದುವೆ ಶಾಲಿ ಜವೆ ಹೆಸರು ಹಾಲು ತುಪ್ಪ ಜೇನುತುಪ್ಪ 


|| ೪೯೧ || 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಮುಂತಾದ ಪವಿತ್ರ ಅನ್ನಪಾನಂಗಳು 
ಬಹು ಬಹುಳವಲ್ಲದೆ , ಬಹು ಸೂಕ್ಷ್ಮ ವಲ್ಲದೆ, 
ಸುಪ್ರಮಾಣದಲ್ಲಿ ಸ್ವೀಕರಿಸುವುದೆ ಪ್ರತ್ಯಾಹಾರವೆನಿಸುವುದು . 
ಅಂತುಮಲ್ಲದೆ ಬಾಹ್ಯಾರ್ಥಂಗಳಲ್ಲಿ ಎರಗುವ ಚಿತ್ತಮಂ 
ಹೃದಯಾಕಾಶದಲ್ಲಿ ನಿಲಿಸುವುದೆ ಪ್ರತ್ಯಾಹಾರವು. 
ಮತ್ತೆ ಹೃದಯಸ್ಪಾನದಿಂ ಚಲಿಸುವ ಮನಮಂ ಮರಳಿ ಮರಳಿ 
ಅಲ್ಲಿಯೇ ಸ್ಥಾಪಿಸುವುದೇ ಪ್ರತ್ಯಾಹಾರವಯ್ಯಾ ಅಖಂಡೇಶ್ವರಾ. || ೪೯೨ || 

೭೩೬ 
ಇನ್ನು ಯೋಗೀಶ್ವರರ ಧ್ಯಾನಯೋಗಕ್ಕೆ ಸ್ನಾನಂಗಳಾವುವೆನೆ : 
ಆಧಾರ ಸ್ವಾಧಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ದಿ 
ಆಜೇಯ ಭೂಮಧ್ಯಾದಿ ಸ್ನಾನಂಗಳಲ್ಲಿ 
ಬಂಧಮುದ್ರೆಗಳಿಂದ ಧ್ಯಾನಮಂ ಮಾಳ್ಳುದೆಂತೆನೆ : 
ಆಧಾರಚಕ್ರಗಳ ನಾಲೈಸಳಮಧ್ಯದಲ್ಲಿ 
ಇಷ್ಟಾರ್ಥಮಂಕೊಡುವ ಸುವರ್ಣ ಕಾಂತಿಯನುಳ್ಳ 
ಆಧಾರಶಕ್ತಿಯಂ ಧ್ಯಾನಿಸುವುದು. 
ಸ್ವಾಧಿಷ್ಠಾನಚಕ್ರ ಆರೆಸಳಮಧ್ಯದಲ್ಲಿ ಸಕಲವರ್ಣದಿಂ 
ಲಿಂಗಸ್ವರೂಪನಾದ ಶಿವನಂ ಧ್ಯಾನಿಸುವುದು. 
ಮಣಿಪೂರಕಚಕ್ರ ಹತ್ತೆಸಳಮಧ್ಯದಲ್ಲಿ 
ಸುಪ್ತ ಸರ್ಪಾಕಾರದ ಮಿಂಚಿಗೆ ಸಮಾನದೀಪ್ತಿಯುಳ್ಳ 
ಸಕಲಸಿದ್ದಿಗಳಂ ಕೊಡುವ ಕುಂಡಲಿಶಕ್ತಿಯಂ ಧ್ಯಾನಿಸುವುದು. 
ಅನಾಹತಚಕ್ರ ಹನ್ನೆರಡೆಸಳಮಧ್ಯದಲ್ಲಿ 
ಜ್ಯೋತಿರ್ಮಯಲಿಂಗಮಂ ಧ್ಯಾನಿಸುವುದು. 
ವಿಶುದ್ವಿಚಕ್ರ ಷೋಡಶದಳಮಧ್ಯದಲ್ಲಿ 
ಸುಸ್ಥಿರವಾದ ಆನಂದರೂಪಿಣಿಯಾದ 
ಸುಷುಮ್ಮೆಯಂ ಧ್ಯಾನಿಸುವುದು. 
ಆಜ್ಞಾಚಕ್ರ ದ್ವಿದಳಮಧ್ಯದಲ್ಲಿ ವಾಕ್ಸಿಯಂಕೊಡುವ 
ದೀಪದ ಜ್ವಾಲೆಗೆ ಸಮಾನವಾದ ಜ್ಞಾನನೇತ್ರವೆನಿಸುವ 
ಶುದ್ಧಪ್ರಸಾದಜ್ಯೋತಿಯಂ ಧ್ಯಾನಿಸುವುದೇ 
ಧ್ಯಾನಯೋಗನೋಡಾ ಅಖಂಡೇಶ್ವರಾ. 

೭೩೭ 
ಇನ್ನು ಧಾರಣಯೋಗದ ಲಕ್ಷಣವೆಂತೆನೆ : 
ಸಂಕಲ್ಪ ವಿಕಲ್ಪಾತ್ಮಕವಾದ ಮನಸ್ಸು 
ಕಾಕಾಕ್ಷಿಯಂತೆ ಬಾಹ್ಯಾಭ್ಯಂತರಗಳಿಗೆ ತಾನೇ ಕಾರಣವಪ್ಪುದರಿಂದೆ 


|| ೪೩ | | 


೩೩೩ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


ಆ ಮನಮಂ ಮುದ್ರಾಕರಣಬಂಧಂಗಳಿಂದಂತರ್ಮುಖಮಂ ಮಾಡಿ, 
ಅನವಚ್ಚಿನ ತೈಲಧಾರೆಯಂತೆ ಶಿವಧ್ಯಾನಮಂ ಮಾಡುತಿರಲು 
ಆ ಧ್ಯಾನಾಕಾರದಿಂ ಕರಿಗೊಂಡ ವಸ್ತುವಿನೊಳು 
ಆ ಮನವು ನಿಶ್ಚಲವಾಗಲದೇ ಧಾರಣಯೋಗನೋಡಾ 
ಅಖಂಡೇಶ್ವರಾ. 

|| ೪೯೪ || 
೭೩೮ 
ಇನ್ನು ಸಮಾಧಿಯೋಗವೆಂತೆಂದೊಡೆ: 
ಸುಖದುಃಖ ಪುಣ್ಯಪಾಪ ಪೂಜಾಪೂಜಂಗಳು 
ಸಂಕಲ್ಪವಿಕಲ್ಪಂಗಳೇನೂ ತೋರದೆ, 
ತಾನೆಂಬ ಅಹಂಭಾವವಳಿದು 
ಅಖಂಡಪರಿಪೂರ್ಣವಾದ ಪರಬ್ರಹ್ಮದಲ್ಲಿಕೂಡಿದ 
ಸಮರಸಭಾವವೇ ಸಮಾಧಿಯಯ್ಯಾ ಅಖಂಡೇಶ್ವರಾ. 

|| ೪೯೩ || 
೭೩೯ 
ಬಳಿಕೀ ಪ್ರಕಾರವಾದ ಹಠಯೋಗರೂಪಮಪ್ಪ 
ಅಷ್ಟಾಂಗಗಳಂ ನಿರಾಲಸ್ಯದಿಂ ಎಡೆಬಿಡುವಿಲ್ಲದೆ ಮಾಡಿದಾತಂಗೆ 
ಆಗುವ ಸಿದ್ದಿಪ್ರಕಾರಗಳೆಂತೆನೆ : 
ಮೊದಲನೆಯ ವರ್ಷದಲ್ಲಿ 
ನಿರೋಗಿಯಾಗಿ ಸಕಲಜನ ಪ್ರೀತನಾಗುವನು. 
ಎರಡನೆಯ ವರ್ಷದಲ್ಲಿ 
ಸುಸಂಸ್ಕೃತ ಭಾಷೆಯಿಂದ ಕವಿತ್ವವಂ ಮಾಡುವನು . 
ಮೂರನೆಯ ವರ್ಷದಲ್ಲಿ 
ಸರ್ಪಾದಿ ದುಷ್ಟಪ್ರಾಣಿಗಳಿಂದ ಬಾಧಿಸಿಕೊಳ್ಳುತಿರನು . 
ನಾಲ್ಕನೆಯ ವರ್ಷದಲ್ಲಿ 
ಹಸಿವು ತೃಷೆ ವಿಷಯ ನಿದ್ರೆ ಶೋಕಮೋಹಾದಿಗಳಂ ಬಿಡುವನು. 
ಐದನೆಯ ವರ್ಷದಲ್ಲಿ 
ದೂರಶ್ರವಣ ವಾಕ್ಸಿದ್ಧಿ ಪರಕಾಯಪ್ರವೇಶಾಧಿಕವುಳ್ಳಾತನಹನು. 
ಆರನೆಯ ವರ್ಷದಲ್ಲಿ 
ವಜ್ರಾದ್ಯಾಯುಧಗಳಿಂದ ಭೇದಿಸಲ್ಪಡದಾತನಾಗಿ, 
ಶೀಘ್ರಗಾಮಿಯಾಗಿ ದೂರದರ್ಶನವುಳ್ಳಾತನಾಗುವನು. 
ಏಳನೆಯ ವರ್ಷದಲ್ಲಿ ಖೇಚರಗಾಮಿಯಾಗುವನು. 
ಎಂಟನೆಯ ವರ್ಷದಲ್ಲಿ 
ಅಣಿಮಾದಿ ಅಷ್ಟಮಹದೈಶ್ವರ್ಯಸಂಪನ್ನನಾಹನು. 
ಒಂಬತ್ತನೆಯ ವರ್ಷದಲ್ಲಿ ಸ್ವಚ್ಚಾಗಮನಿಯಾಗಿ ವಜ್ರ ಶರೀರಿಯಾಹನು. 


೩೩೪ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


|| ೪೯೬ || 


ಹತ್ತನೆಯ ವರ್ಷದಲ್ಲಿ 
ಮನೋಯೋಗಿಯಾಗಿ ಇಚ್ಛಾವಿಷಯಂಗಳ ಪಡೆಯುವನು. 
ಹನ್ನೊಂದನೆಯ ವರ್ಷದಲ್ಲಿ 
ಸಕಲ ಲೋಕಂಗಳಿಗೆ ಆಜ್ಞಾಕರ್ತೃವಾಹನು . 
ಹನ್ನೆರಡನೆಯ ವರ್ಷದಲ್ಲಿ 
ಶಿವನ ಸಮಾನವಾಗಿ ಸೃಷ್ಟಿಸಿತಿಲಯಂಗಳಂ ಮಾಡುತಿರ್ಪುದೇ 
ಹಠಯೋಗಸಿದ್ದಿ ನೋಡಾ ಅಖಂಡೇಶ್ವರಾ. 

೭೪೦ 
ಇನ್ನು ತಾರಕಯೋಗದ ಲಕ್ಷಣಮಂ ಪೇಳ್ವೆನೆಂತೆನೆ : 
ಮಂತ್ರಯೋಗ ಲಯಯೋಗ ಹಠಯೋಗಕ್ಕೆ 
ಉತ್ತರೋತ್ತರ ವಿಶಿಷ್ಟವಾದ ರಾಜಯೋಗವೇ 
ಸಾಂಖ್ಯಯೋಗವೆಂದು ತಾರಕಯೋಗವೆಂದು ಅಮನಸ್ಕಯೋಗವೆಂದು 
ಮೂರುಪ್ರಕಾರವಾಗಿರ್ಪುದು. 
ಆ ಮೂರರೊಳಗೆ ಮೊದಲು ಸಾಂಖ್ಯಯೋಗವೇ 
ತತ್ವಜ್ಞಾನರೂಪವಪ್ಪುದರಿಂದೆ, ಆ ತತ್ವಂಗಳಂತೆನೆ : 
ಪೃಥ್ವಿ, ಅಪ್ಪು ತೇಜ ವಾಯು ಆಕಾಶವೆಂಬ 
ಪಂಚತತ್ವಂಗಳಿಂದ ಜನಿತವಾದ 
ವಾಗಾದಿ ಕರ್ಮೇಂದ್ರಿಯಂಗಳೆದು, ಶಬ್ದಾದಿ ವಿಷಯಂಗಳೆದು, 
ಶೋತ್ರಾದಿ ಜ್ಞಾನೇಂದ್ರಿಯಂಗಳ್ಯದು, ಪ್ರಾಣಾದಿ ವಾಯುಗಳೆದು, 
ಜೀವನಗೂಡಿ ಮಾನಸಾದಿ ಅಂತಃಕರಣಂಗಳೆದು, 
ಇಂತೀ ಪಂಚವಿಂಶತಿ ತಂಗಳು ನಾನಲ್ಲ 
ಅವು ನನ್ನವಲ್ಲವೆಂದು ವಿಭಾಗಿಸಿ ಕಳೆದು, 
ಪರಾತ್ಪರವಾದ ಪರಶಿವಬ್ರಹ್ಮವೆ ನಾನೆಂದು ತಿಳಿವುದೇ 
ಸಾಂಖ್ಯಯೋಗನೋಡಾ ಅಖಂಡೇಶ್ವರಾ. 

|| ೪೯೭ || 
೭೪೧ 
ಇನ್ನು ತಾರಕಯೋಗದ ಲಕ್ಷಣವೆಂತೆನೆ : 
ವೇದ ಶಾಸ್ತ್ರಾಗಮ ಪುರಾಣ ಕವಿತ್ವಗಳೆಂಬ 
ನುಡಿಗಳಿಂದೆ ವಾಚಾಳಕರಾದವರಿಗೆ 
ತಾರಕಬ್ರಹ್ಮವು ಸಾಕ್ಷಾತ್ಕಾರವಾಗದು. 
ಬ್ರಹ್ಮಚಾರಿ ಗೃಹಸ ವಾನಪ್ರಸ ಯತಿಗಳೆಂಬ 
ಚತುರಾಶ್ರಮಗರ್ವಿತರಿಗೆ 
ತಾರಕಬ್ರಹ್ಮವು ಸಾಕ್ಷಾತ್ಕಾರವಾಗದು . 
ಜ್ಞಾನಖಾಂಡಿ ಕರ್ಮಖಾಂಡಿಗಳೆಂಬ ವೇದಾಂತಿ ಸಿದ್ದಾಂತಿಗಳಿಗೆ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೩೩೫ 


ತಾರಕಬ್ರಹ್ಮವು ಸಾಕ್ಷಾತ್ಕಾರವಾಗದು. 
ಶ್ರೀ ಗುರುಕಟಾಕ್ಷದಿಂದಲ್ಲದೆ ತಾರಕಬ್ರಹ್ಮವು 
ಆರಾರಿಗೂ ಸಾಕ್ಷಾತ್ಕಾರವಾಗದಯ್ಯಾ ಅಖಂಡೇಶ್ವರಾ. || ೪೯೮ || 

೭೪೨ 
ಸದ್ಗುರುಪ್ರಸಾದದಿಂದೊಗೆದ ತಾರಕಬ್ರಹ್ಮದ ಅಭ್ಯಾಸವೆಂತೆನೆ; 
ಈ ತಾರಕಬ್ರಹ್ಮವು ನಾದವೆಂದು ಕಲೆಯೆಂದು ಬಿಂದುವೆಂದು 
ಮೂರುಪ್ರಕಾರಮಪುದು. 
ಅವರೊಳಗೆ ಆ ಕಲೆಯ ಕಮಲತಂತುವಿನಂತೆ 
ಪರಮಸೂಕ್ಷ ವಾಗಿ, ಹರಿಹಂಚಿಲ್ಲದೆ 
ಬ್ರಹ್ಮರಂಧ್ರಸ್ಥಾನದಲ್ಲಿ ದಿವ್ಯಪ್ರಕಾಶರೂಪದಿಂದಿಹುದು. 
ಮತ್ಸಾ ಕಲೆಯ ಬಲಿದು 
ಅಂಗುಷ್ಕಮಾತ್ರಮಾದ ದ್ವೀಪಜ್ವಾಲೆಯಾಕರದಿಂ 
ಭೂಮಧ್ಯಸ್ಥಾನದಲ್ಲಿ ಕಾಣಿಸಲು ಅದೇ ನಾದವೆನಿಸುವುದು. 
ಬಳಿಕಾ ನಾದವೆ ಬಲಿದು 
ಚಂದ್ರಸೂರ್ಯರ ಪ್ರಭಾಮಂಡಲಂಗಳನೊಳಕೊಂಡು 
ನೇತ್ರಮಧ್ಯದೊಳಿರಲು 
ಅದೇ ಬಿಂದುವೆನಿಸುವುದಯ್ಯಾ ಅಖಂಡೇಶ್ವರಾ. 

|| ೪೯೯ || 


೭೪೩ 


ಚಂದ್ರಸೂರ್ಯರೆನಿಸುವ 
ವಾಮದಕ್ಷಿಣ ನೇತ್ರಂಗಳಮಧ್ಯದಲ್ಲಿ ತಾರಕಂಗಳಾಗಿರ್ದ 
ಊರ್ಧ್ವಮುಖವಪ್ಪುದರಿಂದೆ ಚಲಿಸದೆ ಜಪಿಸುತಿರ್ಪ 
ಜೀವಚೈತನ್ಯಸೂತ್ರಕ್ಕೆ ಮುಖ್ಯವಾದ 
ಪರಮಸೂಕ್ಷ ದ್ವಾರಗಳಿಂ ಕೂಡಿದ 
ನೀಲಬಿಂದುಗಳೆರಡನು ಶ್ರೀಗುರೂಪದೇಶದಿಂದೆ ಲೇಸಾಗಿ ತಿಳಿದು 
ಆ ತಾರಕಬ್ರಹ್ಮವನಭ್ಯಾಸಂಗೈವಾತನೆ 
ರಾಜಯೋಗಿನೋಡಾ ಅಖಂಡೇಶ್ವರಾ. 

|| ೫೦೦ || 


ದಕ್ಷಿಣಜ್ಯೋತಿಮಂಡಲದ ಮಧ್ಯದಲ್ಲಿ 
ಪ್ರತ್ಯಕ್ಷನಾಗಿರ್ಪ ಪರಮಾತ್ಮನ ಪತಿ, 
ವಾಮಜ್ಯೋತಿಮಂಡಲಮಧ್ಯದಲ್ಲಿ 
ಬೆಳಗುತಿರ್ಪ ಜೀವಾತ್ಮನೆ ಸತಿ. 
ಈ ಮಂಡಲಗಳ ಯೋಗವೇ 


೩೩೬ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ತತ್ವಮಸಿಯೆಂಬ ಮಹಾವಾಕ್ಯಾರ್ಥಮಾದ 
ಜೀವಪರಮರೈಕ್ಯವದೇ ಲಿಂಗಾಂಗಸಂಯೋಗವದೇ 
ಶಿವಾತ್ಮರ ಸಮರಸವದೇ ನೋಡಾ ಅಖಂಡೇಶ್ವರಾ. 


|| ೫೦೧ || 


2 
ಪರತರ ಪರಮ ಸಮರಸಸ್ವರೂಪವಾದ ತಾರಕಬ್ರಹ್ಮವು 
ಅಂತರ್ಲಕ್ಷವೆಂದು ಬಹಿರ್ಲಕ್ಷವೆಂದು ಮಧ್ಯಲಕ್ಷವೆಂದು 
ತ್ರಿವಿಧಮಪ್ಪುದು. 
ಅದರಲ್ಲಿ ಮೊದಲು ಅಂತರ್ಲಕ್ಷವೆಂತೆನೆ : 
ಮೂಲಾಧಾರದಿಂದ ಬ್ರಹ್ಮರಂಧ್ರ ಪರಿಯಂತರಮಾಗಿ 
ಕೋಟಿಮಿಂಚುಗಳಿಗೆ ಸದೃಶವಾದ ಬಿಂದುವನು 
ಮನಸ್ಸಿನಿಂದ ಧ್ಯಾನಿಸುವುದು. 
ಮತ್ತೂಂ,ಗೋಲಾಟಮಂಡಲವೆನಿಸುವ ಲಲಾಟದುಪರಿಭಾಗದಲ್ಲಿ 
ಮಿನುಗುತಿರ್ದ ನಕ್ಷತ್ರಾಕಾರವನು ಮನಸ್ಸಿನಿಂದ ಸ್ಮರಿಸುವುದು . 
ಮತ್ತ , ಶ್ರವಣಂಗಳೆರಡನು ಬೆರಳಿನಿಂದ ಮಿಗಿಲಾಗಿ ಒತ್ತಲಾಗಿ 
ಕಪಾಲಕುಹರದಲ್ಲಿ ಘಮುಘಮುಧ್ಯಾನಸ್ವರೂಪವಾದ 
ಪ್ರಣವಘೋಷವನಾಲಿಪುದು. 
ಮತ್ತೂಂ, ಲೋಚನಂಗಳ ಮಧ್ಯದ 
ಕರಿಯ ನಕ್ಷತ್ರರೂಪಮಂ ಲಕ್ಷಿಪುದೇ 
ಅಂತರ್ಲಕ್ಷ್ಯವಯ್ಯಾ ಅಖಂಡೇಶ್ವರಾ. 


|| ೫೦೨ || 


೭೪೬ 


ನಾಸಿಕಾಗ್ರದಿಂ ಮುಂದೆ ನಾಲ್ಕಂಗುಲಪ್ರಮಾಣದಲ್ಲಿ 
ನೀಲವರ್ಣಮಾದಾಕಾಶವನು , 
ಆರಂಗುಲದಲ್ಲಿ ಧೂಮವರ್ಣಮಾದ ವಾಯುವನು, 
ಎಂಟಂಗುಲದಲ್ಲಿ ರಕ್ತವರ್ಣಮಾದ ಅಗ್ನಿಯನು, 
ಹಂಗುಲದಲ್ಲಿ ತೆರೆಗಳ ವರ್ಣಮಾದ ಅಪ್ಪುವನು, 
ಹನ್ನೆರಡಂಗುಲದಲ್ಲಿ ಹೊಂಬಣ್ಣವಾದ ಪೃಥ್ವಿಯನು 
ಲಕ್ಷಿಪುದೆ ಬಹಿರ್ಲಕ್ಷ್ಯ ನೋಡಾ ಅಖಂಡೇಶ್ವರಾ. 

|| ೫೦೩ || 
೭೪೭ 
ಮತ್ತೂಂ, ಶಿರಸ್ಸಿನ ಮೇಲುಭಾಗದ ಹನ್ನೆರಡಂಗುಲಪ್ರಮಾಣಿನಲ್ಲಿ 
ರಕ್ತ ಪೀತಾದಿ ಸಕಲವರ್ಣಾಕಾರವಿಲ್ಲದ 
ಶುದ್ದಸಾತ್ವಿಕವಾದ ಬೆಳಗಿನೊಬ್ಬುಳಿಯನು ಲಕ್ಷಿಪುದೇ 
ಬಹಿರ್ಲಕ್ಷ್ಯವಯ್ಯಾ ಅಖಂಡೇಶ್ವರಾ. 

|| ೫೦೪ | | 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೭೪೮ 


ಚತುರ್ಭೂತಂಗಳನೊಳಕೊಂಡು 
ನೀಲಲೋಹಿತಾದಿ ವರ್ಣಂಗಳಿಲ್ಲದಿಹುದೆ ಭೂತಾಕಾಶವೆನಿಸುವುದು . 
ಅದನೊಳಗೊಂಡುದು ನೀಲವರ್ಣಮಾದ ಸೂಲಾಕಾಶವೆನಿಸುವುದು. 
ಅದನೊಳಗೊಂಡುದು ಅರುಣವರ್ಣಮಾದ ಮಹದಾಕಾಶವೆನಿಸುವುದು . 
ಅದನೊಳಗೊಂಡುದು ಶ್ವೇತವರ್ಣಮಾದ ತತ್ವಾಕಾಶವೆನಿಸುವುದು. 
ಈ ಚತುರ್ವಿಧದಾಕಾಶವನೋಳಗೊಂಡುದು 
ಕೋಟಿಸೂರ್ಯಪ್ರಕಾಶಮಾದ ಬಿಂದ್ಯಾಕಾಶವೆನಿಸುವುದಾಗಿ, 
ಕಣ್ಣಮುಂದಣ ಬಯಲಿನೊಳಗೆ 
ಕ್ರಮದಿಂದಾಯಾಯ ಆಕಾಶಂಗಳನು ಕಾಣುವೆ 
ಮಧ್ಯಲಕ್ಷ ನೋಡಾ ಅಖಂಡೇಶ್ವರಾ. 

|| ೫೦೫ || 


೭೪೯ 
ಈ ಲಕ್ಷತ್ರಯಂಗಳನರಿದ ಯೋಗೀಶರನು 
ಮುಂದೆ ಮುದ್ರಾತ್ರಯಂಗಳನರಿಯಬೇಕೆಂತೆನೆ : 
ಶಿವಧ್ಯಾನದಲ್ಲಿ ಕುಳ್ಳಿರ್ದು 
ನವದ್ವಾರಂಗಳಂ ಬಲಿವುದೆ ಷಣ್ಮುಖೀಮುದ್ರೆ . 
ಈ ಷಣ್ಮುಖಮುದ್ರೆಯಿಂದೆ ಒಳಗೆ 
ನಾದಾನುಸಂಧಾನದಲ್ಲಿ ಮನೋಮಾರುತಂಗಳು ನಿಶ್ಚಲವಾಗಿರ್ಪುದೆ 
ಖೇಚರೀಮುದ್ರೆ ಎನಿಸುವುದು . 
ನೇತ್ರಂಗಳ ತುದಿಯ ಸೂಕ್ಷ್ಮ ರಂಧ್ರವನುಳ್ಳ 
ಕೃಷ್ಣತಾರಾಮಂಡಲದಮಧ್ಯದಲ್ಲಿ ಶುದ್ಧಚಿತ್ತದಿಂದೆ 
ನಿಶ್ಚಲವಾದ ಪರಮಾತ್ಮಜ್ಯೋತಿಸ್ವರೂಪಮಪ್ಪ 
ದಿವ್ಯಲಿಂಗಮಂ ಕಾಣುದೇ 
ಶಾಂಭವೀಮುದ್ರೆಯೆನಿಸುವುದಯ್ಯಾ ಅಖಂಡೇಶ್ವರಾ. || ೫೦೬ || 


- ೭೫೦ 


ರಾಜಯೋಗಾನುಸಂಧಾನದಿಂದ ಕಾಣಿಸುವ ವಿಚಿತ್ರ ಪ್ರಭಾಮಂಡಲಕ್ಕೆ 
ದಿವ್ಯಾನಂದ ನಿಧಿನಿಕ್ಷೇಪಭೂಮಿಯಪ್ಪ 
ಪರಮ ಹೃದಯವೆನಿಸುವ ಲೋಚನಂಗಳೆ ಮುಖ್ಯವಾಗಿರ್ಪುವು. 
ಆ ಲೋಚನಂಗಳ ಮಧ್ಯದಲ್ಲಿ ಅಭೇದ್ಯ ಪರವಸ್ತುವನರಿವುದೆ 
ತಾರಕಯೋಗನೋಡಾ ಅಖಂಡೇಶ್ವರಾ. 

|| ೫೦೭ || 
೭೫೧ 
ಸಕಲ ಸಾಧನಂಗಳಿಲ್ಲದೆ ಬಹುಪ್ರಯಾಸವಿಲ್ಲದೆ 
ಅತಿ ಸುಲಭದಲ್ಲಿಯ ಜೀವನ್ಮುಕ್ತಿಯನೀವ ಅಮನಸ್ಕಯೋಗವೆಂತೆನೆ : 


೩೩೮ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಅಂತರಂಗದ ಮನಮಂ ನೆನೆಯದಂತೆ ಮುದ್ರಿಸಿ 
ನಿರ್ಲಕ್ಷ್ಯದೊಳ್ಳಲುವುದೆ ಅಮನಸ್ಕರಾಜಯೋಗನೋಡಾ 
ಅಖಂಡೇಶ್ವರಾ. 


| | ೫೦೮ | | 


೭೫೨ 


ತ್ರಿಕೂಟವೆಂಬ ಭೂಮಧ್ಯಸ್ಥಾನದಲ್ಲಿ 
ನಿರಂತರ ಬೆಳಗುವ ಪರಂಜ್ಯೋತಿಯೊಳ್ ಮನವು ನಿಶ್ಚಲವಾಗಿರ್ಪುದೇ 
ಅಮನಸ್ಕರಾಜಯೋಗನೋಡಾ ಅಖಂಡೇಶ್ವರಾ. 

|| ೫೦೯ || 
೭೫೩ 
ರಾಜಯೋಗದಲ್ಲಿ ನಿಶ್ಚಿಂತನಾದ ಯೋಗೀಶ್ವರನ 
ಸಹಜವರ್ತನಧರ್ಮವೆಂತೆನೆ : 
ಅರ್ಧಾವಲೋಚನವೆನಿಸುವ ಅರೆಮುಗಿದ ನೇತ್ರವುಳ್ಳಾತನಾಗಿ , 
ಸಕಲ ಸಂಶಯಂಗಳ ಬಿಟ್ಟ ಮನವುಳ್ಳಾತನಾಗಿ, 
ಮತ್ತಾ ಮನವು ಸುಷುಪ್ತಿಯಲ್ಲಿ ಮರೆಯದಂತೆ 
ಜಾಗ್ರದಲ್ಲಿ ಕೆದರದಂತೆ ನಿಶ್ಚಲಮಂ ಮಾಡಿ, 
ಭೂಮಧ್ಯಲಕ್ಷದಲ್ಲಿರಲದೇ ಉನ್ಮನಿಯ ಸ್ವರೂಪವು. 
ಅದೇ ಪರಮಪದವು; ಅದೇ ಜ್ಞಾನವು; ಅದೇ ಮೋಕ್ಷವು; 
ಅದೇ ಪರಮರಹಸ್ಯವಾದ ಶಿವಯೋಗವು. 
ಅದರಿಂದ ಅನ್ಯಮಾದ ಅರ್ಥಮಂ ಪೇಳ್ವ 
ಗ್ರಂಥವಿಸ್ತಾರವೆಲ್ಲವು ವ್ಯರ್ಥಮಪ್ಪುದಾಗಿ 
ಈ ಉನ್ಮನಿಯ ಸಾಧಿಸುವಾತನೆ ಜೀವನ್ಮುಕ್ತನೋಡಾ 
ಅಖಂಡೇಶ್ವರಾ. 

|| ೫೧೦ || 


೭೫೪ 


ಕಾಯದೊಳಗಣ ಮನಸ್ಸು 
ಕಂಗೆಟ್ಟು ಹೊರಬಿದ್ದು ಕರಣೇಂದ್ರಿಯಂಗಳನೆ ಕೂಡಿ, 
ಆಯಾಸಂಗೊಂಡು ಧಾವತಿಯಿಂದ ಸಾಯುತಿರ್ಪುದುನೋಡಾಜಗವೆಲ್ಲ. 
ಆ ಕಾಯದ ಕಳವಳ ಹಿಂಗಿ 
ಮನವು ಮಹಾಘನದಲ್ಲಿ ಅಡಗಲು, 
ಸಾವು ತಪ್ಪಿತ್ತು ನೋಡಾ ಅಖಂಡೇಶ್ವರಾ. 

|| ೧೧ || 


೭೫೫ 


ಎನ್ನ ಆಧಾರಚಕ್ರವೆಶ್ರೀಶೈಲಕ್ಷೇತ್ರ : 
ಅಲ್ಲಿರ್ಪ ಆಚಾರಲಿಂಗವೇ ಶ್ರೀಮಲ್ಲಿಕಾರ್ಜುನದೇವರು. 
ಎನ್ನ ಸ್ವಾಧಿಷ್ಠಾನಚಕ್ರವೆ ಸೇತುಬಂಧಕ್ಷೇತ್ರ ; 


೩೩೯ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


ಅಲ್ಲಿರ್ಪ ಗುರುಲಿಂಗವೆ ರಾಮೇಶ್ವರನು. 
ಎನ್ನ ಮಣಿಪೂರಕ ಚಕ್ರವೇ ಪಂಪಾಕ್ಷೇತ್ರ; 
ಅಲ್ಲಿರ್ಪ ಶಿವಲಿಂಗವೆ ವಿರೂಪಾಕ್ಷೇಶ್ವರನು. 
ಎನ್ನ ಅನಾಹತಚಕ್ರವೇ ಹಿಮವತ್ತೇದಾರಕ್ಷೇತ್ರ ; 
ಅಲ್ಲಿರ್ಪ ಜಂಗಮಲಿಂಗವೆ ಹಿಮಗಿರೀಶ್ವರನು. 
ಎನ್ನ ವಿಶುದ್ದಿಚಕ್ರವೆ ಅವಿಮುಕ್ತಿಕ್ಷೇತ್ರ: 
ಅಲ್ಲಿರ್ಪ ಪ್ರಸಾದಲಿಂಗವೆ ವಿಶ್ವೇಶ್ವರನು . 
ಎನ್ನ ಆಜ್ಞಾಚಕ್ರವೆ ಸಂಗಮಕ್ಷೇತ್ರ : 
ಅಲ್ಲಿರ್ಪ ಮಹಾಲಿಂಗವೆ ಸಂಗಮೇಶ್ವರನು. 
ಇಂತಿವು ಮೊದಲಾದ ಸಕಲಕ್ಷೇತ್ರಂಗಳನೊಳಕೊಂಡ 
ಎನ್ನ ಬ್ರಹ್ಮಚಕ್ರವೆ ಮಹಾಕೈಲಾಸ. 
ಅಲ್ಲಿರ್ಪ ನಿಷ್ಕಲಲಿಂಗವೆ ಅನಾದಿ ಪರಶಿವನು 
ನೀನೇ ಅಯ್ಯಾ ಅಖಂಡೇಶ್ವರಾ. 

|| ೫೧೨ || 
೭೫೬ 
ಎನ್ನ ಆರುಚಕ್ರಂಗಳಲ್ಲಿ ಪೂರೈಸಿ ತುಂಬಿರ್ಪ 
ಪರಮಾತ್ಮನು ನೀನೇ ಅಯ್ಯಾ , 
ಎನ್ನ ನರನಾಳಂಗಳಲ್ಲಿ ಹೊಳೆದು ಸುಳಿವ 
ಪರವಸ್ತುವು ನೀನೇ ಅಯ್ಯಾ , 
ಎನ್ನ ಕರ ಮನ ಭಾವದ ಒಳಹೊರಗೆ ತೊಳಗಿ ಬೆಳಗುವ 
ಪರಬ್ರಹ್ಮವು ನೀನೇ ಅಯ್ಯಾ, 
ಎನ್ನ ಬ್ರಹ್ಮರಂಧ್ರದ ಸಹಸ್ರದಳಕಮಲಮಧ್ಯದಲ್ಲಿ 
ನಿರಂತರ ಬೆಳಗುವ ಪರಂಜ್ಯೋತಿ 
ನೀನೇ ಅಯ್ಯಾ ಅಖಂಡೇಶ್ವರಾ. 

|| ೫೧೩ || 
೭೫೭ 
ಪ್ರಾಣಲಿಂಗಸಂಬಂಧಿಗಳೆಂದು ನುಡಿಯುವವರು ಅನೇಕರುಂಟು: 
ಪ್ರಾಣಲಿಂಗದ ಕಳೆಯನಾರೂ ಅರಿಯರಲ್ಲ ! 
ಪ್ರಾಣಲಿಂಗದ ಕಳೆ ಎಂತೆಂದಡೆ : 
ಆಧಾರದಲ್ಲಿ ಎಳೆಯ ಸೂರ್ಯನಂತೆ 
ಬೆಳಗುತಿರ್ಪುದು ನೋಡಾಪ್ರಾಣಲಿಂಗವು. 
ಸ್ವಾಧಿಷ್ಠಾನದಲ್ಲಿ ಪೂರ್ಣಚಂದ್ರನಂತೆ 
ಬೆಳಗುತಿರ್ಪುದು ನೋಡಾ ಪ್ರಾಣಲಿಂಗವು. 
ಮಣಿಪೂರಕದಲ್ಲಿ ಮಿಂಚಿನಲತೆಯಂತೆ | 
ಬೆಳಗುತಿರ್ಪುದು ನೋಡಾಪ್ರಾಣಲಿಂಗವು. 


೩೪೦ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಅನಾಹತದಲ್ಲಿ ಸ್ಪಟಿಕದ ಸಲಾಕೆಯಂತೆ 
ಬೆಳಗುತಿರ್ಪುದು ನೋಡಾಪ್ರಾಣಲಿಂಗವು. 
ವಿಶುದ್ದಿಯಲ್ಲಿ ಮೌಕಿಕದ ಗೊಂಚಲದಂತೆ 
ಬೆಳಗುತಿರ್ಪುದು ನೋಡಾಪ್ರಾಣಲಿಂಗವು. 
ಆಜೇಯದಲ್ಲಿ ರತ್ನದ ದೀಪ್ತಿಯಂತೆ 
ಬೆಳಗುತಿರ್ಪುದು ನೋಡಾಪ್ರಾಣಲಿಂಗವು. 
ಬ್ರಹ್ಮರಂಧ್ರದಲ್ಲಿ ಸ್ವಯಂಜ್ಯೋತಿಯಂತೆ 
ಬೆಳಗುತಿರ್ಪುದು ನೋಡಾಪ್ರಾಣಲಿಂಗವು. 
ಶಿಖೆಯಲ್ಲಿ ಶುದ್ಧತಾರೆಯಂತೆ 
ಬೆಳಗುತಿರ್ಪುದು ನೋಡಾಪ್ರಾಣಲಿಂಗವು. 
ಪಶ್ಚಿಮದಲ್ಲಿ ಉಳುಕ ನಕ್ಷತ್ರದಂತೆ 
ಬೆಳಗುತಿರ್ಪುದು ನೋಡಾಪ್ರಾಣಲಿಂಗವು. 
ಇಂತಪ್ಪ ಪ್ರಾಣಲಿಂಗದ ಕಳೆಯನರಿಯದೆ 
ಪ್ರಾಣನ ಸಂಯೋಗಿಸಿ ಪ್ರಳಯವ ಗೆಲಲರಿಯದೆ 
ಮಾತಿನ ಮಾಲೆಯ ನುಡಿದು 
ನೀತಿಶಾಸ್ತ್ರ ಘಾತಕದ ಕಥೆಗಳ ಕಲಿತು 
ಓತು ಎಲ್ಲರೊಡನೆ ಹೇಳಿ ಚಾತುರ್ಯನೆನಿಸಿಕೊಂಡು 
ಒಡಲ ಹೊರೆವ ಉದರಘಾತಕರ 
ಪ್ರಾಣಲಿಂಗಸಂಬಂಧಿಗಳೆಂತೆಂಬೆನಯ್ಯಾ ಅಖಂಡೇಶ್ವರಾ. 


|| ೧೪ || 


೭೫೮ 


ಎನ್ನ ಆಧಾರದಲ್ಲಿ 
ಅರವತ್ತುಕೋಟಿಸೂರ್ಯಚಂದ್ರಾಗ್ನಿ ಪ್ರಕಾಶವನೊಳಕೊಂಡು 
ಬೆಳಗುತಿರ್ಪಿರಯ್ಯಾ ನೀವು. 
ಎನ್ನ ಸ್ವಾಧಿಷ್ಠಾನದಲ್ಲಿ 
ಎಪ್ಪತ್ತುಕೋಟಿಸೂರ್ಯಚಂದ್ರಾಗ್ನಿ ಪ್ರಕಾಶವನೊಳಕೊಂಡು 
ಬೆಳಗುತಿರ್ಪಿರಯ್ಯಾ ನೀವು. 
ಎನ್ನ ಮಣಿಪೂರಕದಲ್ಲಿ 
ಎಂಬತ್ತುಕೋಟಿಸೂರ್ಯಚಂದ್ರಾಗ್ನಿ ಪ್ರಕಾಶವನೊಳಕೊಂಡು 
ಬೆಳಗುತಿರ್ಪಿರಯ್ಯಾ ನೀವು. 
ಎನ್ನ ಅನಾಹತದಲ್ಲಿ 
ತೊಂಬತ್ತುಕೋಟಿಸೂರ್ಯಚಂದ್ರಾಗ್ನಿ ಪ್ರಕಾಶವನೊಳಕೊಂಡು 
ಬೆಳಗುತಿರ್ಪಿರಯ್ಯಾ ನೀವು. 
ಎನ್ನ ವಿಶುದ್ದಿಯಲ್ಲಿ 


೩೪೧ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


|| ೫೧೫ || 


ನೂರುಕೋಟಿಸೂರ್ಯಚಂದ್ರಾಗ್ನಿ ಪ್ರಕಾಶವನೊಳಕೊಂಡು 
ಬೆಳಗುತಿರ್ಪಿರಯ್ಯಾ ನೀವು. 
ಎನ್ನ ಆಜ್ಞೆಯದಲ್ಲಿ 
ಅನಂತಕೋಟಿಸೂರ್ಯಚಂದ್ರಾಗಿ ಪ್ರಕಾಶವನೊಳಕೊಂಡು 
ಬೆಳಗುತಿರ್ಪಿರಯ್ಯಾ ನೀವು. 
ಎನ್ನ ಬ್ರಹ್ಮರಂಧ್ರದಲ್ಲಿ 
ಅಗಣಿತಕೋಟಿಸೂರ್ಯಚಂದ್ರಾಗ್ನಿ ಪ್ರಕಾಶವನೊಳಕೊಂಡು 
ಬೆಳಗುತಿರ್ವಿರಯ್ಯಾ ನೀವು. 
ಎನ್ನ ಶಿಖಾಚಕ್ರದಲ್ಲಿ 
ಅಖಂಡ ಬೆಳಗನೊಳಕೊಂಡು 
ಬೆಳಗುತಿರ್ವಿರಯ್ಯಾ ನೀವು. 
ಇಂತು ಎನ್ನೊಳಗೆ ಥಳಥಳಿಸಿ ಬೆಳಗುವ 
ಬೆಳಗಿನ ಬೆಳಗು ಮಹಾಬೆಳಗಿನೊಳಗೆ ಮುಳುಗಿ 
ಎನ್ನಂಗದ ಕಳೆಯಳಿದಿರ್ದೆನಯ್ಯಾ ಅಖಂಡೇಶ್ವರಾ. 

೭೫೯ 
ನವನಾಳಂಗಳ ಬಲಿದು ಶಿವಧ್ಯಾನದಲ್ಲಿ ಕುಳ್ಳಿರ್ದು 
ಭಾವದ ದೃಕ್ಕಿನಿಂದ ನವಲಿಂಗಗಳನೋಡಿಪೂಜಿಸಿ, 
ಕದಡುವ ಭೇದವೆಂತೆಂದೊಡೆ: 
ಆಧಾರಚಕ್ರವೆಂಬ ರಂಗಮಂಟಪದಲ್ಲಿ 
ಮೂರ್ತಿಗೊಂಡಿರ್ದ ಆಚಾರಲಿಂಗಕ್ಕೆ 
ಶಿವಾನಂದ ಜಲದಿಂ ಮಜ್ಜನಕ್ಕೆರೆದು 
ಪೃಥ್ವಿ ನಿವೃತ್ತಿಯಾದ ಗಂಧವ ಧರಿಸಿ, 
ಚಿತ್ರಸುಚಿತ್ತವಾದ ಅಕ್ಷತೆಯನಿಟ್ಟು , 
ಅಲ್ಲಿಯ ಚತುರ್ದಳಂಗಳನೆ ಪುಷ್ಪದ ಮಾಲೆಯಂದು ಧರಿಸಿ, 
ಅಲ್ಲಿಯ ಕಮಲಸಾಸನೆಯ ರೂಪವ ಬೀಸಿ, 
ಅಲ್ಲಿಯ ಪೀತವರ್ಣವನೆ ಕರ್ಪುರದ ಜ್ಯೋತಿಯಂದು ಬೆಳಗಿ, 
ಅಲ್ಲಿಯ ಜಾಗ್ರಾವಸ್ಥೆಯೆಂಬ ನವೀನ ವಸ್ತ್ರವ ಹೊದಿಸಿ, 
ನಿಷ್ಕಾಮವೆಂಬ ಆಭರಣವ ತೊಡಿಸಿ, 
ಸುಗಂಧವೆಂಬ ನೈವೇದ್ಯವನರ್ಪಿಸಿ , 
ಶ್ರದೆಯಂಬ ತಾಂಬೂಲವನಿತ್ತು 
ಇಂತು ಆಚಾರಲಿಂಗದ ಅಷ್ಟವಿಧಾರ್ಚನೆಯ ಮಾಡಿ, 
ಕೋಟಿಸೂರ್ಯಪ್ರಭೆಯಂತೆ ಬೆಳಗುವ 
ಆಚಾರಲಿಂಗವನು ಕಂಗಳು ತುಂಬಿ ನೋಡಿ 


೩೪೨ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಮನದಲ್ಲಿ ಸಂತೋಷಂಗೊಂಡು 
ಆ ಆಚಾರಲಿಂಗದ ಪೂಜೆಯ ನಿರ್ಮಾಲ್ಯವ ಮಾಡದೆ 
ಓಂ ನಂ ನಂ ನಂ ನಂ ನಂ ನಂ ಎಂಬ 
ನಕಾರಷಡ್ತಿಧಮಂತ್ರಂಗಳಿಂದೆ ನಮಸ್ಕರಿಸಿ, 
ಆ ಆಚಾರಲಿಂಗವನು ಕೂಡಿ ಎರಡಳಿದು 
ಅಲ್ಲಿಂದ ಮುಂದಕ್ಕೆ ಹೋಗಿ, 
ಸ್ವಾಧಿಷ್ಠಾನಚಕ್ರವೆಂಬ ರಂಗಮಂಟಪದಲ್ಲಿ 
ಮೂರ್ತಿಗೊಂಡಿರ್ದ ಗುರುಲಿಂಗಕ್ಕೆ 
ಪರಿಣಾಮವೆಂಬ ಜಲದಿಂ ಮಜ್ಜನಕ್ಕೆರೆದು, 
ಅಪ್ಪು ನಿವೃತ್ತಿಯಾದ ಗಂಧವ ಧರಿಸಿ 
ಬುದ್ದಿ ಸುಬುದಿಯಾದ ಅಕ್ಷತೆಯನಿಟ್ಟು, 
ಅಲ್ಲಿಯ ಷಡುದಳಂಗಳನೆ ಪುಷ್ಪದ ಮಾಲೆಯಂದು ಧರಿಸಿ, 
ಅಲ್ಲಿಯ ಕಮಲ ಸದ್ರಾಸನೆಯ ರೂಪವ ಬೀಸಿ, 
ಅಲ್ಲಿಯ ನೀಲವರ್ಣವನೆ ಕರ್ಪುರದ ಜ್ಯೋತಿಯಂದು ಬೆಳಗಿ 
ಅಲ್ಲಿಯ ಸ್ವಪ್ನಾವಸ್ಥೆಯೆಂಬ ವಸ್ತ್ರವ ಹೊದಿಸಿ 
ನಿಃಕ್ರೋಧವೆಂಬ ಆಭರಣವ ತೊಡಿಸಿ 
ಸುರುಚಿಯೆಂಬ ನೈವೇದ್ಯವನರ್ಪಿಸಿ, ನಿಷ್ಠೆಯೆಂಬ ತಾಂಬೂಲವನಿತ್ತು 
ಇಂತು ಗುರುಲಿಂಗದ ಅಷ್ಟವಿಧಾರ್ಚನೆಯ ಮಾಡಿ, 
ಕೋಟಿಸೂರ್ಯಪ್ರಭೆಯಂತೆ ಬೆಳಗುವ 
ಗುರುಲಿಂಗವನು ಕಂಗಳು ತುಂಬಿ ನೋಡಿ 
ಮನದಲ್ಲಿ ಸಂತೋಷಂಗೊಂಡು 
ಆ ಗುರುಲಿಂಗದ ಪೂಜೆಯ ನಿರ್ಮಾಲ್ಯವ ಮಾಡದೆ, 
ಓಂ ಮಂ ಮಂ ಮಂ ಮಂ ಮಂ ಮಂ ಎಂಬ 
ಮಕಾರಷಡ್ತಿಧಮಂತ್ರಂಗಳಿಂದೆ ನಮಸ್ಕರಿಸಿ, 
ಆ ಗುರುಲಿಂಗವನು ಕೂಡಿ ಎರಡಳಿದು 
ಅಲ್ಲಿಂದ ಮುಂದಕ್ಕೆ ಹೋಗಿ 
ಮಣಿಪೂರಕವೆಂಬ ರಂಗಮಂಟಪದಲ್ಲಿ 
ಮೂರ್ತಿಗೊಂಡಿರ್ದ ಶಿವಲಿಂಗಕ್ಕೆ 
ಪರಮಾನಂದವೆಂಬ ಜಲದಿಂ ಮಜ್ಜನಕ್ಕೆರೆದು, 
ಅಗ್ನಿನಿವೃತ್ತಿಯಾದ ಗಂಧವ ಧರಿಸಿ 
ಅಹಂಕಾರ ನಿರಹಂಕಾರವಾದ ಅಕ್ಷತೆಯನಿಟ್ಟು 
ಅಲ್ಲಿಯ ದಶದಳಂಗಳನೆ ಪುಷ್ಪದಮಾಲೆಯೆಂದು ಧರಿಸಿ 
ಅಲ್ಲಿ ಕಮಲ ಸದ್ವಾಸನೆಯ ರೂಪವ ಬೀಸಿ 
ಅಲ್ಲಿಯ ಕೆಂಪುವರ್ಣವನೆ ಕರ್ಪುರದ ಜ್ಯೋತಿಯಂದು ಬೆಳಗಿ 


೩೪೩ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


ಅಲ್ಲಿಯ ಸುಷುಪ್ತಾವಸ್ಥೆಯೆಂಬ ವಸ್ತ್ರವಹೊದಿಸಿ 
ನಿರ್ಲೋಭವೆಂಬ ಆಭರಣವ ತೊಡಿಸಿ 
ಸುರೂಪವೆಂಬ ನೈವೇದ್ಯವನರ್ಪಿಸಿ 
ಸಾವಧಾನವೆಂಬ ತಾಂಬೂಲವನಿತ್ತು 
ಇಂತು ಶಿವಲಿಂಗದ ಅಷ್ಟವಿಧಾರ್ಚನೆಯ ಮಾಡಿ 
ಕೋಟಿಸೂರ್ಯಪ್ರಭೆಯಂತೆ ಬೆಳಗುವ 
ಶಿವಲಿಂಗವನು ಕಂಗಳು ತುಂಬಿ ನೋಡಿ 
ಮನದಲ್ಲಿ ಸಂತಸಂಗೊಂಡು 
ಆ ಶಿವಲಿಂಗದ ಪೂಜೆಯ ನಿರ್ಮಾಲ್ಯಮಂ ಮಾಡದೆ, 
ಓಂ ಶಿಂ ತಿಂ ತಿಂ ತಿಂ ತಿಂ ತಿಂ ಎಂಬ 
ಶಿಕಾರಷಡ್ತಿಧಮಂತ್ರಂಗಳಿಂದೆ ನಮಸ್ಕರಿಸಿ, 
ಆ ಶಿವಲಿಂಗವನು ಕೂಡಿ ಎಡರಳಿದು, 
ಅಲ್ಲಿಂದ ಮುಂದಕ್ಕೆ ಹೋಗಿ 
ಅನಾಹತಚಕ್ರವೆಂಬ ರಂಗಮಂಟಪದಲ್ಲಿ 
ಮೂರ್ತಿಗೊಂಡಿರ್ದ ಜಂಗಮಲಿಂಗಕ್ಕೆ 
ಶಾಂತಿಯೆಂಬ ಜಲದಿಂ ಮಜ್ಜನಕ್ಕೆರೆದು 
ವಾಯುನಿವೃತ್ತಿಯಾದ ಗಂಧವ ಧರಿಸಿ 
ಮನ ಸುಮನವಾದ ಅಕ್ಷತೆಯನಿಟ್ಟು 
ಅಲ್ಲಿಯ ದ್ವಾದಶದಳಂಗಳನೆ ಪುಷ್ಪದ ಮಾಲೆಯೆಂದು ಧರಿಸಿ, 
ಅಲ್ಲಿಯ ಕಮಲ ಸದ್ವಾಸನೆಯ ಧೂಪವ ಬೀಸಿ 
ಅಲ್ಲಿಯ ಮಾಂಜಿಷ್ಟವರ್ಣವನೆ ಕರ್ಪುರದಜ್ಯೋತಿಯೆಂದು ಬೆಳಗಿ, 
ಅಲ್ಲಿಯ ತೂರ್ಯಾವಸ್ಥೆಯೆಂಬ ವಸ್ತ್ರವ ಹೊದಿಸಿ 
ನಿರ್ಮೋಹವೆಂಬ ಆಭರಣವ ತೊಡಿಸಿ 
ಸುಸ್ಪರ್ಶನವೆಂಬ ನೈವೇದ್ಯವನರ್ಪಿಸಿ 
ಅನುಭಾವವೆಂಬ ತಾಂಬೂಲವನಿತ್ತು 
ಇಂತು ಜಂಗಮಲಿಂಗಕ್ಕೆ ಅಷ್ಟವಿಧಾರ್ಚನೆಯ ಮಾಡಿ, 
ಕೋಟಿಸೂರ್ಯಪ್ರಭೆಯಂತೆ ಬೆಳಗುವ 
ಜಂಗಮಲಿಂಗವನು ಕಂಗಳು ತುಂಬಿ ನೋಡಿ 
ಮನದಲ್ಲಿ ಸಂತೋಷಂಗೊಂಡು 
ಆ ಜಂಗಮಲಿಂಗದ ಪೂಜೆಯ ನಿರ್ಮಾಲ್ಯವ ಮಾಡದೆ 
ಓಂ ವಾಂ ವಾಂ ವಾಂ ವಾಂ ವಾಂ ವಾಂ ಎಂಬ 
ವಕಾರಷಡ್ತಿಧಮಂತ್ರಂಗಳಿಂದ ನಮಸ್ಕರಿಸಿ, 
ಆ ಜಂಗಮಲಿಂಗವನು ಕೂಡಿ ಎರಡಳಿದು, 
ಅಲ್ಲಿಂದ ಮುಂದಕ್ಕೆ ಹೋಗಿ 


೩೪೪ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ವಿಶುದ್ದಿಚಕ್ರವೆಂಬ ರಂಗಮಂಟಪದಲ್ಲಿ 
ಮೂರ್ತಿಗೊಂಡಿರ್ದ ಪ್ರಸಾದಲಿಂಗಕ್ಕೆ 
ಕ್ಷಮೆಯೆಂಬ ಜಲದಿಂ ಮಜ್ಜನಕ್ಕೆರೆದು 
ಗಗನನಿವೃತ್ತಿಯಾದ ಗಂಧವ ಧರಿಸಿ, 
ಜ್ಞಾನ ಸುಜ್ಞಾನವಾದ ಅಕ್ಷತೆಯನಿಟ್ಟು , 
ಅಲ್ಲಿಯ ಷೋಡಶದಳಂಗಳನೆ ಪುಷ್ಪದ ಮಾಲೆಯೆಂದು ಧರಿಸಿ, 
ಅಲ್ಲಿಯ ಕಮಲಸಾಸನೆಯ ರೂಪವ ಬೀಸಿ, 
ಅಲ್ಲಿಯ ಕೃಷ್ಣವರ್ಣವನೆ ಕರ್ಪುರದಜ್ಯೋತಿಯಂದು ಬೆಳಗಿ, 
ಅಲ್ಲಿಯ ತೂರ್ಯಾತೀತಾವಸ್ಥೆಯೆಂಬ ವಸ್ತ್ರವಹೊದಿಸಿ 
ನಿರ್ಮದವೆಂಬ ಆಭರಣವ ತೊಡಿಸಿ 
ಸುಶಬ್ಬವೆಂಬ ನೈವೇದ್ಯವನರ್ಪಿಸಿ 
ಆನಂದವೆಂಬ ತಾಂಬೂಲವನಿತ್ತು 
ಇಂತು ಪ್ರಸಾದಲಿಂಗದ ಅಷ್ಟವಿಧಾರ್ಚನೆಯ ಮಾಡಿ 
ಕೋಟಿಸೂರ್ಯಪ್ರಭೆಯಂತೆ ಬೆಳಗುವ 
ಪ್ರಸಾದಲಿಂಗವನು ಕಂಗಳು ತುಂಬಿ ನೋಡಿ 
ಮನದಲ್ಲಿ ಸಂತೋಷಂಗೊಂಡು 
ಆ ಪ್ರಸಾದಲಿಂಗದ ಪೂಜೆಯ ನಿರ್ಮಾಲ್ಯವ ಮಾಡದೆ 
ಓಂ ಯಂ ಯಂ ಯಂ ಯಂ ಯಂ ಯಂ ಎಂಬ 
ಯಕಾರಷಡ್ತಿಧಮಂತ್ರಂಗಳಿಂದೆ ನಮಸ್ಕರಿಸಿ, 
ಆ ಪ್ರಸಾದಲಿಂಗವನು ಕೂಡಿ ಎರಡಳಿದು, 
ಅಲ್ಲಿಂದ ಮುಂದಕ್ಕೆ ಹೋಗಿ 
ಆಜ್ಞಾಚಕ್ರವೆಂಬ ರಂಗಮಂಟಪದಲ್ಲಿ 
ಮೂರ್ತಿಗೊಂಡಿರ್ದ ಮಹಾಲಿಂಗಕ್ಕೆ 
ಸಂತೋಷವೆಂಬ ಜಲದಿಂ ಮಜ್ಜನಕ್ಕೆರೆದು 
ಆತ್ಮನಿವೃತ್ತಿಯಾದ ಗಂಧವ ಧರಿಸಿ, 
ಭಾವ ಸದ್ಭಾವವಾದ ಅಕ್ಷತೆಯನಿಟ್ಟು , 
ಅಲ್ಲಿಯ ದ್ವಿದಳಂಗಳನೆ ಪುಷ್ಪದಮಾಲೆಯೆಂದು ಧರಿಸಿ, 
ಅಲ್ಲಿಯ ಕಮಲಸದ್ರಾಸನೆಯ ಧೂಪವ ಬೀಸಿ 
ಅಲ್ಲಿಯ ಮಾಣಿಕ್ಯವರ್ಣವನೆ ಕರ್ಪುರದಜ್ಯೋತಿಯೆಂದು ಬೆಳಗಿ, 
ಅಲ್ಲಿಯ ನಿರಾವಸ್ಥೆಯೆಂಬ ವಸ್ತ್ರವ ಹೊದಿಸಿ 
ನಿರ್ಮಲವೆಂಬ ಆಭರಣವ ತೊಡಿಸಿ 
ಸುತೃಪ್ತಿಯೆಂಬ ನೈವೇದ್ಯವನರ್ಪಿಸಿ 
ಸಮರಸವೆಂಬ ತಾಂಬೂಲವನಿತ್ತು 
ಇಂತು ಮಹಾಲಿಂಗದ ಅಷ್ಟವಿಧಾರ್ಚನೆಯ ಮಾಡಿ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೩೪೫ 


ಕೋಟಿಸೂರ್ಯಪ್ರಭೆಯಂತೆ ಬೆಳಗುವ 
ಮಹಾಲಿಂಗವನು ಕಂಗಳು ತುಂಬಿ ನೋಡಿ 
ಮನದಲ್ಲಿ ಸಂತೋಷಂಗೊಂಡು 
ಆ ಮಹಾಲಿಂಗದ ಪೂಜೆಯ ನಿರ್ಮಾಲ್ಯವ ಮಾಡದೆ, 
ಓಂ ಓಂ ಓಂ ಓಂ ಓಂ ಓಂ ಓಂ ಎಂಬ 
ಓಂಕಾರಷಡ್ತಿಧಮಂತ್ರಂಗಳಿಂದೆ ನಮಸ್ಕರಿಸಿ, 
ಆ ಮಹಾಲಿಂಗವನು ಕೂಡಿ ಎರಡಳಿದು 
ಅಲ್ಲಿಂದ ಮುಂದಕ್ಕೆ ಹೋಗಿ 
ಬ್ರಹ್ಮರಂಧ್ರವೆಂಬ ಸಹಸ್ರದಳಮಂಟಪದಲ್ಲಿ 
ಮೂರ್ತಿಗೊಂಡಿರ್ದ ನಿಷ್ಕಳಲಿಂಗಕ್ಕೆ 
ಅನುಪಮವೆಂಬ ಜಲದಿಂ ಮಜ್ಜನಕ್ಕೆರೆದು 
ಅನಾದಿಯೆಂಬ ಗಂಧವ ಧರಿಸಿ, 
ಅಗಮ್ಯವೆಂಬ ಅಕ್ಷತೆಯನಿಟ್ಟು 
ಅವಿರಳವೆಂಬ ಪುಷದ ಮಾಲೆಯ ಧರಿಸಿ, 
ಅಪ್ರಮಾಣವೆಂಬ ರೂಪವ ಬೀಸಿ 
ಅಖಂಡವೆಂಬ ಜ್ಯೋತಿಯ ಬೆಳಗಿ 
ಸತ್ಯವೆಂಬ ವಸ್ತ್ರವಹೊದಿಸಿ 
ಸದಾನಂದವೆಂಬ ಆಭರಣವ ತೊಡಿಸಿ 
ನಿತ್ಯವೆಂಬ ನೈವೇದ್ಯವನರ್ಪಿಸಿ 
ನಿರುಪಮವೆಂಬ ತಾಂಬೂಲವನಿತ್ತು 
ಇಂತು ನಿಷ್ಕಲಲಿಂಗದ ಅಷ್ಟವಿಧಾರ್ಚನೆಯ ಮಾಡಿ 
ಅನಂತಕೋಟಿಸೂರ್ಯಪ್ರಭೆಯಂತೆ ಬೆಳಗುವ 
ನಿಷ್ಕಲಲಿಂಗವನು ಕಂಗಳು ತುಂಬಿ ನೋಡಿ 
ಮನದಲ್ಲಿ ಸಂತೋಷಂಗೊಂಡು 
ಆ ನಿಷ್ಕಲಲಿಂಗದ ಪೂಜೆಯ ನಿರ್ಮಾಲ್ಯವ ಮಾಡದೆ 
ಅಗಣಿತವೆಂಬ ನಮಸ್ಕಾರಮಂ ಮಾಡಿ, 
ಆ ನಿಷ್ಕಲಲಿಂಗವನು ಕೂಡಿ ಎರಡಳಿದು, 
ಅಲ್ಲಿಂದ ಮುಂದಕ್ಕೆ ಹೋಗಿ 
ಶಿಖಾಚಕ್ರವೆಂಬ ತ್ರಿದಳಮಂಟಪದಲ್ಲಿ 
ಮೂರ್ತಿಗೊಂಡಿರ್ದ ಶೂನ್ಯಲಿಂಗಕ್ಕೆ 
ನಿರ್ಭಾವವೆಂಬ ಜಲದಿಂ ಮಜ್ಜನಕ್ಕೆರೆದು, 
ನಿರ್ಜಾತವೆಂಬ ಗಂಧವ ಧರಿಸಿ 
ನಿರ್ಜಡವೆಂಬ ಅಕ್ಷತೆಯನಿಟ್ಟು 
ನಿರ್ಧ್ವಂದ್ವವೆಂಬ ಪುಷ್ಪದಮಾಲೆಯ ಧರಿಸಿ 


೩೪೬ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ನಿರ್ಲಜ್ಜೆಯೆಂಬ ಧೂಪವ ಬೀಸಿ 
ನಿರಾಭಾರವೆಂಬ ಜ್ಯೋತಿಯ ಬೆಳಗಿ 
ನಿರಾಮಯವೆಂಬ ವಸ್ತ್ರವ ಹೊದಿಸಿ 
ನಿಸ್ಸಹವೆಂಬ ಆಭರಣವ ತೊಡಸಿ 
ನಿರಾಳವೆಂಬ ನೈವೇದ್ಯವನರ್ಪಿಸಿ 
ನಿರಾಲಂಬವೆಂಬ ತಾಂಬೂಲವನಿತ್ತು 
ಇಂತು ಶೂನ್ಯಲಿಂಗದ ಅಷ್ಟವಿಧಾರ್ಚನೆಯಂ ಮಾಡಿ, 
ಅಗಣಿತಕೋಟಿಸೂರ್ಯ ಪ್ರಭೆಯಂತೆ ಬೆಳಗುವ 
ಶೂನ್ಯಲಿಂಗವನು ಕಂಗಳು ತುಂಬಿ ನೋಡಿ 
ಮನದಲ್ಲಿ ಸಂತೋಷಂಗೊಂಡು 
ಆ ಶೂನ್ಯಲಿಂಗದ ಪೂಜೆಯ ನಿರ್ಮಾಲ್ಯವ ಮಾಡದೆ 
ನಿರ್ಭೇದ್ಯವೆಂಬ ನಮಸ್ಕಾರಮಂ ಮಾಡಿ . 
ಆ ಶೂನ್ಯಲಿಂಗವನು ಕೂಡಿ ಎರಡಳಿದು, ಅಲ್ಲಿಂದ ಮುಂದಕ್ಕೆ ಹೋಗಿ, 
ಪಶ್ಚಿಮಚಕ್ರವೆಂಬ ಏಕದಳಮಂಟಪದಲ್ಲಿ 
ಮೂರ್ತಿಗೊಂಡಿರ್ದ ನಿರಂಜನಲಿಂಗಕ್ಕೆ 
ನಿರ್ನಾಮವೆಂಬ ಜಲದಿಂ ಮಜ್ಜನಕ್ಕೆರೆದು 
ನಿಷ್ಕಾರಣವೆಂಬ ಗಂಧವ ಧರಿಸಿ 
ನಿಃಸಂಗವೆಂಬ ಅಕ್ಷತೆಯನಿಟ್ಟು 
ನಿಸ್ಸಾರವೆಂಬ ಪುಷ್ಪವ ಧರಿಸಿ 
ನಿರುಪಾಧಿಕವೆಂಬ ಧೂಪವ ಬೀಸಿ 
ನಿಷ್ಕಳೆಯೆಂಬ ಜ್ಯೋತಿಯ ಬೆಳಗಿ 
ನಿಶ್ಚಲವೆಂಬ ವಸ್ತ್ರವ ಹೊದಿಸಿ 
ನಿರ್ವಾಸನೆಯೆಂಬ ಆಭರಣವ ತೊಡಿಸಿ 
ನಿಃಶೂನ್ಯವೆಂಬ ನೈವೇದ್ಯವನರ್ಪಿಸಿ 
ನಿರವಯವೆಂಬ ತಾಂಬೂಲವನಿತ್ತು 
ಇಂತು ನಿರಂಜನಲಿಂಗದ ಅಷ್ಟವಿಧಾರ್ಚನೆಯ ಮಾಡಿ 
ತೆರಹಿಲ್ಲದೆ ಬೆಳಗಿನ ಮಹಾಬೆಳಗನೊಳಕೊಂಡು ಬೆಳಗುವ 
ನಿರಂಜನಲಿಂಗವನು ಕಂಗಳು ತುಂಬಿ ನೋಡಿ, 
ಮನದಲ್ಲಿ ಸಂತೋಷಂಗೊಂಡು 
ಆ ನಿರಂಜನಲಿಂಗದ ಪೂಜೆಯ ನಿರ್ಮಾಲ್ಯವ ಮಾಡದೆ, 
ನಿಃಶಬವೆಂಬ ನಮಸ್ಕಾರಮಂ ಮಾಡಿ 
ಆ ನಿರಂಜನಲಿಂಗವನು ಕೂಡಿ ಎರಡಳಿದು 
ಅಲ್ಲಿಂದ ಮುಂದೆ ನೋಡಲು 
ಬಚ್ಚಬರಿಯ ಬಯಲಿರ್ಪುದ ಕಂಡು 


೩೪೭ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


11 ೫೧೬ | | 


ಆ ಬಯಲೆ ತನ್ನ ನಿಜನಿವಾಸವೆಂದು ತಿಳಿದು 
ಆ ನಿಜವಾಸದಲ್ಲಿ ತಾ ನಿಂದು 
ತನ್ನಿಂದ ಕೆಳಗಣ ನವಚಕಂಗಳಲ್ಲಿರ್ದ 
ನವಲಿಂಗಗಳ ಪೂಜೆಯ ನಿರಂತರದಲ್ಲಿ ಮಾಡುವ 
ಶಿವಯೋಗಿಗೆ ಭವಬಂಧನವಿಲ್ಲ 
ಆ ಭವಬಂಧನವಿಲ್ಲವಾಗಿ 
ಜೀವಕಲ್ಪಿತವು ಮುನ್ನವೇ ಇಲ್ಲ. 
ಆ ಜೀವಕಲ್ಪಿತವಿಲ್ಲವಾಗಿ 
ಆತನು ಪರಿಪೂರ್ಣನಾಗಿ ಪರಾತ್ಪರನಾಗಿ 
ಪರಶಿವಬ್ರಹ್ಮವೇ ಆಗಿ ಇರ್ಪನಯ್ಯಾ ಅಖಂಡೇಶ್ವರಾ. 

೭೬೦ 
ಅಯ್ಯಾ , ನಿಮ್ಮನನ್ನ ಕರಸ್ಥಲದಲ್ಲಿ ನೋಡಿದಡೆ 
ನೀವೆನ್ನ ಕಂಗಳ ಕೊನೆಯಲ್ಲಿತೋರುತಿರ್ವಿರಿ : 
ಇದೇನು ನಿಮ್ಮ ಗಾರುಡವಯ್ಯಾ ! 
ಅಯ್ಯಾ , ನಿಮ್ಮನೆನ್ನ ಕಂಗಳ ಕೊನೆಯಲ್ಲಿನೋಡಿದಡೆ 
ನೀವೆನ್ನ ಮನದ ಕೊನೆಯಲ್ಲಿತೋರುತಿರ್ಪಿರಿ : 
ಇದೇನು ನಿಮ್ಮ ಗಾರುಡವಯ್ಯಾ ! 
ಅಯ್ಯಾ , ನಿಮ್ಮನನ್ನ ಮನದ ಕೊನೆಯಲ್ಲಿನೋಡಿದಡೆ 
ನೀವೆನ್ನ ಪಂಚಮುಖದಲ್ಲಿತೋರುತಿರ್ಪೆರಿ : 
ಇದೇನು ನಿಮ್ಮ ಗಾರುಡವಯ್ಯಾ ! 
ಅಯ್ಯಾ , ನಿಮ್ಮನೆನ್ನ ನೆನಹಿನ ಪಂಚಮುಖದಲ್ಲಿ ನೋಡಿದಡೆ 
ನೀವೆನ್ನ ನವಚಕ್ರದಲ್ಲಿ ತೋರುತಿರ್ಪೆರಿ : 
ಇದೇನು ನಿಮ್ಮ ಗಾರುಡವಯ್ಯಾ ! 
ಅಯ್ಯಾ , ನಿಮ್ಮನೆನ್ನ ನವಚಕ್ರದಲ್ಲಿ ನೋಡಿದಡೆ 
ನೀವೆನ್ನ ಸರ್ವಾಂಗದಲ್ಲಿ ತೋರುತಿರ್ಪೆರಿ : 
ಇದೇನು ನಿಮ್ಮ ಗಾರುಡವಯ್ಯಾ ಅಖಂಡೇಶ್ವರಾ ! 

೭೬೧ 
ಎನ್ನೊಡಲೊಳಗೆತೋರಿತೋರಿ ಅಡಗುವ 
ನಿಮ್ಮ ಬೆಡಗು ಬಿನ್ನಾಣವ ತಿಳಿಯಬಾರದು. 
ಭಕ್ತಕಾಯ ಮಮಕಾಯ ಭಕ್ತಪ್ರಾಣ ಮಮಪ್ರಾಣವೆಂಬ 
ನಿಮ್ಮ ನುಡಿ ಸೂಚಿಸುತ್ತದೆ. 
ಇದು ಕಾರಣ, ಎನ್ನ ತನುವೆಂಬ ಗುಡಿಯೊಳಗೆ 
ಮನೋಮೂರ್ತಿಲಿಂಗವಾಗಿ 


|| ೫೧೭ || 


೩೪೮ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಇನಕೋಟಿಪ್ರಭೆಯನೊಳಕೊಂಡು 
ಹೆರೆಹಿಂಗದೆ ನಿರಂತರ ಬೆಳಗುತ್ತಿರಬೇಕಯ್ಯಾ ನೀವು ಅಖಂಡೇಶ್ವರಾ. || ೫೧೮ || 

೭೬೨ 
ಎನ್ನ ಸ್ಕೂಲತನುವೆಂಬ ಕೈಲಾಸದ ಮೇಲೆ 
ಕಂಗಳ ಮಂಟಪದಲ್ಲಿ ಕುಳ್ಳಿರ್ದು 
ದೃಶ್ಯಾದೃಶ್ಯದ ಲೀಲೆಯನಾಡುವಾತ ನೀನೇ ಅಯ್ಯಾ , 
ಎನ್ನ ಸೂಕ್ಷ್ಮ ತನುವೆಂಬ ಕೈಲಾಸದ ಮೇಲೆ 
ಮನೋಮಂಟಪದಲ್ಲಿ ಕುಳ್ಳಿರ್ದು 
ದೃಶ್ಯಾದೃಶ್ಯದ ಲೀಲೆಯನಾಡುವಾತನು ನೀನೇ ಅಯ್ಯಾ , 
ಎನ್ನ ಕಾರಣತನುವೆಂಬ ಕೈಲಾಸದ ಮೇಲೆ 
ಭಾವಮಂಟಪದಲ್ಲಿ ಕುಳ್ಳಿರ್ದು 
ಕೇವಲ ಅದೃಶ್ಯಲೀಲೆಯನಾಡುವಾತನು ನೀನೆ ಅಯ್ಯಾ , 
ಎನ್ನ ಮಹಾಕಾರಣತನುವೆಂಬ ಕೈಲಾಸದ ಮೇಲೆ 
ಮಹಾಜ್ಞಾನಮಂಟಪದಲ್ಲಿ ಕುಳ್ಳಿರ್ದು 
ಅಖಂಡಪರಿಪೂರ್ಣ ನಿರವಯಲೀಲೆಯನಾಡುವಾತನು 
ನೀನೇ ಅಯ್ಯಾ ಅಖಂಡೇಶ್ವರಾ. 

|| ೫೧೯ || 


೭೬೩ 


. 


ಕೇಳುಕೇಳಯ್ಯ ಪ್ರಾಣನಾಥನೆ, 
ಎನ್ನ ಪ್ರಾಣಪೂಜೆಯ ಬಗೆಯ ಬಣ್ಣಿಸುತಿರ್ಪೆನು 
ಅವಧರಿಸಯ್ಯಾ ಸ್ವಾಮಿ . 
ಎನ್ನ ಕಾಯವೆ ಕೈಲಾಸವಯ್ಯ ನಿಮಗೆ. 
ಎನ್ನ ಮನವೆ ಶೃಂಗಾರಮಂಟಪವಯ್ಯ ನಿಮಗೆ. 
ಎನ್ನ ಭಾವನೆ ಶೂನ್ಯಸಿಂಹಾಸನವಯ್ಯಾ ನಿಮಗೆ. 
ಎನ್ನ ಪರಮಾನಂದವೆ ಮಜ್ಜನವಯ್ಯಾ ನಿಮಗೆ. 
ಎನ್ನ ಪರಮಶಾಂತಿಯ ಗಂಧವಯ್ಯಾ ನಿಮಗೆ. 
ಎನ್ನ ನಿರಹಂಕಾರವೆ ಅಕ್ಷತೆಯಯ್ಯಾ ನಿಮಗೆ. 
ಎನ್ನ ಅವಿರಳವೆ ಪುಷ್ಪದ ಮಾಲೆಯಯ್ಯಾ ನಿಮಗೆ. 
ಎನ್ನ ಸ್ವಾನುಭಾವವೆ ಧೂಪವಯ್ಯಾ ನಿಮಗೆ. 
ಎನ್ನ ದಿವ್ಯಜ್ಞಾನವೆ ದೀಪದ ಗಡಣವಯ್ಯಾ ನಿಮಗೆ. 
ಎನ್ನ ಸುಚರಿತ್ರವೆ ಸರ್ವವಸ್ತ್ರವಯ್ಯಾ ನಿಮಗೆ. 
ಎನ್ನ ಸುವಿವೇಕವೆ ಸಕಲಾಭರಣವಯ್ಯಾ ನಿಮಗೆ. 
ಎನ್ನ ಆತ್ಮವೆ ಪರಮಾಮೃತದ ನೈವೇದ್ಯವಯ್ಯಾ ನಿಮಗೆ. 
ಎನ್ನ ಪರಿಣಾಮವೆ ಹಸ್ತೋದಕವಯ್ಯಾ ನಿಮಗೆ. 


* 


ನಿಮಗೆ. 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೩೪೯ 


ಎನ್ನ ಸದ್ಭಕ್ತಿರಾಗರಸವೆ ತಾಂಬೂಲವಯ್ಯಾ ನಿಮಗೆ. 
ಎನ್ನ ನಿರ್ಮಲವೆ ದರ್ಪಣವಯ್ಯಾ ನಿಮಗೆ. 
ಎನ್ನ ಸತ್ಯವೆ ಘಂಟೆಯಯ್ಯಾ ನಿಮಗೆ. 
ಎನ್ನ ಸದಾನಂದವೆ ಶಂಖವಾದ್ಯವಯ್ಯಾ ನಿಮಗೆ. 
ಎನ್ನ ಸಮತೆಯ ಚಾಮರವಯ್ಯಾ ನಿಮಗೆ. 
ಎನ್ನ ಕ್ಷಮೆಯೆ ಆಲವಟ್ಟವಯ್ಯಾ ನಿಮಗೆ. 
ಎನ್ನ ಸುಮನವೆ ವಾಹನವಯ್ಯಾ ನಿಮಗೆ. 
ಎನ್ನ ಸುಬುದ್ದಿಯೆ ಜಗಜಂಪನವಯ್ಯಾ ನಿಮಗೆ. 
ಎನ್ನ ಸುಚಿತವೆ ನಂದಿಧ್ವಜವಯ್ಯಾ ನಿಮಗೆ. 
ಎನ್ನ ಸುಜ್ಞಾನವೆ ಶೃಂಗಾರದ ಪಲ್ಲಕ್ಕಿಯಯ್ಯಾ ನಿಮಗೆ. 
ಎನ್ನ ನುಡಿಗಡಣವೆ ಮಂಗಳಸ್ತೋತ್ರವಯ್ಯಾ ನಿಮಗೆ. 
ಎನ್ನ ಸುಳುಹಿನ ಸಂಚಾರವೆ ಪ್ರದಕ್ಷಿಣೆಯಯ್ಯಾ ನಿಮಗೆ. 
ಎನ್ನ ಮಂತ್ರೋಚ್ಚರಣವೆ ನಮಸ್ಕಾರವಯ್ಯಾ ನಿಮಗೆ. 
ಎನ್ನ ಸಕಲಕರಣಂಗಳಿಂದೆ ಮಾಡುವ ಸೇವೆಯ 
ನಾನಾ ತೆರದ ಉಪಚಾರವಯಾ ನಿಮಗೆ. 
ಇಂತೀ ಪ್ರಾಣಪೂಜೆಯ ನಿರಂತರ ತೆರಹಿಲ್ಲದೆ ನಿಮಗಳವಡಿಸಿ 
ನಾ ನಿಮ್ಮೊಳಡಗಿರ್ದೆನಯ್ಯಾ ಅಖಂಡೇಶ್ವರಾ. . 


|| ೫೨೦ || 


೭೬೪ 


ಒಳಗೆ ನೋಡಿದಡೆ ನಿಮ್ಮನೆನೋಡುವೆನಯ್ಯಾ . 
ಹೊರಗೆ ನೋಡಿದಡೆ ನಿಮ್ಮನೆನೋಡುವೆನಯ್ಯಾ , 
ಒಳಗೆ ಪೂಜಿಸಿದಡೆ ನಿಮ್ಮನೆ ಪೂಜಿಸುವೆನಯ್ಯಾ . 
ಹೊರಗೆ ಪೂಜಿಸಿದಡೆ ನಿಮ್ಮನೆ ಪೂಜಿಸುವೆನಯ್ಯಾ . 
ಒಳಗೆ ಧ್ಯಾನಿಸಿದಡೆ ನಿಮ್ಮನೆ ಧ್ಯಾನಿಸುವೆನಯ್ಯಾ . 
ಹೊರಗೆ ಧ್ಯಾನಿಸಿದಡೆ ನಿಮ್ಮನೆ ಧ್ಯಾನಿಸುವೆನಯ್ಯಾ. 
ನೀವು ಭಕ್ತನುಕಂಪಿತರಾದ ಕಾರಣ 
ಎನ್ನ ಭಾವವು ಎಲ್ಲಿ ನಿಂದಿಹುದು ಅಲ್ಲಿ 
ನಿಮ್ಮ ನಿಲವೆ ತುಂಬಿರ್ಪುದಯ್ಯಾ ಅಖಂಡೇಶ್ವರಾ. 


|| ೫೨೧ || 


೬೬೫ 
ಒಳಗೆ ಕೂಡಿ ಹೊರಗೆ ಮರೆದಿರ್ಪೆನಯ್ಯಾ . 
ಹೊರಗೆ ಕೂಡಿ ಒಳಗೆ ಮರೆದಿರ್ಪೆನಯ್ಯಾ , 
ಒಳಹೊರಗೆಂಬ ಸಂದು ಸಂಶಯವನಳಿದು 
ತೆರಹಿಲ್ಲದೆ ನಿಮ್ಮೊಳಗೆ ಏನೇನು ಅರಿಯದಂತಿರ್ದೆನಯ್ಯಾ 
ಅಖಂಡೇಶ್ವರಾ. 


|| 


೨೨ || 


೩೫೦ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


೭೬೬ 
ಒಳಗೆಂಬುದನರಿಯೆ , ಹೊರಗೆಂಬುದನರಿಯೆ , 
ಸ್ವಾನುಭಾವ ಜ್ಞಾನಾಮೃತವನುಂಡು 
ಏನೇನು ಅರಿಯದಂತಿರ್ದೆನಯ್ಯಾ ಅಖಂಡೇಶ್ವರಾ. 


ಕರಂ.ಶಿರ್ಗವಯಾ ಅಖಂಡೇಶ ರಾ . 


|| ೨೩ ೨೩ || 


೭೬೭ 


G 


|| ೨೪ || 


ನೇತ್ರದ ಸೂತ್ರದಲ್ಲಿ 
ಸಕಲ ವಿಸ್ತಾರದ ರೂಪಿರ್ಪುದನಾರೂ ಅರಿಯರಲ್ಲ ! 
ಅದೆಂತೆಂದೊಡೆ: ' ನೇತ್ರದೇವೋ ನ ಚ ಪರಃ ” 
ಎಂಬ ಶ್ರುತಿ ಸಾಕ್ಷಿಯಾಗಿ ನೇತ್ರವೆ ಶಿವನೆಂದರಿದು, 
ಆ ಶಿವನಿರ್ದಯ ಕೈಲಾಸ ಮೇರು ಮಂದರವಿರ್ಪುವು. 
ಆ ಶಿವನಿರ್ದಲ್ಲಿಯ ಸಕಲಪ್ರಮಥಗಣಂಗಳಿರ್ಪರು . 
ಆ ಶಿವನಿರ್ದಲ್ಲಿಯ ಸಕಲತೀರ್ಥಕ್ಷೇತ್ರಂಗಳಿರ್ಪುವು. 
ಆ ಶಿವನಿರ್ದಲ್ಲಿಯ ಸಕಲವೇದವೇದಾಂತಗಳಿರ್ಪುವು. 
ಆ ಶಿವನಿರ್ದಲ್ಲಿಯ ಸಕಲ ಸಚರಾಚರಂಗಳಿರ್ಪುವು. 
ಇಂತೀ ಸಕಲವಿಸ್ತಾರವನೊಳಕೊಂಡ 
ನೇತ್ರದ ನಿಲವುನೀನೇ ಅಯ್ಯಾ ಅಖಂಡೇಶ್ವರಾ. 

೭೬೮ 
ತನುವಿನ ಕೊನೆಯಲ್ಲಿ ನೇತ್ರದ ಅನುವ ಕಂಡೆನಯ್ಯಾ 
ಆ ನೇತ್ರದಕೊನೆಯಲ್ಲಿ ಮನದ ಸುಳುಹು ಕಂಡೆನಯ್ಯಾ. 
ಆ ಮನದ ಕೊನೆಯಲ್ಲಿ ಘನಮಹಾಶಿವನ ಕಂಡೆನಯ್ಯಾ . 
ಆ ಶಿವನೊಳಗೆ ಅನಂತಕೋಟಿಬ್ರಹ್ಮಾಂಡಗಳಡಗಿರ್ಪುದ ಕಂಡು 
ಬೆರಗಾದೆನಯ್ಯಾ ಅಖಂಡೇಶ್ವರಾ. 

- ೭೬೯ 
ನೇತ್ರವೆಂಬ ಸುವರ್ಣದಕೊಡದಲ್ಲಿ 
ಪರಿಣಾಮವೆಂಬ ಉದಕವ ತುಂಬಿ , 
ಅಭಿಷೇಕವ ಮಾಡುವೆನಯ್ಯಾ ನಿಮಗೆ. 
ನೇತ್ರವೆಂಬ ದಿವ್ಯ ಪುಷ್ಪದ ಮಾಲೆಯ 
ಧರಿಸುವೆನಯ್ಯಾ ನಿಮಗೆ. 
ನೇತ್ರದ ಸ್ನೇಹನೋಟದಿಂದೆ 
ಮನಕ್ಕೆ ಮನೋಹರವ ಮಾಡುವೆನಯ್ಯಾ ನಿಮಗೆ. 
ನೇತ್ರವೆಂಬ ಅರಮನೆಯಲ್ಲಿ ಪಟ್ಟಮಂಚದಮೇಲೆ 
ಸುಪ್ಪತ್ತಿಗೆಯ ಹಾಸುಗೆಯ ಮಾಡುವೆನಯ್ಯಾ ನಿಮಗೆ. 
ನೇತ್ರಸೂತ್ರದಿಂದೆಕೂಡುವೆನಯ್ಯಾ ನಿಮ್ಮ ಅಖಂಡೇಶ್ವರಾ. 


|| 


೨೫ || 


|| ೫೨೬ || 


2880 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೭೭೦ 
ಭಾವವೇ ಬ್ರಹ್ಮವಾದ ಬಳಿಕ 
ಇನ್ಯಾವ ವೇಷವ ತೊಡಲೇತಕೊ ? 
ತನುವೇ ಲಿಂಗವಾದ ಬಳಿಕ 
ಆವ ಫಲಪದದ ಹಂಗೇತಕೊ ? 
ಮನದಲ್ಲಿ ತನಗೆ ತಾನೆ ಸ್ನಾತ್ಮಜ್ಞಾನ ಉದಯವಾದ ಬಳಿಕ 
ಇನ್ನು ಹಲವು ಶಾಸ್ತ್ರವನೋದಿತಿಳಿಯಬೇಕೆಂಬ ಸಂದೇಹವೇತಕೊ ? 
ಒಳಹೊರಗೆ ಸರ್ವಾಂಗದಲ್ಲಿ ಮಹಾಜ್ಞಾನವೆ ತುಂಬಿದ ಬಳಿಕ 
ಮುಂದೆ ಮುಕ್ತಿಯ ಪಡೆಯಬೇಕೆಂಬ ಭಾವಕವೇತಕೊ ? 
ಇದು ಸತ್ಯದ ನಡೆಯಲ್ಲ ; ಶರಣರ ಮೆಚ್ಚಲ್ಲ ; 
ನಮ್ಮ ಅಖಂಡೇಶ್ವರನ ಒಲುಮೆ ಮುನ್ನವೆ ಅಲ್ಲ 

|| ೫೨೭ || 


- ೭೭೧. 


ಕಾಲಲ್ಲಿ ಕಣ್ಣುಮೂತ್ರಕಂಡೆ. 
ನೆತ್ತಿಯ ಕುಂಭವನೊಡೆದು ಸುಧೆ ಸರ್ವಾಂಗದಲ್ಲಿ ತುಂಬಿತ್ಯ ಕಂಡೆ. 
ಕತ್ತಲೆ ಬೆಳಗಾಯಿತ್ತ ಕಂಡು ಬೆರಗಾದೆನಯ್ಯಾ ಅಖಂಡೇಶ್ವರಾ. || ೫೨೮ || 


ಕಾಲಿಲ್ಲದೆ ನಡೆಯಬಲ್ಲಡೆ ಶಿವಯೋಗಿಯೆಂಬೆನಯ್ಯಾ . 
ಕೈಯಿಲ್ಲದೆ ಮುಟ್ಟಬಲ್ಲಡೆ ಶಿವಯೋಗಿಯೆಂಬೆನಯ್ಯಾ . 
ಕಣ್ಣಿಲ್ಲದೆ ನೋಡಬಲ್ಲಡೆ ಶಿವಯೋಗಿಯೆಂಬೆನಯ್ಯಾ . 
ಕಿವಿ ಇಲ್ಲದೆ ಕೇಳಬಲ್ಲಡೆ ಶಿವಯೋಗಿಯೆಂಬೆನಯ್ಯಾ . 
ನಾಲಿಗೆ ಇಲ್ಲದೆ ಸವಿಯಬಲ್ಲಡೆ ಶಿವಯೋಗಿಯೆಂಬೆನಯ್ಯಾ, 
ನಾಸಿಕವಿಲ್ಲದೆ ವಾಸಿಸಬಲ್ಲಡೆ ಶಿವಯೋಗಿಯೆಂಬೆನಯ್ಯಾ. 
ಮನವಿಲ್ಲದೆ ನೆನೆಯಬಲ್ಲಡೆ ಶಿವಯೋಗಿಯಂಬೆನಯ್ಯಾ. 
ತಾನಿಲ್ಲದೆಕೂಡಬಲ್ಲಡೆ ಶಿವಯೋಗಿಯೆಂಬೆನಯ್ಯಾ , 
ಇಂತೀ ಭೇದವನರಿಯದೆ ವೇಷವ ಧರಿಸಿ ತಿರುಗುವರೆಲ್ಲರು 
ಭವರೋಗಿಗಳೆಂಬೆನಯ್ಯಾ ಅಖಂಡೇಶ್ವರಾ. 

೭೭೩ 
ತನುವಿನವಗುಣಂಗಳ ತರಿದೊಟ್ಟಿ, 
ಮನದ ಮಾಯಾವಿಕಾರದ ಬಾಯ ಟೊಣೆದು, 
ಕರಣಂಗಳ ಕತ್ತಲೆಯ ಕಡೆಗೊದು ಎಡಬಲಂಗಳ ತಡಹಿ , 
ನಡುಮಧ್ಯಮಾರ್ಗವಿಡಿದು ಸುಷುಮ್ಮಗಿರಿಯನಡರಿ , 
ಕಡೆಮೊದಲಿಲ್ಲದೆ ಬೆಳಗಿನೊಳಗಡಗಿ ಬೆಳಗುತಿರ್ದೆನಾಗಿ 
ನಾನು ಪರಮಶಿವಯೋಗಿಯಾದೆನಯ್ಯಾ ಅಖಂಡೇಶ್ವರಾ. 


|| ೫೨೯ || 


| ೫೩೦ || 


೩೫೨ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


೭೭೪ 
ಕರ್ಮಸಾದಾಲ್ಯಸ್ವರೂಪವಾದ ಆಚಾರಲಿಂಗದಲ್ಲಿ 
ನಕಾರಮಂತ್ರಸ್ವರೂಪವಾದ ಘಾಣೇಂದ್ರಿಯ ಸಂಯೋಗವ 
ಮಾಡಬಲ್ಲಾತನೆ ಪ್ರಾಣಲಿಂಗಿ, 
ಕರ್ತೃಸಾದಾಖ್ಯಸ್ವರೂಪವಾದ ಗುರುಲಿಂಗದಲ್ಲಿ 
ಮಕಾರಮಂತ್ರಸ್ವರೂಪವಾದ ಜಿಹೇಂದ್ರಿಯಸಂಯೋಗವ 
ಮಾಡಬಲ್ಲಾತನೆ ಪ್ರಾಣಲಿಂಗಿ, 
ಮೂರ್ತಿಸಾದಾಲ್ಯಸ್ವರೂಪವಾದ ಶಿವಲಿಂಗದಲ್ಲಿ 
ಶಿಕಾರಮಂತ್ರಸ್ವರೂಪವಾದ ನೇತೇಂದ್ರಿಯಸಂಯೋಗವ 
ಮಾಡಬಲ್ಲಾತನೆ ಪ್ರಾಣಲಿಂಗಿ, 
ಅಮೂರ್ತಿಸಾದಾಲ್ಯಸ್ವರೂಪವಾದ ಜಂಗಮಲಿಂಗದಲ್ಲಿ 
ವಕಾರಮಂತ್ರಸ್ವರೂಪವಾದ ತ್ವಗಿಂದ್ರಿಯಸಂಯೋಗವ 
ಮಾಡಬಲ್ಲಾತನೆ ಪ್ರಾಣಲಿಂಗಿ, 
ಶಿವಸಾದಾಲ್ಯಸ್ವರೂಪವಾದ ಪ್ರಸಾದಲಿಂಗದಲ್ಲಿ 
ಯಕಾರಮಂತ್ರಸ್ವರೂಪವಾದ ಶ್ರವಣೇಂದ್ರಿಯಸಂಯೋಗವ 
ಮಾಡಬಲ್ಲಾತನೆ ಪ್ರಾಣಲಿಂಗಿ, 
ಮಹಾಸಾದಾಖ್ಯಸ್ವರೂಪವಾದ ಮಹಾಲಿಂಗದಲ್ಲಿ 
ಓಂಕಾರಮಂತ್ರಸ್ವರೂಪವಾದ ಹೃದಿಂದ್ರಿಯಸಂಯೋಗವ 
ಮಾಡಬಲ್ಲಾತನೆ ಪ್ರಾಣಲಿಂಗಿ, 
ಇಂತೀ ಷಡ್ವಧಲಿಂಗದಲ್ಲಿ ಷಡಿಂದ್ರಿಯಂಗಳ ಸಂಯೋಗಮಾಡಿ, 
ಆ ಷಡ್ತಿಧ ಲಿಂಗಂಗಳೊಂದಾದ ಮಹಾಘನವೆ ತಾನಾಗಿ 
ಸುಳಿಯಬಲ್ಲಾತನೆ ಪ್ರಾಣಲಿಂಗಸಂಬಂಧಿಯಯ್ಯಾ 
ಅಖಂಡೇಶ್ವರಾ. 

೭೭೫ 
ಎನ್ನ ಫ್ಯಾಣದ ಕೊನೆಯಲ್ಲಿ 
ನೀವು ಗಂಧಪದಾರ್ಥವ ಗ್ರಹಿಸುತಿರ್ಪಿರಿ: 
ನಿಮ್ಮ ಫ್ಯಾಣದ ಕೊನೆಯಲ್ಲಿ 
ನಾನು ಗಂಧಪ್ರಸಾದವ ಗ್ರಹಿಸುತಿರ್ಪೆನಯ್ಯಾ , 
ಎನ್ನ ಜಿಹ್ವಯ ಕೊನೆಯಲ್ಲಿ 
ನೀವು ರುಚಿಪದಾರ್ಥವ ಗ್ರಹಿಸುತಿರ್ಪಿರಿ: 
ನಿಮ್ಮ ಜಿಹ್ನೆಯ ಕೊನೆಯಲ್ಲಿ 
ನಾನು ರುಚಿಪ್ರಸಾದವ ಗ್ರಹಿಸುತಿರ್ಪೆನಯ್ಯಾ . 
ಎನ್ನ ನೇತ್ರದ ಕೊನೆಯಲ್ಲಿ 


|| ೫೩೧ || 


2 . 3a 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


ನೀವುರೂಪುಪದಾರ್ಥವ ಗ್ರಹಿಸುತಿರ್ಪಿ : 
ನಿಮ್ಮ ನೇತ್ರದ ಕೊನೆಯಲ್ಲಿ 
ನಾನು ರೂಪುಪ್ರಸಾದವ ಗ್ರಹಿಸುತಿರ್ಪೆನಯ್ಯಾ.. 
ಎನ್ನ ತೊಕ್ಕಿನ ಕೊನೆಯಲ್ಲಿ 
ನೀವುಸ್ಪರ್ಶನಪದಾರ್ಥವ ಗ್ರಹಿಸುತಿರ್ಪಿರಿ: 
ನಿಮ್ಮ ತ್ವಕ್ಕಿನ ಕೊನೆಯಲ್ಲಿ 
ನಾನು ಸ್ಪರ್ಶನಪ್ರಸಾದವ ಗ್ರಹಿಸುತಿರ್ಪೆ ನಯಾ . 
ಎನ್ನ ತೊತ್ರದಕೊನೆಯಲ್ಲಿ 
ನೀವುಶಬಪದಾರ್ಥವ ಗ್ರಹಿಸುತಿರ್ವಿರಿ: 
ನಿಮ್ಮ ಪ್ರೋತ್ರದಕೊನೆಯಲ್ಲಿ 
ನಾನು ಶಬ್ಧಪ್ರಸಾದವ ಗ್ರಹಿಸುತಿರ್ಪೆನಯ್ಯಾ . 
ಎನ್ನ ಹೃದಯದ ಕೊನೆಯಲ್ಲಿ 
ನೀವು ತೃಪ್ತಿಪದಾರ್ಥವ ಗ್ರಹಿಸುತಿರ್ವಿರಿ : 
ನಿಮ್ಮ ಹೃದಯದಕೊನೆಯಲ್ಲಿ 
ನಾನು ತೃಪ್ತಿಪ್ರಸಾದವ ಗ್ರಹಿಸುತಿರ್ಪೆನಯ್ಯಾ, 
ಇಂತೆನ್ನ ಷಡಿಂದ್ರಿಯಂಗಳ ಸುಖವು ನಿಮಗರ್ಪಿತವಾಯಿತ್ತು 
ನಿಮ್ಮ ಷಡಿಂದ್ರಿಯಂಗಳು ಎನಗೆ ಪ್ರಸನ್ನಪ್ರಸಾದವಾಯಿತ್ತಾಗಿ 
ಎನ್ನ ಜೀವಭಾವದ ಶನಿ ಹಾಳಾಗಿಹೋಯಿತ್ತಯ್ಯಾ 
ಅಖಂಡೇಶ್ವರಾ. 


!! ೨೩. ೨ | 


೭೭೬ 
ಗುರುಪಾದೋದಕವ ಕೊಂಡು 
ಎನ್ನ ಸಂಚಿತಕರ್ಮ ನಾಸ್ತಿಯಾಯಿತ್ತು 
ಲಿಂಗಪಾದೋದಕವ ಕೊಂಡು 
ಎನ್ನ ಪ್ರಾರಬ್ಧಕರ್ಮ ನಾಸ್ತಿಯಾಯಿತ್ತು 
ಜಂಗಮಪಾದೋದಕವ ಕೊಂಡು 
ಎನ್ನ ಆಗಾಮಿಕರ್ಮ ನಾಸ್ತಿಯಾಯಿತ್ತು 
ಇಂತೀ ತ್ರಿಮೂರ್ತಿಗಳ ತ್ರಿವಿಧಪಾದೋದಕವ ಕೊಂಡು 
ಎನ್ನ ಕರ್ಮಂಗಳು ನಾಸಿಯಾದುವಾಗಿ, 
ಅಖಂಡೇಶ್ವರಾ, ಎನ್ನ ಹುಟ್ಟುಹೋಂದುಗಳು ನಷ್ಟವಾದುವಯ್ಯಾ . || ೨೩೩ || 


೭೭೭ 


ಪಾದತೀರ್ಥವೆಂದಡೆ ಪರಾತ್ಪರವು ತಾನನೋಡಾ. 
ಪಾದತೀರ್ಥವೆಂದಡೆ ಪರಬ್ರಹ್ಮವು ತಾನೆ ನೋಡಾ. 
ಪಾದತೀರ್ಥವೆಂದಡೆ ಪರಿಪೂರ್ಣ ಮಹಾಜ್ಞಾನವು ತಾನೆ ನೋಡಾ. 


೩೪ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಪಾದತೀರ್ಥವೆಂದಡೆ ಪರಾತ್ಪರವಾದ ಪರವಸ್ತುವು ತಾನೆ ನೋಡಾ. 
ಪಾದತೀರ್ಥವೆಂದಡೆ ನಿತ್ಯನಿರವಯ ನಿರಂಜನಬ್ರಹ್ಮವು ತಾನೆ ನೋಡಾ. 
ಪಾದತೀರ್ಥವೆಂದಡೆ ಮಹಾಘನ ಪರತರ ಪರಂಜ್ಯೋತಿತಾನೆ ನೋಡಾ. 
ಪಾದತೀರ್ಥವೆಂದಡೆ ಸಾಕ್ಷಾತ್ ಪರಶಿವನು ತಾನೆ ನೋಡಾ. 
ಇಂತಪ್ಪ ಪಾದತೀರ್ಥದ ಘನವ ಕಂಡು 
ತನುಕರಗಿ ಮನಹಿಗ್ಗಿ ಹೃದಯ ಪಸರಿಸಿ 
ಅಂತರಂಗದಲ್ಲಿ ವಿಶ್ವಾಸ ತುಂಬಿ, 
ಬಹಿರಂಗದ ಭಕ್ತಿಯಿಂದ ಸಾಷ್ಟಾಂಗ ನಮಸ್ಕರಿಸಿ, 
ಆ ಮಹಾಘನ ಪರಾತ್ಪರವಾದ ಪಾದತೀರ್ಥವನು 
ಹದುಳಿಗಚಿತ್ತನಾಗಿ ಹರ್ಷಾನಂದದಿಂ ಸೇವನೆಯಮಾಡಿ 
ಭವಸಾಗರವ ದಾಂಟಿ, ಕಾಯಜೀವದ ಸಂಸಾರವ ನೀಗಿ, 
ಪರಮಪವಿತ್ರ ಶಿವಮಯನಾಗಿರ್ದೆನಯ್ಯಾ ಅಖಂಡೇಶ್ವರಾ. || ೫೩೪ | | 

೭೭೮ 
ಜಂಗಮದ ಪಾದತೀರ್ಥವು ಭವರೋಗವೈದ್ಯವಯ್ಯಾ. 
ಜಂಗಮದ ಪಾದತೀರ್ಥವು ಶಿವಸಾಯುಜ್ಯವಯ್ಯಾ . 
ಜಂಗಮದ ಪಾದತೀರ್ಥವು ಜೀವನ್ಮುಕ್ತಿಯಯ್ಯಾ . 
ಜಂಗಮದ ಪಾದತೀರ್ಥವು ಆಧಿ ವ್ಯಾಧಿ ವಿಪತ್ತು 
ರೋಗರುಜಿನಂಗಳ ಶೋಧಿಸಿ ಕಿತ್ತು ಬಿಸುಟುವುದಯ್ಯಾ . 
ಜಂಗಮದ ಪಾದತೀರ್ಥವು ಅಂಗದ ಅವಗುಣವ ಕಳೆವುದಯ್ಯಾ . 
ಜಂಗಮದ ಪಾದತೀರ್ಥವು ಲಿಂಗಕ್ಕೆ ಕಳೆಯನಿಪ್ಪುದಯ್ಯಾ. 
ಇಂತಪ್ಪ ಜಂಗಮದ ಪಾದತೀರ್ಥಕ್ಕೆ 
ಭಕ್ತನಾದಡೂ ಆಗಲಿ ಮಹೇಶ್ವರನಾದಡೂ ಆಗಲಿ 
ಆರಾದಡೇನು ಅಡಿಯಿಟ್ಟು ನಡೆದು ಬಂದು 
ಭಯಭಕ್ತಿಯಿಂದ ಅಡ್ಡಬಿದ್ದು, 
ಜಂಗಮದ ಪಾದತೀರ್ಥವನು 
ಶುದ್ದ ಸಾವಧಾನದಿಂದೆ 
ತನ್ನ ಲಿಂಗಕ್ಕೆ ಅರ್ಪಿಸಿ, ಅಂಗಕ್ಕೆ ಕೊಳ್ಳಬಲ್ಲಡೆ, 
ಆ ಮಹಾತ್ಮನೆ ಆದಿಪುರಾತನನೆಂಬೆ ; 
ಅಭೇದ್ಯ ಭೇದಕನೆಂಬೆ . 
ಹೀಗಲ್ಲದೆ ಭಕ್ತಿಹೀನನಾಗಿ, ಯುಕ್ತಿಶೂನ್ಯನಾಗಿ, 
ಗರ್ವದ ಪರ್ವತವನೇರಿ ಹೆಮ್ಮೆ ಹಿರಿತನವು ಮುಂದುಗೊಂಡು 
ಆ ಜಂಗಮದ ಪಾದತೀರ್ಥವನು 
ಕಾಲಿಲ್ಲದ ಹೆಳವನಂತೆ ತಾನಿದ್ದಲ್ಲಿಗೆ ತರಿಸಿಕೊಂಡು 


೩೫೫ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


|| 


೩೫ || 


ಅವಿಶ್ವಾಸದಿಂದ ಕೊಂಬ ಜೀವಗಳ್ಳರ 
ಎನಗೊಮ್ಮೆ ತೋರದಿರಯ್ಯಾ ಅಖಂಡೇಶ್ವರಾ. 

೭೭೯ 
ನಿತ್ಯನಿರಂಜನ ಜಂಗಮವ ಭಕ್ತಿಯಿಂ ಬಿಜಯಂಗೈಸಿ 
ಮುಕ್ತಿಸಿಂಹಾಸನದ ಮೇಲೆ ಕುಳ್ಳಿರಿಸಿ, 
ಸತ್ತೋದಕದಿಂದೆ ಪಾದಪ್ರಕ್ಷಾಲನವ ಮಾಡಿ 
ಆ ಜಂಗಮದ ಜ್ಞಾನಕ್ರಿಯಂಗಳೆಂಬಶ್ರೀಚರಣಯುಗಳವನು 
ಸುಚಿತ್ತವೆಂಬ ಹಸ್ತದ ಮಧ್ಯದಲ್ಲಿ ಮೂರ್ತಿಗೊಳಿಸಿ, 
ಸದ್ಭಾವನೆಂಬ ಹಸ್ತದಿಂದ ಚಿತ್ಪಕಾಶವೆಂಬ ವಿಭೂತಿಯ ಧರಿಸಿ, 
ಚಿತ್ಕರಣಂಗಳೆಂಬ ಪುಷ್ಪದ ಮಾಲೆಯ ಶೃಂಗರಿಸಿ 
ಸ್ವಾನುಭಾವವೆಂಬ ಧೂಪವನರ್ಪಿಸಿ 
ಸಮ್ಯಕ್ ಜ್ಞಾನವೆಂಬ ದೀಪವ ಬೆಳಗಿ 
ನಿಃಶೂನ್ಯವೆಂಬ ಕೊಣದಲ್ಲಿರ್ದ ನಿರವಯ ಉದಕದ ತಂದು, 
ಆ ನಿರಂಜನಜಂಗಮದ ಪಾದಾಭಿಷೇಕವ ಮಾಡಿ, 
ನಿರಾಳವೆಂಬ ಬಟ್ಟಲಲ್ಲಿ ಗಡಣಿಸಿಕೊಂಡು 
ಪೂಜೆಯಂ ಸಂಪೂರ್ಣ೦ಗೈದು, 
ಬಳಿಕ ಆ ತೀರ್ಥವನು ಆ ಜಂಗಮವು 
ತಮ್ಮ ಲಿಂಗಕ್ಕೆ ಅರ್ಪಿಸಿ, ಆ ಲಿಂಗಸಹಿತ ಭೋಗಿಸಿ, 
ಉಳಿದ ಮಹಾಜ್ಞಾನತೀರ್ಥವನು 
ಅವಿರಳಭಕ್ತಿಯಿಂದ ಕೈಕೊಂಡು 
ತನ್ನ ಲಿಂಗಸಹಿತ ಸಲಿಸುವಾತನೆ ಅನಾದಿಭಕ್ತನು . 
ಇಂತಪ್ಪ ಅನಾದಿಭಕ್ತನ ಘನಕ್ಕೆ 
ನಮೋ ನಮೋ ಎಂಬೆನಯ್ಯಾ ಅಖಂಡೇಶ್ವರಾ. 

೭೮೦ 
ಕೇಳಿ, ಕೇಳಿರಯ್ಯಾ ಶಿವಭಕ್ತಶರಣಜನಂಗಳು ನೀವೆಲ್ಲ 
ನೂರೊಂದು ಸ್ಟಲದ ನಿರ್ಣಯವನ್ನು ಆರುಸ್ಥಲದಲ್ಲಡಗಿಸಿ , 
ಆರುಸ್ಥಲದ ನಿರ್ಣಯವನ್ನು ಮೂರುಸ್ಥಲದಲ್ಲಡಗಿಸಿ, 
ಆ ಮೂರುಸಲ ಒಂದಾದ ಮೂಲಬ್ರಹ್ಮದಲ್ಲಿ 
ಶರಣನ ಕುರುಹು ಅಡಗಿ ನಿರ್ಮಾಯವಾದ ಭೇದಮಂ ಪೇಳೆ . 
ಅದೆಂತೆನಲು : 
ಪಿಂಡಸ್ಥಲ, ಪಿಂಡಜ್ಞಾನಸ್ವಲ , ಸಂಸಾರಹೇಯಸ್ಸಲ, 
ಗುರುಕರುಣಸ್ಥಲ, ಲಿಂಗಧಾರಣಸ್ಥಲ, ವಿಭೂತಿಸ್ಪಲ, 
ರುದ್ರಾಕ್ಷಿಸ್ಟಲ , ಪಂಚಾಕ್ಷರಿಸ್ಟಲ, ಭಕ್ತಿಸಲ, 


| | ೫೩೬ | | 


೩೫೬ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ತನಿರಸನಸ್ಸಲ 
, 


ಉಭಯಸ್ಸಲ, ತ್ರಿವಿಧಸಂಪತ್ತಿಸಲ, ಚತುರ್ವಿಧಸಾರಾಯಸ್ವಲ, 
ಉಪಾಧಿವಾಟಸ್ಸಲ, ನಿರುಪಾಧಿವಾಟಸ್ತಲ, ಸಹಜಮಾಟಸ್ಥಲ, 
ಈ ಹದಿನೈದು ಭಕ್ತಸ್ಥಲಂಗಳು. 
ದೀಕ್ಷಾಗುರುಸ್ಥಲ, ಶಿಕ್ಷಾಗುರುಸ್ಸಲ, ಜ್ಞಾನಗುರುಸ್ವಲ, 
ಕ್ರಿಯಾಲಿಂಗಸ್ಥಲ, ಭಾವಲಿಂಗಸ್ಥಲ, ಜ್ಞಾನಲಿಂಗಸ್ಥಲ, 
ಸ್ವಯಸ್ಸಲ, ಚರಸ್ಥಲ, ಪರಸ್ಥಲ, 
ಈ ಒಂಬತ್ತು ಆಚಾರಲಿಂಗಸ್ಥಲಂಗಳು. 
ಇಂತೀ ಉಭಯ ಸ್ಪಲವುಕೂಡಿ೨೪ ಸ್ವಲಂಗಳಾಗಿ, 
ಆಧಾರಚಕ್ರದಲ್ಲಿ ಸಂಬಂಧವಾಗಿರ್ಪುವು. 
ಮಹೇಶ್ವರಸ್ಥಲ, ಲಿಂಗನಿಷ್ಠಾಸ್ಪಲ, ಪೂರ್ವಾಶ್ರಯನಿರಸನಸ್ಸಲ, 
ವಾಗತನಿರಸನಸ್ಸಲ, ಆಹ್ವಾನನಿರಸನಸ್ಥಲ, 
ಅಷ್ಟತನುಮೂರ್ತಿನಿರಸನಸ್ಸಲ, ಸರ್ವಗತನಿರಸನಸ್ಸಲ, 
ಶಿವಜಗನ್ಮಯಸ್ಸಲ, ಭಕ್ತದೇಹಿಕಸ್ಟಲ, 
ಈ ಒಂಬತ್ತು ಮಹೇಶ್ವರಸ್ಥಲಂಗಳು. 
ಕ್ರಿಯಾಗಮಸ್ಥಲ, ಭಾವಾಗಮಸ್ಥಲ, ಜ್ಞಾನಾಗಮಸ್ಥಲ, 
ಸಕಾಯಸ್ಥಲ, ಅಕಾಯಸ್ಥಲ, ಪರಕಾಯಸ್ಥಲ, 
ಧರ್ಮಾಚಾರಸ್ಸಲ, ಭಾವಾಚಾರಸ್ಥಲ, ಜ್ಞಾನಾಚಾರಸ್ಥಲ , 
ಈ ಒಂಬತ್ತು ಗುರುಲಿಂಗಸ್ಥಲಂಗಳು . 
ಇಂತೀ ಉಭಯಸ್ವಲವುಕೂಡಿ ೧೮ ಸ್ಟಲಂಗಳಾಗಿ, 
ಸ್ವಾಧಿಷ್ಠಾನಚಕ್ರದಲ್ಲಿ ಸಂಬಂಧವಾಗಿರ್ಪುವು. 
ಪ್ರಸಾದಿಸ್ಥಲ, ಗುರುಮಹಾತ್ಮಸ್ಥಲ, ಲಿಂಗಮಹಾತ್ಮಸ್ಥಲ, 
ಜಂಗಮಮಹಾತ್ಮಸ್ಥಲ, ಭಕ್ತಮಹಾತ್ಮಸ್ಥಲ, 
ಶರಣಮಹಾತ್ಮಸ್ಥಲ, ಪ್ರಸಾದಮಹಾತ್ಮಸ್ಥಲ, 
ಈ ಏಳು ಪ್ರಸಾದಿಸ್ಥಲಂಗಳು . 
ಕಾಯಾನುಗ್ರಹಸ್ಥಲ, ಇಂದ್ರಿಯಾನುಗ್ರಹಸ್ಥಲ, ಪ್ರಾಣಾನುಗ್ರಹಸ್ಥಲ, 
ಕಾಯಾರ್ಪಿತಸ್ಥಲ, ಕರಣಾರ್ಪಿತಸ್ಥಲ, ಭಾವಾರ್ಪಿತಸ್ಥಲ, 
ಶಿಷ್ಯಸ್ಥಲ, ಶುಶೂಷಾಸ್ಥಲ, ಸೇವ್ಯಸ್ಥಲ, 
ಈ ಒಂಬತ್ತು ಶಿವಲಿಂಗಸ್ಥಲಂಗಳು. 
ಇಂತೀ ಉಭಯಸ್ವಲವುಕೂಡಿ ೧೬ ಸ್ವಲಂಗಳಾಗಿ, 
ಮಣಿಪೂರಕಚಕ್ರದಲ್ಲಿ ಸಂಬಂಧವಾಗಿರ್ಪುವು. 
ಪ್ರಾಣಲಿಂಗಿಸ್ಥಲ, ಪ್ರಾಣಲಿಂಗಾರ್ಚನಾಸ್ಟಲ, 
ಶಿವಯೋಗಸಮಾಧಿಸಲ, ಲಿಂಗನಿಜಸ್ಸಲ, ಅಂಗಲಿಂಗಸ್ಥಲ, 
ಈ ಐದು ಪ್ರಾಣಲಿಂಗಿಸ್ಥಲಂಗಳು , 
ಜೀವಾತ್ಮಸಲ, ಅಂತರಾತ್ಮಸ್ಥಲ, ಪರಮಾತ್ಮಸ್ಥಲ, 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


ನಿರ್ದೆಹಾಗಮಸ್ಥಲ, ನಿರ್ಭಾವಾಗಮಸ್ಥಲ, ನಷ್ಟಾಗಮಸ್ಥಲ, 
ಆದಿಪ್ರಸಾದಿಸ್ಥಲ, ಅಂತ್ಯಪ್ರಸಾದಿಸ್ಥಲ, ಸೇವ್ಯಪ್ರಸಾದಿಸ್ಥಲ, 
ದೀಕ್ಷಾಪಾದೋದಕಸ್ಟಲ, ಶಿಕ್ಷಾಪಾದೋದಕಸ್ಥಲ, 
ಜ್ಞಾನಪಾದೋದಕಸ್ಸಲ , 
ಈ ಹನ್ನೆರಡು ಜಂಗಮಲಿಂಗಸ್ಥಲಂಗಳು. 
ಇಂತೀ ಉಭಯಸ್ಥಲವುಕೂಡಿ ೧೭ ಸ್ವಲಂಗಳಾಗಿ, 
ಅನಾಹತಚಕ್ರದಲ್ಲಿ ಸಂಬಂಧವಾಗಿರ್ಪುವು. 
ಶರಣಸ್ಥಲ, ತಾಮಸನಿರಸನಸ್ಸಲ, ನಿರ್ದೆಶಸ್ಸಲ, ಶೀಲಸಂಪಾದನಾಸ್ಸಲ, 
ಈ ನಾಲ್ಕು ಶರಣಸ್ಥಲಂಗಳು. 
ಕ್ರಿಯಾನಿಷ್ಪತಿಸ್ಪಲ, ಭಾವನಿಷ್ಪತಿಸ್ಪಲ, ಜ್ಞಾನನಿಷ್ಪತಿಸ್ಥಲ, 
ಪಿಂಡಾಕಾಶಸ್ವಲ, ಬಿಂದ್ಯಾಕಾಶಸ್ವಲ, ಮಹದಾಕಾಶಸ್ಸಲ, 
ಕ್ರಿಯಾಪ್ರಕಾಶಸಲ, ಭಾವಪ್ರಕಾಶಸಲ, ಜ್ಞಾನಪ್ರಕಾಶಸಲ, 
ಈ ಒಂಬತ್ತು ಪ್ರಸಾದಿಲಿಂಗಸ್ಥಲಂಗಳು . 
ಇಂತೀ ಉಭಯಸ್ವಲವುಕೂಡಿ ೧೩ ಸ್ವಲಂಗಳಾಗಿ, 
ವಿಶುಚಕ್ರದಲ್ಲಿ ಸಂಬಂಧವಾಗಿರ್ಪುವು. 
ಐಕ್ಯಸ್ಥಲ, ಸರ್ವಾಚಾರಸಂಪತ್ತಿಸಲ, 
ಏಕಭಾಜನಸ್ಸಲ, ಸಹಭೋಜನಕ್ಸಲ, 
ಈ ನಾಲ್ಕು ಐಕ್ಯಸ್ಥಲಂಗಳು. 
ಕೊಂಡುದು ಪ್ರಸಾದಿಸ್ಥಲ, ನಿಂದುಗರಸ್ಥಲ, ಚರಾಚರನಾಸಿಸ್ಟಲ, 
ಭಾಂಡಸ್ಟಲ, ಭಾಜನಸ್ಸಲ, ಅಂಗಲೇಪನಕ್ಸಲ, 
ಸ್ವಯಪರಜ್ಞಾನಸ್ವಲ, ಭಾವಾಭಾವನಷ್ಟಸ್ಥಲ, ಜ್ಞಾನಶೂನ್ಯಸ್ವಲ, 
ಈ ಒಂಬತ್ತು ಮಹಾಲಿಂಗಸ್ಥಲಂಗಳು. 
ಇಂತೀ ಉಭಯಸ್ಥಲವುಕೂಡಿ ೧೩ ಸ್ವಲಂಗಳಾಗಿ, 
ಆಜ್ಞಾಚಕ್ರದಲ್ಲಿ ಸಂಬಂಧವಾಗಿರ್ಪುವು. 
ಇಂತೀ ೧೦೧ ಸ್ಟಲಕುಳಂಗಳು 
ಆಧಾರ, ಸ್ವಾಧಿಷ್ಟಾನ, ಮಣಿಪೂರಕ, ಅನಾಹತ, ವಿಶುದ್ದಿ, ಆಜ್ಞಾ 
ಎಂಬ ಆರು ಚಕ್ರಂಗಳಲ್ಲಿ ಸಂಬಂಧಿಸಿ, 
ಆ ಆರು ಚಕ್ರಂಗಳನು 
ನಿಷ್ಕಲಶೂನ್ಯನಿರಂಜನವೆಂಬ ಮೂರು ಚಕ್ರಂಗಳಲ್ಲಿ ಅಡಗಿಸಿ, 
ಆ ಮೂರು ಚಕ್ರಂಗಳೆಂಬ ಮಂಟಪದಲ್ಲಿ 
ಗುರುಲಿಂಗಜಂಗಮವ ಕುಳ್ಳಿರಿಸಿ, 
ನಿಷ್ಕಲಶೂನ್ಯ ನಿರಂಜನ ಭಕ್ತಿಯಿಂದರ್ಚಿಸಿ, 
ಆ ಗುರುಲಿಂಗಜಂಗಮದ ಘನಪ್ರಸಾದವ ಪಡೆದು 
ಆ ಗುರುಲಿಂಗಜಂಗಮವು ಒಂದಾದ 


೩೫೮ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಮಹಾಘನ ಪರಬ್ರಹ್ಮದಲ್ಲಿ ಮನವಡಗಿ ಭಾವ ನಿಷ್ಪತ್ತಿಯಾಗಿ 
ಶರಧಿಯಲ್ಲಿ ಮುಳುಗಿದ ಪೂರ್ಣಕುಂಭದಂತಿರ್ಪ 
ಮಹಾಶರಣರ ಪರಮಗುರು ಬಸವರಾಜದೇವರ 
ದಿವ್ಯ ಶ್ರೀಪಾದಕ್ಕೆ ನಮೋ ನಮೋ ಎಂಬೆನಯ್ಯಾ ಅಖಂಡೇಶ್ವರಾ. || ೫೩೭ || 

೭೮೧ 
ಆದಿಯಾಧಾರವಿಲ್ಲದ ಮುನ್ನ, 
ನಾದಬಿಂದುಕಳೆಗಳಿಲ್ಲದ ಮುನ್ನ , 
ಭೇದಾಭೇದ ಬ್ರಹ್ಮಾಂಡಕೋಟಿಗಳಿಲ್ಲದ ಮುನ್ನ, 
ಬಸವನೆಂಬ ಬೀಜದ ಮಧ್ಯದಲ್ಲಿ 
ಲಿಂಗವೆಂಬ ಅಂಕುರ ಉದಯವಾಯಿತು 
ಆ ಲಿಂಗಾಂಕುರವೆ 
ಸಕಲತತ್ವ ತೋರಿಕೆಯಂಬ ಶಾಖೆ ಪರ್ಣಂಗಳು ಪಸರಿಸಿ, 
ವೃಕ್ಷ ಪಲ್ಲವಿಸಿತ್ತು 
ಇಂತಪ್ಪ ಚಿದ್ಬ್ರಹ್ಮವೃಕ್ಷವೆಂಬ ಪರಮಗುರು ಸಂಗನಬಸವಣ್ಣನ 
ಶ್ರೀಪಾದಕಮಲದಲ್ಲಿ ಭ್ರಮರನಾಗಿರಿಸಯ್ಯಾ ಅಖಂಡೇಶ್ವರಾ. || ೫೩೮ || 

೭೮೨ 
ನಿರುಪಮ ಬಸವಣ್ಣನ ನಿರಾಳ ಬೆಳಗಿನೊಳಗೆ 
ನಿರಂತರ ಬೆಳಗುತಿರ್ದೆನಯ್ಯಾ. 
ಅದೆಂತೆಂದೊಡೆ: 
ಬಕಾರವೇ ಎನ್ನ ಸ್ಕೂಲತನು , 
ಸಕಾರವೇ ಎನ್ನ ಸೂಕ್ಷ್ಮ ತನು , 
ವಕಾರವೇ ಎನ್ನ ಕಾರಣತನು. 
ಮತ್ತೂಂ, 
ಬಕಾರವೇ ಎನ್ನ ಜೀವಾತ್ಮನು, 
ಸಕಾರವೆ ಎನ್ನ ಅಂತರಾತ್ಮನು , 
ವಕಾರವೆ ಎನ್ನ ಪರಮಾತ್ಮನು. 
ಮತ್ತ , 
ಬಕಾರವೆ ಗುರುವಾಗಿ ಬಂದೆನ್ನ 
ತನುವನೊಳಕೊಂಡಿತ್ತು. 
ಸಕಾರವೆ ಲಿಂಗವಾಗಿ ಬಂದೆನ್ನ 
ಮನವನೊಳಕೊಂಡಿತ್ತು , 
ವಕಾರವೆ ಜಂಗಮವಾಗಿ ಬಂದೆನ್ನ 
ಧನವನೊಳಕೊಂಡಿತ್ತು 


೩ರ್೫ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


ಮತ್ತೂಂ, 
ಬಕಾರವೆ ಇಷ್ಟಲಿಂಗವಾಗಿ ಬಂದೆನ್ನ 
ಸ್ಕೂಲತನುವನೊಳಕೊಂಡಿತ್ತು, 
ಸಕಾರವೆ ಪ್ರಾಣಲಿಂಗವಾಗಿ ಬಂದೆನ್ನ 
ಸೂಕ್ಷ್ಮ ತನುವನೊಳಕೊಂಡಿತ್ತು 
ವಕಾರವೆ ಭಾವಲಿಂಗವಾಗಿ ಬಂದೆನ್ನ 
ಕಾರಣತನುವನೊಳಕೊಂಡಿತ್ತು 
ಮತ್ತ , 
ಬಕಾರವೆ ಶುದ್ಧಪ್ರಸಾದವಾಗಿ ಬಂದೆನ್ನ 
ಜೀವಾತ್ಮನನೊಳಕೊಂಡಿತ್ತು 
ಸಕಾರವೇ ಸಿದ್ಧಪ್ರಸಾದವಾಗಿ ಬಂದೆನ್ನ 
ಅಂತರಾತ್ಮನನೊಳಕೊಂಡಿತ್ತು 
ವಕಾರವೆ ಪ್ರಸಿದ್ದಪ್ರಸಾದವಾಗಿ ಬಂದೆನ್ನ 
ಪರಮಾತ್ಮನನೊಳಕೊಂಡಿತ್ತು. 
ಮತ್ತೂಂ, 
ಬಕಾರವೆ ಸಯೆಯಾಗಿ ಬಂದೆನ್ನ 
ಬಹಿರಂಗವ ಅವಗ್ರಹಿಸುತಿರ್ಪುದು. 
ಸಕಾರವೆ ಸಮ್ಯಕ್ ಜ್ಞಾನವಾಗಿ ಬಂದೆನ್ನ 
ಅಂತರಂಗವ ಅವಗ್ರಹಿಸುತಿರ್ಪುದು. 
ವಕಾರವೆ ಮಹಾಜ್ಞಾನವಾಗಿ ಬಂದೆನ್ನ 
ಒಳಹೊರಗನೆಲ್ಲ ಅವಗ್ರಹಿಸುತಿರ್ಪುದು. 
ಇಂತೀ ಬಸವಾಕ್ಷರಕತ್ರಯಂಗಳಲ್ಲಿ ನಾನು ನಿಕ್ಷೇಪವಾಗಿರ್ದು 
ಬಸವ ಬಸವ ಬಸವ ಎಂದು ಬಸವಣ್ಣನ ನಾಮತ್ರಯವನು 
ಎನ್ನ ಮನದಣಿವಂತೆ ತಣಿಯಲುಂಡು 
ಭವಸೂತ್ರವ ಹರಿದು ಶಿವಸ್ವರೂಪನಾದೆನಯ್ಯಾ ಅಖಂಡೇಶ್ವರಾ. || ೫೩೯ll 


೭೮೩ 


ಬೀಜದೊಳಗೆ ಅಂಕುರವಿರ್ಪುದು. 
ಅಂಕುರದೊಳಗೆ ಬೀಜವಿರ್ಪುದು. 
ಅಂಕುರ ಬೀಜವೆಂದು ಹೆಸರು ಎರಡಾದಡೇನು ? 
ಒಳಗಿರ್ಪ ಸಾರವು ಒಂದೇ ಆಗಿರ್ದಂತೆ 
ಬಸವಣ್ಣನೆ ಶಿವನು, ಶಿವನೆ ಬಸವಣ್ಣನು. 
ಬಸವಣ್ಣ ಶಿವನೆಂಬ ಹೆಸರೆರಡಾದಡೇನು ? 
ಅಖಂಡವನ್ನು ಒಂದೇ ಆದಕಾರಣ, 


೩೬೦ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ನಿಮ್ಮ ಅಖಂಡೇಶ್ವರನೆಂದು ಹೆಸರಿಟ್ಟು ಕರೆದೆನಯ್ಯಾ 
ದೇವರದೇವಾ. 


|| ೫೪೦ || 


ಎನ್ನ ಹೃತದಲ್ಲಿ ಆಧಾರಚಕ್ರವಿರ್ಪುದು. 
ಆ ಚಕ್ರವೇ ಭಕಸಲ. 
ಆ ಸಲವ ಬಸವಣನಿಂಬುಗೊಂಡನಾಗಿ 
ಎನಗಾಸ್ಟಲ ಬಯಲಾಯಿತ್ತು 
ಎನ್ನ ಅಪ್ಪುತತ್ಯದಲ್ಲಿ ಸ್ವಾಧಿಷ್ಠಾನಚಕ್ರವಿರ್ಪುದು. 
ಆ ಚಕ್ರವೇ ಮಹೇಶ್ವರಸ್ಥಲ . 
ಆ ಸ್ವಲವ ಮಡಿವಾಳಮಾಚಯ್ಯಗಳಿಂಬುಗೊಂಡರಾಗಿ 
ಎನಗಾಸ್ಕಲ ಬಯಲಾಯಿತ್ತು 
ಎನ್ನ ಅಗ್ನಿತತ್ಯದಲ್ಲಿ ಮಣಿಪೂರಕಚಕ್ರವಿರ್ಪುದು. 
ಆ ಚಕ್ರವೆ ಪ್ರಸಾದಿಸ್ಥಲ. 
ಆ ಸಲವ ಚೆನ್ನಬಸವಣ್ಣನಿಂಬುಗೊಂಡನಾಗಿ 
ಎನಗಾಸ್ಟಲ ಬಯಲಾಯಿತ್ತು . 
ಎನ್ನ ವಾಯುತತ್ಯದಲ್ಲಿ ಅನಾಹತಚಕ್ರವಿರ್ಪುದು. 
ಆ ಚಕ್ರವೆ ಪ್ರಾಣಲಿಂಗಿಸ್ಥಲ. 
ಆ ಸ್ಥಲವ ಸಿದ್ದರಾಮಯ್ಯದೇವರಿಂಬುಗೊಂಡರಾಗಿ 
ಎನಗಾಸ್ಟಲ ಬಯಲಾಯಿತ್ತು 
ಎನ್ನ ಗಗನತತ್ಯದಲ್ಲಿ ವಿಶುದ್ವಿಚಕ್ರವಿರ್ಪುದು. 
ಆ ಚಕ್ರವೆ ಶರಣಸ್ಥಲ. 
ಆ ಸಲವ ಉರಿಲಿಂಗಪೆದಿದೇವರಿಂಬುಗೊಂಡರಾಗಿ 
ಎನಗಾಸ್ಟಲ ಬಯಲಾಯಿತ್ತು, 
ಎನ್ನ ಜೀವನದಲ್ಲಿ ಅಜ್ಞಾನಚಕ್ರವಿರ್ಪುದು. 
ಆ ಚಕ್ರವೆ ಐಕ್ಯಸ್ಥಲ. 
ಆ ಸಲವ ಅಜಗಣ್ಣತಂದೆಗಳಿಂಬುಗೊಂಡರಾಗಿ 
ಎನಗಾಸ್ಟಲ ಬಯಲಾಯಿತ್ತು 
ಎನ್ನ ಬ್ರಹ್ಮಚಕ್ರವೆ ಪರಮ ಆರೂಢಸ್ಟಲ . 
ಆ ಸಲವ ನಿಜಗುಣಯೋಗಿಗಳಿಂಬುಗೊಂಡರಾಗಿ 
ಎನಗಾಸ್ಟಲ ಬಯಲಾಯಿತ್ತು 
ಎನ್ನ ಶಿಖಾಚಕ್ರವೆ ನಿತ್ಯನಿರುಪಮಸ್ಸಲ. 
ಆ ಸ್ಥಲವ ಅಕ್ಕಮಹದೇವಿಯರಿಂಬುಗೊಂಡರಾಗಿ 
ಎನಗಾಸ್ಟಲ ಬಯಲಾಯಿತ್ತು 


೩. ೬೧ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


ಎನ್ನ ಪಶ್ಚಿಮಚಕ್ರವೆ ಪರಮನಿರಂಜನಸ್ಸಲ. 
ಆ ಸಲವ ಪ್ರಭುಸ್ವಾಮಿಗಳಿಂಬುಗೊಂಡರಾಗಿ 
ಎನಗಾಸಲ ಬಯಲಾಯಿತ್ತು 
ಎನ್ನ ಒಳಹೊರಗೆತೋರುವ ಎಲ್ಲ ಸರಕುಳಂಗಳನು 
ಉಳಿದ ಸಕಲಗಣಂಗಳು ಇಂಬುಗೊಂಡರಾಗಿ 
ಎನಗೆ ಎಲ್ಲ ಸಲಂಗಳು ಬಯಲಾದುವು. 
ಇದು ಕಾರಣ, ಆದಿ ಅನಾದಿಯಿಂದತ್ತತ್ತಲಾದ 
ಘನಕೆ ಘನವಾದ ಮಹಕೆ ಮಹವಾದ 
ಮಹಾಸ್ಪಲವನಿಂಬುಗೊಂಡಿರಯ್ಯಾ ಎನಗೆ ಅಖಂಡೇಶ್ವರಾ. 


|| 


೪೧ || 


೭೮೫ 


ಮನವ ನಿಲಿಸಿಹೆನೆಂದು ನುಡಿವ ಅಣ್ಣಗಳ 
ಕಣ್ಣಗೆಡಿಸಿ ಬಣ್ಣಗುಂದಿಸಿ ಬಂಧನಕ್ಕೊಳಗುಮಾಡಿ 
ಭವದಲ್ಲಿ ಸೆರೆಹಿಡಿದಿರ್ಪುದುನೋಡಾಮನವು. 
ಅದೆಂತೆಂದೊಡೆ: 
ವ್ರತವುಳ್ಳವರ ಭ್ರಾಂತುಗೆಡಿಸಿತ್ತು ನೋಡಾಮನವು. 
ಯತಿಗಳೆಂಬವರ ಮತಿಹೀನರ ಮಾಡಿತ್ತುನೋಡಾಮನವು. 
ಕಣ್ಣುಮುಚ್ಚಿ ಧ್ಯಾನಿಸುವ ಅಣ್ಣಗಳ 
ಕಳವಳಗೊಳಿಸಿತ್ತು ನೋಡಾಮನವು. 
ಏಕಾಂತವಾಸಿಗಳೆಲ್ಲರ ಹಿಡಿತಂದು 
ಲೋಕದ ಮಧ್ಯದೊಳಗಿರಿಸಿ 
ಕಾಕುತನದಲ್ಲಿ ಕಾಡಿ ಏಡಿಸಿತ್ತು ನೋಡಾಮನವು. 
ಯೋಗಿಗಳೆಂಬವರ ಭೋಗಕ್ಕೊಳಗುಮಾಡಿ 
ಕಾಡಿತ್ತು ನೋಡಾ ಮನವು. 
ಇಂತೀ ಮನವ ನಿಲಿಸಿಹೆವೆಂದು ನುಡಿದು 
ಮತಿಗೆಟ್ಟು ಮಣ್ಣುಮಸಿಯಾಗಿಹೋದರು ನೋಡಾಹಲಕೆಲಬರು. 
ಅವರಂತಿರಲಿ. 
ಇನ್ನು ಮನವ ನಿಲಿಸುವ ಭೇದವ ಹೇಳಿಹೆ ಕೇಳಿರೆ . 
ಆದಿ - ಅನಾದಿ, ಸುರಾಳ - ನಿರಾಳ, ಶೂನ್ಯ - ರ್ನಿಶೂನ್ಯ, 
ಸಾಕಾರ - ನಿರಾಕಾರ, ಸಗುಣ - ನಿರ್ಗುಣ, ಮೂರ್ತಿ- ಅಮೂರ್ತಿ, 
ಶಿವ - ಶಕ್ತಿ ನಾಮ - ರೂಪು- ಕ್ರಿಯೆ ಸಕಲ ಬ್ರಹ್ಮಾಂಡ ಸಚರಾಚರಾದಿ 
ನಾನಾ ತೋರಿಕೆಯೆಲ್ಲವು ತಾನೆ ಎಂದು ತಿಳಿಯಲು 
ಆ ತಿಳಿದಮಾತ್ರದಲ್ಲಿಯೇ ಮನದ ಕಲ್ಪಿತವಳಿದು 
ಕಾಯಿ ಹಣ್ಣಾದಂತೆ, 


೩೬೨ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಆ ಮನವು ಮಹಾಘನಪರಬ್ರಹ್ಮವೆ ಅಪ್ಪುದು. 
ಆ ಮನವು ಮಹಾಘನವಾದಲ್ಲಿಯೆ 
ಶರಣನ ಹುಟ್ಟು ಹೊಂದು ನಷ್ಟವಾಗಿರ್ಪುದು. 
ಆ ಶರಣನ ಹುಟ್ಟು ಹೊಂದು ನಷ್ಟವಾದಲ್ಲಿಯೆ 
ಅಖಂಡೇಶ್ವರನೆಂಬ ಕುರುಹು ನಿರ್ವಯಲುನೋಡಾ. 


|| ೫೪೨ || 


೭೮೬ 
ನಿಮ್ಮ ಸ್ವಲೀಲೆಯಿಂದ 
ಹಲವು ನಾಮರೂಪುಕ್ರಿಯೆಯಿಂದೆ ಸಾಕಾರವೆನಿಸಿ 
ನೀವು ಆಚಾರಲಿಂಗವಾದಲ್ಲಿ , 
ನಾನು ಭಕ್ತನೆಂಬಂಗವಾಗಿ ನಿಮ್ಮೊಳಗೇಕವಾಗಿರ್ದೆನಯ್ಯಾ . 
ನೀವು ಗುರುಲಿಂಗವಾದಲ್ಲಿ , 
ನಾನು ಮಹೇಶ್ವರನೆಂಬಂಗವಾಗಿ ನಿಮ್ಮೊಳಗೇಕವಾಗಿರ್ದೆನಯ್ಯಾ . 
ನೀವು ಶಿವಲಿಂಗವಾದಲ್ಲಿ , 
ನಾನು ಪ್ರಸಾದಿಯೆಂಬಂಗವಾಗಿ ನಿಮ್ಮೊಳಗೇಕವಾಗಿರ್ದೆನಯ್ಯಾ . 
ನೀವು ಜಂಗಮಲಿಂಗವಾದಲ್ಲಿ , 
ನಾನು ಪ್ರಾಣಲಿಂಗಿಯೆಂಬಂಗವಾಗಿ ನಿಮ್ಮೊಳಗೇಕವಾಗಿರ್ದೆನಯ್ಯಾ . 
ನೀವು ಪ್ರಸಾದಲಿಂಗವಾದಲ್ಲಿ , 
ನಾನು ಶರಣನೆಂಬಂಗವಾಗಿ ನಿಮ್ಮೊಳಗೇಕವಾಗಿರ್ದೆನಯ್ಯಾ. 
ನೀವು ಮಹಾಲಿಂಗವಾದಲ್ಲಿ , 
ನಾನು ಐಕ್ಯನೆಂಬಂಗವಾಗಿ ನಿಮ್ಮೊಳಗೇಕವಾಗಿರ್ದೆನಯ್ಯಾ . 
ನೀವು ನಿಷ್ಕಲಲಿಂಗವಾದಲ್ಲಿ , 
ನಾನು ಮೂಲಜ್ಞಾನಚಿತ್ತೆಂಬಂಗವಾಗಿ ನಿಮ್ಮೊಳಗೇಕವಾಗಿರ್ದೆನಯ್ಯಾ. 
ನೀವುಶೂನ್ಯಲಿಂಗವಾದಲ್ಲಿ , 
ನಾನು ಮಹಾಜ್ಞಾನಶಕ್ತಿಯೆಂಬಂಗವಾಗಿ ನಿಮ್ಮೊಳಗೇಕವಾಗಿರ್ದೆನಯ್ಯಾ . 
ನೀವು ನಿರಂಜನಲಿಂಗವಾದಲ್ಲಿ , 
ನಾನು ಅಖಂಡ ಪರಿಪೂರ್ಣಮಹಾಕಳೆಯೆಂಬಂಗವಾಗಿ 
ನಿಮ್ಮೊಳಗೇಕವಾಗಿರ್ದೆನಯ್ಯಾ . 
ನೀವು ಆವಾವ ರೂಪುಧರಿಸಿದಲ್ಲಿ ನಾನು ಆಯಾಯ ರೂಪಿಂಗೆ ತಕ್ಕಂಗವಾಗಿ 
ನಿಮ್ಮೊಳಗೇಕವಾಗಿರ್ದೆನಯ್ಯಾ ಅಖಂಡೇಶ್ವರಾ. 

೭೮೭ 
ಬಚ್ಚಬರಿಯ ಬಯಲೊಳಗೊಂದು 
ಅಚ್ಚ ಅಂಕುರ ಹುಟ್ಟಿ ಅಣುಚಕ್ರವೆನಿಸಿತ್ತು 
ಆ ಅಣುಚಕ್ರದಿಂದಾಯಿತ್ತು ಪಶ್ಚಿಮಚಕ್ರ . 


|| ೫೪೩ II 


೩೬. ೩ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


G 


G 


G 


ಆ ಪಶ್ಚಿಮಚಕ್ರದಿಂದಾಯಿತ್ತು ಶಿಖಾಚಕ್ರ . 
ಆ ಶಿಖಾಚಕ್ರದಿಂದಾಯಿತ್ತು ಬ್ರಹ್ಮಚಕ್ರ . 
ಆ ಬ್ರಹ್ಮಚಕ್ರದಿಂದಾಯಿತ್ತು ಆಜ್ಞಾಚಕ್ರ . 
ಆ ಆಜ್ಞಾಚಕ್ರದಿಂದಾಯಿತ್ತು ವಿಶುದ್ವಿಚಕ್ರ . 
ಆ ವಿಶುದ್ವಿಚಕ್ರದಿಂದಾಯಿತ್ತು ಅನಾಹತಚಕ್ರ . 
ಆ ಅನಾಹತಚಕ್ರದಿಂದಾಯಿತು ಮಣಿಪೂರಕಚಕ್ರ . 
ಆ ಮಣಿಪೂರಕಚಕ್ರದಿಂದಾಯಿತ್ತು ಸ್ವಾಧಿಷ್ಟಾನಚಕ್ರ . 
ಆ ಸ್ವಾಧಿಷ್ಠಾನಚಕ್ರದಿಂದಾಯಿತ್ತು ಆಧಾರಚಕ್ರ . 
ಆ ಆಧಾರಚಕ್ರಕ್ಕೆ ಚತುರ್ದಳ. 
ಆ ಚತುರ್ದಳದಲ್ಲಿ ಚತುರಕರಂಗಳು. 
ಆ ಚತುರಕ್ಷರಂಗಳ ಮಧ್ಯ ಬೀಜಾಕ್ಷರವೇ ನಕಾರಪ್ರಣವ. 
ಆ ನಕಾರಪ್ರಣವಪೀಠದ ಮೇಲೆ ಬೆಳಗುತಿರ್ಪುದು ಆಚಾರಲಿಂಗ. 
ಅದರಿಂದ ಮೇಲೆಸ್ವಾಧಿಷ್ಠಾನಚಕ್ರವಿರ್ಪುದು. 
ಆ ಚಕ್ರಕ್ಕೆ ಷಡುದಳ . 
ಆ ಷಡುದಳಂಗಳಲ್ಲಿ ಷಡಕ್ಷರಂಗಳು. 
ಆ ಷಡಕ್ಷರಂಗಳ ಮಧ್ಯ ಬೀಜಾಕ್ಷರವೇ ಮಕಾರಪ್ರಣವ . 
ಆ ಮಕಾರಪ್ರಣವಪೀಠದ ಮೇಲೆ ಬೆಳಗುತಿರ್ಪುದು ಗುರುಲಿಂಗ. 
ಅದರಿಂದ ಮೇಲೆ ಮಣಿಪೂರಕಚಕ್ರವಿರ್ಪುದು. 
ಆ ಚಕ್ರಕ್ಕೆ ದಶದಳ . 
ಆ ದಶದಳಂಗಳಲ್ಲಿ ದಶಾಕ್ಷರಂಗಳು. 
ಆ ದಶಾಕ್ಷರಂಗಳ ಮಧ್ಯ ಬೀಜಾಕ್ಷರವೇ ಶಿಕಾರಪ್ರಣವ . 
ಆ ಶಿಕಾರ ಪ್ರಣವ ಪೀಠದ ಮೇಲೆ ಬೆಳಗುತಿರ್ಪುದು ಶಿವಲಿಂಗ. 
ಅದರಿಂದ ಮೇಲೆ ಅನಾಹತಚಕ್ರವಿರ್ಪುದು. 
ಆ ಚಕ್ರಕ್ಕೆ ದ್ವಾದಶದಳ. 
ಆ ದ್ವಾದಶದಳಂಗಳಲ್ಲಿ ದ್ವಾದಶಾಕ್ಷರಂಗಳು . 
ಆ ದ್ವಾದಶಾಕ್ಷರಂಗಳ ಮಧ್ಯ ಬೀಜಾಕ್ಷರವೇ ವಕಾರಪ್ರಣವ. 
ಆ ವಕಾರಪ್ರಣವಪೀಠದ ಮೇಲೆ ಬೆಳಗುತಿರ್ಪುದು ಜಂಗಮಲಿಂಗ. 
ಅದರಿಂದ ಮೇಲೆ ವಿಶುದ್ವಿಚಕ್ರವಿರ್ಪುದು. 
ಆ ಚಕ್ರಕ್ಕೆ ಷೋಡಶದಳ. 
ಆ ಷೋಡಶದಳಂಗಳಲ್ಲಿಷೋಡಶಾಕ್ಷರಂಗಳು. 
ಆ ಷೋಡಶಾಕ್ಷರಂಗಳ ಮಧ್ಯ ಬೀಜಾಕ್ಷರವೇ ಯಕಾರಪ್ರಣವ . 
ಆ ಯಕಾರಪ್ರಣವಪೀಠದ ಮೇಲೆ ಬೆಳಗುತಿರ್ಪುದು ಪ್ರಸಾದಲಿಂಗ. 
ಅದರಿಂದ ಮೇಲೆ ಆಜ್ಞಾಚಕ್ರವಿರ್ಪುದು. 
ಆ ಚಕ್ರಕ್ಕೆ ದ್ವಿದಳ . 


ಏ 


೩೬೪ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಆ ದ್ವಿದಳಂಗಳಲ್ಲಿ ದ್ವಯಾಕ್ಷರಂಗಳು. 
ಆ ದ್ವಯಾಕ್ಷರಂಗಳ ಮಧ್ಯ ಬೀಜಾಕ್ಷರವೇ ಓಂಕಾರಪ್ರಣವ . 
ಆ ಓಂಕಾರಪ್ರಣವಪೀಠದ ಮೇಲೆ ಬೆಳಗುತಿರ್ಪುದು ಮಹಾಲಿಂಗ. 
ಅದರಿಂದ ಮೇಲೆ ಬ್ರಹ್ಮಚಕ್ರವಿರ್ಪುದು. 
ಆ ಚಕ್ರಕ್ಕೆ ಸಹಸ್ರದಳ. 
ಆ ಸಹಸ್ರದಳಂಗಳಲ್ಲಿ ಸಹಸ್ರಾಕ್ಷರಂಗಳು. 
ಆ ಸಹಸ್ರಾಕ್ಷರಂಗಳ ಮಧ್ಯ ಬೀಜಾಕ್ಷರವೇ ನಿಷ್ಕಲಪ್ರಣವ. 
ಆ ನಿಷ್ಕಲಪ್ರಣವಪೀಠದ ಮೇಲೆ ಬೆಳಗುತಿರ್ಪುದು ನಿಷ್ಕಲಲಿಂಗ, 
ಅದರಿಂದ ಮೇಲೆ ಶಿಖಾಚಕ್ರವಿರ್ಪುದು. 
ಆ ಚಕ್ರಕ್ಕೆ ತ್ರಿದಳ . 
ಆ ತ್ರಿದಳಂಗಳಲ್ಲಿ ತ್ರಯಾಕ್ಷರಂಗಳು . 
ಆ ತ್ರಯಾಕ್ಷರಂಗಳ ಮಧ್ಯ ಬೀಜಾಕ್ಷರವೇ ಶೂನ್ಯಪ್ರಣವ. 
ಆ ಶೂನ್ಯಪ್ರಣವಪೀಠದ ಮೇಲೆ ಬೆಳಗುತಿರ್ಪುದು ಶೂನ್ಯಲಿಂಗ. 
ಅದರಿಂದ ಮೇಲೆ ಪಶ್ಚಿಮಚಕ್ರವಿರ್ಪುದು. 
ಆ ಚಕ್ರಕ್ಕೆ ಏಕದಳ 
ಆ ಏಕದಳದಲ್ಲಿ ಸರ್ವರಂಜನೆಯನೊಳಕೊಂಡು 
ವಾಚಾತೀತವೆನಿಸುವ ನಿರಂಜನಪ್ರಣವ. 
ಆ ನಿರಂಜನ ಪ್ರಣವಪೀಠದ ಮೇಲೆ ಬೆಳಗುತಿರ್ಪುದು ನಿರಂಜನಲಿಂಗ. 
ಇಂತೀ ತರುವಾಯದಿಂದೆ 
ಆಧಾರ ಸ್ವಾಧಿಷ್ಠಾನದಲ್ಲಿ ಲಯ , 
ಆ ಸ್ವಾಧಿಷ್ಠಾನ ಮಣಿಪೂರಕದಲ್ಲಿ ಲಯ . 
ಆ ಮಣಿಪೂರಕ ಅನಾಹತದಲ್ಲಿ ಲಯ . 
ಆ ಅನಾಹತ ವಿಶುದ್ದಿಯಲ್ಲಿ ಲಯ . 
ಆ ವಿಶುದ್ದಿ ಆಜ್ಞೆಯಲ್ಲಿ ಲಯ . 
ಆ ಆಜ್ಞೆ ಬ್ರಹ್ಮಚಕ್ರದಲ್ಲಿ ಲಯ . 
ಆ ಬ್ರಹ್ಮಚಕ್ರ ಶಿಖಾಚಕ್ರದಲ್ಲಿ ಲಯ . 
ಆ ಶಿಖಾಚಕ್ರ ಪಶ್ಚಿಮಚಕ್ರದಲ್ಲಿ ಲಯ . 
ಆ ಪಶ್ಚಿಮಚಕ್ರ ಅಣುಚಕ್ರದಲ್ಲಿ ಲಯ . 
ಆ ಅಣುಚಕ್ರ ನಿರವಯಲಲ್ಲಿ ಲಯ . 
ಆ ನಿರವಯಲು ನಿಜವ ಕೂಡಿ ಸಹಜವಾದಲ್ಲಿ 
ಅಖಂಡೇಶ್ವರನೆಂಬ ಶಬ್ಬ ಮುಗವಾಯಿತ್ತು 

|| ೫೪೪ | | 
2eses 
ಪಿಂಡದೊಳಗೊಂದು ಅಖಂಡಜ್ಯೋತಿ 
ಥಳಥಳಿಸಿ ಬೆಳಗುತಿರ್ಪುದು ನೋಡಾ. 


೩೬೫ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


ಆ ಅಖಂಡಜ್ಯೋತಿಯನೊಡಗೂಡಿ 
ಅವಿರಳ ಶಿವಯೋಗಿಯಾದೆನಾಗಿ, 
ಪಿಂಡದ ಖಂಡಿತವು ಕಡೆಗಾಯಿತ್ತು ನೋಡಾ ಅಖಂಡೇಶ್ವರಾ. || ೫೪೫ || 

೭೮೯ 
ದ್ವೀಪ ಏಳರೊಳಗೆ ವ್ಯಾಪಿಸಿಕೊಂಡಿರ್ಪುದು 
ಒಂದೇ ಜ್ಯೋತಿನೋಡಾ. 
ಅದು ರೂಪಲ್ಲ ನಿರೂಪಲ್ಲ. 
ಸರ್ವವ್ಯಾಪಾರವ ಹೊದ್ದದ ಸ್ವಯಂಜ್ಯೋತಿನೋಡಾ. 
ಅದೇ ಎನ್ನ ಪ್ರಾಣಲಿಂಗವೆಂಬ 
ಪರತರ ಪರಂಜ್ಯೋತಿಪರಮಾನಂದ ನೋಡಾ 
ಅಖಂಡೇಶ್ವರಾ. 


|| ೩೪೬ | | 


|| ೫೪೭ || 


೭೯೦ 
ಒಂಬತ್ತುನಾಳದೊಳಗೆ ತುಂಬಿಸೂಸುವ ಮನಪವನಂಗಳ 
ಒಂದೇ ಮಾರ್ಗದಲ್ಲಿ ನಡೆಸಿ, 
ಶಂಕಿನಿನಾಳವನಡರಿ, ಪಶ್ಚಿಮದ್ವಾರವ ಪೊಕ್ಕು, 
ಆ ಬ್ರಹ್ಮರಂಧ್ರವ ನುಸುಳಿ, 
ಶಿಖಾಗ್ರಂಥಿಯನೊಡೆದು 
ಆ ನಿರಂಜನಪೀಠವ ಮೆಟ್ಟಿ , 
ಮಹಾಬೆಳಗಿನ ಪ್ರಭಾಪುಂಜದಿಂದ ರಂಜಿಸುವ 
ನಿರಂಜನಸಮಾಧಿಯೊಳಗೆ. 
ನಿರಂತರ ಬೆಳಗುತಿರ್ದೆನಯ್ಯಾ ಅಖಂಡೇಶ್ವರಾ. 

೭೯೧ 
ನೀರಿಲ್ಲದ ಭೂಮಿಯಲ್ಲಿ ಬೇರಿಲ್ಲದ ವೃಕ್ಷಹುಟ್ಟಿತ್ವ ಕಂಡೆ. 
ಆ ವೃಕ್ಷ ಎಲೆಯಿಲ್ಲದೆ ಹಣ್ಣು ತಳೆದಿರ್ಪುದ ಕಂಡೆ. 
ಆ ಹಣ್ಣನು ಒಂದು ಕಾಲಿಲ್ಲದ ಇರುವೆ ಬಂದು ನುಂಗಿತ್ತ ಕಂಡೆ. 
ಆ ಇರುವೆಯಗರ್ಭದಲ್ಲಿ ಇಬ್ಬರು ಸತ್ತುದ ಕಂಡೆ. 
ಈ ವಿಚಿತ್ರವ ಹೇಳುವಡೆ ನಾನಿಲ್ಲ , 
ಕೇಳುವಡೆ ನೀನಿಲ್ಲವಯ್ಯಾ ಅಖಂಡೇಶ್ವರಾ. 
ಶರಣಸ್ಥಲ 

೭೯೨ 
ಸತ್ತು ಚಿತ್ತು ಆನಂದ ನಿತ್ಯಪರಿಪೂರ್ಣ ಅಖಂಡವೆಂಬ 
ಆರು ಲಕ್ಷಣಯುಕ್ತವಾದ ಮಹಾಲಿಂಗವೇ ಪತಿ , ನಾನೇ ಶರಣಸತಿ 


|| ೫೪೮ || 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಎಂಬ ದೃಢಬುದ್ದಿ ನಿಶ್ಚಲವಾಗಿರಬೇಕು. 
ಮತ್ತೆ ತಾನೇ ಸರ್ವಾಧಾರ ಪರಮಸ್ವತಂತ್ರನು 
ಎಂಬ ಭಾವ ಇಂಬುಗೊಂಡಿರಬೇಕು. 
ಅಂಗಭೋಗೋಪಭೋಗಂಗಳೆಲ್ಲ ಹಿಂದುಳಿದಿರಬೇಕು. 
ಲಿಂಗಭೋಗೋಪಭೋಗಂಗಳೆಲ್ಲ ಮುಂದುಗೊಂಡಿರ್ಪಾತನೆ 
ಶರಣನೋಡಾ! 
ಅದೆಂತೆಂದೊಡೆ: 
“ ಪತಿರ್ಲಿಂಗಂ ಸತೀಚಾಹಂ ಹೃದಿಯುಕ್ತ ಸ್ವಯಂ ಪ್ರಭುಃ| 
ಪಂಚೇಂದ್ರಿಯ ಸುಖಂ ನಾಸ್ತಿ ಶರಣಸ್ಥಲಮುತ್ತಮಮ್ || ” 
ಎಂದುದಾಗಿ, ಇಂತಪ್ಪ ಮಹಾಶರಣರ ಸಂಗದಲ್ಲಿರಿಸಿ 
ಸಲಹಯ್ಯ ಎನ್ನ ಅಖಂಡೇಶ್ವರಾ. 


|| ೫೪೯ || 


೭೯೩ 


- ಕಾಮದ ಕಳವಳದಲ್ಲಿ ಕಂಗೆಡುವನಲ್ಲ ಶರಣ. 
ಜೀವನುಪಾಧಿಕೆಯ ಹೊದವನಲ್ಲ ಶರಣ. 
ಭಾವದ ಭ್ರಮೆಯಲ್ಲಿ ಸುಳಿವನಲ್ಲ ಶರಣ . 
ಮನದ ಮರವೆಯಲ್ಲಿ ಮಗ್ನನಲ್ಲ ಶರಣ . 
ಕರಣಂಗಳ ಕತ್ತಲೆಯಲ್ಲಿ ಸುತ್ತಿ ಬೀಳುವನಲ್ಲ ಶರಣ. 
ಇಂದ್ರಿಯಂಗಳ ವಿಕಾರದಲ್ಲಿ ಹರಿದಾಡುವನಲ್ಲ ಶರಣ. 
ಪರತರಲಿಂಗದ ಬೆಳಗಿನೊಳಗೆ ಬೆರೆದು 
ತೆರಹಿಲ್ಲದೆ ಬೆಳಗುವ ಪರಮಗಂಭೀರ 
ಶರಣನ ನಿಲವಿಂಗೆ ನಮೋ ನಮೋ ಎಂಬೆನಯ್ಯಾ ಅಖಂಡೇಶ್ವರಾ. || ೫೫೦ || 

೭೯೪ 
ಗೋಸುಂಬೆ ಹುಳದಂತೆ ಬಹುವೇಷಧಾರಿಯಲ್ಲ ಶರಣ . 
ಇಂದ್ರಧನುವಿನಂತೆ ಚಂದದ ಬಣ್ಣಕ್ಕೆ ಮೊಹಿಯಲ್ಲ ಶರಣ. 
ಹಿಂದುಮುಂದಣ ನೆನೆವ ಹಾರುವನಲ್ಲ ಶರಣ. 
ಆನಂದಭರಿತ ಶರಣನ ಏನೆಂದುಪಮಿಸಬಹುದಯ್ಯಾ ಅಖಂಡೇಶ್ವರಾ. 

|| ೫೫೧ || 
೭೯೫ 
ಮನದಲ್ಲಿ ಒಂದು, ಮಾತಿನಲ್ಲಿ ಎರಡಾಗಿ 
ನುಡಿವನಲ್ಲ ಶರಣ. 
ನೀತಿಗೆಟ್ಟು ನಿಜವ ಬಿಟ್ಟು ನಡೆವನಲ್ಲ ಶರಣ . 
ಭೂತದೇಹಿಯಂತೆ ಸೋತು ಸುಖದಲ್ಲಿ ಬೀಳುವನಲ್ಲ ಶರಣ. 
ಜಾತಿಸೂತಕವಿಡಿದು ಹೊಡೆದಾಡಿ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೩೭ 


|| ೫೫೨ || 


|| ೫೫೩ | | 


ಮಡಿದು ಹೋಗುವನಲ್ಲ ಶರಣ ನೋಡಾ 
ಅಖಂಡೇಶ್ವರಾ. 

೭೯೬ 
ಸತ್ಯಸದಾಚಾರಿಯಯ್ಯಾ ನಿಮ್ಮ ಶರಣ . 
ನಿತ್ಯನಿರುಪಮನಯ್ಯಾ ನಿಮ್ಮ ಶರಣ . 
ಭಕ್ತಿಭಾವಕನಯ್ಯಾ ನಿಮ್ಮ ಶರಣ . 
ಯುಕ್ತಿವಿಚಾರನಯ್ಯಾ ನಿಮ್ಮ ಶರಣ . 
ಮುಕ್ತಿಮೂಲಿಗನಯ್ಯಾ ನಿಮ್ಮ ಶರಣ . 
ಅಖಂಡೇಶ್ವರಾ, ನಿಮ್ಮ ಶರಣನ ಘನವ ನೀವೇ ಬಲ್ಲಿರಲ್ಲದೆ 
ಲೋಕದ ಕುನ್ನಿಮಾನವರೆತ್ತ ಬಲ್ಲರಯ್ಯಾ . 

೭೯೭ 
ಲಿಂಗದ ನಡೆಯಂತೆ ನಡೆವನಲ್ಲದೆ, 
ಲೋಕದ ನಡೆಯಂತೆ ನಡೆವನಲ್ಲನೋಡಾನಿಮ್ಮ ಶರಣ. 
ಲಿಂಗದ ನುಡಿಯಂತೆ ನುಡಿವನಲ್ಲದೆ, 
ಲೋಕದ ನುಡಿಯಂತೆ ನುಡಿವನಲ್ಲನೋಡಾನಿಮ್ಮ ಶರಣ. 
ಲಿಂಗದ ಮಚ್ಚಿನಲ್ಲಿ ಸುಳಿವನಲ್ಲದೆ, 
ಲೋಕದ ಮಚ್ಚಿನಲ್ಲಿ ಸುಳಿವನಲ್ಲ ನೋಡಾನಿಮ್ಮ ಶರಣ. 
ಲಿಂಗದ ವ್ಯವಹಾರದಲ್ಲಿರುತ್ತಿಹನಲ್ಲದೆ, 
ಲೋಕದ ವ್ಯವಹಾರದಲ್ಲಿರುತ್ತಿಹನಲ್ಲ ನೋಡಾನಿಮ್ಮ ಶರಣ. 
ಇಂತಪ್ಪ ಲಿಂಗಾಂಗಸಂಗಸಮರಸವನರಿದ ಶಿವಶರಣನ 
ಶಿವನೆನಬೇಕಲ್ಲದೆ, 
ಲೋಕದವರೆಂದು ನುಡಿವ ಸೂತಕದೇಹಿಗಳಿಗೆ 
ಪಾತಕ ತಪ್ಪದಯ್ಯಾ ಅಖಂಡೇಶ್ವರಾ. 

೭೯೮ 


| | ೫೫೪ || 


ಅಂದಿನ ಶರಣರಿಗೆ ಇಂದಿನವರು ಸರಿಯಲ್ಲವೆಂದು ನುಡಿವ 
ಸಂದೇಹಸೂತಕ ಹೊಲೆಯರ ಮಾತ ಕೇಳಲಾಗದು. 
ಆ ಪಂಚಮಹಾಪಾತಕರ ಮುಖವ ನೋಡಲಾಗದು. 
ಅದೆಂತೆಂದೊಡೆ: 
ತಾ ಮೂಕೊರೆಯನೆಂದರಿಯದೆ ಕನ್ನಡಿಗೆ ಮೂಗಿಲ್ಲೆಂಬಂತೆ. 
ತಾ ಕುಣಿಯಲಾರದೆ ಅಂಗಳ ಡೊಂಕೆಂಬಂತೆ , 
ತನ್ನಲ್ಲಿ ನಡೆನುಡಿ ಸಿದ್ದಾಂತವಿಲ್ಲದೆ 
ಇತರವ ಹಳಿವ ಅಧಮ ಮಾದಿಗರನೇನೆಂಬೆನಯ್ಯಾ ! 


೩೬೮ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಅಷ್ಟಾವರಣ ಪಂಚಾಚಾರವು 
ಅಂದೊಂದು ಪರಿ ಇಂದೊಂದು ಪರಿಯೇ ? 
ಷಟ್ಸ್ಥಲ ಸ್ವಾನುಭಾವವು 
ಅಂದೊಂದು ಪರಿ ಇಂದೊಂದು ಪರಿಯೇ ? 
ಭಕ್ತಿ ವಿರಕ್ತಿ ಉಪರತಿ ಜ್ಞಾನ ವೈರಾಗ್ಯ 
ಅಂದೊಂದು ಪರಿ ಇಂದೊಂದು ಪರಿಯೇ ? 
ನಡೆನುಡಿ ಸಿದ್ಧಾಂತವಾದ ಶರಣರ ಘನವು 
ಅಂದೊಂದು ಪರಿ ಇಂದೊಂದು ಪರಿಯೇ ? 
ಇಂತೀ ವಿಚಾರವನರಿಯದೆ 
ಪರಸಮಯವನಾದಡೂ ಆಗಲಿ, 
ಶಿವಸಮಯವನಾದಡೂ ಆಗಲಿ, 
ವರ್ಮಗೆಟ್ಟು, ನುಡಿವ ಕರ್ಮಜೀವಿಗಳ ಬಾಯಲ್ಲಿ 
ಬಾಲ್ಕುಳ ಸುರಿಯದೆ ಮಾಣುವೆ ಹೇಳಾ ಅಖಂಡೇಶ್ವರಾ ? || ೨೧೨೧೫ || 

೭೯೯ 
ಶರಣಸಲದ ಕುರುಹಿನ ಮಾರ್ಗವನರಿಯದೆ, 
ನಾನು ಶರಣ ತಾನು ಶರಣನೆಂದು ನುಡಿವ 
ಕರ್ಮಜೀವಿಗಳ ಮುಖವನೋಡಲಾಗದು. 
ಅದೇನು ಕಾರಣವೆಂದೊಡೆ: 
ತಾವು ಶರಣರಾದಡೆ 
ತಮ್ಮ ಚಿತ್ತಿನ ಕೊನೆಯಲ್ಲಿ ಮುಸುಕಿದ ಕತ್ತಲೆಯ ಕಳೆಯಬೇಕು. 
ತಾವು ಶರಣರಾದಡೆ 
ತಮ್ಮ ಆತ್ಮನ ಸುತ್ತಿದ ಅಷ್ಟಮದಂಗಳ ಕತ್ತರಿಗಡಿಯಬೇಕು. 
ತಾವು ಶರಣರಾದಡೆ 
ತಮ್ಮ ಲಿಂಗದಲ್ಲಿ ಅತ್ತಿತ್ತ ಹರಿದಾಡುವ ಮನವ ನಿಕ್ಷೇಪವ ಮಾಡಬೇಕು. 
ತಾವು ಶರಣರಾದಡೆ 
ನಿತ್ಯಾನಿತ್ಯವನರಿದು ತತ್ವಾತಂಗಳ ವ್ಯಕೀಕರಿಸಿ 
ಮಹಾಜ್ಞಾನದ ಮೊತ್ತದಲ್ಲಿ ಸುಳಿಯಬೇಕು. 
ಇಂತೀ ಭೇದವನರಿಯದೆ ತುತ್ತು ಸವಿಯೆಂದುಂಡು 
ಮರ್ತದ ವಿಷಯಪ್ರಪಂಚಿನ ಸುಖದಲ್ಲಿ ವ್ಯವಹರಿಸಿ , 
ಅಜ್ಞಾನದ ಕತ್ತಲೆಯಲ್ಲಿ ಸೆರೆಯ ಸಿಕ್ಕಿ ಮುಂದುಗಾಣದೆ 
ಮುಕ್ತಿಯ ಹೊಲಬುದಪ್ಪಿ ಹೋಗುವ ವ್ಯರ್ಥಪ್ರಾಣಿಗಳ ಕಂಡು 
ನಗುತಿರ್ದನು ನೋಡಾನಮ್ಮ ಅಖಂಡೇಶ್ವರ. 


|| ೫೫೬ || 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೩೬೯ 


|| ೫೫೭ || 


೮೦೦ 
ಮಾತಿನಲ್ಲಿ ಶುದವಿಲ್ಲದವರು ಶರಣರೆ ? 
ಮನದಲ್ಲಿ ನಿಜವಿಲ್ಲದವರು ಶರಣರೆ ? 
ಇಂದ್ರಿಯಂಗಳಿಗೆ ಮೈಗೊಡುವವರು ಶರಣರೆ ? 
ವಿಷಯಕ್ಕೆ ಮುಂದುವರಿವವರು ಶರಣರೆ ? ಅಲ್ಲಲ್ಲ 
ಹಿಂದಣ ಮರವೆ ಮುಂದಣ ಎಚ್ಚರಿಕೆಯನರಿತು 
ಜಾಗ್ರ ಸ್ವಪ್ನ ಸುಷುಪ್ತಿಯ ಹರಿದು, 
ನಿರಾಳಲಿಂಗದಲ್ಲಿ ನಿಂದಾತ ಶರಣನಲ್ಲದೆ, 
ಬಣ್ಣಗಾರ ಬಾಯಬಡುಕ ಭವದುಃಖಿಗಳ ಶರಣರೆಂದಡೆ 
ನಗುವರಯ್ಯಾ ನಿಮ್ಮ ಶರಣರು ಅಖಂಡೇಶ್ವರಾ. 

೮೦೧ 
ಸತ್ತು ಹೋಗುವರೆಲ್ಲ ಸ್ವರ್ಗಪರಸ್ಪರೆ ? ಅಲ್ಲಲ್ಲ. 
ಕೈದುವ ಪಿಡಿವರೆಲ್ಲ ಮಹಾಕಲಿಗಳ ? ಅಲ್ಲಲ್ಲ. 
ಲಿಂಗವ ಧರಿಸುವರೆಲ್ಲ ಲಿಂಗಪ್ರಾಣಿಗಳ ? ಅಲ್ಲಲ್ಲ 
ಅದೇನು ಕಾರಣವೆಂದಡೆ : 
ಕಪಿಯ ಕೈಯಲ್ಲಿ ರತ್ನವ ಕೊಟ್ಟಡೆ 
ಅದು ಹಣ್ಣೆಂದು ಕಡಿದು ನೋಡಿಕಲ್ಲೆಂದು ಬೀಸುಟುವುದಲ್ಲದೆ, 
ಆ ರತ್ನದ ದಿವ್ಯಬೆಳಗನರಿವುದೆ ಅಯ್ಯಾ ? 
ಇಂತೀ ದೃಷ್ಟದಂತೆ 
ಮಡ್ಡಜೀವಿಗಳ ಕೈಯಲ್ಲಿ ದೊಡ್ಡಲಿಂಗವಿರ್ದಡೇನು ? 
ಆ ಲಿಂಗದಲ್ಲಿ ಮಹಾಘನ ಪರಮಕಲೆಯನರಿಯದ ಬಳಿಕ 
ಅದು ಒಡ್ಡುಗಲ್ಲಿನಂತೆ ಕಂಡೆಯಾ ಅಖಂಡೇಶ್ವರಾ ? 


| ೫೫೮ | | 


లు 


ಪುರುಷನಿಲ್ಲದ ಬಳಿಕ ಸ್ತ್ರೀಗೆಗರ್ಭವನ್ನೆಲ್ಲಿಯದೊ ? 
ಬೀಜವಿಲ್ಲದ ಬಳಿಕ ವೃಕ್ಷವನ್ನೆಲ್ಲಿಯದೊ ? 
ಹಾಲಿಲ್ಲದ ಬಳಿಕ ತುಪ್ಪವಿನ್ನೆಲ್ಲಿಯದೊ ? 
ಪರಮ ಶ್ರೀಗುರುವಿನುಪದೇಶವಿಲ್ಲದ ಬಳಿಕ 
ಲಿಂಗಕ್ಕೆ ಪರಮಶಿವಕಳೆಯಿನ್ನೆಲ್ಲಿಯದೊ ? 
ಇದು ಕಾರಣ, 
ಉಪದೇಶವಿಲ್ಲದ ಲಿಂಗ ಜಡಪಾಷಾಣವೆಂದೆನಿಸಿತ್ತು . 
ಆ ಜಡಪಾಷಾಣವ ಅನಂತಕೋಟಿವರ್ಷ 
ಪೂಜೆಯ ಮಾಡಿದರು ವ್ಯರ್ಥವಲ್ಲದೆ ಸಾರ್ಥವಿಲ್ಲ ನೋಡಾ! 
ಇಂತೀ ಭೇದವನರಿಯದೆ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಮೂಢಮತಿಯಿಂದ ಜಡಪಾಷಾಣವ ಪೂಜಿಸಿ 
ಈಷಣತ್ರಯವೆಂಬ ಸಂಕೋಲೆಯಲ್ಲಿ ಬಂಧನವಡೆದು 
ಭವದಲ್ಲಿ ಘಾಸಿಯಾಗುವ ಹಸಿಮೂಳರ ಕಂಡು 
ನಾಚಿತ್ತಯ್ಯಾ ಎನ್ನ ಮನವು ಅಖಂಡೇಶ್ವರಾ. 


|| ೫೫೯ || 


೮೦೩ 
ಗುರು ಕರುಣಿಸಿಕೊಟ್ಟ ಮಂತ್ರವೆ 
ಸಕಲಬಯಕೆಯನುಂಟುಮಾಡುವುದಲ್ಲದೆ, 
ತನ್ನ ತಾ ನೆನೆದ ಮಂತ್ರವು ಸಿದ್ದಿಯನುಂಟುಮಾಡದು ನೋಡಾ! 
ಗುರುಕೊಟ್ಟ ಲಿಂಗವೆ ಮುಕ್ತಿಯನೀವುದಲ್ಲದೆ, 
ತನ್ನ ತಾನೆ ಕಟ್ಟಿಕೊಂಡ ಲಿಂಗವು 
ಮುಕ್ತಿಯನೀಯದುನೋಡಾ! 
ಇದು ಕಾರಣ, ಗುರೂಪದೇಶವ ಪಡೆಯಲರಿಯದೆ 
ಬರಿದೆ ಭಕ್ತರೆನಿಸಿಕೊಂಬ ಶೈವಮತದ ಭವಿಗಳಿಗೆ 
ಭವಜಾಲದಲ್ಲಿ ಬಪ್ಪುದು ತಪ್ಪದು ನೋಡಾ ಅಖಂಡೇಶ್ವರಾ. .. || ೫೬೦ || 

೮೦೪ 
ಗುರುದೀಕ್ಷೆಯಿಲ್ಲದ ಲಿಂಗವು ಧರೆಯ ಕಲ್ಲೆನಿಸಿತ್ತು 
ಗುರುದೀಕ್ಷೆಯಿಲ್ಲದ ನರನು ಶರಣರ ಸಮಯಕ್ಕೆ ಸಲ್ಲ 
ಅದೆಂತೆಂದೊಡೆ: 
ಸುಟ್ಟ ಮಡಿಕೆಯಲ್ಲಿ ನೀರ ತುಂಬಿದಡೆ ದಿಟವಾಗಿ ನಿಲ್ಲುವುದಲ್ಲದೆ, 
ಹಸಿಯಮಡಿಕೆಯಲ್ಲಿ ನೀರತುಂಬಿದಡೆ ದಿಟವಾಗಿ ನಿಲ್ಲುವುದೆ ಹೇಳಾ ? 
ಇದು ಕಾರಣ, 
ಗುರುದೀಕ್ಷೆಯಿಲ್ಲದವ ಎಷ್ಟು ಜ್ಞಾನಿಯಾದಡು 
ಅವನ ಜ್ಞಾನವು ಪ್ರಯೋಜನಕ್ಕೆಬಾರದು. 
ಅವನು ಎಷ್ಟು ಕ್ರಿಯೆಯನಾಚರಿಸಿದಡು 
ಅವನ ಕ್ರಿಯೆಯು ನಿಷ್ಪಲನೋಡಾ ಅಖಂಡೇಶ್ವರಾ. 


|| ೫೬೧ || 


SOS 


ಗುರುಶಿಷ್ಯ ಸಂಬಂಧವೆಂದು ನುಡಿಯುತಿರ್ಪರೆಲ್ಲರು ; 
ಗುರುಶಿಷ್ಯ ಸಂಬಂಧವನಾರೂ ಅರಿಯರಲ್ಲ ! 
ಗುರುಶಿಷ್ಯ ಸಂಬಂಧವೆಂತೆಂದೊಡೆಹೇಳಿಹೆವು ಕೇಳಿರೋ 
ಸದೃಶರಣಜನಂಗಳೆಲ್ಲರು. 
ಶ್ರೀಗುರು ಶಿಷ್ಯಂಗೆ ಉಪದೇಶವ ಮಾಡುವ ಕಾಲದಲ್ಲಿ 
ಆ ಶಿಷ್ಯನಸ್ಕೂಲತನು ಸೂಕ್ಷ್ಮ ತನು ಕಾರಣತನುವೆಂಬ 


೩೭೧ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


ತನುತ್ರಯಂಗಳಲ್ಲಿ ಮುಸುಕಿದ 
ಆಣವಮಲ ಮಾಯಾಮಲ ಕಾರ್ಮಿಕಮಲವೆಂಬ 
ಮಲತ್ರಯಂಗಳ ಕಳೆದು, 
ಮಾಯಾಪ್ರಕೃತಿಕಾಯದ ಪೂರ್ವಾಶ್ರಯವನು 
ಚಿದಗ್ನಿಯಿಂದೆ ಸುಟ್ಟು ಚಿತ್ಯಾಯವೆಂದೆನಿಸಿ, 
ಆ ಚಿತ್ಯಾಯಸ್ವರೂಪವಾದ ಶಿಷ್ಯನ ಮಸ್ತಕದ ಮೇಲೆ 
ಹಸ್ತವನಿರಿಸಿ ಮಥನವ ಮಾಡಿ, 
ಶಿಷ್ಯನ ಭಾವದ ಘಟ್ಟಿಯನೆ ಕರದಲ್ಲಿಕೊಡುವುದು . 
ಅದೆಂತೆಂದೊಡೆ: 
“ ಜ್ವಲತ್ಕಾಲಾನಲಾಭಾಸಾ ತಟಿತ್ತೋಟಿಸಮಪ್ರಭಾ|| 
ತಚೋರ್ಧ್ವಂತು ಶಿಖಾ ಸೂಕ್ಷ್ಮಾಚಿದ್ರೂಪಾ ಪರಮಾ ಕಳಾ || 
ಯಥಾಕಲಾಸ್ತಥಾಭಾವೋ ಯಥಾಭಾವಸ್ತಥಾ ಮನ: | 
ಯಥಾಮನಸ್ತಥಾ ದೃಷ್ಟಿ : ಯಥಾದೃಷ್ಟಿಸಥಾ ಸಲ೦ || 
ಏವಂ ಭೇದಾ: ಕಳಾದೇವಿ ಸದ್ಗುರುಶಿಷ್ಯಮಸ್ತಕೇ | 
ಹಸ್ತಾಮಥನಗ್ರಾಹ್ಯಂ ತಸ್ಯ ಭಾವ: ಕರೋದಿತ:|| 
ಏತೇ ಗುರುಕರಾಜಾಜತಾ: ಲಿಂಗಭಕ್ತಾವಿಭೇದತ: | 
ನಾದಬಿಂದುಕಳಾತೀತಂ ಗುರೂಣಾಂ ಲಿಂಗಮುದ್ಭವಂ||'' 

- ಪರಮರಹಸ್ಯ 
ಎಂಬ ಶಿವಾಗಮೋಕ್ತವಾಗಿ, 
ಆ ಶಿಷ್ಯನ ಪಶ್ಚಿಮದಿಶೆಯಲ್ಲಿ ಬೆಳಗುತಿರ್ಪ 
ನಿತ್ಯನಿರಂಜನ ಪರಮಕಳೆಯ ಧ್ಯಾನಿಸಿ ಭಾವಸ್ಥಲಕ್ಕೆ ತಂದು, 
ಆ ಭಾವಸೂಲದಿಂದ ಮನಸ್ಥಲಕ್ಕೆ ತಂದು, 
ಆ ಮನಸ್ಥಲದಿಂದ ದೃಷ್ಟಿಷ್ಟಲಕ್ಕೆ ತಂದು, 
ಆ ದೃಷ್ಟಿಷ್ಟಲದಿಂದೆ ಕರಸ್ಥಲಕ್ಕೆ ತಂದು, 
ಸಾಕಾರಲಿಂಗಮೂರ್ತಿಯಲ್ಲಿ ತುಂಬಿ 
ಇಷ್ಟಲಿಂಗವೆನಿಸಿ ಕರಸ್ಥಲದಲ್ಲಿ ಮೂರ್ತಿಗೊಳಿಸಿ 
ಆ ಲಿಂಗಕ್ಕೆ ಜಂಗಮದ ಪಾದತೀರ್ಥ ಪ್ರಸಾದವನೆ 
ಪ್ರಾಣಕಳೆಯೆಂದರ್ಪಿಸಿ, 
ಮತ್ತ , ಆ ಇಷ್ಟಲಿಂಗವೆ 
ಅನಿಷ್ಟ ಪಂಚಕಂಗಳೆಂಬ ಕತ್ತಲೆಯನೋಡಿಸುವುದಕ್ಕೆ 
ಚಿತ್ತೂರ್ಯನೆಂದು ನಂಬುಗೆಯನಿಂಬುಗೊಳಿಸಿ, 
ಮತ್ತಮಾಲಿಂಗದಲ್ಲಿ 
ವೃತ್ತ ಕಟಿ ವರ್ತುಳ ಗೋಮುಖ ನಾಳ ಗೋಳಕವೆಂಬ 
ಆರು ಸ್ನಾನಂಗಳ ತೋರಿ, 


೩೭೨ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಆ ಆರು ಸ್ನಾನಂಗಳಲ್ಲಿ 
ನಕಾರ ಮಕಾರ ಶಿಕಾರ ವಕಾರ ಯಕಾರ ಓಂಕಾರ 
ಎಂಬ ಆರು ಪ್ರಣವಂಗಳನೆ ಬೋಧಿಸಿ, 
ಆ ಆರು ಪ್ರಣವಂಗಳನೆ 
ಆಚಾರಲಿಂಗ ಗುರುಲಿಂಗ ಶಿವಲಿಂಗ 
ಜಂಗಮಲಿಂಗ ಪ್ರಸಾದಲಿಂಗ ಮಹಾಲಿಂಗ 
ಎಂಬ ಆರು ಲಿಂಗಗಳೆಂದರುಹಿ , 
ಆ ಆರು ಲಿಂಗಂಗಳಿಗೆ 
ಘಾಣ ಜಿಹ್ನೆ ನೇತ್ರ ತ್ವಕ್ಕುಶೂತ್ರ ಹೃದಯ 
ಎಂಬ ಆರು ಇಂದ್ರಿಯಂಗಳನೆ ಆರು ಮುಖಗಳೆಂದು ತಿಳುಹಿ, 
ಆ ಆರು ಮುಖಂಗಳಿಗೆ 
ಗಂಧ ರುಚಿ ರೂಪುಸ್ಪರ್ಶನ ಶಬ್ದ ತೃಪ್ತಿ 
ಎಂಬ ಆರು ಪದಾರ್ಥಗಳನು 
ಶ್ರದ್ದೆ ನಿಷ್ಠೆ ಸಾವಧಾನ ಅನುಭಾವ ಆನಂದ ಸಮರಸ 
ಎಂಬ ಆರು ಭಕ್ತಿಗಳಿಂದರ್ಪಿಸುವ 
ಸಕೀಲದ ವಿವರವ ತೋರಬಲ್ಲಾತನೇ ಗುರು. 
ಆ ಗುರುವಿನ ಕರುಣದಿಂದ ಪಡೆದ ಇಷ್ಟಲಿಂಗವನು 
ಕರಸಲ ಮನಸಲ ಭಾವಸಲಮಂಟಪದಲ್ಲಿ ಮೂರ್ತಿಗೊಳಿಸಿ , 
ಸಗುಣಪೂಜೆ ನಿರ್ಗುಣಪೂಜೆಕೇವಲ ನಿರ್ಗುಣಪೂಜೆಯ ಮಾಡಿ, 
ಆ ಲಿಂಗದ ಮಹಾಬೆಳಗಿನೊಳಗೆ ತನ್ನಂಗದ ಕಳೆಯನಡಗಿಸಿ, 
ಉರಿ- ಕರ್ಪುರ ಸಂಯೋಗದಂತೆ 
ಅವಿರಳ ಸಮರಸವಾಗಿರ್ಪಾತನ ಶಿಷ್ಯನು. 
ಇಂತೀ ಅರುಹು ಆಚಾರಸನ್ನಿಹಿತ ಗುರುಶಿಷ್ಯರಿಬ್ಬರು 
ಬಯಲು ಬಯಲ ಬೆರದಂತೆ 
ನಿರವಯಲ ಪರಬ್ರಹ್ಮದಲ್ಲಿ ನಿಷ್ಪತ್ತಿಯನೈದಿರ್ಪರು ನೋಡಾ! 
ಇಂತೀ ಅರುಹಿನ ವಿಚಾರವನರಿಯದೆ 
ಮಾಡುವ ಮಾಟವೆಲ್ಲ ಅಜ್ಞಾನಗಡಣದೊಳಗು. 
ಈ ಅಜ್ಞಾನಗುರುಶಿಷ್ಯರ ವಿಧಿಯಂತಾಯಿತ್ತೆಂದಡೆ, 
ಹುಟ್ಟುಗುರುಡನಕೈಯ ಕೆಟ್ಟಗಣ್ಣವ ಹಿಡಿದು 
ಬಟ್ಟೆಯ ಕಾಣದೆ ಕಮರಿಯ ಬಿದ್ದು ಸತ್ತಂತಾಯಿತ್ತು 
ಕಾಣಾ ಅಖಂಡೇಶ್ವರಾ. 

|| ೫೬ ೨ | | 
esoe 
ನೋಡಿರೆ ನೋಡಿರೆ ಒಂದು ವಿಚಿತ್ರವ. 
ಶಿಷ್ಯನೆಂಬ ಹೆಂಡತಿಯ ಶ್ರೀಗುರುವೆಂಬ ಗಂಡನು 


# 


2 


೩ . 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


ಹಸಮಸಕಸಂಯೋಗವೆಂಬಕೂಟವಕೂಡಲು, 
ಜಿಹ್ನೆಯೆಂಬ ಮೇಧ್ರದಲ್ಲಿ 
ಷಡಕ್ಷರಮಂತ್ರವೆಂಬ ವೀರ್ಯವು ಚಲನೆಯಾಗಿ , 
ಆ ಶಿಷ್ಯನೆಂಬ ಹೆಂಡತಿಯ ಕರ್ಣವೆಂಬ ಗರ್ಭಪ್ರವೇಶವಾಗಲು, 
ಮನ ಬಸುರಾಗಿ, ಕಂಗಳೆಂಬ ಯೋನಿಯಲ್ಲಿ ಲಿಂಗವೆಂಬ ಮಗನ ಹಡದು, 
ಅಂಗೈಯೆಂಬ ತೊಟ್ಟಿಲಲ್ಲಿಕ್ಕಿ 
ಮಂಗಳಸೂತ್ರವೆಂಬ ಜೋಗುಳವ ಹಾಡಿ, 
ಅಖಂಡೇಶ್ವರನೆಂಬ ಹೆಸರಿಟ್ಟರುನೋಡಾ! 
ಇದು ಕಾರಣ , ನೀವೀಗವೆನಗೆ ಮಗನಾದಿರಿ , 
ನಾ ನಿಮಗೆ ತಾಯಾದೆನಯ್ಯಾ ಅಖಂಡೇಶ್ವರಾ. 

|| ೫೬೩ || 
೮೦೭ 
ಶ್ರೇಷ್ಠಶ್ರೀಗುರುಸ್ವಾಮಿ 
ಇಷ್ಟಲಿಂಗವೆ ನಿನ್ನ ಪ್ರಾಣವೆಂದು ನಿರೂಪಿಸಿದನು. 
ಆ ನಿರೂಪವನು ಮಹಾಪ್ರಸಾದವೆಂದು ಕೈಕೊಂಡು 
ಇಷ್ಟಲಿಂಗದಲ್ಲಿ ನಿಷ್ಟೆ ನಿಬ್ಬೆರಗಾಗಿ ಆಚರಿಸುವಲ್ಲಿ 
ಆ ಇಷ್ಟಲಿಂಗದ ಗೋಳಕವು 
ತನ್ನ ಹಸದಿಂದಾದಡು ಪರಹಸದಿಂದಾದಡು ಕಿತ್ತುಬಂದಡೆ, 
ಸಂದೇಹಗೊಳಲಾಗದು. 
ಮರಳಿ ಮುನ್ನಿನಂತೆ ಧರಿಸಿಕೊಂಬುವುದು. 
ಇದು ನಿರಾಳದ ಅಚ್ಚು, ವೀರಶೈವದ ಗಚ್ಚು , 
ಪುರಾತನರ ಮಚ್ಚು, ಸರ್ವಗಣಂಗಳಿಗೆ ಸಮ್ಮತ. 
ಅದೆಂತೆಂದೊಡೆ; 
“ ವಿಯೋಗೇ ಶಿವಭಕಶ್ಚ ಶಂಕಾ ವೀರಶೈವಿನಾಂ | 
ಪುನರ್ಬಂಧಂ ತಥಾ ಕೃತ್ಸಾ ತಲ್ಲಿಂಗಂ ಧಾರಯೇತ್ ಸುಧೀಃ|| 
ಹಸ್ತೇನ ಲಿಂಗಮುತ್ತಾತಂ ಪುನರ್ಬ೦ಧೀನ ಧಾರಯೇತ್ | 
ಸಂದೇಹೋ ನಾಸ್ತಿವೀರಾಣಾಮಿತ್ಯಾಹ ಪರಮೇಶ್ವರ: ||'' 

- ಭೀಮಾಗದಲ್ಲಿ ಪರಮೇಶ್ವರನ ವಾಕ್ಯ . 
ಇಂತಪ್ಪ ಶಿವನ ವಾಕ್ಯವನ್ನು ಮೀರಿ 
ಸಂದೇಹಗೊಂಡು ಸಾಯಬೇಕೆಂಬ ಸೂತಕವನದ 
ಪಾತಕ ಹೊಲೆಯರ ಮುಖವನೋಡಲಾಗದಯ್ಯ 
ಅಖಂಡೇಶ್ವರಾ. 

|| ೩೬೪ || 


esoes 
ಶ್ರೀಗುರು ಕರುಣಿಸಿ ಕರಸ್ಥಲಕ್ಕೆ ಕೊಟ್ಟ ಇಷ್ಟಲಿಂಗವನು 
ಶುದ್ದಸಾವಧಾನದಿಂದೆ ಧರಿಸಿಕೊಂಡು, 


೩೭೪ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಆ ಲಿಂಗವೆ ಪತಿ ತಾನೆ ಸತಿ ಎಂಬ ಭಾವದಿಂದ ಆಚರಿಸುವ ಕಾಲದಲ್ಲಿ 
ಆ ಲಿಂಗವು ಮೋಸದಿಂದೊಸರಿಸಿ ಹೋದಡೆ 
ಅರಸಿ ನೋಡಿಕೊಂಡು, 
ಸಿಕ್ಕಿದಲ್ಲಿ ಸೂಕ್ಷ್ಮ ವಿಚಾರವ ತಿಳಿದು 
ಮುನ್ನಿನಂತೆ ಧರಿಸಿಕೊಂಬುವುದು. 
ಮತ್ಕಾಲಿಂಗವು 
ವೃತ ಕಟಿ ವರ್ತುಳ ಗೋಮುಖ ನಾಳ ಗೋಳಕ ಎಂಬ 
ಷಟ್‌ಸ್ಪಾನಂಗಳಲ್ಲಿ ಭಿನ್ನವಾದಡೆಯೂ 
ಕಣ್ಣಿಗೆ ಕಾಣಿಸಿಕೊಳ್ಳದೆ ಹೋದಡೆಯೂ 
ಲಿಂಗಕ್ಕೆ ತನ್ನ ಪ್ರಾಣವನ್ನು ತ್ಯಾಗಮಾಡಬೇಕಲ್ಲದೆ, 
ಅಲ್ಲಿ ಹಿಂದು ಮುಂದು ನೋಡಲಾಗದು. 
ಇದಕ್ಕೆ ಶಿವನ ವಾಕ್ಯವೆ ಸಾಕ್ಷಿ : 
“ ಗುರುಣಾ ದತ್ತಲಿಂಗಂ ತು ಸಾವಧಾನೇನ ಧಾರಯೇತ್ | 
ಪ್ರಮಾದಾತ್ತತಿತೇ ಲಿಂಗೇ ಪ್ರಾಣಾನಪಿ ಪರಿತ್ಯಜೇತ್ | | 
ವೃತ್ತನಾಲಸಮಂ ಪೀಠಂಗೋಲಕಂ ಮಧ್ಯಗೊಮುಖಂ | 
ಭಿನ್ನಂ ಷಧಸ್ಸಾನೇನ ಪ್ರಾಣಾಂ ಸ್ಯಾ ಶಿವಂ ವ್ರಜೇತ್ || ” 

- ಸಿದ್ಧಾಂತ ಶಿಖಾಮಣಿ 
ಇಂತಪ್ಪ ಲಿಂಗೈಕ್ಯವಾದ ಶರಣರ 
ನೀನೆಂದೇ ಕಾಂಬೆನಯ್ಯಾ ಅಖಂಡೇಶ್ವರಾ. 

|| ೫೬೫ || 
- ೮೦೯ 
ಸದ್ಗುರುಕಾರುಣ್ಯವ ಪಡೆದು ಲಿಂಗಾಂಗಸಮರಸವುಳ್ಳ 
ವೀರಶೈವ ಭಕ್ತ ಮಹೇಶ್ವರರೆನಿಸಿಕೊಂಡ ಬಳಿಕ 
ತಮ್ಮಂಗದ ಮೇಲಣ ಲಿಂಗವು ಷಟ್‌ಸ್ಪಾನಂಗಳಲ್ಲಿ ಭಿನ್ನವಾದಡೆ 
ಆ ಲಿಂಗದಲ್ಲಿ ತಮ್ಮ ಪ್ರಾಣವ ಬಿಡಬೇಕಲ್ಲದೆ, 
ಮರಳಿ ಆ ಭಿನ್ನವಾದ ಲಿಂಗವ ಧರಿಸಲಾಗದು. 
ಅದೇನು ಕಾರಣವೆಂದಡೆ : 
ತಾನು ಸಾಯಲಾರದೆ ಜೀವದಾಸೆಯಿಂದೆ 
ಆ ಭಿನ್ನವಾದ ಲಿಂಗವ ಧರಿಸಿದಡೆ 
ಮುಂದೆ ಸೂರ್ಯಚಂದ್ರರುಳ್ಳನ್ನಕ್ಕರ | 
ನರಕಸಮುದ್ರದಲ್ಲಿ ಬಿದ್ದು ಮುಳುಗಾಡುವ ಪ್ರಾಪ್ತಿಯುಂಟಾದ ಕಾರಣ, 
ಇದಕ್ಕೆ ಸಾಕ್ಷಿ : 
“ ಶಿರೋ ಯೋನಿರ್ಗೊಮುಖಂ ಚ ಮಧ್ಯಂ ವೃತ್ತಂ ಚ ಪೀಠಕಂ | 
ಷಟ್‌ಸ್ಪಾನೇ ಛಿದ್ರಯೋಗೇ ತು ತಂಗಂ ನೈವ ಧಾರಯೇತ್ | 


೩೭೫ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


ತಥಾಪಿ ಧಾರಣಾತ್ ಯೋಗೀ ಗೌರವಂ ನರಕಂ ವ್ರಜೇತ್ || ” 

- ಸೂಕ್ಷ್ಮಾಗಮ . 
ಇಂತಪ್ಪ ನರಕಜೀವಿಗಳ ಎನ್ನತ್ತತೋರದಿರಯ್ಯಾ ಅಖಂಡೇಶ್ವರಾ. || ೫೬೬ || 

೮೧೦ 
ಸಕಲ ಗಣಂಗಳು ಸಾಕ್ಷಿಯಾಗಿ 
ಶ್ರೀಗುರುದೇವನು ಕರಸ್ಥಲಕ್ಕೆ ಕರುಣಿಸಿಕೊಟ್ಟ 
ಇಷ್ಟಲಿಂಗದಲ್ಲಿ ನಿಷ್ಕನಿಬ್ಬೆರಗಾಗಿ, 
ಶರಣಸತಿ ಲಿಂಗಪತಿ ಭಾವಬಿಡದೆ 
ಆಚರಿಸುವ ಲಿಂಗವು ಓಸರಿಸಿ ಹೋದಡೆ, 
ಆ ಲಿಂಗದಲ್ಲಿ ತನ್ನ ಪ್ರಾಣತ್ಯಾಗವ ಮಾಡಬೇಕಲ್ಲದೆ 
ಜೀವನ ಕಕ್ಕುಲಾತಿಯಿಂದುಳಿಯಲಾಗದು. 
ಮರಳಿ ಮತ್ತೊಂದು ಲಿಂಗವ ಧರಿಸಲಾಗದು. 
ಅದೇನು ಕಾರಣವೆಂದಡೆ : 
ಕಾಷ್ಠದಲ್ಲಿ ಅಗ್ನಿಯಿರ್ಪುದಲ್ಲದೆ 
ಕರಿಗೊಂಡ ಇದ್ದಲಿಯಲ್ಲಿ ಅಗ್ನಿಯಿರ್ಪುದೇ ? 
ಇಂತೀ ದೃಷ್ಟದಂತೆ, 
ಮುನ್ನ ಗುರೂಪದೇಶವಿದ್ದ ದೇಹದಲ್ಲಿ ಶಿವಕಳೆಯಿರ್ಪುದಲ್ಲದೆ , 
ಗುರೂಪದೇಶವಾಗಿ ಲಿಂಗವತವನಾಚರಿಸಿ 
ಮರಳಿ ಲಿಂಗಬಾಹ್ಯ ವ್ರತಗೇಡಿಯಾದ ದೇಹದಲ್ಲಿ 
ಪರಮಶಿವಕಳೆಯೆಲ್ಲಿಯದೊ ? 
ಆ ಶಿವಕಳೆಯಿಲ್ಲದ ದೇಹಕ್ಕೆ 
ಮರಳಿ ಲಿಂಗಧಾರಣವಾದಡೆಯು ಆ ಲಿಂಗ ಪ್ರೇತಲಿಂಗವು ; 
ಅವ ಭೂತಪ್ರಾಣಿ. 
ಆ ಲಿಂಗದ ಪೂಜೆಯ ಎಷ್ಟು ದಿನ ಮಾಡಿದಡೆಯು ಫಲವಿಲ್ಲ: 
ಮುಂದೆ ಮುಕ್ತಿಯಿಲ್ಲ 
ಅವಗೆ ರಾಜನರಕ ಪ್ರಾಪ್ತಿಯಾಗಿರ್ಪುದು ನೋಡಾ. 
ಇದಕ್ಕೆ ಸಾಕ್ಷಿ : 
“ ಲಿಂಗಬಾಹ್ಯಾತ್ ವ್ರತಭ್ರಷ್ಟ: ಪುನರ್ಲಿಂಗಂ ನ ಧಾರಯೇತ್ | | 
ತತ್‌ಪೂಜಾ ನಿಷ್ಪಲಾ ಚೈವ ಗೌರವಂ ನರಕಂ ವ್ರಜೇತ್ || 
ಮತ್ತೂಂ, 
“ಪ್ರೇತಲಿಂಗೇನ ಸಂಸ್ಕಾರೇ ಭೂತಪ್ರಾಣೇ ನ ಜಾಯತೇ | 
ಪ್ರಭಾತೇ ತನ್ನುಖಂ ದೃಷ್ಟಾ ಕೋಟಿಜನ್ಮಸು ಸೂಕರಃ | 
ಎಂದುದಾಗಿ, 
ಇಂತಪ್ಪ ಲಿಂಗಬಾಹ್ಯ ವ್ರತಭ್ರಷ್ಟನ ಮುಖವ 


೩೭೬ . 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಪ್ರಾತಃಕಾಲದಲ್ಲಿ ನೋಡಿದಾತಂಗೆ 
ಕೋಟಿವೇಳೆ ಶುನಿ ಸೂಕರನ ಬಸುರಲ್ಲಿ 
ಬಪ್ಪುದು ತಪ್ಪದು ನೋಡಾ ಅಖಂಡೇಶ್ವರಾ. 


II ೫೬೭ || 


೮೧೧ 


ಲಿಂಗ ಭಿನ್ನ ಭಿನ್ನವಾದಡೆ ಸ್ಕೂಲಸೂಕ್ಷವನರಿಯಬೇಕು. 
ಸ್ಕೂಲವಾವುದು ಸೂಕ್ಷ್ಮ ವಾವುದು ಎಂದಡೆ : 
ಲಿಂಗದ ಶಕ್ತಿಪೀಠದಲ್ಲಿ 
ಅಕ್ಕಿಯ ತೂಕಮೇಣವನೊತ್ತಿನೋಡಿದಲ್ಲಿ 
ಆ ಮೇಣ ಒಳಗಾದಡೆಸ್ಕೂಲ, ಆ ಮೇಣ ಹೆಚ್ಚಾದಡೆ ಸೂಕ್ಷ 
ಮತ್ತೂಂ, 
ಲಿಂಗದ ಕಟಿಯಲ್ಲಿ ಅರ್ಧ ಅಕ್ಕಿಯ ತೂಕಮೇಣವನು ಒತ್ತಿ ನೋಡಿದಲ್ಲಿ 
ಆ ಮೇಣ ಒಳಗಾದಡೆ ಸ್ಕೂಲ, ಆ ಮೇಣ ಹೆಚ್ಚಾದಡೆ ಸೂಕ್ಷ 
ಮತ್ತೂಂ, ಲಿಂಗದ ವರ್ತುಳ ಗೋಮುಖದಲ್ಲಿ 
ಅರ್ಧ ಅಕ್ಕಿಯ ಸರಿಭಾಗವ ಮಾಡಿದಲ್ಲಿ ರ್ದವೆನಿಸಿತ್ತು, 
ಆ ಗಿರ್ದ ಅಕ್ಕಿಯ ತೂಕಮೇಣವನ್ನು ಒತ್ತಿ ನೋಡಿದಲ್ಲಿ 
ಆ ಮೇಣ ಒಳಗಾದಡೆ ಸ್ಕೂಲ, ಆ ಮೇಣ ಹೆಚ್ಚಾದಡೆ ಸೂಕ್ಷ್ಮ 
ಮತ್ತೂಂ, ಲಿಂಗದ ನಾಳ ಗೋಳಕದಲ್ಲಿ 
ಎಳ್ಳಿನ ತೂಕಮೇಣವನ್ನು ಒತ್ತಿ ನೋಡಿದಲ್ಲಿ 
ಆ ಮೇಣ ಒಳಗಾದಡೆ ಸೂಲ, ಆ ಮೇಣಹೊರಗಾದಡೆ ಸೂಕ್ತ 
ಮತ್ತೂಂ, ಲಿಂಗದ ಮಸ್ತಕದಿಂದ ಕೆಳಗಣ ಪೀಠಪರಿಯಂತರವಾಗಿ 
ಕೂದಲು ಮುಳುಗುವಷ್ಟು ಸೀಳಿದಡೆಸೂಲ, 
ಆ ಕೂದಲು ಹೆಚ್ಚಾದಡೆ ಸೂಕ್ಷ 
ಈ ಉಭಯಾರ್ಥವ ತಿಳಿದು 
ಸೂಕ್ಷ್ಮ ವಾದಡೆ ಮುನ್ನಿನಂತೆ ಧರಿಸಿಕೊಳ್ಳಬೇಕು. 
ಸ್ಕೂಲವಾದಡೆ ಆ ಲಿಂಗದಲ್ಲಿ ಐಕ್ಯವಾಗಬೇಕು. 
ಅದೆಂತೆಂದೊಡೆ: 
“ವೀಹಿ ಹ್ಯರ್ಧ ವಿಚ್ಛಿನ್ನಂ ಕೇಶಗ್ರಾಹ್ಯಂ ಪ್ರಮಾದತಃ|| 
ಪೀಠಾದಿ ಲಿಂಗಪರ್ಯಂತಂ ತ್ಯಜೇತ್ ಪ್ರಾಣಾನ್ ನಗಾತ್ಮಜೇ || ” 
ಮತ್ತಂ; 
ತಂಡುಲಾರ್ಧ೦ ಪೀಠಮಧ್ಯಂ ತದರ್ಧ೦ ವೃತಗೋಮುಖಂ || 
ತಿಲಮಾತ್ರ ಯೋನಿಲಿಂಗಂ ತದಾಧಿಕ್ಯಂ ತ್ಯಜೇದಸೂನ್ ||' 
ಎಂದುದಾಗಿ, 
ಇಂತಪ್ಪ ಲಿಂಗೈಕ್ಯರಾದ ಮಹಾಶರಣರು 
ಮೂರುಲೋಕಕ್ಕೆ ಅಧಿಕರುನೋಡಾ ಅಖಂಡೇಶ್ವರಾ. 

|| ೫೬೮ || 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೩೭೭ 


e 
ಎಂಬತ್ತುನಾಲ್ಕು ಲಕ್ಷ ಮಂಡಲದೊಳಗೆ 
ಒಂದೊಂದು ಜನ್ಮದಲ್ಲಿ ಸಹಸ್ರವೇಳೆ ಸತ್ತು ಹುಟ್ಟಿ ಸುತ್ತಿಸುಳಿದು 
ಸುಖದುಃಖಗಳಿಂದ ನೊಂದು ಬೆಂದು 
ತೋಳಲಿ ಬಳಲುವ ಜೀವಂಗೆ, 
ಬಡವಂಗೆ ಕಡವರ ದೊರೆಕೊಂಡಂತೆ, 
ಮನುಷ್ಯ ದೇಹವು ದೊರೆಕೊಂಡಲ್ಲಿ 
ಶಿವಕೃಪೆಯಿಂದ ಗುರುಕಾರುಣ್ಯವಾಗಿ 
ಅಂಗದ ಮೇಲೆ ಲಿಂಗಧಾರಣವಾದ ಬಳಿಕ 
ಆ ಲಿಂಗದ ಮೇಲೆ ಪ್ರಾಣಪ್ರತಿಷ್ಠೆಯಂ ಮಾಡಿ 
ನಿಮಿಷ ನಿಮಿಷಾರ್ಧವಗಲದಿರಬೇಕು. 
ಮತ್ತಂ, ಆ ಲಿಂಗದಲ್ಲಿ ಐಕ್ಯವಾಗುವನ್ನಬರ 
ಸತ್ರಿಯಾ ಸಮ್ಯಕ್ ಜ್ಞಾನವ ಬಿಡದಿರಬೇಕು. 
ಇಷ್ಟುಳ್ಳಾತಂಗೆ ಶಿವನಲ್ಲಿ ಸಮರಸವಲ್ಲದೆ , 
ಅಂತರಂಗದಲ್ಲಿ ಅಂತಃಪ್ರಾಣಲಿಂಗದ ಪರಿಪೂರ್ಣ ಬೆಳಗಕಂಡೆವು. 
ಇನ್ನು ಇಷ್ಟಲಿಂಗದ ಹಂಗು ಏತಕೆಂದು 
ಆ ಇಷ್ಟಲಿಂಗವ ಕಡೆಗೆ ತೆಗೆದು ಹಾಕಿ 
ಲಿಂಗಬಾಹ್ಯನಾಗಿ ವ್ರತಗೇಡಿಯಾದಾತನು | 
ಒಂದುಕೊಟಿಕಲ್ಪಾಂತರವು ನರಕದೊಳಗಿರ್ದು 
ಅಲ್ಲಿಂದತ್ತ ಎಂಬತ್ತುನಾಲ್ಕುಲಕ್ಷ ಜನ್ಮದಲ್ಲಿ 
ಬಂಧನಬಡುತಿರ್ಪನಲ್ಲದೆ ಶಿವನಲ್ಲಿ 
ಅವಿರಳ ಸಮರಸವಿಲ್ಲನೋಡಾ! 
ಅದೆಂತೆಂದೊಡೆ: 
“ ಅಂಗೇ ಚ ಲಿಂಗಸಂಬಂಧ: ಲಿಂಗಂಚ ಪ್ರಾಣಸಂಯುತಂ | | 
ನಿಮಿಷಾರ್ಧ೦ ಪ್ರಾಣವಿಯೋಗೇನ ನರಕೇ ಕಾಲಮಕ್ಷಯಂll '' 
ಎಂದುದಾಗಿ, ಇಂತಪ್ಪ ಅದೈತ ಹೀನಮಾನವರ 
ಎನಗೊಮ್ಮೆ ತೋರದಿರಯ್ಯಾ ಅಖಂಡೇಶ್ವರಾ. 

|| ೫೬೯ || 


೮೧೩ 


ಶ್ರೀಗುರುವಿನ ಕರಗರ್ಭದಲ್ಲಿ ಉದಯವಾದ 
ಶರಣಸತಿ ನಾನು. 
ಶ್ರೀಗುರುವಿನ ಹೃದಯಗರ್ಭದಲ್ಲಿ ಉದಯವಾದ ಲಿಂಗಪತಿಗೆ 
ಎನ್ನ ಮದುವೆಯ ಮಾಡುವ ಕಾಲದಲ್ಲಿ 
ಸಹಸ್ರದಳಕಮಲವೆಂಬ ಸಾವಿರಕಂಬದ ಮಂಟಪವ ರಚಿಸಿ , 


೩೭೮ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಆ ಮಂಟಪದ ಮಧ್ಯದಲ್ಲಿ 
ಪಂಚಪಾತ್ರವೆಂಬ ಪಂಚಮುದ್ರೆಯ ರಂಗವಲ್ಲಿಯ ತುಂಬಿ , 
ಆ ಪಂಚಮುದ್ರೆಯಲ್ಲಿ ಪಂಚಪ್ರಣವೆಂಬ ಪಂಚಕಲಶವ ಹೂಡಿ, 
ಆ ಪಂಚಕಲಶಂಗಳಿಗೆ ಸ್ವಾನುಭಾವಜ್ಞಾನವೆಂಬ ಸುರಗಿಯ ಸುತ್ತಿ 
ಆ ಮಧ್ಯದಲ್ಲಿ ಎನಗೆ ಶೃಂಗಾರವ ಮಾಡಿದರೆಂತೆನಲು, 
ಸರ್ವಾಚಾರಸಂಪತ್ತೆಂಬ ಸೀರೆಯನುಡಿಸಿ, 
ಸುಜ್ಞಾನವೆಂಬ ಕುಪ್ಪಸವ ತೊಡಿಸಿ, 
ಸದ್ಭಕ್ತಿಯೆಂಬ ಬಳೆಯನಿಡಿಸಿ, 
ಏಕಭಾವದ ನಿಷ್ಠೆಯೆಂಬ ತಾಳಿಯ ಕಟ್ಟಿ , 
ನಿಜಮುಕ್ತಿಯೆಂಬ ಮೂಗುತಿಯನಿಟ್ಟು 
ಶಿವಮಂತ್ರವೆಂಬ ಕರ್ಣಾಭರಣವ ಧರಿಸಿ, 
ಸತ್ತಿಯೆಯೆಂಬ ಪಾದಾಭರಣವ ಧರಿಸಿ, 
ಪರಮೇಶ್ವರನ ಚಿತ್ಪ್ರಕಾಶವೆಂಬ ಚಿದ್ವಿಭೂತಿಯನೆ ತಂದು, 
ಎನ್ನ ಲಲಾಟದಲ್ಲಿ ಪಟ್ಟವ ಕಟ್ಟಿ , 
ಸತಿಸಂಗವಗಲಬೇಡವೆಂದು 
ಎನ್ನ ಪತಿಯ ಸೆರಗ ತಂದು ಎನ್ನ ಸೆರಗಿಗೆಕೂಡಿಸಿ, 
ಷಟ್‌ಸ್ಥಲಬ್ರಹ್ಮಗಂಟನಿಕ್ಕಿ , 
ಪತಿಭಕ್ತಿಯಗಲದಿರೆಂದು ಎನ್ನ ಮುಂಗೈಯಲ್ಲಿ 
ಸಕಲಗಣಂಗಳ ಸಾಕ್ಷಿಯಾಗಿ ಬಿರುದಿನ ವೀರಕಂಕಣವ ಕಟ್ಟಿ , 
ಜಂಗಮದ ಪಾದತೀರ್ಥ ಪ್ರಸಾದವೆಂಬ ಭೂಮವನುಣಿಸಿ, 
ಮದುವೆಯ ಮಾಡಿದರಂದು. 
ಇಂದು ಎನಗೆ ವನವಾಯಿತ್ತು 
ಏಳುನೆಲೆಯ ಮೇಲುಪ್ಪರಿಗೆಯ ಮೇಲೆ 
ಲೀಲೆಯಿಂದಕೂಡಿ ಸುಖಿಸಯ್ಯಾ ಎನ್ನ ಅಖಂಡೇಶ್ವರಾ. || ೫೭೦ || 

೮೧೪ 
ಎಲೆ ಶಿವನೆ, ನೀನು ಎನ್ನ ಮೆಚ್ಚಿ ಕೈವಿಡಿದ ಕಾರಣ 
ಎಮ್ಮವರು ಸಕಲಗಣಂಗಳ ಸಾಕ್ಷಿಯಮಾಡಿ 
ನಿನಗೆ ಎನ್ನ ಮದುವೆಯಮಾಡಿಕೊಟ್ಟರು. 
ನೀನು ಎನ್ನನಗಲಿದಡೆ ಗುರುದ್ರೋಹಿ. 
ಆನು ನಿನ್ನನಗಲಿದಡೆ ಸಮಯಕ್ಕೆ ಹೊರಗು. 
ಅದೆಂತೆಂದೊಡೆ: 
ಮುನ್ನ ಶ್ರೀಗುರುಸ್ವಾಮಿ 
ಎನ್ನ ಪ್ರಾಣದೊಳಗೆ ನಿನ್ನ ಪ್ರಾಣವ ಹುದುಗಿಸಿ, 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೩೭೯ 


ನಿನ್ನ ಪ್ರಾಣದೊಳಗೆ ಎನ್ನ ಪ್ರಾಣವ ಹುದುಗಿಸಿ 
ಎಂದೆಂದೂ ಅಗಲಬೇಡೆಂದು ನಿರೂಪಿಸಿದನು. 
ಆ ನಿರೂಪವನು ಮಹಾಪ್ರಸಾದವೆಂದು ಕೈಕೊಂಡ ಬಳಿಕ 
ನಾವಿಬ್ಬರು ಎಂದೆಂದಿಗೂ ಅಗಲದಿರಬೇಕಯ್ಯಾ ಅಖಂಡೇಶ್ವರಾ. || ೫೭೧ || 


೮೧೫ 
ಪುರುಷನೆಂದು ಕರೆವುತಿರ್ಪುದು ಜಗದವರೆಲ್ಲ ಎನ್ನ ; 
ನಾನು ಪುರುಷನಲ್ಲವಯ್ಯಾ . 
ಅದೆಂತೆಂದೊಡೆ: 
ಹೊರಗಣ ಸಾಕಾರವೆ ನೀನು, ಒಳಗಣ ನಿರಾಕಾರವೆ ನಾನು. 
ಹೊರಗಣ ಸಾಕಾರದ ಪುರುಷರೂಪೇ ನೀವಾಗಿ, 
ಒಳಗಣ ನಿರಾಕಾರಸ್ತ್ರೀರೂಪೇ ನಾನಾಗಿ, 
ನಿಮಗೆ ರಾಣಿವಾಸವಾದೆನಯ್ಯಾ ಅಖಂಡೇಶ್ವರಾ. 


|| ೫೭೨ || 


೮೧೬ 


ಗಂಡನುಳ್ಳ ಗರತಿಯರೆಲ್ಲರು 
ನಿಮ್ಮ ಗಂಡನ ಕುರುಹ ನೀವು ಹೇಳಿರೆ ; 
ನೀವರಿಯದಿರ್ದಡೆ 
ನಾವು ನಮ್ಮ ಗಂಡರ ಕುರುಹ ಹೇಳಿಹೆವು ಕೇಳಿರೆ. 
ಹೊಳೆವ ಕೆಂಜೆಡೆಗಳ, ಬೆಳಗುವ ಭಾಳಲೋಚನದ, 
ಥಳಥಳಿಪ ಸುಲಿಪಲ್ಲಿನ, 
ಕಳೆದುಂಬಿ ನೋಡುವ ಕಂಗಳ ನೋಟದ, 
ಸೊಗಸಿಂದೆ ನಗುವ ಮುಗುಳುನಗೆಯ , 
ರತ್ನದಂತೆ ಬೆಳಗುವ ರಂಗುದುಟಿಯ , 
ಚಂಪಕದ ನಗೆಯಂತೆ ಸೊಂಪಾದ ನಾಸಿಕದ, 
ಶಶಿಯಂತೆ ಬೆಳಗುವ ಎಸೆವ ಕದಪಿನ , 
ಮಿಸುಪ ಎದೆ ಭುಜ ಕಂಠದ, 
ಶೃಂಗಾರದ ಕುಕ್ಷಿಯ , ಸುಳಿದೆಗೆದ ನಾಭಿಯ , 
ತೊಳಪ ತೊಡಮಣಿಪಾದಹರಡಿನ , 
ನಕ್ಷತ್ರದಂತೆ ಹೊಳೆವ ನಖದ ಪಂಕ್ತಿಯ 
ಚರಣಕಮಲದಲ್ಲಿ ಹರಿಯ ನಯನದ ಕುರುಹಿನ. 
ಸಕಲಸೌಂದರ್ಯವನೊಳಕೊಂಡು 
ರವಿಕೋಟಿಪ್ರಭೆಯಂತೆ ರಾಜಿಸುವ ರಾಜಾಧಿರಾಜ 
ನಮ್ಮ ಅಖಂಡೇಶ್ವರನೆಂಬ ನಲ್ಲನ ಕುರುಹು ಇಂತುಲು ಕೇಳಿರಾ . || ೫೭೩ || 


೩೮೦ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


೮೧೭ 


|| ೫೭೪ || 


ಎಲ್ಲರಂತಲ್ಲ ನೋಡಿರೆ ನನ್ನ ನಲ್ಲ 
ಬಲ್ಲಿದ ನಾರಾಯಣ ಬ್ರಹ್ಮರ ಕೂಡೆ 
ಮೆಲ್ಲನೆ ಸೇವೆಯ ಕೊಂಬನು. 
ಖುಲ್ಲ ದನುಜರನೆಲ್ಲ ನಿಲ್ಲದೆ ಸಂಹರಿಸಿದನು . 
ಕಲ್ಲುಕಲ್ಲಲಿ ಹೊಡೆಸಿಕೊಂಡನು. 
ಭಕ್ತಿಗೆ ಮೆಚ್ಚಿ ಬಿಲ್ಲಲಿ ಹೊಯಿಸಿಕೊಂಡನು. 
ಭಾವಕ್ಕೆ ಮೆಚ್ಚಿ ಸೊಲ್ಲಿಗೆಸೋತುಶಿಶುವಾದನು ಅಮ್ಮವ್ವಗೆ. 
ಮಲ್ಲಮಲ್ಲರ ಗಂಡನೆಂಬ ಬಿರುದು ನೋಡಿರೆ 
ನಮ್ಮ ಅಖಂಡೇಶ್ವರನೆಂಬ ನಲ್ಲನಿಗೆ. 

೮೧೮ 
ನಲ್ಲನ ಕಾಣದೆ 
ತಲ್ಲಣಗೊಳತಿರ್ಪುದು ನೋಡಾ ಎನ್ನ ಮನವು. 
ಜಾಗ್ರಾವಸ್ಥೆಯಲ್ಲಿ 
ನಲ್ಲನ ಚಿಂತೆಯಿಂದ ಸುಳಿವುತಿರ್ದೆನವ್ಯಾ . 
ಸ್ವಪ್ನಾವಸ್ಥೆಯಲ್ಲಿ 
ನಲ್ಲನ ಚಿಂತೆಯಿಂದ ಕಳವಳಿಸುತಿರ್ದೆನವ್ಯಾ . 

ರ್ದ ಬು' 
ಸುಷುಪ್ತಾವಸ್ಥೆಯಲ್ಲಿ 
ನಲ್ಲನ ಚಿಂತೆಯಿಂದ ಮೈಮರೆದಿರ್ದೆನವ್ಯಾ . 
ಸರ್ವಾವಸ್ಥೆಯಲ್ಲಿ 
ಅಖಂಡೇಶ್ವರನೆಂಬ ನಲ್ಲನಕೂಡಬೇಕೆಂಬ ಭ್ರಾಂತಿಯಿಂದೆ 
ಬಡವಾಗುತಿರ್ದೆನವ್ವಾ . 

೮೧೯ 
ಚಿತ್ತದೊಲ್ಲಭನ ಕಾಣದೆ 
ಚಿಂತೆಗೊಂಡಿತ್ತು ನೋಡಾ ಎನ್ನ ಮನವು. 
ಹೊತ್ತಿನ ಗೊತ್ತಿಗೆ ಬಾರದಿರ್ದಡೆ 
ಹೊತ್ತುಹೋಗದು ಕೇಳಿರೆ . 
ಕರ್ತೃ ಅಖಂಡೇಶ್ವರನು ಬಾರದಿರ್ದಡೆ 
ಕತ್ತಲೆಯ ಕಳೆಯಲಾರೆನವ್ವಾ . 

೮೨೦ 
ಬುದ್ದಿಗೂಡದು ನಿದ್ರೆಬಾರದು ಎನಗೆ, ಸುದ್ದಿ ಹೇಳಿರೆ ಆತಗೆ. 
ಸದ್ದಿಲ್ಲದೆ ಎದ್ದು ಹೋದನು ನೋಡಿರೆ, 


| | ೫೭೫ || 


|| ೫೭೬ || 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೩೮೧ 


|| ೫೭೭ || 


ಮುದಿಸಿ ಮುನಿಸು ತಿಳುಪಿ 
ಇದ್ದಲ್ಲಿಗೆ ಕರೆದು ತನ್ನಿರೆ ಅಖಂಡೇಶ್ವರನೆಂಬ ಶಿವನ. 

೮೨೧ 
ಅರಳಿಯ ಮರದೊಳಗಿರುವ ಅರಗಿಳಿಗಳಿರಾ, 
ನಮ್ಮ ಅಖಂಡೇಶ್ವರನ ಕಂಡರೆ ಹೇಳಿರೆ ! 
ಮಾವಿನ ಮರದೊಳಗೆ ಕೂಗುವ ಕೋಗಿಲೆ ಹಿಂಡುಗಳಿರಾ, 
ನಮ್ಮ ನಾಗಭೂಷಣನ ಕಂಡಡೆ ಹೇಳಿರೆ! 
ಕೊಳನ ತೀರದಲಾಡುವ ಕಳಹಂಸಗಳಿರಾ, 
ನಮ್ಮ ಎಳೆಯಚಂದ್ರಧರನ ಕಂಡಡೆ ಹೇಳಿರೆ! 
ಮೇಘಧ್ವನಿಗೆ ಕುಣಿವ ನವಿಲುಗಳಿರಾ, 
ನಮ್ಮ ಅಖಂಡೇಶ್ವರನೆಂಬ 
ಅವಿರಳಪರಶಿವನ ಕಂಡಡೆ ಹೇಳಿರೆ! 


|| 


೭೮ || 


|| ೫೭೯ || 


|| ೫೮೦ || 


ಆತನ ಆಳಾಪದಿಂದೆ ಹಗಲಾದುದನರಿಯನಪ್ಪಾ ! 
ಆತನ ಆಳಾಪದಿಂದೆ ಇರುಳಾದುದನರಿಯೆನವ್ಯಾ ! 
ಅಖಂಡೇಶ್ವರನೆಂಬ ಪ್ರಾಣದೊಲ್ಲಭನ 
ಕೂಡಬೇಕೆಂಬ ಭಾಂತಿಯಿಂದೆ 
ಹೋದುದ ಬಂದುದನರಿಯೆನವ್ಯಾ ! 

೮೨೩ 
ನಾನೇನೆಂದೆನೆ ? ತಾನೇತಕೆ ಮುನಿದನೆ ? 
ಮಾನಿನಿ ಹೋಗಿಕರೆದು ತಾರೇ 
ಅಖಂಡೇಶ್ವರನೆಂಬ ಇನಿಯನ. 

೮೨೪ 
ತನ್ನನಲ್ಲದೆ ಅನ್ಯವನೋಡೆನವ್ವಾ . 
ತನ್ನನಲ್ಲದೆ ಅನ್ಯವ ಮುಟ್ಟೆನವ್ವಾ . 
ತನ್ನನಲ್ಲದೆ ಅನ್ಯವ ನೆನೆಯೆನವ್ವಾ . 
ತನ್ನನಲ್ಲದೆ ಅನ್ಯವ ಬಯಸೆನವ್ವಾ . 
ತನ್ನನಗಲಿ ಇನ್ನೆಂತು ಬದುಕುವೆನವ್ವಾ ? 
ಅಖಂಡೇಶ್ವರನೆಂಬ ನಲ್ಲನ ಮುನಿಸನು ತಿಳುಹಿರವಾ . 

೮೨೫ 
ಜೀವದೊಡೆಯನನಗಲಿ ಜೀವಿಸಲಾರೆನವಾ. . 
ನಿಮಿಷ ನಿಮಿಷಾರ್ಧವಾದಡೂ ಬಾಳಲಾರೆನವ್ಯಾ . 


|| ೫೮೧ || 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


|| ೫೮೨ || 


|| ೫೮೩ || 


|| ೫೮೪ || 


ಹೇಳಲಿನ್ನೇನ ? ಸಾವು ಬಂದಿತ್ತಾ . 
ಕಂಡಡೆ ಹೇಳಿರಾ . 
ನಮ್ಮ ತಂಗಿಯ ಭಾವನ ಕರೆದು ತೋರಿರಾ 
ಅಖಂಡೇಶ್ವರನೆಂಬ ನಲ್ಲನ. 

೮೨೬ 
ಪ್ರಾಣನಾಯಕನ ಕಾಣದೆ 
ಕೋಣೆಯೊಳಗೆ ಬದುಕಲಾರೆನವ್ವಾ . 
ಏಣಾಂಕಧರನು ಏಕೆ ಬಾರನೇ 
ಜಾಣೆ ಪ್ರವೀಣೆ ಕರೆದುತೋರೆ 
ಅಖಂಡೇಶ್ವರನೆಂಬ ನಲ್ಲನ. 

೮೨೭ 
ಅರಸನ ಕಾಣದಬಳಿಕ ಹರುಷವಿಲ್ಲವಾ ಎನಗೆ. 
ಅರಸು ಅಖಂಡೇಶ್ವರನೆಂಬ 
ಪರಶಿವನ ಬೆರಸದ ಬಳಿಕ 
ಸರಸವೆಲ್ಲಿಯದವ್ಯಾ ಎನಗೆ ? 

೮೨೮ 
ಕಂಡರೆ ಸಂತೋಷ, ಕಾಣದಿರ್ದರೆ ಕಡುದು: ಖವೆನಗೆ 
ಹಿಂಡುದೈವದ ಗಂಡ ಮಂಡಲಾಧಿಪತಿ ಅಖಂಡೇಶ್ವರನು 
ನಿಮಿಷವಾದಡೂ ತಡೆದರೆ ಪ್ರಾಣ ಉಳಿಯದವ್ಯಾ . 

- ೮೨೯ 
ಬಾರನೇತಕವ್ವಾ ನಮ್ಮನೆಯಾತ ? 
ತೋರನೇತಕವ್ವಾ ತನ್ನ ದಿವ್ಯರೂಪವ ? 
ಬೀರನೇತಕವ್ವಾ ಅತಿಸ್ನೇಹವ ? 
ಇನ್ನೆಂತು ಸೈರಿಸುವೆನವ್ವಾ . 
ಹೇಗೆ ತಾಳುವೆನವ್ವಾ . 
ತನು ತಾಪಗೊಳ್ಳುತ್ತಿದೆ, ಮನ ತಲ್ಲಣವಾಗುತ್ತಿದೆ . 
ಅಖಂಡೇಶ್ವರನೆಂಬ ನಲ್ಲನ ತೋರಿಸಿ 
ಎನ್ನ ಪ್ರಾಣವನುಳುಹಿಕೊಳ್ಳಿರಾ . 

೮೩೦ 
ಘುಲ್ಲುಘುಲ್ಲೆಂದಡೆ ನಲ್ಲ ಬರುತಾನೆಂದು 
ಎಲ್ಲ ಹಾದಿಯ ಮೆಟ್ಟಿ ನೋಡುತಿರ್ದೆನವ್ಯಾ . 


|| ೫೮೫ | | 


|| ೫೮೬ | 


aesa 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


ನಲ್ಲನ ಸೊಲ್ಲನಾಲಿಸಿ ಕೇಳುತಿರ್ದೆನವ್ಯಾ . 
ಅಖಂಡೇಶ್ವರನೆಂಬ ನಲ್ಲನ ಕಂಡರೆ 
ಮಹಾಸಂತೋಷವು, 
ಕಾಣದಿರ್ದರೆ ಕಡುದು: ಖ ಕೇಳಿರಾ ಎನಗೆ. 


|| ೫೮೭ || 


೮೩೧ 
ಹಗಲು ಹನ್ನೆರಡುತಾಸು ತನ್ನ ಹಂಬಲದಲ್ಲಿ 
ವೇಳೆಕಳೆವುತಿರ್ದೆನವ್ಯಾ . 
ಇರುಳು ಹನ್ನೆರಡುತಾಸು ತನ್ನನೇ 
ಎದ್ದೆದ್ದು ನೋಡುತಿರ್ದೆನವ್ವಾ . 
ಅಖಂಡೇಶ್ವರನೆಂಬ ನಲ್ಲನ ಹಂಬಲದಿಂದೆ 
ಸರ್ವಸಂಗವ ತೊರೆದೆನು ನೋಡಿರಾ . 


|| ೫೮೮ || 


- ೮೩೨ 
ಬಾರಯ್ಯ ಬಾರಯ್ಯ ಗಂಡನೆ , 
ಇನ್ನೇತಕೆ ನಾಚುವೆ ನಾನು ಸರಿಮಿಂಡಿಯಾದ ಬಳಿಕ . 
ಇನ್ನೇತಕೆ ದಿನಕಾಲಹೋಗಲಾಡುವೆ, 
ತುಂಬಿದ ಜವ್ವನ ಸಡಿಲಿಹೋಗುತ್ತಿದೆ . 
ಸುರತಸಂಭ್ರಮದ ಚುಂಬನಂಗಳಿಂದಕೂಡಿ 
ಪರಿಣಾಮಗೊಳ್ಳಯ್ಯಾ ಎನ್ನ ಅಖಂಡೇಶ್ವರಾ. 


|| ೫೮೯ || 


೮೩೩ 
ನೋಡುನೋಡಯ್ಯಾ ಗಂಡನೆ , 
ಎನ್ನ ಕಂಗಳುಪ್ಪರಿಗೆಯ ಮೇಲೆ ಕುಳ್ಳಿರ್ದ ಸಕಲ ವಿಚಿತ್ರವ. 
ಆಡು ಆಡಯ್ಯಾ ಗಂಡನೆ, ಎನ್ನ ಮನದ ಕೊನೆಯಲ್ಲಿ 
ಮಹಾಜ್ಞಾನದುಯ್ಯಾಲೆಯ ಕಟ್ಟಿ . 
ಮನಬಂದ ಪರಿಯಲ್ಲಿ 
ಕೂಡುಕೂಡಯ್ಯಾ ಗಂಡನೆ ಎನ್ನ 
ಸತ್ಕಲೆಗಳಿಂದ ಸವಿದೋರಿಸಿ ಅಖಂಡೇಶ್ವರಾ. 

೮೩೪ 
ಸೊಕ್ಕಿದ ಜವ್ವನದ , ಕಕ್ಕಸಕುಚದ , 
ಸಡಲಿದಸೋರ್ಮುಡಿಯ , 
ಬಡನಡುವಿನ, ಬಳಕುವ ಹೆಣ್ಣಿನ ಕಡುಸ್ನೇಹವನಗಲಿ 
ಕಡೆಗೆ ಹೋಗುವುದು , ಇದು ಎಂಥ ವಿಗಡ ಚಾರಿತ್ರವೆ ಅಲ್ವಾ ! 


|| ೫೯೦ || 


೩೮೪ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


|| ೫೯೧ || 


ಅಖಂಡೇಶ್ವರನೆಂಬ ನಲ್ಲನ ಚಿಂತೆಯಿಂದೆ, 
ಮನವು ಸಣ್ಣಿಸಿ, ತನುವು ಕರಗಿ ಹೋಯಿತ್ತು ನೋಡಿರಾ . 

೮೩೫ 
ಇಂದಿನ ಇರುಳಿನಲ್ಲಿ 
ನಲ್ಲನು ಚಲ್ಲವಾಡುತ ಬಂದು 
ಮೆಲ್ಲನೆ ಎನ್ನ ಕೈವಿಡಿದನವ್ವಾ . 
ಅಲ್ಲಿ ಉಟ್ಟ ಸೀರೆಯ ನಿರಿಗಳು ಸಡಲಿ ಬಿದುವಾ . 
ತೊಟ್ಟ ರವಕೆಯ ಗಂಟು ಬಿಚ್ಚಿ ಕಡೆಗಾದುವವಾ.. 
ಅಖಂಡೇಶ್ವರನೆಂಬ ನಲ್ಲನು ಎನ್ನ 
ಬಿಗಿಯಪ್ಪಿ ತಕ್ಕೆಸಿಕೊಂಡು 
ಕೂಡಿದ ಸುಖವ ಇದಿರಿಟ್ಟು ಹೇಳಲಾರೆನವ್ವಾ . 


|| ೫೯೨ || 


೮೩೬ 
ಚಂದ್ರಸಾಲೆಯಲ್ಲಿ ಬಂದು ನಿಂದವನಾರೆಂದು 
ನೋಡಹೋದಡೆ. 
ಅಲ್ಲಿ ಹೊಂದಿ ಎನ್ನ ನೆರೆದನವ್ವಾ . 
ಆತನ ಸೌಂದರ್ಯಕೋಟಿಕಂದರ್ಪರಂತಿರ್ದುದವಾ . 
ಆತನಂಗದ ಬೆಳಗು 
ಅನಂತಕೋಟಿಸೂರ್ಯರ ಪ್ರಭೆಯಂತಿರ್ದುದವ್ಯಾ . 
ಅಖಂಡೇಶ್ವರನೆಂಬ ನಲ್ಲನ ಅಂಗಶೃಂಗಾರದ ಬೆಳಗ 
ನೋಡಲಮ್ಮದೆ ಕಂಗಳ ಮುಚ್ಚಿ ನೆರೆದೆನವ್ವಾ . 


| | ೫೯೩ || 


೮೩೭ 


ಆತನ ದಿವ್ಯರೂಪುನೋಡಿಎನ್ನ ಕಂಗಳು ದಣಿಯವು. 
ಆತನ ಲಲ್ಲೆವಾತ ಕೇಳಿ ಎನ್ನ ಕಿವಿಗಳು ದಣಿಯವು. 
ಆತನ ಜಿಹ್ನೆಯ ಚುಂಬಿಸಿ ಎನ್ನ ಬಾಯಿ ದಣಿಯದು. 
ಆತನ ಸರ್ವಾಂಗವನಪ್ಪಿ ಎನ್ನ ತನು ದಣಿಯದು. 
ಆ ಅಖಂಡೇಶ್ವರ ಕೂಡಿ ಒಳಪೊಕ್ಕು 
ಪರಿಣಾಮ ಸೂರೆಗೊಂಡು 
ಎನ್ನ ಮನ ದಣಿಯದುನೋಡಿರವಾ.. 


|| ೫೯೪ || 


೮೩೮ 


ನಲ್ಲನ ಕೂಡಿದ ಸುಖವೆಲ್ಲವ 
ಮೆಲ್ಲನೆ ಉಸುರುವೆ ಕೇಳಿರಾ . . 
ಏಳು ನೆಲೆಯ ಮಣಿಮಾಡದ ಮಾಣಿಕ್ಯಮಂಟಪದುಪ್ಪರಿಗೆಯ ಮೇಲೆ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೩೮೫. 


ಚಪ್ಪರ ಮಂಚವ ಹಾಸಿ , 
ಒಪ್ಪುವ ಊಟವ ನೀಡಿ, ಕರ್ಪೂರವೀಳ್ಯವ ಕೊಟ್ಟು, 
ಲಜ್ಜೆಗೆಟ್ಟು ನಾಚಿಕೆಯ ತೊರೆದು, ತನು ಜಜ್ಜರಿತವಾಗಿ, 
ತೆಕ್ಕೆ ಚುಂಬನಾದಿಗಳಿಂದ ಅಮರ್ದಪ್ಪ 
ಅಸಿಗಳು ನುಗ್ಗುನುರಿಯಾಗಿ 
ಮನದ ಪರಿಣಾಮ ಹೊರಹೊಮ್ಮಿ 
ಪರಮಾನಂದ ಮಹಾಪರಿಣಾಮದ ಸುಗ್ಗಿಯೊಳಗೆ 
ಪರವಶಗೊಂಡಿರ್ದೆನು ಅಖಂಡೇಶ್ವರನೆಂಬ ನಲ್ಲನ ಕೂಡಿ. 


|| ೫೯೫ || 


೮೩೯ 
ಬಾಯೊಳಗೆ ಬಾಯನಿಕ್ಕಿ 
ಎದೆಗೆ ಎದೆಯ ತರ್ಕೈಸಿ 
ಮೈಗೆ ಮೈಯ ಹೊಂದಿಸಿಕೂಡಿದ 
ಅಖಂಡೇಶ್ವರನ ಸುಖವು 
ಜೇನುಸಕ್ಕರೆ ಸವಿದಂತಾಯಿತ್ತು ನೋಡಿರಾ . 


|| ೫೯೬ || 


೮೪ಂ. 


ಕೇಳಿರೇ ಕೇಳಿರವಾ ಕೆಳದಿಯರೆಲ್ಲ 
ಮನಕ್ಕೆ ಮನೋಹರವಾದ, 
ಕಂಗಳಿಗೆ ಮಂಗಳವಾದ, 
ಶೃಂಗಾರದ ಸೊಬಗಿನ ನಲ್ಲ ಬಂದು 
ಎನ್ನ ತನ್ನೊಳಗೆ ಮಾಡಿಕೊಂಡ 
ಒಂದು ವಿಪರೀತವ ಹೇಳುವೆ 
ಚಿತ್ತವೊಲಿದು ಲಾಲಿಸಿರವಾ.. 
ಎನ್ನ ತನುವಿನೊಳಗೆ ತನ್ನ ತನುವನಿಟ್ಟು 
ಮಹಾತನುವಮಾಡಿದ. 
ಎನ್ನ ಮನದೊಳಗೆ ತನ್ನ ಮನವನಿಟ್ಟು 
ಘನಮನವಮಾಡಿದ . 
ಎನ್ನ ಪ್ರಾಣದೊಳಗೆ ತನ್ನ ಪ್ರಾಣವನಿಟ್ಟು 
ಚಿತ್ಪ್ರಾಣವಮಾಡಿದ. 
ಎನ್ನ ಜೀವದೊಳಗೆ ತನ್ನ ಜೀವವನಿಟ್ಟು 
ಸಂಜೀವನವಮಾಡಿದ. 
ಎನ್ನ ಭಾವದೊಳಗೆ ತನ್ನ ಭಾವವನಿಟ್ಟು 
ಸಾವನಮಾಡಿದ. 
ಎನ್ನ ಕರಣಂಗಳೊಳಗೆ ತನ್ನ ಕರಣಂಗಳನಿಟ್ಟು 


೩೮೬ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಚಿತ್ಕರಣಂಗಳಮಾಡಿದ. 
ಎನ್ನ ಇಂದ್ರಿಯಂಗಳೊಳಗೆ ತನ್ನ ಇಂದ್ರಿಯಂಗಳನಿಟ್ಟು 
ಚಿದಿಂದ್ರಿಯಂಗಳಮಾಡಿದ. 
ಎನ್ನ ವಿಷಯಂಗಳೊಳಗೆ ತನ್ನ ವಿಷಯಂಗಳನಿಟ್ಟು 
ನಿರ್ವಿಷಯಂಗಳ ಮಾಡಿದನಾಗಿ, 
ಅಖಂಡೇಶ್ವರನೆಂಬ ನಲ್ಲನೊಳಗೆ . 
ಕರ್ಪುರವೆಣ್ಣು ಉರಿಪುರುಷನನಪ್ಪಿ 
ರೂಪಳಿದಂತಾದೆನು ಕೇಳಿರಾ . 


|| ೫೯೭ || 


|| ೫೯೮ !! 


೮೪೧ 
ನಿಚ್ಚ ನಿಚ್ಚ ಶರಣಂಗೆ ಹಬ್ಬ ಆವಾಸಗಿರಿ ತಾನೆ ಕಾಣಿರೊ . 
ನಿಚ್ಚ ನಿಚ್ಚ ಶರಣಂಗೆ ಶುದಶಿವರಾತ್ರಿ ತಾನೆ ಕಾಣಿರೋ . 
ನಿಚ್ಚ ನಿಚ್ಚ ಶರಣಂಗೆ ಜಾತ್ರೆ ಉತ್ಸವ ತಾನೆ ಕಾಣಿರೊ . 
ನಿಚ್ಚ ನಿಚ್ಚ ಶರಣಂಗೆ ಪರಮಾನಂದದೋಕುಳಿ ತಾನೆ ಕಾಣಿರೊ . 
ನಿಚ್ಚ ನಿಚ್ಚ ನಮ್ಮ ಅಖಂಡೇಶ್ವರನ ಶರಣಂಗೆ 
ಒಸಗೆ ವೈಭವಂಗಳು ತಾನೆ ಕಾಣಿರೊ . 

೮೪೨ 
ಶರಣನ ಚರಣದಲ್ಲಿ ನಡೆಪರುಷ. 
ಶರಣನ ಕರದಲ್ಲಿ ಹಸ್ತಪರುಷ. 
ಶರಣನ ಜಿಹ್ನೆಯಲ್ಲಿ ರುಚಿಪರುಷ. 
ಶರಣನ ನೇತ್ರದಲ್ಲಿನೋಟಪರುಷ. 
ನಮ್ಮ ಅಖಂಡೇಶ್ವರನ ಶರಣನ ಮನದಲ್ಲಿ 
ಭಾವಪರುಷವಿರ್ಪುದು ನೋಡಿರೋ . 


|| ೫೯೯ || 


೮೪೩ 
ಶರಣನ ಕಂಗಳೆ ಕಾಮಧೇನುವಿನ ಹಿಂಡು. 
ಶರಣನ ಹಸ್ತಂಗಳೆ ಕಲ್ಪವೃಕ್ಷದ ವನ. 
ಶರಣನ ಪಾದಂಗಳೆ ಚಿಂತಾಮಣಿಯ ರಾಶಿ . 
ಶರಣನ ಬಾಯ ಸಂಜೀವನದ ಬಣವೆ. 
ನೀವೊಲಿದ ಶರಣನ ಮನವೆ 
ಪರುಷದ ಪರ್ವತವು ನೋಡಾ ಅಖಂಡೇಶ್ವರಾ. 


|| ೬೦ || 


೮೪೪ 


ಎಲೆ ಶಿವನೆ ನಿಮ್ಮಲ್ಲಿ ನಾನೊಂದ ಬೇಡಿಕೊಂಬೆನು, 
ನೀವೊಲಿದು ಕರುಣಿಸಯ್ಯಾ ಎನಗೆ. 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೩೮೭ 


|| ೬೦೧ || 


|| ೬೦೨ || 


ನಿಮ್ಮ ಶರಣರ ಸಚ್ಚರಿತ್ರದ ಘನಮಹಿಮೆಯ ಕೇಳುವಲ್ಲಿ 
ಎನ್ನ ಹೃದಯಕಮಲವು ಅರಳುವಂತೆ ಮಾಡಯ್ಯಾ . 
ನಿಮ್ಮ ಶರಣರ ನಿಜಮೂರ್ತಿಗಳ ಕಂಡಲ್ಲಿ 
ಎನ್ನ ಸರ್ವಾಂಗವು ಗುಡಿಗಟ್ಟಿ ಕಂಗಳಲ್ಲಿ ಪರಿಣಾಮಜಲವುಕ್ಕಿ 
ಅವರ ಚರಣಕಮಲದ ಮೇಲೆ ಸುರಿವಂತೆ ಮಾಡಯ್ಯಾ . 
ನಿಮ್ಮ ಶರಣರು ಶಿವಾನುಭವಸಂಪಾದನೆಯ ಮಾಡುವಲ್ಲಿ 
ಎನ್ನ ಕರ್ಣದ್ವಯದಲ್ಲಿ ಸಕಲಕರಣಂಗಳು 
ನಾ ಮುಂಚೆ ತಾ ಮುಂಚೆ ಎಂದಾಗ್ರಹಿಸುವಂತೆ ಮಾಡಯ್ಯಾ . 
ನಿಮ್ಮ ನಿಜವನಿಂಬುಗೊಂಡ ಶರಣರ ಸಂಗದಲ್ಲಿ 
ಹೆರೆಹಿಂಗದಿರುವಂತೆ ಮಾಡಯ್ಯಾ ಎನ್ನ ಅಖಂಡೇಶ್ವರಾ. 

- ೮೪೫ 
ಅಂಗಕ್ಕೆ ಆಚಾರವೆ ಚೆಲುವು. 
ಮನಕ್ಕೆ ಮಹಾನುಭಾವವೆ ಚೆಲುವು. 
ಆತ್ಮಂಗೆ ಅರುಹೆ ಚೆಲುವು. 
ಅಖಂಡೇಶ್ವರನೆಂಬ ನಿಜವಿಂಬುಗೊಂಡವಂಗೆ 
ಶರಣರ ಸಂಗವೆ ಚೆಲುವು. 

- ೮೪೬ 
ಶರಣರ ಸಂಗದಿಂದೆ ತನು ಶುದವಪ್ಪುದು ನೋಡರೆ . 
ಶರಣರ ಸಂಗದಿಂದೆ ಮನ ನಿರ್ಮಲವಪ್ಪುದುನೋಡಿರೆ. 
ಶರಣರ ಸಂಗದಿಂದೆ ಸಕಲೇಂದ್ರಿಯಂಗಳು 
ಲಿಂಗಮುಖವಪ್ಪುವುನೋಡರೆ. 

ನಮ್ಮ ಅಖಂಡೇಶ್ವರನ ಶರಣರ ಸಂಗದಿಂದೆ 
. ಮುಂದೆ ಸತ್ಪಥವು ದೊರೆಕೊಂಬುದು ತಪ್ಪದುನೋಡಿರೆ . 

೮೪೭ 
ಸಕಲ ಗಣಂಗಳು 
ತಮ್ಮ ವಚನಾನುಭಾವವೆಂಬ ಪರಮಾಮೃತವನು 
ಎನ್ನ ಕರ್ಣವೆಂಬ ಕುರುಹ ಕಟ್ಟಿ ಎರಕವೆರೆಯಲು, 
ಅದು ಮನದಲ್ಲಿ ಮೂರ್ತಿಯಾಗಿ 
ಒಳಗೆ ಪ್ರಾಣಲಿಂಗವಾಯಿತ್ತು ; ಹೊರಗೆ ಇಷ್ಟಲಿಂಗವಾಯಿತ್ತು 
ಎನ್ನೊಳಹೊರಗೆ ಭರಿತವಾದ 
ಅಖಂಡೇಶ್ವರನೆಂಬ ಪರಶಿವನು 
ನುಡಿಸಿದಂತೆ ನುಡಿದನಲ್ಲದೆ 
ಎನ್ನ ಮನಬಂದಂತೆ ನುಡಿಯಲಿಲ್ಲ ಕೇಳಿರೆ . 


|| ೬೦೩ || 


| ೬೦ | | 


೩೮೮ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


೮೪೮ 


ಅನುಭಾವಿಗಳ ಸಂಗ ಕೀಟಕ ಭ್ರಮರವಾದಂತೆ ಕಾಣಿರೋ . 
ಅನುಭಾವಿಗಳ ಸಂಗ ಲೋಹ ಪರುಷವಾದಂತೆ ಕಾಣಿರೊ . 
ನಮ್ಮ ಅಖಂಡೇಶ್ವರಲಿಂಗದೊಡನೆ 
ನೆರೆದ ಅನುಭಾವಿಗಳ ಸಂಗ 
ಕರ್ಪೂರದಜ್ಯೋತಿಯಂತೆ ಕಾಣಿರೊ . 

|| ೬೦೫ | | 
೮೪೯ 
ಅಗ್ನಿಯ ಸಂಗದಿಂದೆ ಕಾನನ ಕೆಟ್ಟಂತೆ, 
ಜ್ಯೋತಿಯ ಸಂಗದಿಂದ ಕತ್ತಲೆ ಕೆಟ್ಟಂತೆ, 
ಪರುಷದ ಸಂಗದಿಂದ ಕಬ್ಬಿಣ ಕೆಟ್ಟಂತೆ, 
ಲಿಂಗಾನುಭಾವಿಗಳ ಸಂಗದಿಂದೆ 
ಎನ್ನ ಹುಟ್ಟು ಹೋಂದುಗಳು ನಷ್ಟವಾಗಿ 
ಕೆಟ್ಟುಹೋದುವುನೋಡಾ ಅಖಂಡೇಶ್ವರಾ. 

|| ೬೦೬ || 
೮೫೦ 
ಕಾಯವೇ ಕೈಲಾಸವಾಗಿ, 
ಮನವೇ ಮಹಾಲಿಂಗವಾಗಿ, 
ಭಾವವೇ ಅವಿರಳಪುಷ್ಪದ ಪೂಜೆಯಾಗಿ, 
ಅಖಂಡ ಪರಿಪೂರ್ಣಜ್ಞಾನದ ಬೆಳಗಿನೊಳಗೆ ಸುಳಿವ 
ಮಹಾಶರಣರ ತೋರಿಸಿ ಬದುಕಿಸಯ್ಯಾ ಎನ್ನ ಅಖಂಡೇಶ್ವರಾ. || ೬೦೭ || 


08880 


ಒಬ್ಬರು ನಡೆದಾಚರಣೆಯಲ್ಲಿ ನಡೆಯರು. 
ಒಬ್ಬರು ಹಿಡಿದ ಶೀಲವ ಹಿಡಿಯರು. 
ಒಬ್ಬರು ನುಡಿದ ಭಾಷೆಯ ನುಡಿಯರು. 
ಅದೇನು ಕಾರಣವೆಂದೊಡೆ: 
ತಮ್ಮ ಲಿಂಗಮಚ್ಚಿ ನಡವರು. 
ತಮ್ಮ ಲಿಂಗಮಚ್ಚಿ ಹಿಡಿವರು. 
ತಮ್ಮ ಲಿಂಗಮಚ್ಚಿ ನುಡಿವರು. 
ಇದು ಕಾರಣ. 
ಅಖಂಡೇಶ್ವರಾ, ನಿಮ್ಮ ಶರಣರು ಪರಮ ಸ್ವತಂತ್ರಶೀಲರು. 


|| ೬೦೮ || 


೮೫೨ 
ಶೀಲವಂತ ಶೀಲವಂತರೆಂದು 
ಶೀಲಸಂಪಾದನೆಯ ಮಾಡುವ ಕರ್ಮಿಗಳನೇನೆಂಬೆನಯ್ಯಾ ! 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೩೮೯ 


ಗುರುಭಕ್ತಿಯಿಂದ ತನುಶುದ್ದವಾಗಲಿಲ್ಲ 
ಲಿಂಗಭಕ್ತಿಯಿಂದ ಮನಶುದ್ದವಾಗಲಿಲ್ಲ. 
ಜಂಗಮದಾಸೋಹದಿಂದ ಧನಶುದ್ದವಾಗಲಿಲ್ಲ. 
ಸಟೆಯ ಸಂಸಾರಶರಧಿಯೊಳಗೆ ಮುಳುಗಿ 
ಕುಟಿಲವ್ಯಾಪಾರವನಂಗೀಕರಿಸಿ, 
ನಾವು ದಿಟದ ಶೀಲವಂತರೆಂದು ನುಡಿದುಕೊಂಬ 
ಫಟಿಂಗ ಭಂಡರ ವಿಧಿ ಎಂತಾಯಿತ್ತೆಂದರೆ, 
ಹೆಂಡದ ಮಡಕೆಗೆ ವಿಭೂತಿಮಂಡಲವ ಬರೆದಂತಾಯಿತ್ತು 
ಕಾಣಾ ಅಖಂಡೇಶ್ವರಾ. 

|| ೬೦ | | 
೮೫೩ 
ಶಿವನೆ ಗುರುವೆಂದು ಗುರುವಿಂಗೆ ತನುವನರ್ಪಿಸಿ, 
ಶಿವನ ಲಿಂಗವೆಂದು ಲಿಂಗಕ್ಕೆ ಮನವನರ್ಪಿಸಿ, 
ಶಿವನೆ ಜಂಗಮವೆಂದು ಜಂಗಮಕ್ಕೆ ಧನವನರ್ಪಿಸಿ, 
ಆ ಗುರುಲಿಂಗಜಂಗಮದ ಘನಪ್ರಸಾದವ ಪಡೆದು 
ನಿಜಮುಕ್ತಿಯನೈದಲರಿಯದೆ, 
ನನ್ನ ಶೀಲ ಹೆಚ್ಚು ತನ್ನ ಶೀಲ ಹೆಚ್ಚೆಂದು 
ಕುಲಸೂತಕ ಛಲಸೂತಕದಿಂದೆ 
ಒಬ್ಬರನೊಬ್ಬರು ಹೇಳಿದಾಡುವ 
ದುಃಶೀಲವಂತರ ಮೆಚ್ಚುವನೆ ನಮ್ಮ ಅಖಂಡೇಶ್ವರ. 

{ ೬೧೦ || 
୪୭୫ 
ಶೀಲ ಶೀಲವೆಂದು ನುಡಿವುತಿರ್ಪರೆಲ್ಲರು . 
ಶೀಲದ ಹೊಲಬನಾರೂ ಅರಿಯರಲ್ಲ, 
ಕೆರೆ ಬಾವಿ ಹಳ್ಳ ಕೊಳ್ಳ ಹೊಳೆಗಳ ನೀರ ಬಳಸದಿರ್ದಡೆ ಶೀಲವೆ ? 
ಕೊಡಕ್ಕೆ ಪಾವಡವ ಹಾಕಿ 
ಚಿಲುಮೆಯ ಶೀತಳವ ತಂದಡೆ ಶೀಲವೆ ? 
ಒಳ್ಳೆ ಭಂಗಿ ಉಿ ನುಗ್ಗೆಯ ಬಿಟ್ಟಡೆಶೀಲವೆ ? 
ಬೆಳೆದ ಬೆಳೆಸು ಕಾಯಿಹಣ್ಣುಗಳ ಬಿಟ್ಟಡೆಶೀಲವೆ ? 
ಉಪ್ಪು ಎಣ್ಣೆ ತುಪ್ಪ ಹಾಲು ಇಂಗು ಮೆಣಸು 
ಅಡಿಕೆ ಬೆಲ್ಲಗಳ ಬಿಟ್ಟರೆ ಶೀಲವೆ ? 
ಪರಪಾಕವ ಬಿಟ್ಟು ಸ್ವಯಪಾಕದಲ್ಲಿರ್ದಡೆಶೀಲವೆ ? ಅಲ್ಲಲ್ಲ 
ಭವಿಕಾಣಬಾರದಂತಿರ್ದಡೆ ಶೀಲವೆ ? ಅಲ್ಲಲ್ಲ, 
ಅದೇನು ಕಾರಣವೆಂದೊಡೆ: 
ಇಂತಿವೆಲ್ಲವು ಹೊರಗಣ ವ್ಯವಹಾರವು. 


೩೯೦ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಇನ್ನು ಅಂತರಂಗದ ಅರಿಷಡ್ವರ್ಗಗಳೆಂಬ ಭವಿಯ ಕಳೆಯಲಿಲ್ಲ. 
ಮಾಯಾಮೋಹವೆಂಬ ಒಳ್ಳೆ ಭಂಗಿ ಉಿ ನುಗ್ಗೆಯ ಬಿಡಲಿಲ್ಲ. 
ಸಂಸಾರವಿಷಯರಸವೆಂಬ ಹಳ್ಳ ಕೊಳ್ಳ ಕೆರೆ ಬಾವಿಗಳ ನೀರ ನೀಗಲಿಲ್ಲ, 
ಅಷ್ಟಮದಂಗಳೆಂಬ ಉಪ್ಪು ಎಣ್ಣೆ ತುಪ್ಪ ಹಾಲು 
ಇಂಗು ಮೆಣಸು ಅಡಿಕೆ ಬೆಲ್ಲಗಳ ಬಿಡಲಿಲ್ಲ 
ಸಕಲ ಕರಣಂಗಳೆಂಬ ಬೆಳಸು ಫಲಂಗಳ ಬಿಡಲಿಲ್ಲ. 
ಮನವೆಂಬ ಕೊಡಕ್ಕೆ ಮಂತ್ರವೆಂಬ ಪಾವಡವ ಮುಚ್ಚಿ 
ಚಿತ್ಕೋಣವೆಂಬ ಚಿಲುಮೆಯಲ್ಲಿ ಚಿದಾಮೃತವೆಂಬ ಶೀತಳವ ತಂದು 
ಚಿನ್ಮಯಲಿಂಗಕ್ಕೆ ಅಭಿಷೇಕವ ಮಾಡಲಿಲ್ಲ, 
ಇಂತೀ ಅಂತರಂಗದ ಪದಾರ್ಥಗಳ ಬಿಟ್ಟು 
ಮುಕ್ತಿಯ ಪಡೆವೆನೆಂಬ ಯುಕಿಗೇಡಿಗಳಿಗೆ 
ಭವಬಂಧನಂಗಳು ಹಿಂಗಲಿ ಜನನಮರಣಂಗಳು ಜಾರಲಿಲ್ಲ 
ಸಂಸಾರದ ಮಾಯಾಮೋಹವ ನೀಗಲಿಲ್ಲ 
ಇಂತಪ್ಪ ಅಜ್ಞಾನಜೀವಿಗಳ ವಿಧಿಯಂತಾಯಿತ್ತೆಂದಡೆ : 
ಹುತ್ತದೊಳಗಣ ಹಾವಕೋಲುವೆನೆಂದು ಮೇಲೆ ಹುತ್ತವ ಬಡಿದ 
ಅರೆಮರುಳನಂತಾಯಿತ್ತು ನೋಡಾ ಅಖಂಡೇಶ್ವರಾ. 

|| ೬೧೧ || 
೮೫೫ 
ಇಷ್ಟಲಿಂಗದಲ್ಲಿ ತನುವನಡಗಿಸಿ, 
ಪ್ರಾಣಲಿಂಗದಲ್ಲಿ ಮನವನಡಗಿಸಿ, 
ಭಾವಲಿಂಗದಲ್ಲಿ ಜೀವನನಿಕ್ಷೇಪಿಸಿ, 
ಆ ಇಷ್ಟ ಪ್ರಾಣ ಭಾವಲಿಂಗವು ಒಂದಾದ 
ಮಹಾಘನ ಪರಬ್ರಹ್ಮದಲ್ಲಿ ತಾನೆಂಬ ನೆನಹಡಗಿ, 
ದ್ವಂದ್ವಕರ್ಮಂಗಳ ನೀಗಿ, 
ಆ ಪರಿಪೂರ್ಣ ಪರಬ್ರಹ್ಮವೆ ತಾನಾದುದು 
ಮಹಾಶೀಲವಯ್ಯಾ ಅಖಂಡೇಶ್ವರಾ. 

|| ೬೧೨ || 
೮೫೬ 
ತನು ಗುರುವಾದುವೆ ಶೀಲ. 
ಮನ ಲಿಂಗವಾದುದೆ ಶೀಲ, 
ಧನ ಜಂಗಮವಾದುದೆ ಶೀಲ. 
ಅಖಂಡೇಶ್ವರನೆಂಬ ಪರಶಿವನು 
ತಾನೆ ಆಗಿ ಸುಳಿವುದೆ ಮಹಾಶೀಲನೋಡಿರಣ್ಣಾ. 

|| ೬೧೩ || 
೮೫೭ 
ಶಿವನ ಕೂಡಿರ್ಪ ಶರಣರ ಶೀಲವನೇನೆಂಬೆನಯ್ಯಾ ! 
ನೀರು ನೀರ, ಕೀರವು ಕ್ಷೀರ ಬೆರೆದಂತೆ. 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೩೯೧ 


ತನುಮನಧನಂಗಳು ಗುರುಲಿಂಗಜಂಗಮದಲ್ಲಿ ಭರಿತವಾದ 
ಮಹಾಶರಣರ ನೀವೇ ಬಲ್ಲಿರಯ್ಯಾ ಅಖಂಡೇಶ್ವರಾ. 


|| ೬೧೪ | | 


eseres 


ಶರಣನಾದಡೆ ಮುರಿದ ಬಂಗಾರದ 
ಬೆಳಗಾರದಲ್ಲಿ ಬೆಚ್ಚಂತಿರಬೇಕು ಲಿಂಗದಲ್ಲಿ 
ಶರಣನಾದಡೆ ಶುಭ್ರವಸ್ತ್ರಕ್ಕೆ ಅಡ್ಕೊತಿದಂತಿರಬೇಕು ಲಿಂಗದಲ್ಲಿ 
ಶರಣನಾದಡೆ ಕರಕುಕಟ್ಟಿರದ 
ಲೋಹದ ಪುತ್ತಳಿಯಂತಿರಬೇಕು ಲಿಂಗದಲ್ಲಿ 
ಇಂತೀ ಸಮರಸಭಾವವನರಿಯದೆ 
ಹುಸಿಹುಂಡನಂತೆ ವೇಷವ ಧರಿಸಿ 
ಗ್ರಾಸಕ್ಕೆ ತಿರುಗುವ ವೇಷಗಳ್ಳರ 
ಎನಗೊಮ್ಮೆ ತೋರದಿರಯಾ ಅಖಂಡೇಶ್ವರಾ. 


|| ೬೧೨ | | 


೮೫೯ 
ತಾಮಸಗುಣಂಗಳಲ್ಲಿ ಬಿದ್ದು, 
ತ್ವರಿತದ ವಿಷಯದಲ್ಲಿ ಹರಿದಾಡಿ, 
ಭವಜಾಲದಲ್ಲಿ ಸತ್ತು ಹುಟ್ಟುವಾತ 
ಗುರುಸಲಕ್ಕೆ ಸಲ್ಲ ಚರಸ್ಥಲಕ್ಕೆ ಸಲ್ಲ ಪರಸ್ಪಲಕ್ಕೆ ಸಲ್ಲ, 
ಗುರುಸ್ವಲವೆಂದಡೆ ಘನಲಿಂಗಸ್ಥಲವು. 
ಚರಸ್ಥಲವೆಂದಡೆ ಅತೀತಸ್ಥಲವು. 
ಪರಸ್ಪಲವೆಂದಡೆ ವಿರಕ್ತಿಸ್ಥಲವು. 
ಇಂತೀ ತ್ರಿವಿಧಸ್ಟಲದ ನಿರ್ಣಯವ ಬಲ್ಲಾತನೆ 
ಗುರುಲಕ್ಕೆ ಯೋಗ್ಯನೆಂಬೆನು ; 
ಚರಸ್ಥಲಕ್ಕೆ ಯೋಗ್ಯನೆಂಬೆನು ; 
ಪರಸ್ಪಲಕ್ಕೆ ಯೋಗ್ಯನೆಂಬೆನು. 
ಇಂತೀ ತ್ರಿವಿಧನಿರ್ಣಯವನರಿಯದೆ 
ತ್ರಿವಿಧಮಲದಲ್ಲಿ ಭಂಗಿತರಾದವರ 
ಎನಗೊಮ್ಮೆ ತೋರದಿರಯ್ಯಾ 
ಅಖಂಡೇಶ್ವರಾ ನಿಮ್ಮ ಧರ್ಮ. 


| | ೬೧೬ || 


೮೬೦ 


ಗುರುಸಲದ ಗಂಭೀರವಸ್ಸುವಕೂಡಬಲ್ಲಡೆ 
ಗುರುಸ್ಥಲದವರೆಂಬೆನು. 
ಚರಸ್ಥಲದ ಚಿನ್ಮಯಶಿವನ ಕೂಡಬಲ್ಲಡೆ 


೩೯೨ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


|| ೬೧೭ || 


ಚರಸಲದವರೆಂಬೆನು. 
ಪರಸ್ಥಲದ ಪರಾತ್ಪರ ಪರಬ್ರಹ್ಮವ ಕೂಡಬಲ್ಲಡೆ 
ಪರಸ್ಥಲದವರೆಂಬೆನು. 
ಇಂತೀ ಭೇದವನರಿಯದೆ 
ಹರನ ವೇಷವ ಧರಿಸಿ ನರನ ಓಲೈಸುವ 
ಬರಿ ಮೂರ್ಖರನೇನೆಂಬೆನಯ್ಯಾ ಅಖಂಡೇಶ್ವರಾ ? 

೮೬೧ 
ಘನಲಿಂಗದೇವರು ಘನಲಿಂಗದೇವರೆಂದು 
ನುಡಿದುಕೊಂಬ ಬಿನುಗು ಹೊಲೆಯರನೇನೆಂಬೆನಯ್ಯಾ ! 
ಹೊಟ್ಟೆಯಕಿಚ್ಚಿಗೆ ಒಟ್ಟದ ಬಣವೆಯ ಸುಟ್ಬಾತ 
ಘನಲಿಂಗದೇವರೆ ? 
ಕೊಟ್ಟಾತ ಒಳಗು , ಕೊಡದಾತ ಹೊರಗೆಂದು 
ಕಟ್ಟಿದಲಿಂಗವ ಮೆಟ್ಟಿ ಮೆಟ್ಟಿ ಹರಿವಾತ ಘನಲಿಂಗದೇವರೆ ? 
ಒಡೆಯನ ವೇಷವ ಧರಿಸಿ 
ಒಡಲ ಕಿಚ್ಚಿಗೆ ತುಡುಗನಾಯಂತೆ 
ಕಡಿದು ಕನ್ನವನಿಕ್ಕುವಾತ ಘನಲಿಂಗದೇವರೆ ? 
ಅಹುದಾದುದನಲ್ಲಮಾಡಿ ಅಲ್ಲವಾದುದ ಅಹುದುಮಾಡಿ 
ಅಧರ್ಮ ಅನ್ಯಾಯದಲ್ಲಿ ಹೊಡೆದಾಡಿ 
ಹೋಲಬುದಪ್ಪಿ ಮಡಿದುಹೋಗುವ 
ಬಾಯಬಡಕ ಭ್ರಷ್ಟಮಾದಿಗರ ಘನಲಿಂಗದೇವರೆಂದಡೆ 
ಅಘೋರನರಕ ತಪ್ಪದಯ್ಯಾ ಅಖಂಡೇಶ್ವರಾ ? 


|| ೬೧೮ || 


وغی 


ಸತ್ಯಾಸತ್ಯವೆಂದು ವಿವರಿಸಿ ತಿಳಿದು 
ಅಸತ್ಯವ ಕಳೆದು ಸತ್ಯವ ಸಾಧಿಸಬಲ್ಲಡೆ 
ಘನಲಿಂಗದೇವರೆಂಬೆನು . 
ನಿತ್ಯಾನಿತ್ಯವೆಂದು ವಿವರಿಸಿ ತಿಳಿದು 
ಅನಿತ್ಯವ ಕಳೆದು ನಿತ್ಯವ ಹಿಡಿಯಬಲ್ಲಡೆ 
ಘನಲಿಂಗದೇವರೆಂಬೆನು. 
ಪುಣ್ಯಪಾಪವೆಂದು ವಿವರಿಸಿ ತಿಳಿದು 
ಪಾಪವ ಕಳೆದು ಪುಣ್ಯವ ಗ್ರಹಿಸಬಲ್ಲಡೆ 
ಘನಲಿಂಗದೇವರೆಂಬೆನು. 
ಧರ್ಮಕರ್ಮವೆಂದು ವಿವರಿಸಿ ತಿಳಿದು 
ಕರ್ಮವ ಕಳೆದು ಧರ್ಮವ ಬಿಡದಿರಬಲ್ಲಡೆ 


೩೩ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


ಘನಲಿಂಗದೇವರೆಂಬೆನು . 
ಆಚಾರ ಅನಾಚಾರವೆಂದು ವಿವರಿಸಿ ತಿಳಿದು 
ಅನಾಚಾರವ ಕಳೆದು ಆಚಾರಸಂಪನ್ನನಾಗಬಲ್ಲಡೆ 
ಘನಲಿಂಗದೇವರೆಂಬೆನು. 
ಇಂತೀ ಉಭಯದ ನ್ಯಾಯವನರಿಯದೆ 
ಸಟೆಯನೆ ದಿಟವ ಮಾಡಿ ದಿಟವನೆ ಸಟೆಯಮಾಡಿ 
ಘಟವ ಹೊರೆವ ಕುಟಿಲ ಕುಹಕರ 
ತುಟಿಯತನಕ ಮೂಗಕೋಯು 
ಕಟವಾಯ ಸೀಳಿ ಕನ್ನಡಿಯ ತೋರಿ 
ಕಷ್ಟಜನ್ಮದಲ್ಲಿ ಹುಟ್ಟಿಸದೆ ಬಿಡುವನೆ ನಮ್ಮ ಅಖಂಡೇಶ್ವರ ? 


| ೬೧೯!! 


೮೬೩, 
ಪರಧನವ ಹಿಡಿಯದೆ, 
ಪರಸ್ತ್ರೀಯರ ಮುಟ್ಟದೆ, 
ಪರದೈವವ ಪೂಜಿಸದೆ, 
ಪರಹಿಂಸೆಯ ಮಾಡದೆ , 
ಪರಲೋಕದ ಫಲಪದವ ಬಯಸದೆ, 
ಪರನಿಂದೆಯ ಕೇಳದೆ, 
ಗರ್ವಾಹಂಕಾರದಲ್ಲಿ ಬೆರೆಯದೆ, 
ಕರಣಾದಿ ಗುಣಂಗಳಲ್ಲಿ ಹರಿಯದೆ, 
ಗುರುಭಕ್ಕಿಲಿಂಗಪೂಜೆ 
ಜಂಗಮದಾಸೋಹವ ಮರೆಯದೆ, 
ಸತ್ಯಸದಾಚಾರವ ತೊರೆಯದೆ, 
ಸರ್ವಾಚಾರಸಂಪನ್ನನಾದ ಮಹಾತ್ಮನೆ 
ಅನಾದಿಗುರುಪಟ್ಟಕ್ಕೆ ಯೋಗ್ಯನು. 
ಆ ಮಹಾತ್ಮನೆ ಪರಮಘನಲಿಂಗದೇವರೆಂಬೆನು 
ಆ ಮಹಾತನೆ ಭವಕೆ ಘನವಾದ 
ಮಹಾಘನ ಪರಶಿವಮೂರ್ತಿಯೆಂಬೆನಯ್ಯಾ ಅಖಂಡೇಶ್ವರಾ. || ೨೦ || 

೮೬೪ 
ಮಹಾಂತನಕೂಡಿದ ದೇವರುಗಳೆಂಬ 
ಭ್ರಾಂತಿಗುಣದ ಭ್ರಷ್ಟರನೇನೆಂಬೆನಯ್ಯಾ . 
ಮಹಾಂತೆಂದಡೆ, 
ಗುರುಮಹಾತ್ಮ , ಲಿಂಗಮಹಾತ್ಮ , 
ಜಂಗಮಮಹಾತ್ಮ , ಪಾದೋದಕಮಹಾತ್ಮ , 


೩೯೪. 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಪ್ರಸಾದಮಹಾತ್ಮ , ವಿಭೂತಿಮಹಾತ್ಮ , 
ರುದ್ರಾಕ್ಷಿಮಹಾತ್ಮ ಮಂತ್ರಮಹಾತ್ಮ , 
ಎಂಬ ಅಷ್ಟಾವರಣದ ಘನಮಹಾತ್ಮಯನರಿದು, 
ಅಷ್ಟಾವರಣವೆ ಅಂಗವಾಗಿ, ಪಂಚಾಚಾರವೆ ಪ್ರಾಣವಾಗಿ, 
ಅನಂತ ಸ್ಥಳಕುಳಂಗಳನೊಳಕೊಂಡು 
ಪರಬ್ರಹ್ಮವಕೂಡುವ 
ಸಮರಸಭಾವ ಸಕೀಲದ ಭೇದವನರಿಯದೆ, 
ಆಶಾಕೇಶಂಗಳಲ್ಲಿ ಕಟ್ಟುವಡೆದು 
ಕಾಸು ವಿಷಯ ಮಠ ಮನೆಗೆ ಬಡಿದಾಡುವ ಭಾಷೆಭ್ರಷ್ಟರಿಗೆ 
ಮಹಾಂತಿನ ಘನವಿನ್ನೆಲ್ಲಿಯದೊ ? 
ಇಂತಪ್ಪ ಮಹಾಂತಿನ ಅರುಹು ಕುರುಹಿನ ಘನವನರಿಯದೆ 
ನಾನು ಮಹಾಂತಿನ ಕೂಡಿದ ದೇವರೆಂದು 
ಹೊರಗೆ ಆಡಂಬರ ವೇಷವ ತಾಳಿ ಜಡೆಯ ಬಿಟ್ಟಡೇನು ? 
ಆಲದ ಮರಕ್ಕೆ ಬೇರಿಳಿದಂತೆ. 
ಸರ್ವಾಂಗಕ್ಕೆ ಭಸ್ಮವ ಹೂಸಿದಡೇನು ? 
ಚಪ್ಪರದ ಮೇಲೆಕಗ್ಗುಂಬಳಕಾಯಿ ಬಿದ್ದಂತೆ. 
ಸಾನ ಸ್ಥಾನಕ್ಕೆ ರುದ್ರಾಕ್ಷಿಯನಲಂಕರಿಸಿದಡೇನು ? 
ಹೇರಂಡಲಗಿಡ ಗೊನೆಯ ಬಿಟ್ಟಂತೆ ಕಾಣಾ ಅಖಂಡೇಶ್ವರಾ. || ೨೧ || 

೮೬೫ 
ಅಂತರಂಗದಲ್ಲಿ ಅರುಹಿನ ಶುದ್ದಿಯನರಿಯದೆ, 
ಬಹಿರಂಗದಲ್ಲಿ ಕಂಥೆ ಕರ್ಪರ ದಂಡ ಕಮಂಡಲು 
ಭಸ್ಮದಗುಂಡಿಗೆ ಎಂಬ ಪಂಚಮುದ್ರೆಗಳ ಧರಿಸಿ, 
ಧರೆಯ ಮಂಡಲದೊಳಗೆ ಚರಿಸುವ 
ಅಣ್ಣಗಳ ಕಂಡು ಬೆರಗಾದೆನಯ್ಯಾ . 
ಅದೇನು ಕಾರಣವೆಂದೊಡೆ: 
ಪುರಜನರ ಮೆಚ್ಚಿಸುವೆನೆಂದು ಜಾತಿಕಾರನು 
ಓತು ವೇಷವ ಧರಿಸಿ ಒಡಲ ಹೊರೆವಂತೆ, 
ಕೊಡುಕೊಂಬುವ ಭಕ್ತನ ಮೆಚ್ಚಿಸುವೆನೆಂದು 
ಮೃಡನ ವೇಷವ ಧರಿಸಿ, ಒಡಲ ಕಕ್ಕುಲತೆಗೆ ತಿರುಗುವ 
ಕಡುಪಾತಕ ಜಡಜೀವಿಗಳ ಮುಖವ 
ನೋಡಲಾಗದಯ್ಯಾ ಅಖಂಡೇಶ್ವರಾ. 

|| ೨೨ || 
- ೮೬೬ 
ಅನುಪಮಲಿಂಗದಲ್ಲಿ ಅಂಗ ಮನ ಪ್ರಾಣಂಗಳನಡಗಿಸಿ 
ಅವಿರಳ ಸಮರಸದಿಂದಿರ್ಪ ಮಹಾಶರಣನ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೩೫ 


ಅರುಹಿನ ಪಂಚಮುದ್ರೆಗಳು ಆವುವೆಂದಡೆ : 
ಸರ್ವಾಚಾರಸಂಪತ್ತೆಂಬ ಕಂಥೆ, ಅನಾದಿಯೆಂಬ ಕರ್ಪರ, 
ಅಖಂಡವೆಂಬ ದಂಡ, ಅಜಾಂಡವೆಂಬ ಕಮಂಡಲು, 
ಪರಿಪೂರ್ಣಮಹಾಜ್ಞಾನವೆಂಬ ಭಸ್ಮದಗುಂಡಿಗೆ, 
ಇಂತೀ ಅರುಹಿನ ಪಂಚಮುದ್ರೆಗಳ ಅಂತರಂಗದಲ್ಲಿ ಧರಿಸಿ 
ಹೊರಗೆ ಬಹಿರಂಗದ ಮೇಲೆ ಮುನ್ನಿನ ಮಾರ್ಗಕ್ರಿಯೆಯಂತೆ 
ಪಂಚಮುದ್ರೆಗಳ ಧರಿಸಿಕೊಂಡು, 
ಮಾಯಾವಿರಹಿತವೆಂಬ ಹಾವಿಗೆಯ ಮೆಟ್ಟಿಕೊಂಡು, 
ಅಂಗ ಮನ ಪ್ರಾಣಂಗಳಲ್ಲಿ 
ಕ್ಷಮೆ ದಮೆ ಶಾಂತಿ ಸೈರಣೆ ಕರುಣ 
ಹರ್ಷಾನಂದವ ತುಂಬಿಕೊಂಡು, 
ಲೋಕಪಾವನವ ಮಾಡುತ್ತ ಭಕ್ತಿಭಿಕ್ಷಾಂದೇಹಿಯಾಗಿ ಸುಳಿವ 
ಮಹಾಘನ ಪರಮಮಹಾಂತಿನ ಜಂಗಮದ 
ಶ್ರೀಪಾದಕ್ಕೆ ನಮೋ ನಮೋ ಎಂಬೆನಯ್ಯಾ ಅಖಂಡೇಶ್ವರಾ. || ೨೩ || 


೮೬೭ 
ನಾದಬಿಂದುಕಳಾತೀತವಾದ ಪರವಸ್ತುವೆ 
ಮಹಾಂತು ನೋಡಾ. 
ಶ್ರುತಿತತಿಗಸಾಧ್ಯವಾದ ಪರವಸ್ತುವೆ 
ಮಹಾಂತು ನೋಡಾ. 
ಆದಿ ಮಧ್ಯಾಂತವಿಲ್ಲದ ಪರವಸ್ತುವೆ 
ಮಹಾಂತು ನೋಡಾ. 
ಉಪಮಾತೀತ ವಾಲ್ಮನಕ್ಕಗೋಚರವಾದ 
ಪರವಸುವೆ ಮಹಾಂತು ನೋಡಾ. 
ಇಂತಪ್ಪ ಮಹಾಂತಿನ ಅತೀತ ಘನಮಹಾಜಂಗಮದ 
ಶ್ರೀಪಾದವ ತೋರಿಸಿ ಬದುಕಿಸಯ್ಯಾ ಎನ್ನ ಅಖಂಡೇಶ್ವರಾ. 


|| ೬೨೪ || 


eszes 


ವಿರಕ್ತನೆನಿಸುವಂಗಾವುದು ಚಿಹ್ನೆವೆಂದೊಡೆ: 
ವಿಷಯವಿಕಾರವ ಸುಟ್ಟಿರಬೇಕು. 
ಬಯಕೆ ನಿರ್ಬಯಕೆಯಾಗಿರಬೇಕು. 
ಸರಜತಮವೆಂಬ ತ್ರಿಗುಣಂಗಳನಿಟ್ಟೂರಸಿರಬೇಕು. 
ಅದೆಂತೆಂದೊಡೆ: 
“ ವಿಕಾರಂ ವಿಷಯಾತ್‌ ದೂರಂ ರಕಾರಂ ರಾಗವರ್ಜಿತಂ | 
ತಕಾರಂ ತ್ರಿಗುಣಂ ನಾಸ್ತಿ ವಿರಕಸ್ಯ ಸುಲಕ್ಷಣಂ|| ” 


೩೯೬ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಇಂತಪ್ಪ ವಿರಕ್ತನಶ್ರೀಪಾದಕ್ಕೆ ನಮೋ ನಮೋ 
ಎಂಬೆನಯ್ಯಾ ಅಖಂಡೇಶ್ವರಾ. 


| | ೬೨೫ || 


೮೬೯ 


೨೬ || 


ವಿರಕ್ತಂಗೆ ಕಾಮಕ್ರೋಧಗಳುಂಟೆ ? 
ವಿರಕ್ತಂಗೆ ಲೋಭಮೋಹಂಗಳುಂಟೆ ? 
ವಿರಕ್ತಂಗೆ ಮದಮತ್ಸರಂಗಳುಂಟೆ ? 
ವಿರಕಂಗೆ ಆಶಾರೋಷಂಗಳುಂಟೆ ? 
ವಿರಕ್ತಂಗೆ ಕೇಶತಾವಸಂಗಳುಂಟೆ ? 
ವಿರಕ್ತಂಗೆ ದೇಹಪ್ರಾಣಾಭಿಮಾನಂಗಳುಂಟೆ ? 
ವಿರಕ್ತಂಗೆ ಇಹಪರದ ತೊಡಕುಂಟೆ ? 
ವಿರಕ್ತಂಗೆ ನಾನು ನನ್ನದೆಂಬ ಪಕ್ಷಪಾತವುಂಟೆ ? 
ಇಂತೀ ಭೇದವನರಿಯದ ವಿರಕ್ತಂಗೆ 
ಎಂತು ಮಚ್ಚುವನಯ್ಯಾ ನಮ್ಮ ಅಖಂಡೇಶ್ವರ ? 

|| 
೮೭೦ 
ಹಲವು ವೇಷವ ಧರಿಸಿ 
ಹಲವು ಭಾಷೆಯ ಕಲಿತು 
ಹಲವು ದೇಶಕ್ಕೆ ಹರಿದಾಡಿದಡೇನು ? 
ಕಾಲಾರಿಯಂತಲ್ಲದೆ ನಿಜವಿರಕ್ತಿಯಿಲ್ಲನೋಡಾ. 
ಅದೇನು ಕಾರಣವೆಂದೊಡೆ: 
ತನುವಿನ ಆಶೆಯಾಮಿಷ ಹಿಂಗದಾಗಿ, 
ಊರಾಶ್ರಯವ ಬಿಟ್ಟು ಕಾಡಾಶ್ರಮ ಗಿರಿಗಂಹರದಲ್ಲಿರ್ದಡೇನು ? 
ಹಗಲು ಕಣ್ಣುಕಾಣದ ಗೂಗೆಯಂತಲ್ಲದೆ 
ನಿಜವಿರಕ್ತಿಯಿಲ್ಲ ನೋಡಾ. 
ಅದೇನು ಕಾರಣವೆಂದೊಡೆ: 
ಮನದ ಮಾಯವಡಗದಾಗಿ, 
ಹಸಿವು ತೃಷೆಯ ಬಿಟ್ಟು ಮಾತನಾಡದೆ ಮೌನವಾಗಿರ್ದಡೇನು ? 
ಕಲ್ಲು ಮರಮೋಟುಗುಲ್ಬಂಗಳಂತಲ್ಲದೆ ನಿಜವಿರಕ್ತಿಯಿಲ್ಲನೋಡಾ. 
ಅದೇನು ಕಾರಣವೆಂದೊಡೆ: 
ವಿಷಯವ್ಯವಹಾರ ಹಿಂಗದಾಗಿ, 
ನಿದ್ರೆಯ ತೊರೆದು ಎದ್ದು ಕುಳ್ಳಿರ್ದಡೇನು ? 
ಕಳ್ಳ ಊರಹೊಕ್ಕು ಉಲುಹು ಅಡಗುವನ್ನಬರ 
ಮರೆಯಲ್ಲಿ ಕುಳಿತಂತಲ್ಲದೆ ನಿಜವಿರಕ್ತಿಯಿಲ್ಲನೋಡಾ. 
ಅದೇನು ಕಾರಣವೆಂದೊಡೆ: 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೩೯೭ 


ಅಂತರಂಗದ ಘನಗಂಭೀರ ಮಹಾಬೆಳಗಿನ 
ಶಿವಸಮಾಧಿಯನರಿಯದ ಕಾರಣ. 
ಇಂತಪ್ಪ ಹೊರವೇಷದ ಡಂಭಕ ಜೋಳುಮನದವರ 
ವಿರಕ್ತರೆಂದಡೆ ಮಚ್ಚರಯ್ಯ ನಿಮ್ಮ ಶರಣರು ಅಖಂಡೇಶ್ವರಾ. 


|| ೨೭ | | 


೮೭೧ 


ಬಹುಕ್ರಿಯೆಯ ನಟಿಸದೆ, ಬಹುಶಾಸ್ತ್ರಕ್ಕೆ ಮುಖವಾಗದೆ, 
ಬಹುವ್ಯಾಪಾರದಲ್ಲಿ ತೊಳಲದೆ, ಬಹುಭಾಷಾವಂತನಾಗದೆ, 
ಹುಸಿ ಕಳವು ಪರದಾರ ಹಿಂಸೆಗೆ ಚಿತ್ತವೆಳಸದೆ, 
ಸುಖದುಃಖಕ್ಕೆ ಚಿಂತಿಸದೆ ನಿಂದೆಸ್ತುತಿಗಳಿಗೆ ಒಗ್ಗಿಕುಗ್ಗದೆ, 
ಹಿಂದುಮುಂದನೆಣಿಸದೆ, ಹಿರಿಯತನಕ್ಕೆ ಹೋಗದೆ, 
ಶಿವಜ್ಞಾನಸಂಪನ್ನನಾಗಿ, ಶಿವಮಂತ್ರಸುಯಿಧಾನಿಯಾಗಿ, 
ಶಿವಧ್ಯಾನಪರಾಯಣನಾಗಿ, ಏಕಾಂತವಾಸಿಯಾಗಿ, ಭಿಕ್ಷಾಹಾರಿಯಾಗಿ, 
ಅಂಗ ಮನದಾಸೆಯು ಹಿಂದುಳಿದು, ಲಿಂಗದ ನೆನಹು ಮುಂದುಕೊಂಡು, 
ಶಿವನಾಣತಿಯಿಂದ ಬಂದ ಬಂದ ಪದಾರ್ಥವ ಲಿಂಗಾರ್ಪಿತವ ಮಾಡಿ, 
ಲಿಂಗದ ನಡೆ, ಲಿಂಗದ ನುಡಿ, ಲಿಂಗದ ನೋಟ 
ಸರ್ವಾಂಗದಲ್ಲಿ ಭರಿತವಾಗಿ, 
ಕರ್ಪುರವು ಉರಿಯನಪ್ಪಿ ನಿರ್ವಯಲಾದಂತೆ , 
ತನುವು ಇಷ್ಟಲಿಂಗವನಪ್ಪಿ 
ಮನವು ಪ್ರಾಣಲಿಂಗವನಪ್ಪಿ 
ಭಾವವು ಅಖಂಡ ಬಯಲಬ್ರಹ್ಮವನಪ್ಪಿ 
ತಾನು ತಾನಾದ ಮಹಾಘನ ಪರಮ ವಿರಕ್ತನ ಶ್ರೀಪಾದಪದ್ಯಕ್ಕೆ 
ನಮೋ ನಮೋ ಎಂಬೆನಯ್ಯಾ ಅಖಂಡೇಶ್ವರಾ. 

|| ೨೮ || 


- ೮೭೨ 


ಚರಣದೊಳಗೆ ಚರಣವಿಟ್ಟು ನಡೆವ ಭೇದವು 
ನಿಮ್ಮ ಶರಣರಿಗಲ್ಲದೆ ಉಳಿದವರಿಗಳವಡದು ನೋಡಾ. 
ಕರದೊಳಗೆ ಕರವನಿಟ್ಟು ಮುಟ್ಟುವ ಭೇದವು 
ನಿಮ್ಮ ಶರಣರಿಗಲ್ಲದೆ ಉಳಿದವರಿಗಳವಡದು ನೋಡಾ. 
ಘಾಣದೊಳಗೆ ಘಾಣವನಿಟ್ಟು ವಾಸಿಸುವ ಭೇದವು 
ನಿಮ್ಮ ಶರಣರಿಗಲ್ಲದೆ ಉಳಿದವರಿಗಳವಡದು ನೋಡಾ. 
ಜಿಹೈಯೊಳಗೆ ಜಿಹೈಯನಿಟ್ಟು ರುಚಿಸುವ ಭೇದವು 
ನಿಮ್ಮ ಶರಣರಿಗಲ್ಲದ ಉಳಿದವರಿಗಳವಡದು ನೋಡಾ. 
ಕಂಗಳೊಳಗೆ ಕಂಗಳನಿಟ್ಟು ನೋಡುವ ಭೇದವು 
ನಿಮ್ಮ ಶರಣರಿಗಲ್ಲದೆ ಉಳಿದವರಿಗಳವಡದು ನೋಡಾ. 


aces 


ಸಂಕೀರ್ಣ ವಚನ ಸಂಪುಟ : ಒಂಬತ್ತು 


ಕಿವಿಯೊಳಗೆ ಕಿವಿಯನಿಟ್ಟು ಕೇಳುವ ಭೇದವು 
ನಿಮ್ಮ ಶರಣರಿಗಲ್ಲದೆ ಉಳಿದವರಿಗಳವಡದು ನೋಡಾ, 
ಮನದೊಳಗೆ ಮನವನಿಟ್ಟು ನೆನೆವ ಭೇದವು 
ನಿಮ್ಮ ಶರಣರಿಗಲ್ಲದೆ ಉಳಿದವರಿಗಳವಡದು ನೋಡಾ, 
ಭಾವದೊಳಗೆ ಭಾವವನಿಟ್ಟು ಸುಳಿವ ಭೇದವು 
ನಿಮ್ಮ ಶರಣ ಸಂಗನಬಸವಣ್ಣಪ್ರಭುವಿನ 
ಸಂತತಿಗಳಿಗಲ್ಲದೆ ಉಳಿದವರಿಗಳವಡದು ನೋಡಾಅಖಂಡೇಶ್ವರಾ. || ೨೯|| 


೮೭೩ 
ಎನ್ನ ತನುವೆ ಬಸವಣ್ಣನು. 
ಎನ್ನ ಮನವೆ ಚೆನ್ನಬಸವಣ್ಣನು. 
ಎನ್ನ ಪ್ರಾಣವೆ ಪ್ರಭುದೇವರು. 
ಎನ್ನ ಸರ್ವಕರಣಂಗಳೆಲ್ಲ ಅಸಂಖ್ಯಾತ 
ಮಹಾಗಣಂಗಳಾಗಿರ್ಪರಾಗಿ, 
ಅಖಂಡೇಶ್ವರಾ, ನಿಮ್ಮೊಳಗೆ ನಿಜವು 
ಸಾಧ್ಯವಾಯಿತ್ತಯ್ಯಾ ಇಂದೆನಗೆ. 

|| ೬೩೦ || 
೮೭೪ 
ಬಸವಣ್ಣನೆ ಗುರುವೆನಗೆ, 
ಬಸವಣ್ಣನೆ ಲಿಂಗವೆನಗೆ, 
ಬಸವಣ್ಣನೆ ಜಂಗಮವೆನಗೆ, 
ಬಸವಣ್ಣನೆ ಪಾದೋದಕವೆನಗೆ , 
ಬಸವಣ್ಣನೆ ಪ್ರಸಾದವೆನಗೆ, 
ಬಸವಣ್ಣನೆ ವಿಭೂತಿಯೆನಗೆ, 
ಬಸವಣ್ಣನೆ ರುದ್ರಾಕ್ಷಿಯೆನಗೆ , 
ಬಸವಣ್ಣನೆ ಮೂಲಮಂತ್ರವೆನಗೆ, 
ಬಸವಣ್ಣನೆ ಅಷ್ಟಾವರಣವೆನಗೆ, 
ಬಸವಣ್ಣನೆ ಪಂಚಾಚಾರವೆನಗೆ , 
ಬಸವಣ್ಣನೆ ಷಟ್‌ಸ್ಥಲಬ್ರಹ್ಮವೆನಗೆ, 
ಬಸವಣ್ಣನೆ ಸರ್ವಾಚಾರಸಂಪತ್ತಾದನಾಗಿ 
ಬಸವಣ್ಣನ ಹಾಸಿಕೊಂಡು, ಬಸವಣ್ಣನ ಹೊದ್ದುಕೊಂಡು, 
ಬಸವಣ್ಣನ ಸುತ್ತಿಕೊಂಡು, ಬಸವಣ್ಣನ ಧರಿಸಿಕೊಂಡು, 
ಬಸವಣ್ಣನ ಚಿದ್ಗರ್ಭದೊಳಗೆ ಕುಳ್ಳಿರ್ದು 
ನಾನು ಬಸವ ಬಸವ ಬಸವಾ ಎನುತಿರ್ದೆನಯ್ಯಾ ಅಖಂಡೇಶ್ವರಾ. || ೬೩೧|| 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೩೯೯ 


೮೭೫ 
ಬಸವನ ನಾಮವು ಕಾಮಧೇನು ಕಾಣಿರೊ . 
ಬಸವನ ನಾಮವು ಕಲ್ಪವೃಕ್ಷ ಕಾಣಿರೋ . 
ಬಸವನ ನಾಮವು ಚಿಂತಾಮಣಿ ಕಾಣಿರೊ . 
ಬಸವನ ನಾಮವು ಪರುಷದಖಣಿ ಕಾಣಿರೊ . 
ಬಸವನ ನಾಮವು ಸಂಜೀವನಮೂಲಿಕೆ ಕಾಣಿರೊ . 
ಇಂತಪ್ಪ ಬಸವನಾಮಾಮೃತವು 
ಎನ್ನ ಜಿಹ್ನೆಯತುಂಬಿ ಹೊರಸೂಸಿ ಮನವ ತುಂಬಿತ್ತು 
ಆ ಮನವತುಂಬಿ ಹೊರಸೂಸಿ ಸಕಲಕರಣೇಂದ್ರಿಯಂಗಳ ತುಂಬಿತ್ತು , 
ಆ ಸಕಲ ಕರಣೇಂದ್ರಿಯಂಗಳ ತುಂಬಿ ಹೊರಸೂಸಿ 
ಸರ್ವಾಂಗದ ರೋಮಕುಳಿಗಳನೆಲ್ಲ ವೇಧಿಸಿತಾಗಿ 
ನಾನು ಬಸವಾಕ್ಷರವೆಂಬ ಹಡಗವೇರಿ 
ಬಸವ ಬಸವ ಬಸವಾ ಎಂದು 
ಭವಸಾಗರವ ದಾಟಿದೆನಯ್ಯಾ ಅಖಂಡೇಶ್ವರಾ. 

|| ೬೩೨ || 
- ೮೭೬ 
ಇಷ್ಟಲಿಂಗವಾಗಿ ಎನ್ನ ಸ್ಕೂಲತನುವಿಗೆ 
ಅರಸನಾಗಿಪ್ಪನಯ್ಯಾ ಬಸವಣ್ಣನು. 
ಪ್ರಾಣಲಿಂಗವಾಗಿ ಎನ್ನ ಸೂಕ್ಷ್ಮ ತನುವಿಗೆ 
ಅರಸನಾಗಿಪ್ಪನಯ್ಯಾ ಚೆನ್ನಬಸವಣ್ಣನು. 
ಭಾವಲಿಂಗವಾಗಿ ಎನ್ನ ಕಾರಣತನುವಿಗೆ 
ಅರಸನಾಗಿಪ್ಪನಯ್ಯಾ ಪ್ರಭುರಾಯನು. 
ಇದು ಕಾರಣ, 
ಎನಗೆ ರಾಜಯೋಗದ ಮನ್ನೆಯವು ದೊರಕಿತಯ್ಯಾ ಅಖಂಡೇಶ್ವರಾ. || ೬೩೩ll 


೮೭೭ 


ಜಗದ ಮಧ್ಯದಲ್ಲಿ ಶರಣ ಜನಿಸಿದಡೇನು 
ಆ ಜಗದ ಸ್ವರೂಪನೆ ? ಅಲ್ಲಲ್ಲ 
ಅದೇನು ಕಾರಣವೆಂದೊಡೆ: 
ಕೋಗಿಲೆಯ ತತ್ತಿಯನೊಡೆದು 
ಕಾಗೆ ಮರಿಯಮಾಡಿ ಸಲಹಿದಡೇನು 
ಅದು ತನ್ನಕೋಗಿಲೆಯ ಹಿಂಡಕೂಡುವುದಲ್ಲದೆ 
ಮರಳಿ ಕಾಗೆಯ ಹಿಂಡ ಬೆರೆವುದೆ ಹೇಳಾ ? 
ಲೋಕದ ಮಧ್ಯದಲ್ಲಿ ಅನಾದಿಶರಣನು 
ಲೋಕೋಪಕಾರಕ್ಕಾಗಿ ಜನಿಸಿದಡೇನು 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


| | ೬೩೪ | | 


ತನ್ನ ಮುನ್ನಿನ ಶಿವತತ್ವವನೆ ಬೆರೆವನಲ್ಲದೆ 
ಮರಳಿ ಲೋಕವ ಬೆರೆಯನುನೋಡಾ, 
ನಿಮ್ಮನರಿದ ಶಿವಜ್ಞಾನಿಶರಣನು ಅಖಂಡೇಶ್ವರಾ. 

೮೭೮ 
ಜನನವಿಲ್ಲದ ಶರಣ, ಮರಣವಿಲ್ಲದ ಶರಣ, 
ಕಾಲನ ಬಾಧೆಗೆ ಹೊರಗಾದ ಶರಣ, ಕರ್ಮವಿರಹಿತ ಶರಣ, 
ಮಾಯಾಮೋಹದ ಬೇರಕೊರೆದ ಶರಣ, 
ಭವಜಾಲವ ಹರಿದ ಶರಣ, 
ಅಖಂಡೇಶ್ವರಾ, ನಿಮ್ಮ ಶರಣನ ಮಹಿಮೆಯ 
ನೀವೇ ಬಲ್ಲಿರಲ್ಲದೆ ಉಳಿದ ಕೀಟಕಪ್ರಾಣಿಗಳೆತ್ತ ಬಲ್ಲರಯ್ಯಾ . || ೬೩೫ || 

೮೭೯ 
ಶರಣನ ತನುವೆ ಕೈಲಾಸ ತಾನೆ ನೋಡಾ, 
ಶರಣನ ಮನವೆ ಸಾಕ್ಷಾತ್ ಪರಶಿವಲಿಂಗವು ತಾನೆ ನೋಡಾ. 
ಶರಣನ ಕರಣಂಗಳೆಲ್ಲ ಸಕಲಪ್ರಮಥಗಣಂಗಳು ತಾನೆ ನೋಡಾ. 
ನಮ್ಮ ಅಖಂಡೇಶ್ವರನ ಚಾರಿತ್ರದಲ್ಲಿ ಸುಳಿವ 
ಶರಣನ ಸುಳುಹಿಲ್ಲ ಜಗತ್ಪಾವನವು ತಾನೆ ನೋಡಾ. 

|| ೬೩೬ || 


೮೮೦ 
ಶರಣ ಗಮನಿಯಾದಡೆ ಕಿರಿದೆಂಬರು , 
ಶರಣ ನಿರ್ಗಮನಿಯಾದಡೆ ಹಿರಿದೆಂಬರು, 
ನಾವಿದನರಿಯೆವಯ್ಯಾ . 
ಶರಣ ಆಶ್ರಮವಂತನಾದಡೆ ಕಿರಿದೆಂಬರು, 
ಶರಣ ನಿರಾಶ್ರಮವಂತನಾದಡೆ ಹಿರಿದೆಂಬರು, 
ನಾವಿದನರಿಯೆವಯ್ಯಾ 
ಶರಣ ಸರ್ವವ್ಯಾಪಾರಿಯಾದಡೆ ಕಿರಿದೆಂಬರು , 
ಶರಣ ನಿರ್ವ್ಯಾಪಾರಿಯಾದಡೆ ಹಿರಿದೆಂಬರು, 
ನಾವಿದನರಿಯೆವಯ್ಯಾ. 
ಶರಣ ಸಕಲಭೋಗೋಪಭೋಗಿಯಾದಡೆ ಕಿರಿದೆಂಬರು, 
ಶರಣ ನಿರ್ಭೋಗಿಯಾದಡೆ ಹಿರಿದೆಂಬರು, 
ನಾವಿದನರಿಯೆವಯ್ಯಾ, 
ಹುರಿದ ಬೀಜ ಮರಳಿ ಹುಟ್ಟಬಲ್ಲುದೆ ? 
ಬೆಂದ ನುಲಿ ಮರಳಿ ಕಟ್ಟುವಡೆವುದೆ ? 
ಹುಟ್ಟುಗೆಟ್ಟ ಶರಣ ಸಟೆಯ ದೇಹವ ಧರಿಸಿ 


೪೦ಗಿ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


ಸಾಕಾರವೆನಿಸಿ ಲೋಕದೊಳಡಗಿರ್ದಡೇನು 
ಲೋಕದಂತಾತನೆ ? ಅಲ್ಲಲ್ಲ. 
ಆತನ ಪರಿ ಬೇರೆ ಕಾಣಿರೋ 
ಅದೆಂತೆಂದೊಡೆ: 
ಬಿರಿಸಿನೊಳಗಣ ಮತ್ತು ಅಗ್ನಿಯ ಸೋಂಕಿ 
ಅಗ್ನಿಯ ಸ್ವರೂಪವಾಗಿತೋರುವಂತೆ , 
ಆ ಶರಣನ ತನುಮನಭಾವ ಸರ್ವಕರಣೇಂದ್ರಿಯಗಳೆಲ್ಲ 
ಲಿಂಗವನಪ್ಪಿ ಲಿಂಗಮಯವಾಗಿ ತೋರುತಿರ್ಪವಾಗಿ, 
ಆತ ಆವಾವ ಕ್ರಿಯೆಯಲ್ಲಿರ್ದಡೇನು, ಆವಾವ ಅಚಾರದಲ್ಲಿರ್ದಡೇನು, 
ಆವಾವ ಭೋಗದಲ್ಲಿರ್ದಡೇನು, 
ಕುಂದು ಕೊರತೆಯಿಲ್ಲ. ಹಿಂದೆ ಶಂಕೆಯಿಲ್ಲ ಮುಂದೆ ಜನ್ಮವಿಲ್ಲ 
ಆ ಶರಣನು ಎಂತಿರ್ದಂತೆ ಸಹಜಪರಬ್ರಹ್ಮವೆ ಆಗಿರ್ಪನು ನೋಡಿರೋ 
ನಮ್ಮ ಅಖಂಡೇಶ್ವರಲಿಂಗದಲ್ಲಿ 

|| ೬೩೭ || 


೮೮೧ 


|| ೬೩೮ | | 


ಸಂದೇಹಿಸೂತಕಿಯಲ್ಲ ಶರಣ, 
ಬಂದಿತೊ ಬಾರದೊ ಎಂಬ ತಥ್ಯಮಿಥ್ಯ 
ರಾಗದ್ವೇಷಿಯಲ್ಲ ಶರಣ. 
ಸ್ತುತಿ ನಿಂದೆಗೆ ಹಿಗ್ಗಿ ಕುಗ್ಗುವನಲ್ಲ ಶರಣ. 
ಇದು ಕಾರಣ , ಅಖಂಡೇಶ್ವರಾ, ನಿಮ್ಮ ಶರಣನ ಪರಿ 
ಆವ ಲೋಕದೊಳಗೆ ಇಲ್ಲ ನೋಡಾ. 

೮೮೨ 
ಕಾಷ್ಟದಲ್ಲಿ ಬೊಂಬೆಯ ಮಾಡಿ, 
ಪಟ್ಟುನೂಲಸೂತ್ರವ ಹೂಡಿ, 
ತೆರೆಯ ಮರೆಯಲ್ಲಿ ನಿಂದು, 
ಸೂತ್ರಿಕನು ಕುಣಿಸಿದಡೆಕುಣಿಯುತಿರ್ಪುದಲ್ಲದೆ 
ಆ ಅಚೇತನ ಬೊಂಬೆ ತನ್ನ ತಾನೆ ಕುಣಿವುದೆ ಅಯ್ಯಾ ? 
ಎನ್ನ ತನುವೆಂಬ ಅಚೇತನ ಬೊಂಬೆಗೆ 
ಪ್ರಾಣವಾಯುವೆಂಬ ಜೀವಸೂತ್ರವ ಹೂಡಿ 
ಮನವೆಂಬ ತೆರೆಯ ಮರೆಯಲ್ಲಿ ನಿಂದು 
ನೀನಾಡಿಸಿದಡೆ ನಾನಾಡುತಿರ್ಪೆನಲ್ಲದೆ 
ಎನಗೆ ಬೇರೆ ಸ್ವತಂತ್ರವೆ ಹೇಳಾ ಅಖಂಡೇಶ್ವರಾ ? 


|| ೬೩೯ || 


೪೦೨ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


೮೮೩ 
ಎನ್ನ ನಡೆವ ನಡೆಗಳೆಲ್ಲ ನಿಮ್ಮ ನಡೆಗಳಯ್ಯಾ . 
ಎನ್ನ ನುಡಿವ ನುಡಿಗಳೆಲ್ಲ ನಿಮ್ಮ ನುಡಿಗಳಯ್ಯಾ. 
ಎನ್ನ ನೋಡುವ ನೋಟವೆಲ್ಲ ನಿಮ್ಮ ನೋಟವಯ್ಯಾ , 
ಎನ್ನ ಕೇಳುವಹೇಳಿಕೆಯೆಲ್ಲ ನಿಮ್ಮ ಕೇಳಿಕೆಯಯ್ಯಾ, 
ನಾನು ಆವಾವ ಪರಿಯಲ್ಲಿ ಆಡುವ ಆಟಗಳೆಲ್ಲಾ 
ನಿಮ್ಮ ಬೆಡಗಿನ ರೀತಿಯಯ್ಯಾ ಅಖಂಡೇಶ್ವರಾ. 

|| ೬೪೦ || 
೮೮೪ 
ಎನ್ನ ಸ್ಕೂಲತನುವಿನ ಜಾಗ್ರಾವಸ್ಥೆಯಲ್ಲಿ 
ಸಕಲ ದೃಶ್ಯದ ಲೀಲೆಯನಾಡುವಾತನು ನೀನೆ ಅಯ್ಯಾ , 
ಎನ್ನ ಸೂಕ್ಷ್ಮ ತನುವಿನ ಸ್ವಪ್ನಾವಸ್ಥೆಯಲ್ಲಿ 
ದೃಶ್ಯಾದೃಶ್ಯದ ಲೀಲೆಯನಾಡುವಾತನು ನೀನೆ ಅಯ್ಯಾ , 
ಎನ್ನ ಕಾರಣತನುವಿನ ಸುಷುಪ್ತಾವಸ್ಥೆಯಲ್ಲಿ 
ಕೇವಲ ನಿರವಯ ಲೀಲೆಯನಾಡುವಾತನು 
ನೀನೆ ಅಯ್ಯಾ ಅಖಂಡೇಶ್ವರಾ. 

|| ೬೪೧ || 
es6588 
ಲಿಂಗಾಂಗಸಾಮರಸ್ಯವನರಿಯದೆ 
ಖಂಡಿತ ಬುದ್ದಿಯಿಂದೆ ಲಿಂಗವ ಬೇರಿಟ್ಟುಕೊಂಡು 
ಸಕಲಭೋಗೋಪಭೋಗವನು ಅರ್ಪಿಸಿದೆವೆಂಬ 
ಭಂಗಗೇಡಿಗಳ ಮಾತ ಕೇಳಲಾಗದು. 
ಅದೆಂತೆಂದೊಡೆ: 
ಆ ಲಿಂಗಕ್ಕೆ ಶರಣನಂಗದ ಮನಸುಖವಲ್ಲದೆ 
ಬೇರೆ ಮಜನಸುಖವುಂಟೆ ? 
ಆ ಲಿಂಗಕ್ಕೆ ಶರಣನ ಲಲಾಟದ 
ಶ್ರೀವಿಭೂತಿ ಗಂಧಾಕ್ಷತೆಯ ಶೃಂಗಾರವಲ್ಲದೆ 
ಬೇರೆ ಶೃಂಗಾರವುಂಟೆ ? 
ಆ ಲಿಂಗಕ್ಕೆ ಶರಣನ ಕರ್ಣದಲ್ಲಿಯ 
ಪಂಚಮಹಾವಾದ್ಯದಹೇಳಿಕೆಯಲ್ಲದೆ ಬೇರೆಕೇಳಿಕೆಯುಂಟೆ ? 
ಆ ಲಿಂಗಕ್ಕೆ ಶರಣನ ಜಿಹ್ನೆಯಲ್ಲಿಯ 
ಷಡುರಸಾನ್ನದ ನೈವೇದ್ಯವಲ್ಲದೆ ಬೇರೆ ನೈವೇದ್ಯವುಂಟೆ ? 
ಆ ಲಿಂಗಕ್ಕೆ ಶರಣನ ಕಂಗಳಲ್ಲಿಯ 
ನಾನಾ ವಿಚಿತ್ರ ರೂಪಿನ ವಿನೋದವಲ್ಲದೆ ಬೇರೆ ವಿನೋದವುಂಟೆ ? 
ಆ ಲಿಂಗಕ್ಕೆ ಶರಣನ ತ್ವಕ್ಕಿನಲ್ಲಿಯ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೪೦೩ 


ವಸ್ತ್ರಾಭರಣದ ಅಲಂಕಾರವಲ್ಲದೆ ಬೇರೆ ಅಲಂಕಾರವುಂಟೆ ? 
ಆ ಲಿಂಗಕ್ಕೆ ಶರಣನ ಘಾಣದಲ್ಲಿಯ 
ಸುಗಂಧ ಪರಿಮಳವರ್ಪಿತವಲ್ಲದೆ ಬೇರೆ ಅರ್ಪಿತವುಂಟೆ ? 
ಆ ಲಿಂಗಕ್ಕೆ ಶರಣನ ಪರಮ ಹೃದಯಕಮಲವೆ 
ನಿಜವಾಸವಲ್ಲದೆ ಬೇರೆ ನಿಜವಾಸವುಂಟೆ ? 
ಇಂತೀ ಶರಣಸನ್ನಿಹಿತಲಿಂಗ, ಲಿಂಗಸನ್ನಿಹಿತ ಶರಣನೆಂಬುದನರಿಯದೆ 
ಅನಂತಕಾಲ ಲಿಂಗವ ಧರಿಸಿಕೊಂಡು ಲಿಂಗಾಂಗಿಯೆನಿಸಿಕೊಂಡಡೇನು ? 
ಅದು ಪಶುವಿನ ತೊಡೆಯಲ್ಲಿ ಬರೆದ ಮುದ್ರೆಯಂತೆ ಕಂಡೆಯಾ 
ಅಖಂಡೇಶ್ವರಾ. 

|| ೬೪೨ || 
- ೮೮೬ 
ತನುವಿನ ಕೈಯಲ್ಲಿರ್ದ ಘನಲಿಂಗವನು 
ಮನೋಮಂಟಪದಲ್ಲಿ ಕುಳ್ಳಿರಿಸಿ 
ನೆನಹಿನ ಪರಿಣಾಮವಕೊಡಬಲ್ದಾತನೆ ಶರಣನು . 
ಮತ್ಕಾಲಿಂಗವನು ಕರ್ಣಮಂಟಪದಲ್ಲಿ ಕುಳ್ಳಿರಿಸಿ 
ಶಬ್ದ ಪರಿಣಾಮವಕೊಡಬಲ್ಲಾತನೆ ಶರಣನು. 
ಲಿಂಗವನು ಘಾಣಮಂಟಪದಲ್ಲಿ ಕುಳ್ಳಿರಿಸಿ 
ಗಂಧಪರಿಣಾಮವಕೊಡಬಲ್ಲಾತನೆ ಶರಣನು. 
ಲಿಂಗವನು ಜಿಹ್ವಾಮಂಟಪದಲ್ಲಿ ಕುಳ್ಳಿರಿಸಿ 
ರುಚಿಪರಿಣಾಮವಕೊಡಬಲ್ದಾತನೆ ಶರಣನು. 
ಲಿಂಗವನು ಸರ್ವಾಂಗಮಂಟಪದಲ್ಲಿ ಕುಳ್ಳಿರಿಸಿ 
ಸರ್ವಪರಿಣಾಮವನ್ನು ಕೊಡಬಲ್ಲಾತನೆ ಶರಣನು. 
ಅಲ್ಲದೆ ಉಳಿದ ಅಂಗವಿಕಾರ ಆತ್ಮಸುಖಿಗಳೆಲ್ಲ 
ಭವದ ಕುರಿಗಳಯ್ಯಾ ಅಖಂಡೇಶ್ವರಾ. 

|| ೬೪೩ || 
೮೮೭ 
ಅನಾದಿ ಪರವಸ್ತುವು ತನ್ನ ಸ್ವಲೀಲಾಸ್ವಭಾವದಿಂದೆ 
ತಾನೇ ಅಂಗವಾದುದು. 
ತಾನೇ ಲಿಂಗವಾದುದು. 
ತಾನೇ ಸಂಗವಾದುದು. 
ತಾನೇ ಸಮರಸವಾದುದು. 
ಎಂಬ ಭೇದವ ನಿಮ್ಮ ಶರಣ ಬಲ್ಲನಲ್ಲದೆ 
ಉಳಿದ ಕಣ್ಣುಗೆಟ್ಟಣ್ಣಗಳೆತ್ತ ಬಲ್ಲರಯ್ಯಾ 
ಅಖಂಡೇಶ್ವರಾ ? 

|| ೬೪೪ || 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


|| ೬೪೫ || 


೮೮೮ 
ಅನಾದಿ ಶಿವಾಂಶಿಕರಾದ ಶಿವಶರಣರಿಗಲ್ಲದೆ 
ವೇದ್ಯವಾಗದು ನೋಡಾ ಭಕ್ತಿ ಜ್ಞಾನ ವೈರಾಗ್ಯವು. 
ಅನಾದಿ ಶಿವಾಂಶಿಕರಾದ ಶಿವಶರಣರಿಗಲ್ಲದೆ 
ವೇದ್ಯವಾಗದು ನೋಡಾಶಿವಾಚಾರ ಸತ್ಪಥವು. 
ಅನಾದಿ ಶಿವಾಂಶಿಕರಾದ ಶಿವಶರಣರಿಗಲ್ಲದೆ 
ವೇದ್ಯವಾಗದು ನೋಡಾಶಿವಾನುಭಾವವು. 
ಅನಾದಿ ಶಿವಾಂಶಿಕರಾದ ಶಿವಶರಣರಿಗಲ್ಲದೆ 
ವೇದ್ಯವಾಗದುನೋಡಾನಿರ್ಧರ ನಿಷ್ಪತ್ತಿಯು. 
ಅನಾದಿ ಶಿವಾಂಶಿಕರಾದ ಶಿವಶರಣರಿಗಲ್ಲದೆ ವೇದ್ಯವಾಗದು 
ಅಖಂಡೇಶ್ವರಾ, ನಿಮ್ಮ ನಿಜೈಕ್ಯಪದವು. 

೮೮೯ 
ಶರಣಲಿಂಗಕ್ಕೆ ನೋಡುವ ಕಣ್ಣು 
ಒಂದಲ್ಲದೆ ಎರಡಿಲ್ಲ ಕಾಣಿರೊ . 
ಶರಣಲಿಂಗಕ್ಕೆ ಕೇಳುವ ಶೂತ್ರ 
ಒಂದಲ್ಲದೆ ಎರಡಿಲ್ಲ ಕಾಣಿರೊ . 
ಶರಣಲಿಂಗಕ್ಕೆ ವಾಸಿಸುವ ನಾಸಿಕ 
ಒಂದಲ್ಲದೆ ಎರಡಿಲ್ಲ ಕಾಣಿರೊ . 
ಶರಣಲಿಂಗಕ್ಕೆ ರುಚಿಸುವ ಜಿಹ್ನೆ 
ಒಂದಲ್ಲದೆ ಎರಡಿಲ್ಲ ಕಾಣಿರೊ . 
ಶರಣಲಿಂಗಕ್ಕೆ ಸೋಂಕುವ ತ್ವಕ್ಕು 
ಒಂದಲ್ಲದೆ ಎರಡಿಲ್ಲ ಕಾಣಿರೊ . 
ಶರಣಲಿಂಗಕ್ಕೆ ನೆನೆವ ಮನ 
ಒಂದಲ್ಲದೆ ಎರಡಿಲ್ಲ ಕಾಣಿರೊ . 
ನಮ್ಮ ಅಖಂಡೇಶ್ವರನಲ್ಲಿ ಒಡವೆರೆದ 
ಶರಣಲಿಂಗಕ್ಕೆ ಅಂಗ ಪ್ರಾಣಂಗಳೊಂದಲ್ಲದೆ 
ಎರಡಿಲ್ಲ ಕಾಣಿರೊ . 

- ೮೯೦ 
ಅರಿದಲ್ಲಿ ಶರಣ ಮರೆದಲ್ಲಿ ಮಾನವನೆಂದು ನುಡಿವ 
ಅಜ್ಞಾನಿಗಳ ಮಾತ ಕೇಳಲಾಗದು. 
ಅದೇನು ಕಾರಣವೆಂದೊಡೆ : 
ಜಗದಗಲದ ಗುರಿಯ ಹೂಡಿ ಮುಗಿಲಗಲದ ಬಾಣವನೆಸೆದಡೆ 
ತಪ್ಪಿ ಕಡೆಗೆ ಬೀಳುವ ಸ್ನಾನವುಂಟೆ ? 


|| ೬೪೬ || 


೪೦೫ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


ಒಳಹೊರಗೆ ಸರ್ವಾಂಗಲಿಂಗವಾದ ಶರಣನಲ್ಲಿ 
ಅರುಹುಮರಹುಗಳು ತೋರಲೆಡೆಯುಂಟೆ ? 
ಇದು ಕಾರಣ , 
ನಮ್ಮ ಅಖಂಡೇಶ್ವರನ ಶರಣನಲ್ಲಿತೋರುವ ತೋರಿಕೆಯೆಲ್ಲ 
ಲಿಂಗವು ತಾನೆ ಕಾಣಿರೊ . 

|| ೬೪೭ || 
೮೯೧ 
ಅನಂತಕೋಟಿಬ್ರಹ್ಮಾಂಡಗಳನೊಳಕೊಂಡ 
ಮಹಾಘನಲಿಂಗದಲ್ಲಿ 
ತನ್ನ ಅಂಗ ಮನ ಪ್ರಾಣೇಂದ್ರಿಯ ವಿಷಯ ಕರಣಂಗಳ ಹೂಳಿ, 
ತಾನಿಲ್ಲದೆ ನಡೆವುತ್ತೆ , ತಾನಿಲ್ಲದೆ ನುಡಿವುತ್ತೆ , 
ತಾನಿಲ್ಲದೆ ಹಿಡಿವುತ್ತೆ , ತಾನಿಲ್ಲದೆ ಬಿಡುತ್ತೆ 
ತಾನಿಲ್ಲದೆನೋಡುತ್ತೆ ತಾನಿಲ್ಲದೆ ಆಡುತ್ತೆ 
ಬಯಲ ಬೊಂಬೆಯಂತೆ ಸುಳಿವ ಮಹಾಶರಣರ ತೋರಿಸಿ 
ಬದುಕಿಸಯ್ಯಾ ಎನ್ನ ಅಖಂಡೇಶ್ವರಾ. 

|| ೬೪೮ || 
- ೮೯೨ 
ಎನ್ನ ತನುವಿನೊಳಗೆ ತನುರೂಪಾಗಿರ್ದಿರಯ್ಯಾ ನೀವು. 
ಎನ್ನ ಮನದೊಳಗೆ ಮನರೂಪಾಗಿರ್ದಿರಯ್ಯಾ ನೀವು. 
ಎನ್ನ ಪ್ರಾಣದೊಳಗೆ ಪ್ರಾಣರೂಪಾಗಿರ್ದಿರಯ್ಯಾ ನೀವು. 
ಎನ್ನ ಭಾವದೊಳಗೆ ಭಾವರೂಪಾಗಿರ್ದಿರಯ್ಯಾ ನೀವು. 
ಎನ್ನ ಇಂದ್ರಿಯಂಗಳೊಳಗೆ ಇಂದ್ರಿಯಂಗಳ ರೂಪಾಗಿರ್ದಿರಯ್ಯಾ ನೀವು. 
ಎನ್ನ ವಿಷಯಂಗಳೊಳಗೆ 
ವಿಷಯಂಗಳ ರೂಪಾಗಿರ್ದಿರಯ್ಯಾ ನೀವು. 
ಎನ್ನ ತನು ಮನ ಪ್ರಾಣ ಭಾವ ಇಂದ್ರಿಯಂಗಳೆಲ್ಲವು ನಿನ್ನವಾಗಿ 
ಇಂತು ಎನ್ನೊಳಗೆ ನೀವು ಈ ಪರಿಯಲ್ಲಿರ್ದಿರಾಗಿ 
ನಾ ನಿಮ್ಮೊಳಗೆ ಚಿನ್ನಬಣ್ಣದಂತೆ 
ರತ್ನದೀಪ್ತಿಯಂತೆ ಜ್ಯೋತಿಪ್ರಭೆಯಂತಿರ್ದೆನಯ್ಯಾ ಅಖಂಡೇಶ್ವರಾ. ||೬೪೯|| 

೮೯೩ 
ಅಂಗಕ್ಕೆ ಇಷ್ಟಲಿಂಗದಸಯವನಳವಡಿಸಿಕೊಂಡು 
ಪ್ರಾಣಕ್ಕೆ ಪ್ರಾಣಲಿಂಗದ ಸಮ್ಯಕ್ ಜ್ಞಾನಾಚಾರವ ಸಂಬಂಧಿಸಿ, 
ಅಂಗಲಿಂಗವೆಂಬ ಭಿನ್ನಭಾವವಳಿದು 
ಒಳಹೊರಗೆಲ್ಲ ಅಖಂಡಜ್ಞಾನ ಸತ್ಯಾಚಾರಮಯವಾದ ಶರಣಂಗೆ 
ವಾರ ತಿಥಿ ಲಗ್ನ ವಿಘ್ನಗಳಿಲ್ಲ ಶುಭಾಶುಭಂಗಳಿಲ್ಲ 


೪೦೬ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಸ್ತುತಿನಿಂದೆಗಳಿಲ್ಲ ಪೂಜ್ಯಾಪೂಜ್ಯಂಗಳಿಲ್ಲವಾಗಿ, 
ಅಖಂಡೇಶ್ವರಾ, ನಿಮ್ಮ ಶರಣ ಎಂತಿರ್ದಂತೆ 
ಸಹಜಬ್ರಹ್ಮವೆ ಆಗಿರ್ಪನು. 


. 
|| ೬೫೦ || 


೮೯೪ 


ಘನಮಹಾಲಿಂಗಕ್ಕೆ 
ಮನವೆ ಪೀಠವಾಗಿ, ತನುವೆ ಶಿವಾಲಯವಾಗಿ, 
ನೆನವೆ ಪೂಜೆಯಾಗಿ, ಧ್ಯಾನವೆ ತೃಪ್ತಿಯಾಗಿ, 
ಅಂಬುಧಿಯೊಳಗೆ ಮುಳುಗಿದ ಪೂರ್ಣಕುಂಭದಂತೆ, 
ನಿಮ್ಮ ಅವಿರಳ ದಿವ್ಯ ಮಹಾಬೆಳಗಿನೊಳಗೆ ಮುಳುಗಿ, 
ನಾನು ನೀನೆಂಬುಭಯದ ಕುರುಹ ಮರೆದು 
ಏನೇನೂ ಅರಿಯದಿರ್ದೆನಯ್ಯಾ ಅಖಂಡೇಶ್ವರಾ. 

|| ೬೫೧ || 
೮೯೫ 
ಶಿವಶಿವಾ, ಏನೆಂಬೆನಯ್ಯಾ ಶಿವಶರಣರ ಘನವನು ! 
ಶಿವಶರಣರ ಮಹಿಮೆಯನು, ಶಿವಶರಣರ ಚಾರಿತ್ರವನು, 
ಶಿವನೇ ಬಲ್ಲನಲ್ಲದೆ ಉಳಿದವರದನೆಂತು ತಿಳಿವರಯ್ಯಾ ? 
ಹೊರಗಣ ಕ್ರಿಯೆಯು ಹಲವು ಪ್ರಕಾರವಾದಡೂ 
ಒಳಗೆ ನೀರು ನೀರಕೂಡಿದಂತೆ, ಕ್ಷೀರ ಕ್ಷೀರವ ಬೆರೆದಂತೆ , 
ಮಾರುತಾಂಬರ ಸಂಯೋಗವಾದಂತೆ, ಶಿಖಿಕರ್ಪುರದ ನಿಷ್ಪತ್ತಿಯಂತೆ, 
ಸಚ್ಚಿದಾನಂದಪರಬ್ರಹ್ಮವಕೂಡಿ 
ಬಿಚ್ಚಿ ಬೇರಾಗದಿರ್ಪ ಭವರಹಿತ ಶರಣರೆ 
ಕೇವಲಜ್ಞಾನಸ್ವರೂಪರು, ಜೀವನ್ಮುಕ್ತರು . 
ಅವರೇ ನಿಮ್ಮ ಶರಣರು, 
ಅವರೇ ಮಹಾಜ್ಞಾನಘನವ ನುಂಗಿದ 
ಮಹಾಂತರು ನೋಡಾ ಅಖಂಡೇಶ್ವರಾ. 

|| ೬೫೨ || 
೮೯೬ 
ಮನ ಮಹಾಘನವಾಯಿತ್ತು 
ಭಾವ ನಿರ್ಭಾವವಾಯಿತ್ತು, 
ಖಂಡಿತ ಅಖಂಡಿತವಾಯಿತ್ತು 
ಬೆರಗು ನಿಬ್ಬೆರಗಾಯಿತ್ತು 
ನೆನಹು ನಿಷ್ಪತ್ತಿಯಾಯಿತ್ತು 
ಅರುಹು ಕರಗಿ ನಿರವಯಲಾಗಿತ್ತಾಗಿ 
ಅಖಂಡೇಶ್ವರನೆಂಬ ಶಬ್ದ ಮುಗ್ಧವಾಯಿತ್ತು 

|| ೬೫೩ || 


೪02 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


ಐಕ್ಯಸ್ಥಲ 

೮೯೭ 
ಕುತ್ ಪಿಪಾಸೆ ಶೋಕಮೋಹ ಜನನ ಮರಣವೆಂಬ 
ಷಡೂರ್ಮೆಗಳ ಹುಡಿಮಾಡಿ ಸುಟ್ಟುರುಹಿ, 
ಕಾಮ ಕ್ರೋಧಲೋಭಮೋಹ ಮದ ಮತ್ಸರವೆಂಬ 
ಅರಿಷಡ್ವರ್ಗಂಗಳ ಬೇರ ಕಿತ್ತು ಬಿಸುಟು. 
ಇಷ್ಟಲಿಂಗಕ್ಕೆ ನೈಷ್ಠೆಯಿಂದ ಜಲ ಗಂಧಾಕ್ಷತೆ 
ಧೂಪ ದೀಪ ನೈವೇದ್ಯ ತಾಂಬೂಲವೆಂಬ 
ಅಷ್ಟವಿಧಾರ್ಚನೆಯ ಮಾಡಿ, 
ಮತ್ಕಾಲಿಂಗವನು ಧ್ಯಾನಮುಖದಿಂದೆ ಅಂತರಂಗಕ್ಕೆ ಬಿಜಯಂಗೈಸಿ, 
ಹೃದಯಕಮಲಕರ್ಣಿಕಾಸ್ಥಾನದಲ್ಲಿ ಕುಳ್ಳಿರಿಸಿ, 
ಪ್ರಾಣಾಯಾಮ ನಿರ್ಗುಣದ ಅಷ್ಟವಿಧಾರ್ಚನೆಯ ಮಾಡಿ, 
ಚಿತ್ತಸ್ವಸ್ಥಿರವಾಗಿ, 
ಭಾವವು ಬಯಲಬ್ರಹ್ಮದಲ್ಲಿ ಹೂಳಿಹೋಗಿ 
ತಾನಿದಿರೆಂಬುದನಳಿದು, 
ಉರಿ ಕರ್ಪುರದಂತೆ ಅವಿರಳ ಸಮರಸವಾಗಿರ್ಪಾತನೆ ನಿಜೈಕ್ಯನು ನೋಡಾ. 
ಅದೆಂತೆಂದೊಡೆ: 

ಷಡೂರ್ಮಯಶ್ಚ ಷಡ್ವರ್ಗೊ ನಾಸ್ತಿ ಚಾಷ್ಟವಿಧಾರ್ಚನಂ | 
ನಿರ್ಭಾವಂ ನಿಜಲಿಂಗೈಕ್ಯಂ ಶಿಖಿಕರ್ಪೂರಯೋಗವತ್‌ '?|| 
ಎಂದುದಾಗಿ, ಇಂತಪ್ಪ ನಿಜಲಿಂಗೈಕ್ಯರ ಮಹಾಘನ ನಿಜದ ನಿಲವಿಂಗೆ 
ನಮೋ ನಮೋ ಎಂಬೆನಯ್ಯಾ ಅಖಂಡೇಶ್ವರಾ. 

|| ೬೫೪ || 
estes 
ವೇದ ಶಾಸ್ತ್ರಾಗಮ ಪುರಾಣಂಗಳನೋದಿ 
ಆದಿಯ ಪಥವ ಸಾಧಿಸಬೇಕೆಂಬ ಭೇದಬುದ್ದಿಯ 
ಭ್ರಾಂತಜ್ಞಾನಿಯಲ್ಲನೋಡಾ ಲಿಂಗೈಕ್ಯನು. 
ಷಟ್‌ದರ್ಶನಂಗಳಶೋಧಿಸಿ ಕಡುಮುಕ್ತಿಯ ಪಡೆವೆನೆಂಬ 
ಜಡಮತಿಯವನಲ್ಲ ನೋಡಾ ಲಿಂಗೈಕ್ಯನು. 
ಕುಟಿಲವ್ಯಾಪಾರದಿಂದೆ ಸಟೆಯನೆ ಸಂಪಾದಿಸಿ 
ಘಟವ ಹೊರೆವನಲ್ಲ ನೋಡಾ ಲಿಂಗೈಕ್ಯನು. 
ಕಾಕುಮನದ ಕಳವಳನಡಗಿಸಿ ಲೋಕರಂಜನೆಯನುಡುಗಿಸಿ 
ಕುರುಹಿಲ್ಲದ ಬ್ರಹ್ಮದಲ್ಲಿ ತೆರಹಿಲ್ಲದಿರ್ಪನು ನೋಡಾ 
ಅಖಂಡೇಶ್ವರಾ ನಿಮ್ಮ ನಿಜಲಿಂಗೈಕ್ಯನು. 


|| ೬೫೫ || 


೪೦೮ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


೮೯೯ 
ಸಗುಣನಲ್ಲ ನಿರ್ಗುಣನಲ್ಲ ನೋಡಾ ಲಿಂಗೈಕ್ಯನು. 
ಸಾಕಾರನಲ್ಲ ನಿರಾಕಾರನಲ್ಲ ನೋಡಾ ಲಿಂಗೈಕ್ಯನು. 
ಶೂನ್ಯನಲ್ಲ ನಿಃಶೂನ್ಯನಲ್ಲ ನೋಡಾಲಿಂಗೈಕ್ಯನು. 
ಜ್ಞಾನಿಯಲ್ಲ ಅಜ್ಞಾನಿಯಲ್ಲನೋಡಾಲಿಂಗೈಕ್ಯನು. 
ಕಾಮಿಯಲ್ಲ ನಿಃಕಾಮಿಯಲ್ಲ ನೋಡಾ ಲಿಂಗೈಕ್ಯನು. 
ದೈತಿಯಲ್ಲ ಅದ್ರೆ ತಿಯಲ್ಲನೋಡಾಲಿಂಗೈಕ್ಯನು. 
ಕರ್ತೃವಲ್ಲ ನೃತ್ಯನಲ್ಲ ನೋಡಾ ಲಿಂಗೈಕ್ಯನು. 
ಇಂತು ಈ ತೆರದಲ್ಲಿ ತೋರುವ ತೋರಿಕೆಗಳೆಲ್ಲವು ತಾನೆಯಾಗಿ 
ಇಹಪರದ ಗತಿಗೆಡಿಸಿ ಪರಿಪೂರ್ಣಬ್ರಹ್ಮದಲ್ಲಿ ತನ್ನ ಕುರುಹಡಗಿ 
ನಿರ್ವಯಲಾಗಿರ್ಪ ನಿಜಲಿಂಗೈಕ್ಯನ 
ಏನೆಂದು ಉಪಮಿಸಬಹುದಯ್ಯಾ ಅಖಂಡೇಶ್ವರಾ ? 


|| ೬೫೬ || 


೯೦೦ 


ಸಾವಯವ ನಿರವಯವನಲ್ಲ ನೋಡಾ ಲಿಂಗೈಕ್ಯನು. 
ಗಮನಿಯಲ್ಲ ನಿರ್ಗಮನಿಯಲ್ಲನೋಡಾ ಲಿಂಗೈಕ್ಯನು. 
ಸುಮನಸಾರಾಯ ಸುಜ್ಞಾನಭರಿತನು ನೋಡಾಲಿಂಗೈಕ್ಯನು. 
ಅಮಲಬ್ರಹ್ಮದ ಕೂಟದ ಅಚಲಿತ ಅಭೇದ್ಯನು 
ನೋಡಾ ಲಿಂಗೈಕ್ಯನು. 
ಅದ್ವಯಭಾವ ಅಗಣಿತ ಮಹಿಮನು ನೋಡಾ 
ಅಖಂಡೇಶ್ವರಾ ನಿಮ್ಮ ನಿಜಲಿಂಗೈಕ್ಯನು. 

|| ೬೫೭ || 
೯೦೧ 
ನಿರುಪಮ ನಿರಾಳನು ನೋಡಾ ಲಿಂಗೈಕ್ಯನು. 
ನಿಸ್ಸಿಮ ನಿರ್ಜಡನು ನೋಡಾ ಲಿಂಗೈಕ್ಯನು. 
ನಿಃಕಳಂಕ ನಿಃಶಬ್ದನುನೋಡಾ ಲಿಂಗೈಕ್ಯನು. 
ನಿರಾವರಣ ನಿರಂಜನನು ನೋಡಾ 
ಅಖಂಡೇಶ್ವರಾ ನಿಮ್ಮ ನಿಜಲಿಂಗೈಕ್ಯನು. 

|| ೬೫೮ || 
೯೦೨ 
ಕಾಯಕಲ್ಪಿತಕ್ಕೆ ದೂರನು ನೋಡಾ ಲಿಂಗೈಕ್ಯನು. 
ಕರ್ಮವಿರಹಿತನು ನೋಡಾ ಲಿಂಗೈಕ್ಯನು. 
ಸೋಲುಗೆಲ್ಲಕ್ಕೆ ಹೋರುವನಲ್ಲ ನೋಡಾ ಲಿಂಗೈಕ್ಯನು. 
ಶೀಲ ವ್ರತ ನೇಮದ ಸೀಮೆಯ ಮೆಟ್ಟಿ ನಡೆವನಲ್ಲ ನೋಡಾ ಲಿಂಗೈಕ್ಯನು. 
ಅಖಂಡೇಶ್ವರಾ, ನಿಮ್ಮ ನಿಜಲಿಂಗೈಕ್ಯನ ಘನವ ನೀವೇ ಬಲ್ಲಿರಿ. || ೬೫೯ || 


೪೦೯ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೯೦೩ 


ಸರ್ವಾಚಾರಸಂಪತ್ತನರಿದಲ್ಲದೆ 
ನಿರವಯಲಪದವ ಕಾಣಬಾರದು ನೋಡಾ ಆರಿಗೆಯು. 
ಸರ್ವಾಚಾರಸಂಪತ್ತು ಎಂತೆನಲು, 
ಷಡ್ಭೂತಂಗಳಲ್ಲಿ ಷಧ ಮಂತ್ರಂಗಳ ನೆಲೆಗೊಳಿಸಿ, 
ಆ ಷಡ್ತಿಧ ಮಂತ್ರಂಗಳನೆ ಷಡ್ತಿಧಚಕ್ರಂಗಳೆಂದು ತಿಳಿದು, 
ಆ ಷಡ್ತಿಧ ಚಕ್ರಂಗಳಿಗೆ ಷದ್ವಿಧ ಅಧಿದೈವಂಗಳನೆ 
ಷಧ ಅಂಗವೆಂದಾಧಾರಗೊಳಿಸಿ, 
ಆ ಷಡ್ತಿಧ ಅಂಗಕ್ಕೆ ಷಧಕರಣಂಗಳನೆ 
ಷಡ್ತಿಧ ಹಸ್ತಂಗಳೆಂದು ಅರಿದಳವಡಿಸಿಕೊಂಡು, 
ಆ ಷಧ ಹಸ್ತಂಗಳಿಗೆ ಷಧ ಲಿಂಗಂಗಳನಳವಡಿಸಿಕೊಂಡು, 
ಆ ಷಡ್ತಿಧ ಲಿಂಗಕ್ಕೆ ಷಡ್ತಿಧೇಂದ್ರಿಯಂಗಳನೆ 
ಷಧಪದಾರ್ಥಂಗಳಂದರಿದು, 
ಆ ಷಧಪದಾರ್ಥಂಗಳನು ಷಡ್ತಿಧ ಭಕ್ತಿಯಿಂದ 
ಷಡಿಧ ಲಿಂಗಮುಖಂಗಳಿಗೆ ಸಮರ್ಪಿಸಲು, 
ಒಳಹೊರಗೆಲ್ಲ ಆ ಷಧ ಲಿಂಗದ ಬೆಳಗು ತುಂಬಿ 
ತೊಳಗಿ ಬೆಳಗುತಿರ್ಪುದು ನೋಡಾ, 
ಎಡೆದೆರಹಿಲ್ಲದೆ ಆ ಷಧ ಲಿಂಗದ ಬೆಳಗಿನೊಳಗೆ 
ತನ್ನ ಷಡ್ಡಿಧಾಂಗದ ಕಳೆಗಳನೆಲ್ಲವನಡಗಿಸಿ, 
ತಾನೆಂಬ ಕುರುಹುದೋರದಿರ್ದಡೆ ಅದೇ ಸರ್ವಾಚಾರಸಂಪತ್ತು ನೋಡಾ. 
ಇಂತಪ್ಪ ಸರ್ವಾಚಾರಸಂಪತ್ತು 
ನಿಮ್ಮ ಪೂರ್ಣ ಒಲುಮೆಯ ಶರಣರಿಗಲ್ಲದೆ 
ಉಳಿದವರಿಗಳವಡದಯ್ಯಾ ಅಖಂಡೇಶ್ವರಾ ? 

|| ೬೬೦ | | 
೯೦೪ 
ಗರ್ವಾಹಂಕಾರವಳಿದು ಸರ್ವಕರಣಂಗಳು ತರಹರವಾಗಿ 
ಸರ್ವಾಂಗದಲ್ಲಿ ಸರ್ವಾಚಾರ ನೆಲೆಗೊಂಡ ಲಿಂಗೈಕ್ಯಂಗೆ 
ಅಖಂಡಪರಿಪೂರ್ಣ ಮಹಾಲಿಂಗವೆ ಭಾಜನವಾಗಿ , 
ಆ ಘನಮಹಾಲಿಂಗಕ್ಕೆ ಆ ನಿಜಲಿಂಗೈಕ್ಯನೆ ಭಾಜನವಾಗಿ, 
ಅಂಗಲಿಂಗವೆಂಬ ಉಭಯಭಾವವಳಿದು 
ಕ್ಷೀರ ಕ್ಷೀರವ ಬೆರೆದಂತೆ 
ಅವಿರಳ ಸಮರಸವಾಗಿರ್ಪ ಲಿಂಗೈಕ್ಯಂಗೆ ಏಕಭಾಜನವಲ್ಲದೆ 
ಉಳಿದವರಿಗೆಲ್ಲಿಯದಯ್ಯಾ ಅಖಂಡೇಶ್ವರಾ ? 

|| ೬೬೧ || 


೪೧೦ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


6088 


ಅಂಗದ ಗುಣವಳಿಯದೆ, ಪ್ರಾಣದ ಪ್ರಪಂಚು ಹಿಂಗದೆ, 
ಭಾವದ ಭ್ರಮೆಯುಡುಗದೆ, ಮನದ ಮಾಯವಡಗದೆ, 
ಆತ್ಮನ ಅಹಂಮಮತೆ ಕೆಡದೆ, 
ಲಿಂಗಕ್ಕೆ ತಮಗೆ ಏಕಭಾಜನವೆಂದು ನುಡಿವ 
ಕಾಕುಮಾನವರನೇನೆಂಬೆನಯ್ಯಾ ಅಖಂಡೇಶ್ವರಾ. 


|| ೬೬೨ || 


೯೦೬ 


ಅಂಗವಿಕಾರಿಗೇಕೊ ಲಿಂಗದೊಡನೆ ಏಕಭಾಜನ ? 
ಆತ್ಮಸುಲಿಗೇಕೊ ಲಿಂಗದೊಡನೆ ಏಕಭಾಜನ ? 
ಹುಸಿ ಡಂಭಕಗೇಕೊ ಲಿಂಗದೊಡನೆ ಏಕಭಾಜನ ? 
ಜಾರಕೋರಂಗಕೊ ಲಿಂಗದೊಡನೆ ಏಕಭಾಜನ ? 
ನಮ್ಮ ಅಖಂಡೇಶ್ವರನ ನಿಜವನರಿಯದವರಿಗೇಕೊ 
ಪರಮ ಶಿವಲಿಂಗದೊಡನೆ ಏಕಭಾಜನ ? 


|| ೬೬೩ | | 


೯೦೭ 
ಇಷ್ಟಲಿಂಗಕ್ಕೆ ತನುವೆ ಭಾಜನ. 
ಪ್ರಾಣಲಿಂಗಕ್ಕೆ ಮನವೆ ಭಾಜನ. 
ಭಾವಲಿಂಗಕ್ಕೆ ಜೀವವೆ ಭಾಜನವೆಂದರಿಯದ 
ಮರುಳು ಮಾನವರಿಗೆ 
ಭವಬಂಧನ ಪ್ರಾಪ್ತಿಯಯ್ಯಾ ಅಖಂಡೇಶ್ವರಾ. 


|| ೬೬೪ || 


boos 


ಮನವೆಂಬ ಒರಳಿಗೆ 
ಸಕಲಕರಣಂಗಳೆಂಬ ತಂಡುಲವ ಹಾಕಿ, 
ಸುಜ್ಞಾನವೆಂಬ ಒನಕೆಯ ಪಿಡಿದು 
ಪರಮಪರಿಣಾಮದೊಳಗೋಲಾಡುತ್ತ ಕುಟ್ಟಿ , 
ಅಜ್ಞಾನವೆಂಬ ತೌಡ ಕೇರಿ 
ಚಿತ್ಕರಣಂಗಳೆಂಬ ಅಕ್ಕಿಯ ತೆಗೆದುಕೊಂಡು 
ಸದ್ದಾವವೆಂಬ ಭಾಂಡದಲ್ಲಿ ತುಂಬಿ 
ಪರಮಾನಂದ ಜಲವೆಂಬ ಎಸರನಿಟ್ಟು , 
ತ್ರಿಪುಟಿಯಂಬ ಒಲೆಯ ಹೂಡಿ 
ಚಿದಗ್ನಿಯೆಂಬ ಬೆಂಕಿಯ ಪುಟವನಿಕ್ಕಿ 
ಅರಿಷಡ್ವರ್ಗಗಳೆಂಬ ಸೌದೆಯ ಹೊತ್ತಿಸಿ , 
ಮಹಾಜ್ಞಾನವೆಂಬ ಪಾಕವ ಮಾಡಿ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


ဂဂ 


|| 


ಪರಿಪೂರ್ಣವೆಂಬ ಪರಿಯಾಣದಲ್ಲಿ ಗಡಣಿಸಿಕೊಂಡು, 
ಅಖಂಡಪರಿಪೂರ್ಣ ಮಹಾಘನಲಿಂಗಕ್ಕೆ 
ಸಲಿಸಬಲ್ಲಾತನೆ ಶರಣನು. 
ಆತನ ನಿಜಾನುಭಾವಿ, ಆತನೆ ಲಿಂಗೈಕ್ಯನು. 
ಇಂತೀ ಭೇದವನರಿಯದೆ ಮಣ್ಣಪರಿಯಾಣ, ಲೋಹಪಾತ್ರೆಯಲ್ಲಿ 
ಮನಬಂದ ಪರಿಯಲ್ಲಿ ಹಾಯ್ಕ ಹಾಯ್ಕೆ ಒಟ್ಟಿಸಿಕೊಂಡು 
ಬಾಯಿಗೆ ಬಂದಂತೆ ತಿಂಬುವ ಜೀವಗಳ ಭವಭಾರಕರಿಗೆ 
ಏಕಭಾಜನವೆಲ್ಲಿಯದಯ್ಯಾ ಅಖಂಡೇಶ್ವರಾ. 

|| ೬೬ 
for 
ಬಾರಯ್ಯ ಬಾರಯ್ಯ ಗಂಡನೆ , 
ಎನ್ನ ಪ್ರಾಣವೆಂಬ ಭಾಜನದಲ್ಲಿ 
ಸುಗಂಧಪದಾರ್ಥವೆಂಬ ಸುಯಿಧಾನವ ಗಡಣಿಸಿ 
ನಿಮಗೆ ಉಣಲಿಕ್ಕುವೆ. 
ಬಾರಯ್ಯ ಬಾರಯ್ಯ ಗಂಡನೆ, 
ಎನ್ನ ಜಿಹ್ನೆಯೆಂಬ ಭಾಜನದಲ್ಲಿ 
ಸುರುಚಿಪದಾರ್ಥವೆಂಬ ಸುಯಿಧಾನವ ಗಡಣಿಸಿ 
ನಿಮಗೆ ಉಣಲಿಕ್ಕುವೆ. 
ಬಾರಯ್ಯ ಬಾರಯ್ಯ ಗಂಡನೆ, 
ಎನ್ನ ನೇತ್ರವೆಂಬ ಭಾಜನದಲ್ಲಿ 
ಸುರೂಪುಪದಾರ್ಥವೆಂಬ ಸುಯಿಧಾನವ ಗಡಣಿಸಿ 
ನಿಮಗೆ ಉಣಲಿಕ್ಕುವ. 
ಬಾರಯ್ಯ ಬಾರಯ್ಯ ಗಂಡನೆ , 
ಎನ್ನ ತಕ್ಕಂಬ ಭಾಜನದಲ್ಲಿ 
ಸುಸ್ಪರ್ಶನಪದಾರ್ಥವೆಂಬ ಸುಯಿಧಾನವ ಗಡಣಿಸಿ 
ನಿಮಗೆ ಉಣಲಿಕ್ಕುವೆ. 
ಬಾರಯ್ಯ ಬಾರಯ್ಯ ಗಂಡನೆ , 
ಎನ್ನ ಶ್ಲೋತ್ರವೆಂಬ ಭಾಜನದಲ್ಲಿ 
ಸುಶಬಪದಾರ್ಥವೆಂಬ ಸುಯಿಧಾನವ ಗಡಣಿಸಿ 
ನಿಮಗೆ ಉಣಲಿಕ್ಕುವೆ. 
ಬಾರಯ್ಯ ಬಾರಯ್ಯ ಗಂಡನೆ , 
ಎನ್ನ ಮನವೆಂಬ ಭಾಜನದಲ್ಲಿ 
ನೆನಪೆಂಬ ಸುಯಿಧಾನವ ಗಡಣಿಸಿ 
ಉಣಲಿಕ್ಕುವೆನಯ್ಯಾ ನಿಮಗೆ ಅಖಂಡೇಶ್ವರಾ. 

| ೬೬೬ || 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


೯೧೦ 
ಕೇಳಿ ಕೇಳಿರಾ ನಮ್ಮ ಮನೆಯಾತನ 
ಒಂದು ಬೆಡಗು ಬಿನ್ನಾಣವ . 
ಎನ್ನ ಕಟ್ಟಿದ ಮುಡಿಯ ಸಡಿಲಿಸಿದ . 
ಎನ್ನ ಉಟ್ಟುದ ಸೆಳೆದುಕೊಂಡ. 
ಎನ್ನ ತೊಟ್ಟುದ ಬಿಡಿಸಿದ. 
ಎನ್ನ ಲಜೆನಾಚಿಕೆಯ ತೊರೆಸಿದ. 
ಎನ್ನ ಮೌನದಲ್ಲಿರಿಸಿ ಎನ್ನ ಕರವಿಡಿದು ಕರೆದುಕೊಂಡು, 
ತಾನುಂಬ ಪರಿಯಾಣದಲ್ಲಿ 
ಎನ್ನ ಕೂಡಿಸಿಕೊಂಡು ಉಂಡನು ಕೇಳಿರಾ 
ನಮ್ಮ ಅಖಂಡೇಶ್ವರನು. 

|| ೬೬೭ || 
- ೯೧೧ 
ಲಿಂಗದೊಡನೆ ಸಹಭೋಜನ ಮಾಡುವ 
ಲಿಂಗವಂತರೆಲ್ಲ ನೀವುಕೇಳಿರೊ ! 
ನಿಮ್ಮ ತನು ಸಂಸಾರವಿಷಯಪ್ರಪಂಚಿನಲ್ಲಿ ಮುಳುಗಿರ್ಪುದು. 
ನಿಮ್ಮ ಮನ ಮಾಯಾ ಮಲತ್ರಯಂಗಳಲ್ಲಿ ಸುತ್ತಿರ್ಪುದು. 
ನಿಮ್ಮ ಜೀವ ಭವಭವದಲ್ಲಿ ತೊಳಲುತಿರ್ಪುದು. 
ನೀವಿಂತು ಮಲಮಾಯಾಸ್ವರೂಪರಾಗಿರ್ದು 
ಭಯವಿಲ್ಲದೆ ಅಮಲಲಿಂಗದೊಡನೆ ಸಹಭೋಜನವ ಮಾಡಿದಡೆ 
ಅಘೋರನರಕದಲ್ಲಿಕ್ಕದೆ ಮಾಲ್ಪನೆ ನಮ್ಮ ಅಖಂಡೇಶ್ವರನು ? || ೬೬೮ || 

೯೧೨ 
ಭಾಷೆಗಳಗೇಕೊ ಸಹಭೋಜನ ? 
ದ್ವೇಷಗುಣಿಗೇಕೊ ಸಹಭೋಜನ ? 
ವೇಷಧಾರಿಗೇಕೊ ಸಹಭೋಜನ ? 
ಹುಸಿಹುಂಡಗೇಕೋ ಸಹಭೋಜನ ? 
ಮೋಸ ಮರವೆಯಿಂದೆ 
ಈಶನೊಡನೆ ಸಹಭೋಜನ ಮಾಡಿದಡೆ 
ಭವದಲ್ಲಿ ಘಾಸಿಯಾಗುತಿರ್ಪರು ನೋಡಾ ಅಖಂಡೇಶ್ವರಾ. || ೬೬೯ || 

೯೧೩ 
ಪ್ರಾಣನ ಹಸಿವನ್ನು ದೇಹವನಂಡಲೆವಾಗ 
ಬಾಯ ಸವಿಯನುಂಬರಲ್ಲದೆ 
ಲಿಂಗದೇವನ ನೆನಹು ಎಲ್ಲಿಯದೊ ? 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೪೧೩ 


ಆ ಲಿಂಗದ ನೆನಹ ಮರದು ಅಂಗಕ್ಕೆ ಕೊಂಡರೆ 
ಅದೇ ಎಂಜಲುನೋಡಾ. 
ಅಂತಹ ಎಂಜಲೋಗರವ ಮರಳಿ 
ಲಿಂಗಕ್ಕೆ ಕೊಡಲಾಗದು ನೋಡಾ. 
ಅದೇನು ಕಾರಣವೆಂದೊಡೆ : 
ಕಂಡವರ ಕಂಡು ತಾನುಂಡು ಎಂಜಲವ ಮರಳಿ ಮರಳಿ 
ಭೋಜಿಯ ಕಟ್ಟಿ ಲಿಂಗಕ್ಕೆ ತೋರಿದಡೆ 
ಹುಳುಗೊಂಡದಲ್ಲಿಕ್ಕುವನು ನೋಡಾನಮ್ಮ ಅಖಂಡೇಶ್ವರನು . || ೬೭೦ || 


೯೧೪ 


ಗುರುವಿನೊಡನೆ ಸಹಭೋಜನ ಮಾಡಬೇಕಾದಡೆ, 
ಚತುರ್ವಿಧಭಕ್ತಿಯಿಂದ ಗುರುವಿನೊಳಗೆ ತನುವಡಗಿರಬೇಕು. 
ಲಿಂಗದೊಡನೆ ಸಹಭೋಜನ ಮಾಡಬೇಕಾದಡೆ, 
ಸಂಕಲ್ಪ ವಿಕಲ್ಪ ಸೂತಕ ಪಾತಂಕಗಳಳಿದು 
ಲಿಂಗದೊಳಗೆ ಮನವಡಗಿರಬೇಕು. 
ಜಂಗಮದೊಡನೆ ಸಹಭೋಜನ ಮಾಡಬೇಕಾದಡೆ, 
ಮಜ್ಜನ ಭೋಜನ ಕುಸುಮ ಗಂಧಾನುಲೇಪನ 
ಅನ್ನ ವಸ್ತ್ರ ಮಣಿ ರತ್ನಾಭರಣ ಗೀತ ವಾದ್ಯ ನೃತ್ಯ 
ಹಾಸುಮಂಚಸ್ತ್ರೀಭೋಗಮೊದಲಾದ 
ಅನೇಕ ಭಕ್ತಿಯಿಂದ ಜಂಗಮಕ್ಕೆ ಧನವ ಸಮರ್ಪಿಸಬೇಕು. 
ಇಂತೀ ತ್ರಿವಿಧ ಭಕ್ತಿಯ ನಿರ್ಣಯವನರಿಯದೆ, 
ತನು ಮನ ಧನಂಗಳ ಹಿಂದಿಟ್ಟುಕೊಂಡು 
ಮಾತಿನ ಬಣಬೆಯ ಮುಂದಿಟ್ಟುಕೊಂಡು 
ನೀತಿಹೀನರು ಸಹಭೋಜನ ಕವಳ ಪ್ರಸಾದವಕೊಟ್ಟು ಕೊಂಡಡೆ 
ಹುಳುವಿನ ಕೊಂಡದಲ್ಲಿ ಮುಳುಗಿಸಿಬಿಡುವನು ನೋಡಾ 
ನಮ್ಮ ಅಖಂಡೇಶ್ವರಾ. 

|| ೬೭೧ || 


೯೧೫ 


ಕಾಯದ ಕಳವಳದಲ್ಲಿ ಕಂಗೆಟ್ಟು , 
ಜೀವನುಪಾಧಿಯಲ್ಲಿ ಸುಳಿದು, 
ಪಂಚೇಂದ್ರಿಯಂಗಳಲ್ಲಿ ಸಂಚರಿಸಿ, 
ಅರಿಷಡ್ವರ್ಗಗಳಲ್ಲಿ ಹರಿದಾಡಿ, 
ಅಷ್ಟಮದಂಗಳಲ್ಲಿ ಕಟ್ಟುವಡೆದು, 
ಇಂತೀ ಅಂಗಪ್ರಕೃತಿಯ ಅಜ್ಞಾನದಲ್ಲಿ ಮಗ್ನವಾಗಿರ್ದು 
ಮಹಾಘನಲಿಂಗದೊಡನೆ ಸಹಭೋಜನವ ಮಾಡುವ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಮರವೆಯ ಹೀನಮಾನವರೆಲ್ಲರು ಕಲ್ಪಕಲ್ಪಾಂತರ 
ನರಕಸಮುದ್ರದಲ್ಲಿ ಮುಳುಗಾಡುತಿರ್ಪರುನೋಡಾ 
ಅಖಂಡೇಶ್ವರಾ. 

|| ೬೭೨ || 
೯೧೬ 
ಹೊನ್ನೆನ್ನದು ಹೆಣ್ಣೆನ್ನದು ಮಣ್ಣಿನ್ನದು 
ಮನೆಯನ್ನದು ಮಕ್ಕಳನ್ನವರೆಂದು ಭಿನ್ನಭಾವದಲ್ಲಿರ್ದು , 
ಸನ್ನಿಹಿತಜಂಗಮದೊಡನೆ ಸಹಭೋಜನವ ಮಾಡಿದಡೆ 
ಕುನ್ನಿ ಕುಕ್ಕುಟನ ಬಸುರಲ್ಲಿ ಬಪ್ಪುದು ತಪ್ಪದುನೋಡಾ 
ಅಖಂಡೇಶ್ವರಾ. 

| | ೬೭೩ || 
೯೧೭ 
ಸಂಸಾರದೊಳಗಿರ್ದ ಸದ್ಬಕನು 
ಲಿಂಗದೊಡನೆ ಸಹಭೋಜನವ ಮಾಡಬೇಕಾದಡೆ 
ಜಂಗಮಪ್ರಸಾದವ ಕೈಕೊಂಡು ತನ್ನ ಲಿಂಗಕ್ಕರ್ಪಿಸಿ 
ಆ ಲಿಂಗದೊಡನೆ ಸಹಭೋಜನವ ಮಾಡಬೇಕಲ್ಲದೆ, 
ಜಂಗಮಪ್ರಸಾದವಿಲ್ಲದೆ 
ಲಿಂಗದೊಡನೆ ಸಹಭೋಜನವ ಮಾಡಲಾಗದು. 
ಅದೇನು ಕಾರಣವೆಂದೊಡೆ : 
ಜಂಗಮಪ್ರಸಾದವು ಲಿಂಗಕ್ಕೆ ಪರಮಜೀವಕಳೆಯಾದ ಕಾರಣ. 
ಅಂತಪ್ಪ ಜಂಗಮದಲ್ಲಿ ರೂಪುಕುರೂಪುಕುಲಛಲವನೋಡಲಾಗದು. 
ಆ ಜಂಗಮದಲ್ಲಿ ವಿದ್ಯೆ ಶಾಸ್ತ್ರ ಬುದ್ದಿವರ್ಧನ 
ಜ್ಞಾನ ಆಚಾರ ಮಾತಿನ ಜಾಣ್ಮಯ ಹುಡುಕಲಾಗದು. 
ಆ ಜಂಗಮದಲ್ಲಿ ಉಚ್ಚನೀಚವನರಸಲಾಗದು. 
ಆ ಜಂಗಮದಲ್ಲಿ ಹಾಸ್ಯ ರಹಸ್ಯ 
ಉದೇಶ ಉದಾಸೀನಂಗಳ ಮಾಡಲಾಗದು . 
ಆ ಜಂಗಮದಲ್ಲಿ ಪಂಕ್ತಿಭೇದ, ಪಾಕಭೇದವ ಮಾಡಲಾಗದು. 
ಆ ಜಂಗಮದಲ್ಲಿ ಮದಮತ್ಸರಂಗಳಿಂದೆ 
ಹಗೆತನವ ಸಾಧಿಸಬಾರದು. 
ಆ ಜಂಗಮದ ಮೇಲೆ ಮಿಥ್ಯಾಲಾಪದಿಂದೆ 
ಇಲ್ಲದ ಅಪವಾದವ ಕಲ್ಪಿಸಬಾರದು. 
ಆ ಜಂಗಮಕ್ಕೆಕೋಪಾಟೋಪದ ಉದ್ರೇಕದಿಂದೆ 
ನಿಷ್ಠುರವಾಕ್ಯ ನುಡಿಯಲಾಗದು. 
ಆ ಜಂಗಮವ ಹಾದಿ ಮಾರ್ಗ ಬೀದಿ ಬಾಜಾರಂಗಳಲ್ಲಿ ಕಂಡು 
ಗರ್ವ ಅಹಂಕಾರದಿಂದ ಬೀಗಿ ಬೆರೆತುಕೊಂಡು ಹೋಗಲಾಗದು. 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


ಆ ಜಂಗಮದ ಸನ್ನಿಧಿಯಲ್ಲಿ ಆನೆ ಕುದುರೆ 
ಅಂದಳ ಪಲ್ಲಕ್ಕಿಗಳ ಏರಲಾಗದು. 
ಆ ಜಂಗಮವು ಬರುವ ಇದಿರಿನಲ್ಲಿ 
ತೂಗುದೊಟ್ಟಿಲು, ಚಪ್ಪರಮಂಚ, 
ಗಗನದುಪ್ಪರಿಗೆ ಉನ್ನತ ಚೌಕಿಯ ಮೇಲೆಕುಳ್ಳಿರಲಾಗದು . 
ಆ ಪರಮಜಂಗಮವು ತಮ್ಮ ಕರುಣದಿಂದೆ ಲಿಂಗಾರ್ಪಿತಕ್ಕೆ 
ಜಂಘಯನಿಟ್ಟು ನಡೆದು ಮನೆಗೆ ಬಂದಲ್ಲಿ 
ಕಂಡು ಅಡ್ಡಮೋರೆಯನ್ನಿಕ್ಕಲಾಗದು. 
ಇಂತೀ ಭೇದಗುಣಂಗಳ ಜಂಗಮದಲ್ಲಿ 
ಮಾಡುವ ತಾಮಸಭಕ್ತರಿಗೆ 
ಗುರುವಿಲ್ಲ ಲಿಂಗವಿಲ್ಲ ಜಂಗಮವಿಲ್ಲ 
ಪಾದೋದಕ ಪ್ರಸಾದವು ಮುನ್ನವೇ ಇಲ್ಲ 
ಮುಕ್ತಿಯೆಂಬುದು ಎಂದೆಂದಿಗೂ ಇಲ್ಲ. 
ಇಂತಪ್ಪ ಅಜ್ಞಾನ ತಾಮಸಭಕ್ತನು 
ಲಿಂಗದೊಡನೆ ಸಹಭೋಜನವ ಮಾಡಿದಡೆ 
ಶುನಿ ಸೂಕರ ಕುಕ್ಕುಟ ಬಸುರಲ್ಲಿ ಬಂದು ಬಂದು 
ಸೂರ್ಯಚಂದ್ರರುಳ್ಳನ್ನಕ್ಕರ 
ಹೊಲೆಯರ ಬಾಗಿಲ ಕಾಯುಕೊಂಡಿರ್ಪುದು 
ತಪ್ಪದುನೋಡಾ ಅಖಂಡೇಶ್ವರಾ. 


| ೬೭೪ || 


೯೧೮ 
ನಡೆವ ಕಾಲದಲ್ಲಿ ನಿಮ್ಮ ಕೂಡೆನಡೆವೆನಯ್ಯಾ . 
ನುಡಿವ ಕಾಲದಲ್ಲಿ ನಿಮ್ಮ ಕೂಡೆ ನುಡಿವೆನಯ್ಯಾ . 
ಹಿಡಿವ ಕಾಲದಲ್ಲಿ ನಿಮ್ಮ ಕೂಡೆ ಓಡಿವೆನಯಾ. 
ಬಿಡುವ ಕಾಲದಲ್ಲಿ ನಿಮ್ಮ ಕೂಡೆ ಬಿಡುವೆನಯಾ . 
ನೋಡುವ ಕಾಲದಲ್ಲಿ ನಿಮ್ಮ ಕೂಡೆನೋಡುವೆನಯ್ಯಾ . 
ಕೇಳುವ ಕಾಲದಲ್ಲಿ ನಿಮ್ಮ ಕೂಡೆಕೇಳುವೆನಯ್ಯಾ , 
ಸೋಂಕುವ ಕಾಲದಲ್ಲಿ ನಿಮ್ಮ ಕೂಡೆ ಸೋಂಕುವೆನಯ್ಯಾ . 
ವಾಸಿಸುವ ಕಾಲದಲ್ಲಿ ನಿಮ್ಮ ಕೂಡೆ ವಾಸಿಸುವೆನಯ್ಯಾ. 
ರುಚಿಸುವ ಕಾಲದಲ್ಲಿ ನಿಮ್ಮ ಕೂಡೆ ರುಚಿಸುವೆನಯ್ಯಾ . 
ನೆನೆವ ಕಾಲದಲ್ಲಿ ನಿಮ್ಮ ಕೂಡ ನೆನೆವೆನಯ್ಯಾ, 
ಮರೆವ ಕಾಲದಲ್ಲಿ ನಿಮ್ಮ ಕೂಡ ಮರೆವೆನಯ್ಯಾ . 
ಅರಿವ ಕಾಲದಲ್ಲಿ ನಿಮ್ಮ ಕೂಡೆ ಅರಿವೆನಯಾ . 
ಇನಮಂಡಲಕಿರಣದಂತೆ 


೪೧೬ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಸಕಲ ತೋರಿಕೆಯ ತೋರುವ ಕಾಲದಲ್ಲಿ 
ನಿಮ್ಮ ಕೂಡೆತೋರುವೆನಾಗಿ, 
ಅಖಂಡೇಶ್ವರಾ, ನಿಮ್ಮಲ್ಲಿ ಎನಗೆ 
ಸಹಭೋಜನವು ಸಮನಿಸಿತ್ತು ನೋಡಾ. 


|| ೬೭೫ | | 


೯೧೯ 


ಎನಗೆ ನೀನೇ ಚಿದ್ಭಾಂಡವಯ್ಯಾ, 
ನಿನಗೆ ನಾನೇ ಚಿದ್ಭಾಂಡವಯಾ. 
ಎನಗೆ ನೀನೇ ಚಿದ್ಭಾಜನವಯ್ಯಾ ; 
ನಿನಗೆ ನಾನೇ ಚಿದ್ಭಾಜನವಯ್ಯಾ . 
ಎನಗೆ ನೀನೇ ಸಕಲ ದ್ರವ್ಯ ಪದಾರ್ಥವಯ್ಯಾ ; 
ನಿನಗೆ ನಾನೇ ಸಕಲದ್ರವ್ಯಪದಾರ್ಥವಯ್ಯ . 
ನಾನು ನೀನು ಒಂದೇ ಹರಿವಾಣದಲ್ಲಿ 
ಸಹಭೋಜನ ಮಾಡುತಿರ್ದೆವಾಗಿ, 
ಅಖಂಡೇಶ್ವರಾ, ನಾನು ನೀನೆಂಬುಭಯದ 
ಕೀಲು ಕಳಚಿತ್ತು ನೋಡಾ. 


| | ೬೭೬ | | 


೯೨೦ 


- || ೬೭೭ || 


ಕೇಳು ಕೇಳಯ್ಯಾ ಕರುಣಿ, 
ನೀವು ಎನ್ನ ಮರ್ತ್ಯಲೋಕಕ್ಕೆ ಕಳುಹಿದರಾಗಿ, 
ನಾನು ಮರವೆಯ ತನುವ ತಾಳಿ ಅರುಹ ಮರೆತು, 
ಧರಣಿಯ ವ್ಯಾಪಾರದಲ್ಲಿ ದಿಕ್ಕುಗೆಟ್ಟೆನಯ್ಯಾ. 
ಭಕ್ಕದೇಹಿಕದೇವನೆಂಬ ಶ್ರುತಿಯ ಮರೆಯಲಾಗದಯ್ಯಾ . 
ನಿನ್ನ ಕಂದನೆಂದು ಎನ್ನ ಕರವಿಡಿದು ತಲೆದಡಹಿ 
ಪೂರ್ಣಜ್ಞಾನದ ಕಣ್ಣುದೆರೆಸಯ್ಯಾ ಅಖಂಡೇಶ್ವರಾ. 

೯೨೧ 
ತಂದೆ ಕೇಳಯ್ಯಾ ಲಿಂಗವೆ. 
ನಾನು ಹಿಂದಣ ಕರ್ಮವಾಸನೆಯಿಂದ ಹುಟ್ಟಿದೆನೋ ? 
ನಿನ್ನ ಚಿದಂಶಿಕನಾಗಿ ಹುಟ್ಟಿದೆನೋ ? 
ಎನಗೆ ಈ ಉಭಯದ ಕೀಲ ತಿಳಿಯಬಾರದು. 
ನೀನೊಲಿದು ಕರುಣಿಸಯ್ಯಾ ಶಿವನೆ. 
ಎನ್ನ ಮನದ ಸಂಕಲ್ಪದ ಅನುಮಾನವ ಪರಿಹರಿಸಯ್ಯಾ 
ಅಖಂಡೇಶ್ವರಾ. 


|| ೬೭೮ || 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೪೧೭ 


| ೬೭೯ || 


១៦ 
ಒಮ್ಮೆ ಜ್ಞಾನಿಯೆನಿಸಿ ಮತ್ತೊಮ್ಮೆ ಅಜ್ಞಾನಿಯೆನಿಸಿ 
ಎನ್ನನೇತಕೆ ಕಾಡುವೆ ಹೇಳಯ್ಯಾ ? 
ಒಮ್ಮೆ ಸಂತೋಷದಲ್ಲಿರಿಸಿ ಮತ್ತೊಮ್ಮೆ ಚಿಂತೆಯಲ್ಲಿರಿಸಿ 
ಎನ್ನನೇತಕೆ ಕಾಡುವೆ ಹೇಳಯ್ಯಾ ? 
ಮರ್ಕಟನಂತೆ ಎನ್ನ ಮನವ ವ್ಯಾಕುಲದಲ್ಲಿ ಹುಚ್ಚುಗೊಳಿಸಿ 
ಎನ್ನನೇತಕೆ ಕಾಡುವೆ ಹೇಳಯ್ಯಾ ? 
ನಿಮಗೆ ಹೊತ್ತು ಹೋಗದೆ, ಮತ್ತೊಂದು ವ್ಯಾಪಾರವಿಲ್ಲದೆ 
ಎನ್ನ ಕೂಡೆ ಹದರು ಚದುರಿನಿಂದ 
ವೇಳೆಯವ ಕಳೆವರೆ ಹೇಳಾ ಅಖಂಡೇಶ್ವರಾ. 

೯೨೩ 
ಸಕಲ ವ್ಯಾಪಾರವ ಬಿಟ್ಟು ನಿಮಗೆ ನಾನು ಮರುಳಾಗಿರ್ಪೆನಯ್ಯಾ . 
ಸಕಲ ವ್ಯಾಪಾರವ ಬಿಟ್ಟು ನನಗೆ ನೀವು ಮರುಳಾಗಿರ್ಪಿರಯ್ಯಾ 
ನಿಮಿಷ ನಿಮಿಷಾರ್ಧ ನಾ ನಿಮ್ಮನಗಲದಿರ್ಪನಯ್ಯಾ . 
ನೀವೆನ್ನ ನಿಮಿಷ ನಿಮಿಷಾರ್ಧವಗಲದಿರ್ಪಿರಯ್ಯಾ . 
ಚಿನ್ನ ಬಣ್ಣದಂತೆ ನಾವಿಬ್ಬರು ಕೂಡಿ 
ಎಂದೆಂದಿಗೂ ಅಗಲದಂತಿರ್ಪವಯ್ಯಾ 
ಅಖಂಡೇಶ್ವರಾ. 

|| ೬೮೦ || 
- ೯೨೪ 
ಪರಮನಪ್ಪಣೆಯಿಂದ ಧರೆಗಿಳಿದು ಬಂದು 
ಗುರುಲಿಂಗಜಂಗಮದ ಭಕ್ತಿಯನಳವಡಿಸಿಕೊಂಡು, 
ಷಟ್‌ಸ್ಥಲಬ್ರಹ್ಮದ ಅನುವನರಿದು 
ನೂರೊಂದು ಸಳಕುಳಂಗಳ ಕರತಲಾಮಲಕವಾಗಿ ತಿಳಿದು, 
ನಿಜೈಕ್ಯಪಥದಲ್ಲಿ ನಿರ್ವಯಲಾದರು ಬಸವಣ್ಣ ಮೊದಲಾದ 
ಅಸಂಖ್ಯಾತ ಮಹಾಗಣಂಗಳು . 
ಅದೆಂತೆಂದೊಡೆ: 
ಸಂಗನಬಸವಣ್ಣನು ಕಪ್ಪಡಿಯಸಂಗಯ್ಯನೊಳಗೆ ಬಯಲಾದನು. 
ಅಕ್ಕಮಹಾದೇವಿ, ಪ್ರಭುದೇವರು 
ಶ್ರೀಶೈಲ ಕದಳಿಯ ಜ್ಯೋತಿರ್ಮಯಲಿಂಗದೊಳಗೆ ಬಯಲಾದರು. 
ಹಡಪದಪ್ಪಣ್ಣ ನೀಲಲೋಚನೆತಾಯಿ ಮೊದಲಾದ 
ಕೆಲವು ಗಣಂಗಳು ತಮ್ಮ ಲಿಂಗದಲ್ಲಿ ಬಯಲಾದರು . 
ಚೆನ್ನಬಸವಣ್ಣ ಮಡಿವಾಳ ಮಾಚಿದೇವ, 
ಕಿನ್ನರಿಯ ಬ್ರಹಿತಂದೆ ಮೊದಲಾದ 


೪೧೮ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಉಳಿದ ಗಣಂಗಳು ಉಳಿವೆಯ ಮಹಾಮನೆಯಲ್ಲಿ 
ಮಹಾಘನಲಿಂಗದೊಳಗೆ ಬಯಲಾದರು. 
ಇಂತಪ್ಪ ಸಕಲಗಣಂಗಳಿಗೆ ಆಯಾಯ ಸ್ಥಾನದಲ್ಲಿ 
ನಿರವಯಲಪದವ ಕರುಣಿಸಿಕೊಟ್ಟಾತ ನೀನೊಬ್ಬನಲ್ಲದೆ 
ಮತ್ತಾರನು ಕಾಣೆನಯ್ಯಾ . 
ಇಂತಪ್ಪ ಸಕಲಗಣಂಗಳ ತೊತ್ತಿನಮಗನೆಂದು 
ಎನ್ನನೆತ್ತಿಕೊಂಡು ಸಲಹಿದಿರಾಗಿ 
ಎನಗೆ ನಿಜೈಕ್ಯ ನಿರವಯಲಪದವೆಲ್ಲಿಹುದೆಂದೊಡೆ: 
ಉತ್ಪತ್ತಿಸಿತಿ ಪ್ರಳಯಂಗಳಿಗೆ ಹೊರಗಾದ 
ನಿಮ್ಮ ಪರಾತ್ಪರ ಪರಮ ಹೃದಯಕಮಲಕರ್ಣಿಕಾವಾಸಮಧ್ಯ 
ಸೂಕ್ಷ ಬಯಲೊಳಗೆನ್ನ 
ನಿರವಯಲ ಮಾಡಿಕೊಳ್ಳಯ್ಯಾ ಅಖಂಡೇಶ್ವರಾ. 

|| ೬೮೧ || 
೯೨೫ 
ಸಕಲಮೂರ್ತಿಯಾಗಿ ಇಷ್ಟಲಿಂಗವಾಯಿತ್ತು 
ನಿಷ್ಕಲಮೂರ್ತಿಯಾಗಿ ಪ್ರಾಣಲಿಂಗವಾಯಿತ್ತು 
ಕೇವಲ ನಿರವಯಮೂರ್ತಿಯಾಗಿ ಭಾವಲಿಂಗವಾಯಿತ್ತು 
ಸಕಲಮೂರ್ತಿಗೆ ಕ್ರಿಯೆ, ನಿಷ್ಕಲಮೂರ್ತಿಗೆ ಜ್ಞಾನ, 
ಕೇವಲ ನಿರವಯಮೂರ್ತಿಗೆ ಆನಂದ, 
ಸ್ಕೂಲವೇ ಕಾಯ , ಸೂಕ್ಷ ವೇ ಪ್ರಾಣ, ಕಾರಣವೇ ವಸ್ತು 
ಫ್ಯಾಣ ಜಿಹೈ ನೇತ್ರ ತ್ವಕ್ಕು ಶೂತ್ರ ಹೃದಯವೆಂಬವು 
ಸೂಕ್ಷ ದ ಷಡ್ವಧಲಿಂಗವು. 
ಇವಕ್ಕೆ ' ಓಂ ನಮಃಶಿವಾಯ ' ಎಂಬುದೇ ತೃಪ್ತಿ 
ಸಂತೋಷವೇ ಕಾರಣ, ಮಹಾಕಾರಣವೇ ಪರಿಣಾಮ . 
ತೂರ್ಯಾತೀತವಾಗಿ ಸರ್ವಕೇಳಿಕೆಯಂಕೇಳಿ 
ನಿಜಾನಂದವಾಗಿಹುದು. 
ವಿರಾಟವೇ ಸುನಾದವಾಗಿ ಹೊರಬಿದ್ದು ನುಡಿದು 
ಭೇರಿನಾದದಂತೆ ಆಕಾಶಧ್ವನಿಯಂತೆ ತನಗೆ ತಾನೇ ಕೇಳುವುದು. 
ಹಿರಣ್ಯಗರ್ಭಬಿಂದುವಿನ ಮನೆಯಲ್ಲಿ 
ಗಾಳಿಪಟಕ್ಕೆ ಬೇರಬಿರಿಕೆಯ ಕಟ್ಟಿ ನುಡಿಸುವ ತೆರದಂತೆ ತೇಜವಾಗಿ 
ಶಂಖದ ಧ್ವನಿಯಂತೆ ತೋರುತಿರ್ಪ ಸುನಾದಕ್ಕೆ 
ಎರಡಂಗುಲದ ಮೇಲೆತೇಜವಿಹುದು. 
ಅದು ತುಂಬಿದ ಹುಣ್ಣಿಮೆಯ ಬೆಳದಿಂಗಳಂತೆ, 
ಚಂದ್ರಜ್ಯೋತಿಯ ಪ್ರಭೆಯಂತೆ, ಹೂಬಿಸಿಲಿನಂತೆ ತೋರುತಿರ್ಪುದು. 


ဂ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


ಕಳೆಯ ಮನೆಯಲ್ಲಿ ಎರಡಂಗುಲ ಪ್ರಮಾಣ. 
ಮೂಲಪ್ರಕೃತಿಮೂಗಿನಮೇಲೆಭೂಮಧ್ಯ ಪ್ರಣವದಲ್ಲಿ 
ಓಂಕಾರಧ್ವನಿಯ ಝೇಂಕಾರದಂತೆ, ಘಂಟೆಯ ಬಾರಿಸಿದಂತೆ, 
ತಟತಟನೆ ಹಾರಿ ಅದು ಭೂಮಧ್ಯಸ್ಥಾನದಲ್ಲಿತೋರುವುದು . 
ನಾದವೇ ಶಬ್ದ ನಿಃಶಬ್ದವೇ ಬಿಂದುಮಯ. 
ನಾದದೊಳಗಿರ್ದ ನಾದವೇ ಓಂಕಾರ. 
ಚಿಜ್ಯೋತಿಯ ಪ್ರಕಾಶ ಭೂಮಧ್ಯದ ಪಣೆಯ ಮೇಲೆ 
ಎರಡಂಗುಲದಲ್ಲಿ ಕಾಣಿಸುತಿಹುದು. 
ಅದು ಮನದಿಂದೆ ಕಂಡಿತೋ ಕಣ್ಣಿನಿಂದ ಕಂಡಿತೋ ಎಂದಡೆ, 
ನೆನಹು ಎಂಬ ಅಂತಃಕರಣ 
ಓಂ ನಮ :ಶಿವಾಯ ಎಂಬ ಪ್ರಣವಜ್ಯೋತಿಯ ತೋರಿತ್ತು 
ಚಿತ್ತದ ತೋರಿಕೆ 
ಅರವತ್ತಾರುಕೋಟಿಪ್ರಣವಜ್ಯೋತಿಯ ಕಿರಣದಲ್ಲಿ 
ತೇರಿನ ಬದಿಯ ಬಿರಿಸಿನೋಪಾದಿಯ 
ನೆನಹು ಮಾತ್ರಕ್ಕೆ ತೋರುತ್ತಿಹುದು. 
ಹೊರದೃಷ್ಟಿಯ ಒಳಗಿಟ್ಟು , ಒಳದೃಷ್ಟಿಯ ಹೊರಗಿಟ್ಟು ಪರಿಪೂರ್ಣವಾಗಲು, 
ಒಳಹೊರಗೆ ನೋಡುವ ಶಿವಶರಣರ ಮನ ಭಾವಕ್ಕೆ 
ಆನಂದವೇ ತೋರುತ್ತಿಹುದು. 
ದಿನಕರನ ಕಾಂತಿ, ಮಧ್ಯಾಹ್ನದ ಬಿಸಿಲು, ಅಂತರಂಗದ ಛಾಯೆಯಂತೆ , 
ನಿರ್ಮಲವಾದ ದರ್ಪಣದ ಪ್ರತಿಬಿಂಬದಂತೆ, 
ತನ್ನ ರೂಪಂಗಳ ತಾನೆನೊಡಿದಾತನು ಜೀವನ್ಮುಕನು. 
ಆತ ಭವದಬಳ್ಳಿಯ ಹರಿದು 
ನಿತ್ಯಾನಂದ ನಿರ್ಮಳ ನಿರಾವರಣ ನಿಜ ಚಿನ್ಮಯನಾಗಿಹನು. 
ಇನ್ನು ' ಓಂ ನಮ :ಶಿವಾಯ ' ಎಂಬ ಊರ್ಧ್ವಪ್ರಣವ. 
ಅಳ್ಳನೆಯ ಸ್ಥಾನದಲ್ಲಿ ಅರುಹಿನ ಮನೆಯುಂಟು. 
ಅದಕ್ಕೆ ತಟಿಮಂತ್ರ . 
ಅಂತರಂಗದ ಬಾಯಲ್ಲಿ ಎಡಬಲವು ಎರಡು ಕರ್ಣದ್ವಾರಂಗಳಲ್ಲಿ 
ನುಡಿಯ ಕೇಳಿದಡೆ ಸುನಾದವಾಯಿತ್ತು 
ಅದು ದಶನಾದಂಗಳಿಂದ 
ಶರಧಿ ನಿರ್ಝರ ಮೇಘ ಮುರಜ ಭೇರಿ ಕಹಳೆ 
ಘಂಟೆ ಶಂಖ ವೀಣೆ ಭ್ರಮರನಾದಂಗಳೆಂಬ ದಶನಾದಂಗಳನು 
ಗುರುಮುಖದಿಂದರಿತು ಹಗಲಿರುಳು ಆ ದಶನಾದಂಗಳೊಳಗಾದ 
ಸುನಾದವನು 
ಎಡೆದೆರಹಿಲ್ಲದೆ ಲಾಲಿಸಿ ಕೇಳುವುದು ಶಿವಯೋಗೀಶ್ವರರು. 


೪೨೦ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಅದು ಪ್ರಸಾದಲಿಂಗಸ್ಥಲ, ವಿಶುದ್ದಿಯ ಮನೆ ; ಶರಣಸ್ಥಲ. 
ಆ ಸ್ಟಲದಲ್ಲಿ ನಾದವ ಕೇಳಿದವರಿಗೆ 
ಜಾಗ್ರ ಸ್ವಪ್ನ ಸುಷುಪ್ತಿಗಳೆಂಬ ಮೂರವಸ್ಥೆಗಳು, ತನುತ್ರಯಂಗಳು 
ತೂರ್ಯದಲ್ಲಿ ಹರಿದುಹೋಗುವವು. 
ಸುನಾದದಲ್ಲಿ ಮನಸ್ಸಿಟ್ಟಡೆ 
ಓಂ ನಮ :ಶಿವಾಯ ಎಂಬ ಪ್ರಣವನಾದವ ಕೇಳಿದವರಿಗೆ 
ಸ್ವಪ್ನವು ಎಂದಿಗೂ ತೋರದು. 
ಇರುಹೆ ಸುಳಿದಡೆ ಎಚ್ಚರಿಕೆ, 
ದಿಗಿಲುಭುಗಿಲೆಂದಡೆ ನೀನಾರೆಲಾ ಎಂದು ಮಾತನಾಡಿಸಿಬಿಡುವನು. 
ಆ ಪ್ರಣವಘೋಷಸತ್ತೆನೆಂಬಂತೆ ದಿವಸ ಹನ್ನೆರಡು ತಾಸಿನೊಳಗೆ 
ತನುವ ಬಿಡುವ ಸಮಯದಲ್ಲಿ 
ಆ ಘೋಷನಿರ್ಘೋಷವಾಗಿ ನಾದ ನುಡಿಯದು. 
ಅದು ಲಕ್ಷವಿಟ್ಟು ನೋಡಿದಡೆತೋರುವುದು . 
ಅಂಗುಲ ಪ್ರಮಾಣವಾಗಿ ವಸ್ತುವು ಅಂಗುಷ್ಟಕ್ಕೆ ಬರುವುದು . 
ವೃಕ್ಷವನೇರಿದ ಸರ್ಪನಂತೆ ಬ್ರಹ್ಮರಂಧ್ರದಕೊನೆಗೇರುವುದು . 
ಹೆದ್ದುಂಬಿಯ ಕೊಳವಿಯೋಪಾದಿಯಲ್ಲಿ 
ವಸ್ತುವು ಅಳ್ಳಿನೆತ್ತಿಯ ಸ್ಥಾನದಲ್ಲಿ ಏರಿ ಹೋಗುವುದು. 
ಈ ಮನೆಯ ಶಿವಶರಣ ಬಲ್ಲ, 
ಇದು ಹನ್ನೆರಡು ತಾಸು ಪುರಸತ್ತಿಗೆಯ ಹೇಳಿದ ಅರುಹು. 
ಇಂತಪ್ಪ ವಸ್ತುವಿನ ನಿಲುಕಡೆಯ ಬಲ್ಲ ಶರಣನು. 
ತನ್ನವಸಾನಕಾಲದ ಎಚ್ಚರಿಕೆಯನರಿದು, 
ಗೋವುಮಲಗುವಷ್ಟು ಧರಣಿಯ ಸಾರಣಿಯ ಮಾಡುವುದು. 
ಗೋಮಯ ಗೋಮೂತ್ರ ಗೋಕ್ಷೀರಗೋದಧಿ 
ಗೋಘ್ನತ ಗೋರೋಚನ ಎಂಬ ಷಡುಸಮಾರ್ಜನೆಯ ಮಾಡುವುದು. 
ಶಿವಜಂಗಮದ ಧೂಳಪಾದಾರ್ಚನೆಯ ಉದಕಮಂ ನೀಡಿ 
ಸಮಾರ್ಜನೆಯ ಮಾಡುವುದು. 
ರಂಗವಲ್ಲಿಯ ತುಂಬುವುದು, ಭಸ್ಮವ ತಳೆವುದು. 
ಪಾದೋದಕ ಪ್ರಸಾದಮಂ ಸಲಿಸಿ, 
ಶಿವಗಣಂಗಳಿಗೆ ವಂದನೆಯ ಮಾಡಿ, 
ಆ ಸಮಾರ್ಜನೆಯ ಮಾಡಿದ ಗದ್ದುಗೆಯ ಮೇಲೆ ಮುಹೂರ್ತವ ಮಾಡಿ, 
“ ಓಂ ನಮಃಶಿವಾಯ ' ಎಂಬ ಪ್ರಣವಸ್ಮರಣೆಯ ಮಾಡುವುದು. 
ಹಸ್ತದಲ್ಲಿ ಇಷ್ಟಲಿಂಗವ ಹಿಡಿದುಕೊಂಡು 
ಇರವಂತಿಗೆ ಸೇವಂತಿಗೆ ಮೊಲ್ಲೆ ಮಲ್ಲಿಗೆ 
ಜಾಜಿ ಕರವೀರ ಸುರಹೊನ್ನೆ ಸಂಪಿಗೆ 


೪೨೧ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


ಮರುಗ ಪಚ್ಚೆ ದವನ ಬಿಲ್ವಪತ್ರೆ 
ಮೊದಲಾದ ಸಮಸ್ತ ಪುಷ್ಪ ಪತ್ರೆಗಳ ಧರಿಸಿ, 
ಆ ಶಿವಲಿಂಗವನು ಮನವೊಲಿದು ಕಂಗಳ ತುಂಬಿನೋಡುತ್ತ 
ದೇವಭಕ್ತರು ಬಂದಡೆ ಶರಣಾರ್ಥಿ ಎಂದು, 
ಮಜ್ಜನವ ನೀಡಿಸಿ, ವಿಭೂತಿಯ ಧರಿಸಿ , 
ಪುಷ್ಪಪತ್ರೆಗಳ ಧರಿಸಿ ಎಂದು ಅವರ ಪಾದವಿಡಿದು, 
ಶರಣಾರ್ಥಿ ಸ್ವಾಮಿಗಳಿಗೆ ಎಂದು ಹೇಳಿ, 
ಶಿವಾರ್ಪಣವ ಮಾಡಿ ಎಂದು ಬಿನ್ನಹವ ಮಾಡುವುದು . 
ಮದುವೆ ಮಾಂಗಲ್ಯ ಅರ್ತಿ ಉತ್ಸಾಹ ಶಿಶುವಿನ ಹೆಸರಿಡುವ ಹಾಗೆ 
ಹರುಷ ಪರುಷ ಧೈರ್ಯವೇ ಭೂಷಣವಾಗಿ ನಿರೋಧಂಗಳ ಮಾಡದೆ 
“ ಓಂ ನಮ :ಶಿವಾಯ ' ಎಂಬ ಮಂತ್ರ ಭೋರ್ಗರೆಯೆ 
ನಿರ್ಮಲ ನೈಷ್ಠಿಕದಿಂದೆ 
ಶಿವಜಂಗಮದ ಪಾದವನು ಮಸ್ತಕದ ಮೇಲೆ ಇಡಿಸುವುದು . 
ಹಿತವಂತರಾದವರು ವೀರಶೈವ ಪರಮವಚನಂಗಳಂ ಕೇಳಿಸುವುದು. 
ಎಡಬಲದಲ್ಲಿರ್ದ ಸಕಲ ಭಕ್ತರು ಮಹೇಶ್ವರರು 
“ ಓಂ ನಮ :ಶಿವಾಯ' ಎಂಬ ಶಿವಮಂತ್ರವನ್ನು 
ಆ ಶರಣನ ಕರ್ಣಂಗಳಲ್ಲಿ ಉಚ್ಚರಿಸುವುದು . 
ಈ ಹಡಗದ ಹಗ್ಗವ ಮತ್ತೊಂದು ಹಡಗಕ್ಕೆ ಹಾಕಿ ಬಿಗಿದಡೆ, 
ಹಡಗಕ್ಕೆ ಹಡಗಕೂಡಿ, ಸಮುದ್ರದ ತೆರೆಯೋಪಾದಿಯಲ್ಲಿ 
ಹಡಗವ ಬಿಟ್ಟು ಪ್ರತಿಹಡಗದೊಳಗೆ ಮೂರ್ತವ ಮಾಡಿದಂತೆ, 
ಮಂತ್ರಮಂತ್ರವುಸಂಬಂಧವಾಗಿ, 
ಉರಿ ಕರ್ಪುರ ಕೊಂಡಂತಾಯಿತ್ತು ಶರಣನ ದೇಹಪ್ರಾಣವು. 
ಇದು ಗುಹ್ಯಕ್ಕೆ ಗುಹ್ಯ , ಗೋಪ್ಯಕ್ಕೆ ಗೋಪ್ಯ, 
ರಹಸ್ಯಕ್ಕೆ ಅತಿ ರಹಸ್ಯ ನೋಡಾ ಅಖಂಡೇಶ್ವರಾ. 

|| ೬೮೨ || 
- ೯೨೬ 
ಏನೆಂಬೆನೇನೆಂಬೆನಯ್ಯ ಒಂದು ಎರಡಾದುದ. 
ಏನೆಂಬೆನೇನೆಂಬೆನಯ್ಯ ಎರಡು ಒಂದಾದುದ. 
ಏನೆಂಬೆನೇನೆಂಬೆನಯ್ಯಾ ಸರ್ವತೋರಿಕೆ ನಿರವಯಲಾದುದ. 
ಏನೆಂಬೆನೇನೆಂಬೆನಯ್ಯಾ ಅಖಂಡೇಶ್ವರಾ 
ನಿಮ್ಮೊಳಗೆನಗೆ ಸಮರಸೈಕ್ಯಸಂಬಂಧವಾದುದ. 

|| ೬೮೩ || 
೯೨೭ 
ತನುವಿನ ಕೈಯಲ್ಲಿ ಮೂರ್ತಿಗೊಂಡಿರ್ದ 
ಘನಮಹಾಲಿಂಗದೊಡನೆ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


|| ೬೮೪ || 


|| ೬೮೫ || 


|| ೬೮೬ || 


ಮನ ಬಂದು ಬೇಟವ ಮಾಡಲು 
ತನುಮನವೆರಡು ಉರಿನುಂಗಿನ ಕರ್ಪುರದಂತೆ ಕಾಣಾ 
ಅಖಂಡೇಶ್ವರಾ. 

೯೨೮ 
ನಾನಿಹ ಪರಿಯಂತರ ನೀನುಂಟು ; 
ನೀನಿಹ ಪರಿಯಂತರ ನಾನುಂಟು. 
ನಾನು ನೀನೆಂಬುಭಯದ ಸಂದು ಹೂಳಿದ ಬಳಿಕ, 
ಇನ್ನೇನುಂಟು ಹೇಳಾ ಅಖಂಡೇಶ್ವರಾ ? 

೯೨೯ 
ತನುವಿಹ ಪರಿಯಂತರ ನಿಮ್ಮ ಪೂಜಿಸಿದೆನಯ್ಯಾ . 
ಮನವಿಹ ಪರಿಯಂತರ ನಿಮ್ಮ ನೆನೆದೆನಯ್ಯಾ , 
ಭಾವವಿಹ ಪರಿಯಂತರ ನಿಮ್ಮ ಬಯಸಿದೆನಯ್ಯಾ. 
ಇಂತಿವೆಲ್ಲವು ನಿಮ್ಮಲ್ಲಿ ಸಯವಾದ ಬಳಿಕ 
ಗಜಭುಕ್ತಕಪಿತ್ಪದಂತಿರ್ದೆನಯ್ಯಾ ಅಖಂಡೇಶ್ವರಾ. 

೯೩೦ 
ತನು ನಿಮ್ಮದಾದ ಬಳಿಕ 
ಎನಗೆ ಬೇರೆ ತನುವಿಲ್ಲವಯ್ಯಾ , 
ಮನ ನಿಮ್ಮದಾನ ಬಳಿಕ 
ಎನಗೆ ಬೇರೆ ಮನವಿಲ್ಲವಯ್ಯಾ, 
ಧನ ನಿಮ್ಮದಾದ ಬಳಿಕ 
ಎನಗೆ ಬೇರೆ ಧನವಿಲ್ಲವಯ್ಯಾ ಅಖಂಡೇಶ್ವರಾ. 

೯೩೧ . 
ನಿಮ್ಮ ಪೂಜಿಸಿಹೆನೆಂದಡೆ ತನುವಿಲ್ಲವಯ್ಯಾ ಎನಗೆ. 
ಅದೇನು ಕಾರಣವೆಂದೊಡೆ, 
ಆ ಪೂಜಿಸುವ ತನು ನೀವೆ ಆದಿರಾಗಿ, 
ನಿಮ್ಮ ನೆನೆದಿಹೆನೆಂದಡೆ ಮನವಿಲ್ಲವಯ್ಯಾ ಎನಗೆ. 
ಅದೇನು ಕಾರಣವೆಂದೊಡೆ, 
ಆ ನೆನೆವ ಮನ ನೀವೆ ಆದಿರಾಗಿ, 
ನಿಮ್ಮ ಅರಿದಿಹೆನೆಂದಡೆ ಅರುಹುವಿಲ್ಲವಯ್ಯಾ ಎನಗೆ. 
ಅದೇನು ಕಾರಣವೆಂದೊಡೆ, 
ಆ ಅರುಹು ನೀವೇ ಆದಿರಾಗಿ , 
ಅಖಂಡೇಶ್ವರಾ, ನಿಮ್ಮೊಳಗೆ ನಾನು 
ಉರಿಯುಂಡ ಕರ್ಪುರದಂತಿರ್ದೆನಯ್ಯಾ ದೇವರದೇವಾ. 


|| ೬೮೭ || 


|| ೬೮೮ || 


ឧ 


. 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೯೩೨ 


ಎನ್ನ ಕಾಲಕಲ್ಪಿತಂಗಳು ಹೊರಗಾದುವಯ್ಯಾ . 
ಎನ್ನ ಭವಬಂಧನಂಗಳು ಹೊರಗಾದುವಯ್ಯಾ. 
ಎನ್ನ ಉತ್ಪತ್ತಿ ಸಿತಿಲಯಂಗಳು ಹೊರಗಾದುವಯ್ಯಾ . 
ಎನ್ನ ಪ್ರಳಯ ಮಹಾಪ್ರಳಯಂಗಳು ಹೊರಗಾದುವಯ್ಯಾ , 
ಇಂತಿವೆಲ್ಲವು ಹೊರಗಾಗಿ ಹೋದುವಾಗಿ 
ಅಖಂಡೇಶ್ವರಾ, ನಾನೊಬ್ಬನೆ ನಿಮ್ಮೊಳಗಾದೆನಯ್ಯಾ. 


|| ೬೮೯ || 


೯೩೩ 


ಅಹುದೆನಲಮ್ಮೆ ಅಲ್ಲೆನಲಮ್ಮ , 
ಇಲ್ಲೆನಲಮ್ಮೆ ಉಂಟೆನಲಮ್ಮೆ , 
ಬೇಕೆನಲಮ್ಮೆ ಬೇಡೆನಲಮ್ಮ 
ಅಖಂಡೇಶ್ವರಾ, ನೀವೆಂತಿರ್ದಂತೆ ಸಹಜವಾಗಿರ್ಪೆನಯ್ಯಾ . 


|| ೬೯೦ || 


೯೩೪ 


ಕಾಲಿಲ್ಲದ ನಡೆ, ಒಡಲಿಲ್ಲದ ರೂಪು, 
ಕಂಗಳಿಲ್ಲದ ನೋಟ, 
ಮನವಿಲ್ಲದ ಬೇಟ; 
ಭಾವವಿಲ್ಲದ ತೃಪ್ತಿ , ಜೀವವಿಲ್ಲದ ಶರಣನ 
ಸುಳುಹ ಕಂಡು 
ಬೆರಗಾದೆನಯ್ಯಾ ಅಖಂಡೇಶ್ವರಾ. 

|| ೬೯೧ | | 
೯೩೫ 
ಕನ್ನಡಿಯ ನೋಡುವಲ್ಲಿ ಪ್ರತಿರೂಪುಕಾಣುತಿರ್ಪುದು. 
ಆ ನೋಟವನುಳಿದಲ್ಲಿ ಆ ಪ್ರತಿರೂಪು 
ನಿಜರೂಪಿನಲ್ಲಿ ಅಡಗುವಂತೆ 
ಅನುಪಮಬ್ರಹ್ಮದಲ್ಲಿ ನೆನಹುದೋರಿಚಿತ್ತೆನಿಸಿತ್ತು 
ಆ ಚಿತ್ತಿನಿಂದೆ ಚಿನ್ನಾದ ಚಿಪ್ಪಿಂದು 
ಚಿತ್ಕಳೆಗಳೊಗೆದುವು. 
ಆ ಚಿನ್ನಾದ ಚಿಪ್ಪಿಂದು ಚಿತ್ಕಳೆಗಳು 
ಆ ಮೂಲ ಚಿತ್ಸ್ವರೂಪನಾದ ಶರಣಂಗೆ ದೇಹ ಪ್ರಾಣಾತ್ಮಂಗಳಾಗಿ 
ಲಿಂಗಕ್ಕೆ ಪದಾರ್ಥಗಳಾಗಿರ್ಪವು. 
ಆ ಪದಾರ್ಥಗಳು ಲಿಂಗಮುಖಕ್ಕೆ ಸಮವೇಧಿಸಿ 
ಆ ಚಿತ್ತು ಚಿತ್‌ಘನವ ಬೆರೆಯಲೊಡನೆ 
ಮುನ್ನಿನಂತೆ ಏಕವಾಯಿತ್ತಯ್ಯಾ ಅಖಂಡೇಶ್ವರಾ. 

|| ೬೯೨ || 


೪೨೪ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


೯೩೬ 


ನಾದ ನಿಜವೆಂಬೆನೆ ? ನಾದ ನಿಜವಲ್ಲ, 
ಬಿಂದು ನಿಜವೆಂಬೆನೆ ? ಬಿಂದು ನಿಜವಲ್ಲ, 
ಕಳೆ ನಿಜವೆಂಬೆನೆ ? ಕಳೆ ನಿಜವಲ್ಲ 
ಆ ನಾದ ಬಿಂದು ಕಳೆಗಳಿಂದೊಗೆದ 
ಜಗವು ನಿಜವೆಂಬೆನೆ ? ಜಗವು ನಿಜವಲ್ಲ. 
ಆ ಜಗದ ಮಧ್ಯದಿತೋರುವ ಲೀಲೆ ನಿಜವೆಂಬೆನೆ ? 
ಲೀಲೆ ನಿಜವಲ್ಲ. 
ಇನ್ನಾವುದು ನಿಜವೆಂದೊಡೆ: 
ಅಲ್ಲ - ಅಹುದು, ಇಲ್ಲ - ಉಂಟು, ಬೇಕು- ಬೇಡ 
ಎಂಬ ಭಾವಕ್ಕೆ ಇಂಬಿಲ್ಲದೆ 
ತಾನಿದಿರೆಂಬ ಶಂಕೆದೋರದೆ, 
ಅಖಂಡ ಪರಿಪೂರ್ಣವಾದ ಮಹಾಘನವೆ 
ನಿಮ್ಮ ನಿಜದ ನಿಲವಯ್ಯಾ ಅಖಂಡೇಶ್ವರಾ. 

|| ೬೯೩ || 
- ೯೩೭ 

ಘನಗಂಭೀರ ಮಹಾಘನ ಬೆಳಗಿನೊಳಗೆ 
ನಾನೆಂಬುದನರಿಯದಿರ್ದೆನಯಾ . 
ನೀನೆಂಬುದನರಿಯದಿರ್ದೆನಯ್ಯಾ . 
ಏನೇನೂ ಅರಿಯದೆ ಮೌನದಿಂದೆ 
ಮರೆದಿರ್ದೆನಯ್ಯಾ ಅಖಂಡೇಶ್ವರಾ. 

|| ೬೯೪ || 
೯೩೮ 
ಖಂಡಿತಭಾವವಳಿದು ಅಖಂಡಬ್ರಹ್ಮದಲ್ಲಿ 
ಅವಿರಳ ಸಮರಸದಿಂದಡಗಿದ ಶರಣಂಗೆ 
ಜ್ಞಾನಕ್ರಿಯೆಯೆಂಬುದೇನೊ ? 
ಧ್ಯಾನಮೌನವೆಂಬುದೇನೊ ? 
ನೇಮ ನಿತ್ಯವೆಂಬುದೇನೊ ? 
ಜಪತಪವೆಂಬುದೇನೊ ? 
ಅರುಹು ಆಚಾರವೆಂಬುದೇನೊ ? 
ಕುರುಹು ಪೂಜೆಯೆಂಬುದೇನೋ ? 
ಇಂತೀ ಮೇರೆಯುಳ್ಳನ್ನಕ್ಕರ ಭಿನ್ನಫಲಪ್ರಾಪ್ತಿಯಲ್ಲದೆ, 
ಮುಂದೆ ಅವಿರಳ ಸಮರಸ ನಿಜೈಕ್ಯ ನಿರವಯಲ ಪದವಿನ್ನೆಲ್ಲಿಯದೊ ? 
ಇದನರಿದು ಇಂತಿವೆಲ್ಲವು ಹಾಳು ಸಂಕಲ್ಪ , 
ವಿಪರೀತ ಭಾಂತಿ , ಅಜ್ಞಾನವೆಂದು ತಿಳಿದು, 


೪೨೫ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


|| ೬೯೫ | | 


ಇವನೆಲ್ಲವ ವಿಭಾಗಿಸಿ ಕಳದು, 
ಬಚ್ಚಬರಿಯ ಬಯಲಬ್ರಹ್ಮವೆ ತನ್ನ ನಿಜದ ನಿಲವೆಂದು ತಿಳಿದು, 
ದಗಪಟನ್ಯಾಯದಂತೆ ದೇಹವಿರ್ದು ನಿರ್ದೆಹಿಯಾಗಿರ್ದನಯ್ಯಾ 
ನಿಮ್ಮ ಶರಣ ಅಖಂಡೇಶ್ವರಾ. 

೯೩೯ 
ಅನಂತಸಾಧಕಂಗಳ ಕಲಿತ ಆಯಗಾರನು, 
ಅಭ್ಯಾಸಿಗಳಿಗೆ ಸಾಧಕವ ಕಲಿಸುವನಲ್ಲದೆ 
ತಾ ಮರಳಿ ಅಭ್ಯಾಸವ ಮಾಡುವನೆ ಅಯ್ಯಾ ? 
ಅಖಂಡಪರಿಪೂರ್ಣಬ್ರಹ್ಮವನೊಡಗೂಡಿದ 
ಮಹಾಘನ ಪರಮ ಶಿವಶರಣನು , 
ಸತ್ಕ್ರಿಯವನಾಚರಿಸಿದರೂ 
ಲೋಕೋಪಕಾರವಾಗಿ ಆಚರಿಸುವನಲ್ಲದೆ 
ಮರಳಿ ತಾನು ಫಲಪದದ ಮುಕ್ತಿಯ 
ಪಡೆವನೆಂದು ಆಚರಿಸುವನೆ ಅಯ್ಯಾ ? 
ಇದು ಕಾರಣ, 
ನಿಮ್ಮ ಶರಣನು ಎಷ್ಟು ಸತ್ತಿಯವನಾಚರಿಸಿದಡು 
ತೃತಸೋಂಕಿದ ರಸನೆಯಂತೆ, ಕಾಡಿಗೆ ಹತ್ತಿದ ಆಲಿಯಂತ, 
ಹುಡಿ ಹತದ ಗಾಳಿಯಂತೆ | 
ನಿರ್ಲಿಪನಾಗಿರ್ಪನಯ್ಯಾ ಅಖಂಡೇಶ್ವರಾ. 

೯೪೦ 
ಶರಣನಿರ್ದಲ್ಲಿ ಸಕಲರ್ತಿಥ್ರಕ್ಷೇತ್ರಂಗಳಿರ್ಪವು. 
ಶರಣನಿರ್ದಲ್ಲಿ ಕೈಲಾಸ ಮೇರು ಮಂದರ ಕುಲಶೈಲಂಗಳಿರ್ಪವು. 
ಶರಣನಿರ್ದಲ್ಲಿ ಈರೇಳುಭವನ ಹದಿನಾಲ್ಕು ಲೋಕಂಗಳಿರ್ಪವು. 
ನಮ್ಮ ಅಖಂಡೇಶ್ವರನ ಶರಣನಿರ್ದಲ್ಲಿ 
ಅನಂತಕೋಟಿಬ್ರಹ್ಮಾಂಡಗಳಿರ್ಪವುನೋಡಾ. 


|| ೬೯೬ || 


| | ೬೯೭ || 


೯೪೧. 
ಹಿಂದಣ ಶಂಕೆಯ ಹರಿದು, ಮುಂದಣ ಭವವ ಮರೆದು, 
ಉಭಯ ಸಂದುಗಡಿದು, ಅಖಂಡಬ್ರಹ್ಮವೆ ತಾನಾದ ಶರಣಂಗೆ 
ಜನನವಿಲ್ಕ ಮರಣವಿಲ್ಲ ; ಕಾಲವಿಲ್ಲ , ಕಲ್ಪಿತವಿಲ್ಲ ; 
ಸುಖವಿಲ್ಲ ದುಃಖವಿಲ್ಲ ; ಪುಣ್ಯವಿಲ್ಲ ಪಾಪವಿಲ್ಲ ; 
ಪ್ರಳಯ ಮಹಾಪ್ರಳಯಂಗಳು ಮುನ್ನವೇ ಇಲ್ಲ. 
ಇದು ಕಾರಣವಾಗಿ, 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಅನಂತಕೋಟಿ ಅಜಾಂಡಂಗಳು ಅಳಿದುಹೋದಡೆಯೂ 
ಅಖಂಡೇಶ್ವರಾ, ನಿಮ್ಮ ಶರಣ ನಿತ್ಯನಾಗಿ ಉಳಿದಿಹನು. || ೬೯೮ || 

೯೪೨ 
ಇಂದ್ರಚಂದ್ರರು ಪ್ರಳಯವಾಗಿ ಹೋದಡು 
ಶರಣನೇನೆಂದರಿಯನು. 
ಹರಿವಿರಿಂಚಿಗಳು ಪ್ರಳಯವಾಗಿ ಹೋದಡು 
ಶರಣನೇನೆಂದರಿಯನು. 
ದೇವ ದಾನವ ಮಾನವರು ಪ್ರಳಯವಾಗಿ ಹೋದಡು 
ಶರಣನೇನೆಂದರಿಯನು. 
ಮನುಮುನಿಗಳು ಪ್ರಳಯವಾಗಿ ಹೋದಡು 
ಶರಣನೇನೆಂದರಿಯನು. 
ಪಂಚತತ್ಯ ಬ್ರಹ್ಮಾಂಡಕೋಟಿಗಳು ಪ್ರಳಯವಾಗಿ ಹೋದರು 
ಅಖಂಡೇಶ್ವರಾ, ನಿಮ್ಮ ಶರಣನೇನೆಂದರಿಯನಯ್ಯಾ . || ೬೯೯ || 

೯೪೩ 
ಅಣುವಿಂಗೆ ಅಣು ಮಹತ್ತಿಂಗೆ ಮಹತಾದ 
ಮಹಾಲಿಂಗದೊಳಗೆ ಶರಣನಿರ್ಪನು . 
ಆ ಶರಣನೊಳಹೊರಗೆಲ್ಲ ಮಹಾಲಿಂಗವೆ ಭರಿತವಾಗಿರ್ಪುದಾಗಿ, 
ನಮ್ಮ ಅಖಂಡೇಶ್ವರನ ಶರಣನ 
ಮೂರ್ತಿಸಣ್ಣದಾದಡು ಕೀರ್ತಿ ಜಗದಗಲಿರ್ಪುದು ನೋಡಾ. | ೭೦೦ || 

೯೪೪ 
ಘನಕ್ಕೆ ಘನವಾದ ಮಹಾಘನವಸ್ತುವಿನಲ್ಲಿ 
ಮನವಡಗಿದ ಮಹಾಮಹಿಮಂಗೆ 
ಮರಳಿ ನೆನೆಯಬೇಕೆಂಬುದಿಲ್ಲ. 
ನೆನೆದು ಧ್ಯಾನಿಸಬೇಕೆಂಬುದಿಲ್ಲ 
ಧ್ಯಾನಿಸಿ ಕಾಣಬೇಕೆಂಬುದಿಲ್ಲ. 
ಕಂಡುಕೂಡಬೇಕೆಂಬುದಿಲ್ಲ 
ಅಖಂಡೇಶ್ವರಾ, ನಿಮ್ಮನೊಡಗೂಡಿದ 
ಶರಣಂಗೆ ಏನೆಂದೆನಲಿಲ್ಲ, 

|| ೭೦೧ || 
೯೪೫ 
ಎಲ್ಲಿ ನೋಡಿದರಲ್ಲಿ ನೀನೇ ದೇವ. 
ಎಲ್ಲಿ ಮುಟ್ಟಿದಡಲ್ಲಿ ನೀನೇ ದೇವ. 
ಎಲ್ಲಿ ನೆನೆದಡಲ್ಲಿ ನೀನೇ ದೇವ. 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೪೨೭ 


|| ೭೦೨ || 


|| ೭೦೩ || 


ಎಲ್ಲಿ ಭಾವಿಸಿದಡಲ್ಲಿ ನೀನೇ ದೇವ. 
ಎಲ್ಲೆಡೆಯಲ್ಲಿ ನಿಮ್ಮ ಮಹಾಪ್ರಭೆ ಮುಸುಕಿತ್ತಾಗಿ 
ಅಖಂಡೇಶ್ವರಾ, ನಾನು ನೀನೆಂಬುದಕ್ಕೆ ತೆರಹಿಲ್ಲ ದೇವಾ. 

೯೪೬ 
ತೆರಹಿಲ್ಲ ತೆರಹಿಲ್ಲವಯ್ಯಾ ನಡೆನೋಟಕ್ಕೆ . 
ತೆರಹಿಲ್ಲ ತೆರಹಿಲ್ಲವಯ್ಯಾ ನುಡಿಗಡಣಕ್ಕೆ . 
ತೆರಹಿಲ್ಲ ತೆರಹಿಲ್ಲವಯ್ಯಾ ಮನಜ್ಞಾನಕ್ಕೆ. 
ತೆರಹಿಲ್ಲ ತೆರಹಿಲ್ಲವಯ್ಯಾ ಭಾವಭಾವಕ್ಕೆ . 
ಅಖಂಡೇಶ್ವರಾ, ಎಲ್ಲವು ನೀವೆ ಆದಿರಿ. 
ನಿಮ್ಮೊಳಗೆ ನೀವೆ ಸುಳಿಯುತಿರ್ವಿರಿ. 
ನಿಮ್ಮ ನೀವೆ ಅರಿಯುತಿರ್ವಿರಯ್ಯಾ . 

* ೯೪೭ 
ಅಂಡಾಭರಣರು ಘನವೆಂಬೆನೆ ? ಅಂಡಾಭರಣರು ಘನವಲ್ಲ 
ರುಂಡಾಭರಣರು ಘನವೆಂಬೆನೆ ? ರುಂಡಾಭರಣರು ಘನವಲ್ಲ 
ಗಂಗಾಧರರು ಘನವೆಂಬೆನೆ ? ಗಂಗಾಧರರು ಘನವಲ್ಲ. 
ಗೌರೀವಲ್ಲಭರು ಘನವೆಂಬೆನೆ ? ಗೌರೀವಲ್ಲಭರು ಘನವಲ್ಲ, 
ಚಂದ್ರಶೇಖರರು ಘನವೆಂಬೆನೆ ? ಚಂದ್ರಶೇಖರರು ಘನವಲ್ಲ, 
ನಂದಿವಾಹನರು ಘನವೆಂಬೆನೆ ? ನಂದಿವಾಹನರು ಘನವಲ್ಲ, 
ತ್ರಿಯಂಬಕರು ಘನವೆಂಬೆನೆ ? ತ್ರಿಯಂಬಕರು ಘನವಲ್ಲ. 
ತ್ರಿಪುರವೈರಿ ಘನವೆಂಬೆನೆ ? ತ್ರಿಪುರವೈರಿ ಘನವಲ್ಲ. 
ಪಂಚಮುಖರು ಘನವೆಂಬೆನೆ ? ಪಂಚಮುಖರು ಘನವಲ್ಲ, 
ಫಣಿಕುಂಡಲರು ಘನವೆಂಬೆನೆ ? ಫಣಿಕುಂಡಲರು ಘನವಲ್ಲ 
ಶೂಲಪಾಣಿಗಳು ಘನವೆಂಬೆನೆ ? ಶೂಲಪಾಣಿಗಳು ಘನವಲ್ಲ, 
ನೀಲಲೋಹಿತರು ಘನವೆಂಬೆನೆ ? ನೀಲಲೋಹಿತರು ಘನವಲ್ಲ 
ಅದೇನು ಕಾರಣವೆಂದೊಡೆ, 
ಇಂತಿವರಾದಿಯಾಗಿ ಅನಂತಕೋಟಿರುದ್ರಗಣಂಗಳು 
ಶರಣನ ಸರ್ವಾಂಗದಲ್ಲಿ ಅಡಗಿಹರಾಗಿ 
ಅಖಂಡೇಶ್ವರಾ, ನಿಮ್ಮ ಶರಣ ಘನಕ್ಕೆ ಘನವೆಂಬೆನಯ್ಯಾ . 


|| ೭೦೪ || 


೯೪೮ 


ಅಖಂಡಜ್ಞಾನಭರಿತ ಶರಣಂಗೆ ಪೃಥ್ವಿಯ ಖಟ್ವಾಂಗ, 
ಆಕಾಶವೇ ಕಿರೀಟ, ಮೇಘಾದಿಗಳೆ ಮಜ್ಜನ, 
ನಕ್ಷತ್ರಂಗಳೆ ಪುಷ್ಪಮಾಲೆಗಳು , ವೇದಂಗಳ ಮುಖಂಗಳು , 


೪೨೮ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಶಾಸ್ತ್ರಂಗಳ ಅವಯವಂಗಳು, 
ಸೋಮಸೂರ್ಯಾಗ್ನಿಗಳೆ ನಯನಂಗಳು, 
ದಶದಿಕ್ಕುಗಳ ಹೊದಿಕೆಗಳು, ಬ್ರಹ್ಮಾಂಡವೆ ಒಡಲಾದ 
ಮಹಾಮಹಿಮನ ಏನೆಂದು ಉಪಮಿಸಬಹುದಯ್ಯಾ ಅಖಂಡೇಶ್ವರಾ. ? 

|| ೭೦೫ || 


೯೪೯ 


|| ೭೦೬ || 


ಪೃಥ್ವಿ ಅಡಗುವುದಕ್ಕೆ ಅಪ್ಪುವೆ ಆಶ್ರಯವಾಗಿರ್ಪುದು. 
ಆ ಅಪ್ಪು ಅಡಗುವುದಕ್ಕೆ ಅಗ್ನಿಯ ಆಶ್ರಯವಾಗಿರ್ಪುದು. 
ಆ ಅಗ್ನಿ ಅಡಗುವುದಕ್ಕೆ ವಾಯುವೆ ಆಶ್ರಯವಾಗಿರ್ಪುದು. 
ಆ ವಾಯು ಅಡಗುವುದಕ್ಕೆ ಆಕಾಶವೆ ಆಶ್ರಯವಾಗಿರ್ಪುದು. 
ಆ ಆಕಾಶ ಅಡಗುವುದಕ್ಕೆ ಆತ್ಮವೆ ಆಶ್ರಯವಾಗಿರ್ಪುದು. 
ಆ ಆತ್ಮ ಅಡಗುವುದಕ್ಕೆ ಆದಿಯ ಆಶ್ರಯವಾಗಿರ್ಪುದು. 
ಆ ಆದಿ ಅಡಗುವುದಕ್ಕೆ ಅನಾದಿಯೆ ಆಶ್ರಯವಾಗಿರ್ಪುದು. 
ಆ ಅನಾದಿ ಅಡಗುವುದಕ್ಕೆ ಶೂನ್ಯವೆ ಆಶ್ರಯವಾಗಿರ್ಪುದು. 
ಆ ಶೂನ್ಯ ಅಡಗುವುದಕ್ಕೆ ನಿರವಯವೆ ಆಶ್ರಯವಾಗಿರ್ಪುದು. 
ಆ ನಿರವಯ ಅಡಗುವುದಕ್ಕೆ ನಿಜವೆ ಆಶ್ರಯವಾಗಿರ್ಪುದು. 
ಆ ನಿಜ ಅಡಗುವುದಕ್ಕೆ ಅಖಂಡೇಶ್ವರಾ, ನಿಮ್ಮ ಶರಣನ 
ಪರಮ ಹೃದಯಕಮಲವೆ ಆಶ್ರಯವಾಗಿರ್ಪುದಯ್ಯಾ. 

೯೫೦ 
ಅನುಪಮ ಶರಣನ ನೆನಹಿನ ಕೊನೆಯಲ್ಲಿ ಘನಲಿಂಗವು. 
ಆ ಘನಲಿಂಗದ ನೆನಹಿನ ಕೊನೆಯಲ್ಲಿ ನಿರವಯವು. 
ಆ ನಿರವಯದ ನೆನಹಿನ ಕೊನೆಯಲ್ಲಿ ನಿರಾಲಂಬವು. 
ಆ ನಿರಾಲಂಬದ ನೆನಹಿನಕೊನೆಯಲ್ಲಿ ನಿರಾಳವು. 
ಆ ನಿರಾಳದ ನೆನಹಿನ ಕೊನೆಯಲ್ಲಿ ಆದಿಮಹಾಲಿಂಗವು. 
ಆ ಆದಿ ಮಹಾಲಿಂಗದ ನೆನಹಿನ ಕೊನೆಯಲ್ಲಿ ಚಿತ್‌ಶಕ್ತಿ 
ಆ ಚಿತ್ ಶಕ್ತಿಯ ನೆನಹಿನ ಕೊನೆಯಲ್ಲಿ ಪರಮೇಶ್ವರನು. 
ಆ ಪರಮೇಶ್ವರನ ನೆನಹಿನ ಕೊನೆಯಲ್ಲಿ ಪರಾಶಕ್ತಿ 
ಆ ಪರಾಶಕ್ತಿಯ ನೆನಹಿನ ಕೊನೆಯಲ್ಲಿಸದಾಶಿವನು. 
ಆ ಸದಾಶಿವನ ನೆನಹಿನಕೊನೆಯಲ್ಲಿ ಆದಿಶಕ್ತಿ, 
ಆ ಆದಿಶಕ್ತಿಯ ನೆನಹಿನಕೊನೆಯಲ್ಲಿ ಈಶ್ವರನು. 
ಆ ಈಶ್ವರನ ನೆನಹಿನ ಕೊನೆಯಲ್ಲಿ ಇಚ್ಛಾಶಕ್ತಿ 
ಆ ಇಚ್ಛಾಶಕ್ತಿಯ ನೆನಹಿನ ಕೊನೆಯಲ್ಲಿ ಮಹೇಶ್ವರನು. 
ಆ ಮಹೇಶ್ವರನ ನೆನಹಿನ ಕೊನೆಯಲ್ಲಿ ಜ್ಞಾನಶಕ್ತಿ 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


ಆ ಜ್ಞಾನಶಕ್ತಿಯ ನೆನಹಿನ ಕೊನೆಯಲ್ಲಿಶ್ರೀರುದ್ರಮೂರ್ತಿ. 
ಆ ಶ್ರೀರುದ್ರಮೂರ್ತಿಯ ನೆನಹಿನ ಕೊನೆಯಲ್ಲಿ ವಿಷ್ಣುವು. 
ಆ ವಿಷ್ಣುವಿನ ನೆನಹಿನ ಕೊನೆಯಲ್ಲಿ ಮಹಾಲಕ್ಷ್ಮಿ 
ಆ ಮಹಾಲಕ್ಷ್ಮಿ ಯ ನೆನಹಿನ ಕೊನೆಯಲ್ಲಿ ಬ್ರಹ್ಮನು. 
ಆ ಬ್ರಹ್ಮನ ನೆನಹಿನ ಕೊನೆಯಲ್ಲಿ ಸರಸ್ವತಿ. 
ಆ ಸರಸ್ವತಿಯ ನೆನಹಿನಕೊನೆಯಲ್ಲಿ ಸಕಲ ಚರಾಚರಂಗಳು. 
ಇಂತಿವೆಲ್ಲವು ಶರಣನ ನೆನಹುದೋರಿದಲ್ಲಿಯೇ ತೋರುತಿರ್ಪವು, 
ಆ ಶರಣನ ನೆನಹು ನಿಂದಲ್ಲಿಯೇ ಅಡುಗುತಿರ್ಪುವಾಗಿ, 
ಅಖಂಡೇಶ್ವರಾ, ನಿಮ್ಮ ಶರಣನು ಘನಕ್ಕೆ ಘನಮಹಿಮ , 
ವಾಇನಕ್ಕಗೋಚರನು, ಉಪಮೆಗೆ ಉಪಮಾತೀತನು ನೋಡಾ. || ೭೦೭ || 


೯೫೧ 
ಆಕಾಶದಲ್ಲಿತೋರಿದ ಇಂದ್ರಧನು ಅಡಗುವುದಕ್ಕೆ 
ಆಕಾಶವೆ ಆಶ್ರಯವಲ್ಲದೆ ಬೇರೆ ಆಶ್ರಯವುಂಟೆ ಅಯ್ಯಾ ? 
ಗಾಳಿಯಲ್ಲಿತೋರಿದ ಸುಳಿಗಾಳಿ ಅಡಗುವುದಕ್ಕೆ 
ಆ ಗಾಳಿಯ ಆಶ್ರಯವಲ್ಲದೆ ಬೇರೆ ಆಶ್ರಯವುಂಟೆ ಅಯ್ಯಾ ? 
ಅಗ್ನಿಯಿಂದ ತೋರಿದ ಕಿಡಿಗಳು ಅಡಗುವುದಕ್ಕೆ 
ಆ ಅಗ್ನಿಯ ಆಶ್ರಯವಲ್ಲದೆ ಬೇರೆ ಆಶ್ರಯವುಂಟೆ ಅಯ್ಯಾ ? 
ಸಮುದ್ರದಲ್ಲಿ ತೋರಿದ ನೊರೆತೆರೆ ತುಂತುರ್ವನಿ ಅಡಗುವುದಕ್ಕೆ 
ಆ ಸಮುದ್ರವೆ ಆಶ್ರಯವಲ್ಲದೆ ಬೇರೆ ಆಶ್ರಯವುಂಟೆ ಅಯ್ಯಾ ? 
ಆದಿ ಅನಾದಿಯಿಂದತ್ತತ್ತಲಾದ ಮಹಾಘನವಸ್ತುವಿನಲ್ಲಿ 
ರೂಪಿಸಿತೋರಿದ ನಿಜೈಕ್ಯನಡಗುವುದಕ್ಕೆ 
ಆ ಪರವಸ್ತುವೆ ಆಶ್ರಯವಲ್ಲದೆ, 
ಬೇರೆ ಆಶ್ರಯವುಂಟೆ ಅಯ್ಯಾ ಅಖಂಡೇಶ್ವರಾ. 

೯೫೨ 
ಬಯಲು ಬಯಲು ಬೆರೆದಲ್ಲಿ ಮೇರೆಯುಂಟೆ ಅಯ್ಯಾ ? 
ಕ್ಷೀರಕ್ಷೀರವ ಕೂಡಿದಲ್ಲಿ ಪದರುಂಟೆ ಅಯ್ಯಾ ? 
ಉರಿಕರ್ಪುರಸಂಯೋಗನಿಷ್ಪತ್ತಿಯಾದಲ್ಲಿ 
ಮರಳಿ ರೂಪಿಸಿ ಹಿಡಿಯಲುಂಟೆ ಅಯ್ಯಾ ? 
ನಿಮ್ಮೊಡವೆರೆದ ನಿಜೈಕ್ಯನ ಕುರುಹ 
ಮರಳಿ ತೋರಲುಂಟೆ ಅಯ್ಯಾ ಅಖಂಡೇಶ್ವರಾ ? 

೯೫೩ 
ನದಿ ನದಿಯ ಕೂಡಿದಂತೆ , ಬಯಲು ಬಯಲ ಬೆರೆದಂತೆ, 
ಮಾತು ಮಾತ ಕಲೆತಂತೆ ,ಜ್ಯೋತಿಜ್ಯೋತಿಒಂದಾದಂತೆ 


|| ೭೦೮ || 


| | ೭೦ || 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಅಖಂಡೇಶ್ವರಾ, ನಿಮ್ಮೊಳೊಡವೆರೆದ 
ನಿಜೈಕ್ಯನ ಕುರುಹು ಇಂತುಟಯ್ಯಾ . .. || ೭೧೦ || 

೯೫೪ 
ಕೇಳಿ ಕೇಳಿರಯ್ಯಾ ಮರ್ತ್ಯಲೋಕದ ಮಹಾಗಣಂಗಳು ನೀವೆಲ್ಲ 
ನಾವು ನಮ್ಮ ಲಿಂಗದೊಳಗೆ 
ಅಂಗಸಹಿತ ಐಕ್ಯವಾಗುವ ಠಾವ ಹೇಳಿಹೆವು ಕೇಳಿರಯ್ಯಾ ! 
ಕೇಳಿರಯ್ಯಾ , ಏಕಚಿತ್ತರಾಗಿ ಲಾಲಿಸಿರಯ್ಯಾ, 
ಷಣ್ಮುಖನೆಂಬ ಗಣೇಶ್ವರನ ಹೃದಯಕಮಲದಲ್ಲಿ 
ಸದಾನಂದನೆಂಬ ಗಣೇಶ್ವರನು ಮೂರ್ತಿಗೊಂಡಿರ್ಪನು. 
ಆ ಸದಾನಂದನೆಂಬ ಗಣೇಶ್ವರನ ಹೃದಯಕಮಲಕರ್ಣಿಕದಲ್ಲಿ 
ವಿಶ್ವತೋಮುಖನೆಂಬ ಗಣೇಶ್ವರನು ಮೂರ್ತಿಗೊಂಡಿರ್ಪನು. 
ಆ ವಿಶ್ವತೋಮುಖನೆಂಬ ಗಣೇಶ್ವರನ ಹೃದಯಕಮಲದಲ್ಲಿ 
ಆದಿನಾಥನೆಂಬ ಗಣೇಶ್ವರನು ಮೂರ್ತಿಗೊಂಡಿರ್ಪನು. 
ಆ ಆದಿನಾಥನೆಂಬ ಗಣೇಶ್ವರನ ಹೃದಯಕಮಲದಲ್ಲಿ 
ಅನಾದಿನಾಥನೆಂಬ ಗಣೇಶ್ವರನು ಮೂರ್ತಿಗೊಂಡಿರ್ಪನು. 
ಆ ಅನಾದಿನಾಥನೆಂಬ ಗಣೇಶ್ವರನ ಹೃದಯಕಮಲದಲ್ಲಿ 
ಗೋಳಕನಾಥನೆಂಬ ಗಣೇಶ್ವರನು ಮೂರ್ತಿಗೊಂಡಿರ್ಪನು. 
ಆ ಗೋಳಕನಾಥನೆಂಬ ಗಣೇಶ್ವರನ ಹೃದಯಕಮಲದಲ್ಲಿ 
ಅಗಮ್ಮೇಶ್ವರನೆಂಬ ಗಣೇಶ್ವರನು ಮೂರ್ತಿಗೊಂಡಿರ್ಪನು. 
ಆ ಅಗಮ್ಮೇಶ್ವರನೆಂಬ ಗಣೇಶ್ವರನ ಹೃದಯಕಮಲದಲ್ಲಿ 
ಅಖಂಡೇಶ್ವರನೆಂಬ ಗಣೇಶ್ವರನು ಮೂರ್ತಿಗೊಂಡಿರ್ಪನು. 
ಆ ಅಖಂಡೇಶ್ವರನೆಂಬ ಗಣೇಶ್ವರನ ಹೃದಯಕಮಲದಲ್ಲಿ 
ಜ್ಯೋತಿರ್ಮಯನೆಂಬ ಗಣೇಶ್ವರನು ಮೂರ್ತಿಗೊಂಡಿರ್ಪನು. 
ಆ ಜ್ಯೋತಿರ್ಮಯನೆಂಬ ಗಣೇಶ್ವರನ ಹೃದಯಕಮಲದಲ್ಲಿ 
ಅಭೇದ್ಯನೆಂಬ ಗಣೇಶ್ವರನು ಮೂರ್ತಿಗೊಂಡಿರ್ಪನು. 
ಆ ಅಭೇದ್ಯನೆಂಬ ಗಣೇಶ್ವರನ ಹೃದಯಕಮಲದಲ್ಲಿ 
ಅಪ್ರಮಾಣನೆಂಬ ಗಣೇಶ್ವರನು ಮೂರ್ತಿಗೊಂಡಿರ್ಪನು. 
ಆ ಅಪ್ರಮಾಣನೆಂಬ ಗಣೇಶ್ವರನ ಹೃದಯಕಮಲದಲ್ಲಿ 
ಅವಾಚ್ಯಾತ್ಮಕನೆಂಬ ಗಣೇಶ್ವರನು ಮೂರ್ತಿಗೊಂಡಿರ್ಪನು. 
ಆ ಅವಾಚ್ಯಾತ್ಮಕನೆಂಬ ಗಣೇಶ್ವರನ ಹೃದಯಕಮಲದಲ್ಲಿ 
ಸರ್ವಶೂನ್ಯ ನಿರಾಲಂಬನೆಂಬ ಗಣೇಶ್ವರನು ಮೂರ್ತಿಗೊಂಡಿರ್ಪನು. 
ಆ ಸರ್ವಶೂನ್ಯ ನಿರಾಲಂಬನೆಂಬ ಗಣೇಶ್ವರನ ಹೃದಯಕಮಲಮಧ್ಯದ 
ಮಹಾಬಯಲೊಳಗೆ ನಮ್ಮ ಅಖಂಡೇಶ್ವರಲಿಂಗಸಹಿತ ನಿರವಯಲಾಗಿ 
ಮರಳಿ ಇತ್ತ ಬಾರದಿರ್ಪವುಕೇಳಿರಯ್ಯಾ , 

|| ೭೧೧ || 


ಷಣ್ಮುಖಸ್ವಾಮಿಗಳ ಷಟ್‌ಸ್ಥಲವಚನ 


೪೩೧ 


68888 
ಬಯಲಸ್ತ್ರೀಯಳ ನಿರವಯಲ ಪುರುಷ ಬಂದು ಕೂಡಲು 
ಚಿದ್ಬಯಲೆಂಬ ಶಿಶು ಹುಟ್ಟಿತ್ತು 
ಆ ಶಿಶುವನು ಮಹಾಬಯಲೆಂಬ ತೊಟ್ಟಿಲಲ್ಲಿ ಮಲಗಿಸಿ 
ನಿರಾಳ ನಿಃಶೂನ್ಯವೆಂಬ ನೇಣ ಕಟ್ಟಿ ತೂಗಿಜೋಗುಳವಾಡಲು, 
ಆ ಶಿಶುವು ತನ್ನಿಂದ ತಾನೇ ತಂದೆ ತಾಯಿಗಳಿಬ್ಬರನೂ ನುಂಗಿತ್ತು 
ಆ ತಂದೆ ತಾಯಿಗಳ ನುಂಗಲೊಡನೆ ಜೋಗುಳದ ಉಲುಹು ಅಡಗಿತ್ತು , 
ಆ ಜೋಗುಳದ ಉಲುಹು ಅಡಗಿದೊಡನೆ 
ನಿರಾಳ ನಿಃಶೂನ್ಯವೆಂಬ ನೇಣು ಹರಿಯಿತು 
ಆ ನಿರಾಳ ನಿಃಶೂನ್ಯವೆಂಬ ನೇಣು ಹರಿಯಲೊಡನೆ 
ಆ ಶಿಶು ತೊಟ್ಟಿಲಸಹವಾಗಿ ಬಟ್ಟಬಯಲಾಯಿತ್ತು 
ಆ ಶಿಶು ತೊಟ್ಟಿಲಸಹವಾಗಿ ಬಟ್ಟಬಯಲಾಗಲೊಡನೆ 
ಅಖಂಡೇಶ್ವರನೆಂಬ ಬಯಲಿನ ಬಯಲ ಬಚ್ಚಬರಿಯ 
ಘನಗಂಭೀರ ಮಹಾಬಯಲೊಳಗೆ ನಾನೆ ಹೋದೆನೆಂದರಿಯ . || ೭೧೨ || 


|| ೭೧೩ || 


೯೫೬ 
ನೋಡಲಿಲ್ಲದ ಬಯಲು, ಸೂಡಲಿಲ್ಲದ ಬಯಲು, 
ಕೂಡಲಿಲ್ಲದ ಬಯಲು, 
ನಾಮವಿಲ್ಲದ ಬಯಲು ಸೀಮೆಯಿಲ್ಲದ ಬಯಲು, 
ಕಾರ್ಯವಿಲ್ಲದ ಬಯಲು, ಕಾರಣವಿಲ್ಲದ ಬಯಲು, 
ಅಖಂಡೇಶ್ವರನೆಂಬ ಬಯಲಿನ ಬಯಲು 
ಮಹಾಬಯಲೊಳಗೆ ನಾನೆ ಹೋದೆನೆಂದರಿಯೆ . 

೯೫೭ 
ಮೂರ್ತಿಯಿಲ್ಲದ ಬಯಲು, ಅಮೂರ್ತಿಯಿಲ್ಲದ ಬಯಲು, 
ಸಗುಣವಿಲ್ಲದ ಬಯಲು, ನಿರ್ಗುಣವಿಲ್ಲದ ಬಯಲು, 
ಅಖಂಡೇಶ್ವರನೆಂಬ ಮಹಾಬಯಲೊಳಗೆ 
ನಾನೆತ್ತ ಹೋದೆನೆಂದರಿಯೆ . 

೯೫೮ 
ಸಾಕಾರವಿಲ್ಲದ ಬಯಲು, ನಿರಾಕಾರವಿಲ್ಲದ ಬಯಲು, 
ಪ್ರವೃತ್ತಿಯಿಲ್ಲದ ಬಯಲು, ನಿವೃತ್ತಿಯಿಲ್ಲದ ಬಯಲು, 
ಅಖಂಡೇಶ್ವರನೆಂಬ ಮಹಾಬಯಲೊಳಗೆ 
ನಾನೆತ್ತ ಹೋದೆನೆಂದರಿಯೆ . 


|| ೭೧೪ || 


|| ೭೧೫ || 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


೯೫೯ 
ಭಾವವಿಲ್ಲದ ಬಯಲು, ಜೀವವಿಲ್ಲದ ಬಯಲು, 
ಮನವಿಲ್ಲದ ಬಯಲು, ಮನನವಿಲ್ಲದ ಬಯಲು, 
ಅಖಂಡೇಶ್ವರನೆಂಬ ಮಹಾಬಯಲೊಳಗೆ 
ನೆನಹಡಗಿ ನಿಷ್ಪತ್ತಿಯಾಗಿರ್ದೆನು. 


|| ೭೧೬ || 


೯೬೦ 


ಆದಿಯಿಲ್ಲದ ಬಯಲು, ಅನಾದಿಯಿಲ್ಲದ ಬಯಲು, 
ಶೂನ್ಯವಿಲ್ಲದ ಬಯಲು, ನಿಃಶೂನ್ಯವಿಲ್ಲದ ಬಯಲು, 
ಸುರಾಳವಿಲ್ಲದ ಬಯಲು, ನಿರಾಳವಿಲ್ಲದ ಬಯಲು, 
ಸಾವಯವಿಲ್ಲದ ಬಯಲು, ನಿರಾವಯವಿಲ್ಲದ ಬಯಲು, 
ಅಖಂಡೇಶ್ವರನೆಂಬ ಬಯಲಿನ ಬಯಲು 
ಮಹಾಘನ ಬಚ್ಚಬರಿಯ ಬಯಲೊಳಗೆ 
ಎಚ್ಚರವಾಗಿ ನಾನೆತ್ತ ಹೋದೆನೆಂದರಿಯೆನು. 


|| ೭೧೭ || 


ಸಂಗನಬಸವೇಶ್ವರದೇವರ ವಚನ 

೯೬೧ 
ಅಯ್ಯಾ , ಇಂತು ವಿರಾಜಿಸುವ ಗುರುಸಿದ್ದೇಶ್ವರಸ್ವಾಮಿಗಳು. 
ಮುಂದೆ, ಗುರುಪುರದ ಮೇಲುಮಠದ ಮಹಾಮಂದಿರದ 
ರಂಗಮಂಟಪ ಸಿಂಹಾಸನಕ್ಕೆ ಮೂಲಮೂರ್ತಿಯಾದ 
ಮರಿಮಹಾಂತೇಶ್ವರಸ್ವಾಮಿಗಳು. 
ಆ ಮರಿಮಹಾಂತೇಶ್ವರನ ಕರಕಮಲೋದ್ಭವನಾದ 
ಶಿವಪುರದ ಬಸವಪ್ರಭುಶೆಟ್ಟಿ , 
ಆ ಬಸವಪ್ರಭುಶೆಟ್ಟಿಯ ಕರ ಮನ ಸುಭಾವದಲ್ಲಿ ಪೂಜೆಗೊಂಡು 
ಆ ಬಸವಪ್ರಭುಶೆಟ್ಟಿಯ ತಮ್ಮ ಚರಣಕಮಲದಲ್ಲಿ 
ಅಮಲೈಕ್ಯವ ಮಾಡಿಕೊಂಡ ಮೇಲೆ ಮಹಾಜ್ಞಾನ ತಲೆದೋರಿ 
ಸಮಸ್ತ ಭೋಗಂಗಳ ತ್ಯಜಿಸಿ ವೈರಾಗ್ಯದಿಂದ 
ಗುರೂಪಾವಸ್ತೆಯ ಮಾಡುತ್ತಿರಲು, 
ಆ ಸಮಯದಲ್ಲಿ ಹರದನಹಳ್ಳಿ ಸ್ಥಾಪನಾಚಾರ 
ಶಿವಲಿಂಗಶಕ್ತಿವಲ್ಲಭನಾದ | 
ಬಸವಲಿಂಗದೇಶಿಕೋತ್ತಮನು ಪ್ರತ್ಯಕ್ಷವಾಗಿ 
ಆ ಸಂಗನಬಸವೇಶ್ವರಸ್ವಾಮಿಗಳ ಒಡಗೂಡಿಕೊಂಡು 
ಶ್ರೀಶೈಲಪರ್ವತಕ್ಕೆ ನೈಋತ್ಯಭಾಗದಲ್ಗೊಪ್ಪುವ 
ಕುಮಾರಪರ್ವತದ ಉತ್ತರದಿಕ್ಕಿನಲ್ಗೊಪ್ಪುವ 


೪೩೪ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


ನಾಗರಗವಿಯೆಂಬ ಸಿಂಹಾಸನದಲ್ಲಿ ಜಂಗಮಮೂರ್ತಿಗಳೊಡಗೂಡಿ 
ಶಿವಾನುಭಾವಸೂತ್ರದಲ್ಗೊಪ್ಪುವ ಗುರುಸಿದ್ಧಸ್ವಾಮಿಗಳಿಗೆ 
ಉಭಯಮೂರ್ತಿಗಳು ಅಷ್ಟಾಂಗಪ್ರಣಿತರಾಗಿ ಅಭಿನಂದಿಸಲು, 
ಆಗ ಮಹಾಸ್ವಾಮಿಗಳು ದಯಾಂತಃಕರುಣ ಹುಟ್ಟಿ 
ಬಸವಲಿಂಗದೇಶಿಕೇಂದ್ರನ ಆಪತ್ವದಿಂದ ಹರಗುರುವಾಕ್ಯಪ್ರಮಾಣವಾಗಿ 
ಸಲಮೆಟ್ಟಿಗೆಯಿಂದ ಮಣಿಗಣಸೂತ್ರದಂತೆ ಸೇರಿಸಿ 
ಬೋಧಿಸುವ ಸಮಯದಲ್ಲಿ ಬಸವಲಿಂಗೇಶ್ವರನು ಲಿಖಿತವ ಮಾಡಿ, 
ಆ ಗುರುವರನ ಹಸ್ತಕಮಲಕ್ಕೆ ಕೊಡಲು, 
ಆಗ ಗುರುವರನು ಈ ಉಭಯಮೂರ್ತಿಗಳ ಒಡಗೂಡಿ 
ಆಸನವ ಬಿಟ್ಟಿದ್ದು ಕರ್ತುಸ್ವರೂಪವಾದ 
ಶಾಂತಮಲ್ಲಸ್ವಾಮಿಗಳ ಮುಂದೆ ಆ ಪುಸ್ತಕವನಿಟ್ಟು 
ತ್ರಿವಿಧಮೂರ್ತಿಗಳು ಶರಣುಹೊಗಲು, 
ಆಗ ಶಾಂತಮಲ್ಲಸ್ವಾಮಿಗಳು ಆ ಪುಸ್ತಕವ ಬಿಚ್ಚಿ 
ಈ ತ್ರಿವಿಧಮೂರ್ತಿಗಳು ಸಹವಾಗಿ 
ಸಮಸ್ತಜಂಗಮಮೂರ್ತಿಗಳೊಡಗೂಡಿ 
ಸ್ವರೂಪಾರ್ಥ - ಸಂಬಂಧಾರ್ಥ - ನಿಶ್ಚಯಾರ್ಥಂಗಳಿಂದ 
ಅನುಭಾವವ ಮಾಡಿ, 
ಆ ಪುಸ್ತಕಕ್ಕೆ ಅನಾದಿಷಟ್ಟ ಲ ನಿರಾಭಾರಿ ವೀರಶೈವ ಶರಣನ 
ನಿಜಾಚರಣೆಸಂಬಂಧ ಬೋಧಾಮೃತ ನಿಲುಕಡೆ 
ಚಿ ಶ್ವಠ್ಯ ಚಿದಾಭರಣ' ವೆಂದು ನಾಮಾಂಕಿತವಿಟ್ಟು , 
ಬಸವಲಿಂಗ ಸಾಕ್ಷಿಯಾಗಿ 
ಆ ಸಂಗನಬಸವೇಶ್ವರನೆಂಬ ಗಣೇಶ್ವರನ 
ಸಿಂಹಾಸನದ ಮೇಲೆಮೂರ್ತಮಾಡಿಸಿ, 
ಆ ಪುಸ್ತಕವ ತೊಡೆಯಮೇಲಿಟ್ಟು ಸ್ತೋತ್ರವ ಮಾಡಿ, 
ಮಂಗಳಾರತಿಯನೆತ್ತಿ , ಪುಷ್ಪಾಂಜಲಿಯ ಮಾಡಿ, 
ವಂದಿಸಿದ ಸಮಯದಲ್ಲಿ 
ಆಗ ಸಂಗನಬಸವೇಶ್ವರಸ್ವಾಮಿಗಳು 
ಈ ವಚನಶಾಸ್ತ್ರದ ಅಭಿಧಾನಕ್ಕೆ ಟಿಪ್ಪಣಿಯ ಮಾಡಿ, 
ಸಕಲಪ್ರಮಥಗಣಂಗಳ ಸ್ತೋತ್ರಂಗೈದು 
ಮಂಗಳಾರತಿಯನೆತ್ತಿ ಅನಾದಿಸೂತ್ರವ ಹೇಳಿ 
ಸಮಾಪವ ಮಾಡುವ ಪ್ರಸ್ತಾವದ ವಚನ. 
ಟೀಕು - 
ಬ್ರಹ್ಮ , ವಿಷ್ಣು , ರುದ್ರ , ಈಶ್ವರ, ಸದಾಶಿವರಿಂದ 
ಪೂಜಾನಮಸ್ಕಾರಕ್ಕೆ ಕರ್ತುವಾದ ಪರಶಿವಮೂರ್ತಿ, 


ಸಂಗನಬಸವೇಶ್ವರದೇವರ ವಚನ 


೪೩೫ 


ಅಂತಪ್ಪ ಪರಶಿವಮೂರ್ತಿಯ ಐವರಿಗೆ ಅನಾದಿಯು. 
ಅಂತಪ್ಪ ಪರಶಿವ ಸದ್ಭಕ್ತನ ಕರ - ಮನ - ಸುಭಾವದಲ್ಲಿ 
ಪೂಜೆಗೋಂಬ ನಿಃಕಲಪರಶಿವಮೂರ್ತಿ ಗುರುಲಿಂಗಜಂಗಮವೆ 
ಅನಾದಿಗೆ ಅನಾದಿಯಾಗಿರ್ಪುದೆಂಬುದೀಗ 
“ ಅನಾದಿ' ಎಂಬ ಶಬಕ್ಕರ್ಥ. 
ಹೀಂಗೆ ಒಪ್ಪಲ್ಪಟ್ಟಂಥ ನಿಃಕಲಪರಶಿವಮೂರ್ತಿ 
ಗುರುಲಿಂಗಜಂಗಮದ ಚಿದಾಂಶವೆ 
ಭಕ್ಕಮಹೇಶ್ವರಪ್ರಸಾದಿಪ್ರಾಣಲಿಂಗಿ ಶರಣ್‌ಕ್ಯರೆಂಬುದೀಗ 
“ ಷಟ್‌ಸ್ಥಲ' ಎಂಬ ಶಬ್ದಕ್ಕರ್ಥ. 
ಬ್ರಹ್ಮ ವಿಷ್ಣು ಇಂದ್ರ ಚಂದ್ರ ಮನು ಮುನಿ ದೇವ ದಾನವ 
ಮಾನವರೆಲ್ಲ ಬಿದ ಭವಪಾಶಂಗಳ ದಾಂಟಿ, 
ಸರ್ವಸಂಗಪರಿತ್ಯಾಗದಿಂದಿರ್ಪರು 
ಭಕ್ತಮಹೇಶ್ವರರೆಂಬುದೀಗ ' ನಿರಾಭಾರಿ' ಎಂಬ ಶಬ್ದಕ್ಕರ್ಥ. 
ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಪಾಶುಪತ 
ಕಾಳಾಮುಖಿಯೆಂಬ ಷಣ್ಮತದವರೆ ಶೈವರು! 
ಗೊಲ್ಲಾಳಯ್ಯ ಬಳ್ಳೇಶಮಲ್ಲಯ್ಯ ಗುರುಭಕ್ತಯ್ಯ ಮೊದಲಾದ 
ನವಮುಗರೆ ' ವೀರಶೈವರು'. 
ಇವ ಎರಡನು ಹಿಡಿದು ಬಳಸುವರೆ ಅಪಶೈವರು. 
ಇಂತೀ ಶೈವ- ವೀರಶೈವ ಅಪಶೈವಂಗಳಿಗೆ ಉಪರಿಯಾಗಿ 
ಉಪಾಧಿವಾಟಸ್ವಲವಿಡಿದು ಒಪ್ಪಲ್ಪಟ್ಟಂಥಾದೆ 
ಸಾಮಾನ್ಯ ವೀರಶೈವವೆನಿಸುವುದು. 
ಈ ಸಾಮಾನ್ಯ ವೀರಶೈವ- ಅಪಶೈವಂಗಳಿಗೆ ಉಪರಿಯಾಗಿ 
ಗುರುಲಿಂಗಜಂಗಮಭಕ್ತಿಯಿಂದ ನಿರುಪಾಧಿಕವಾಟಸ್ವಲವಿಡಿದು 
ಒಪ್ಪಲ್ಪಟ್ಟಂಥಾದೆ ವಿಶೇಷ ವೀರಶೈವವೆನಿಸುವುದು. 
ಆ ವಿಶೇಷ ವೀರಶೈವಕ್ಕೆ ಉಪರಿಯಾಗಿ 
ಅಷ್ಟಾವರಣಂಗಳಂತರಂಗ ಬಹಿರಂಗದಲ್ಲಿ 
ಸಂಬಂಧಾಚರಣೆಗಳಿಂದ ಅಚ್ಛಾದಿಸಿಕೊಂಡು 
ತನ್ನ ತಾನೆ ಪೂಜ್ಯಪೂಜಕತ್ವದಿಂದಿರ್ಪುದೆಂಬುದೀಗ 
“ನಿರಾಭಾರಿವೀರಶೈವ' ಎಂಬ ಶಬ್ದಕ್ಕರ್ಥ. 
ಯಮ , ನಿಯಮ , ಆಸನ, ಪ್ರಾಣಾಯಾಮ , ಪ್ರತ್ಯಾಹಾರ, 
ಧ್ಯಾನ ಧಾರಣ ಸಮಾಧಿಯೆಂಬ ಹಟಯೋಗಿಗಳಿಗೆ 
ಉಪರಿಯಾಗಿ ರಾಜಿಸುವಂಥ 
ಭಕ್ತ ಮಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣ್‌ಕ್ಯಸ್ಥಲಂಗಳ ಮೀರಿ 
ನಿರಾವಯ , ನಿಃಶೂನ್ಯ, ನಿರಂಜನಸೋಲದಲ್ಲಿ ನಿಂದ 


೪೩೬ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


ಶಿವಯೋಗಿಎಂಬುದೀಗ ' ಶರಣ' ಎಂಬ ಶಬಕ್ಕರ್ಥ. 
ಭಕಸ್ಪಲ ಹದಿನೈದು, ಮಹೇಶ್ವರಸ್ಥಲ ಒಂಬತ್ತು , 
ಪ್ರಸಾದಿಸ್ಥಲ ಏಳು, ಪ್ರಾಣಲಿಂಗಿಸ್ಥಲ ಐದು, 
ಶರಣಸ್ಥಲ ನಾಲ್ಕು, ಐಕ್ಯಸ್ಥಲ ನಾಲ್ಕು, 
ಆಚಾರಲಿಂಗಸ್ಥಲ ಒಂಬತ್ತು , ಗುರುಲಿಂಗಸ್ಥಲ ಹನ್ನೆರಡು, 
ಪ್ರಸಾದಲಿಂಗಸ್ಥಲ ಒಂಬತ್ತು ಮಹಾಲಿಂಗಸ್ಥಲ ಒಂಬತ್ತು 
ಇಂತೀ ನೂರೊಂದುಸ್ತಲಗಳ ಶರಣಂಗೆ 
ಮಾರ್ಗಕ್ರಿಯಾಸ್ವರೂಪವಾದವೆಂಬುದೀಗ 
' ನಿಜ ಆಚರಣೆ' ಎಂಬ ಶಬಕ್ಕರ್ಥ. 
ಭಕ್ತನಂಗಸ್ವಲ ಹದಿನೆಂಟು, 
ಮಹೇಶ್ವರನಂಗಸಲ ಹದಿನೆಂಟು, 
ಪ್ರಸಾದಿಯಂಗಸ್ಥಲ ಹದಿನೆಂಟು, 
ಪ್ರಾಣಲಿಂಗಿಯಂಗಸಲ ಹದಿನೆಂಟು, 
ಶರಣನಂಗಸ್ಥಲ ಹದಿನೆಂಟು, 
ಐಕ್ಯನಂಗಸ್ಥಲ ಹದಿನೆಂಟು, 
ಆಚಾರಲಿಂಗಸ್ಥಲ ಹದಿನೆಂಟು, 
ಗುರುಲಿಂಗಸ್ಥಲ ಹದಿನೆಂಟು, 
ಶಿವಲಿಂಗಸ್ಥಲ ಹದಿನೆಂಟು, 
ಜಂಗಮಲಿಂಗಸ್ಥಲ ಹದಿನೆಂಟು, 
ಪ್ರಸಾದಲಿಂಗಸ್ಥಲ ಹದಿನೆಂಟು, 
ಮಹಾಲಿಂಗಸಲ ಹದಿನೆಂಟು, 
ಇಂತೀ ಇನ್ನೂರ ಹದಿನಾರು ಸಲಂಗಳೆ ಶರಣಂಗೆ 
ಮೀರಿದ ಕ್ರಿಯಾಸ್ವರೂಪವಾದವೆಂಬುದೀಗ 
' ಸಂಬಂಧ' ಎಂಬ ಶಬ್ದಕ್ಕರ್ಥ. 
ಆಜ್ಞಾ ಉಪಮಾ, ಸ್ವಸ್ತಿಕಾರೋಹಣ, ಕಲಶಾಭಿಷೇಕ, 
ವಿಭೂತಿಪಟ್ಟ , ಲಿಂಗಾಯತ, ಲಿಂಗಸ್ವಾಯತ, 
ಸಮಯ, ನಿಃಸಂಸಾರ , ನಿರಾಣ, ತತ್ವ , ಆಧ್ಯಾತ್ಮ 
ಅನುಗ್ರಹ, ಸತ್ಯಶುದ್ದ, ಏಕಾಗ್ರಚಿತ್ತ ದೃಢವ್ರತ, 
ಪಚೇಂದ್ರಿಯಾರ್ಪಿತ, ಅಹಿಂಸೆ, ಲಿಂಗಷ್ಟೆ, 
ಮನೊರ್ಲಯ , ಸದ್ಯೋನ್ಮುಕ್ತಿ . 
ಇಂತೀ ಇಪ್ಪತ್ತೊಂದು ದೀಕ್ಷೆಗಳೆ 
ಶರಣನ ಮಾರ್ಗಕ್ರಿಯಾ ಮೀರಿದಕ್ರಿಯವನೊಳಕೊಂಡು 
ಸನ್ಮಾರ್ಗ ನಡೆನುಡಿಗಳಾಗಿರ್ಪುವೆಂಬುದೀಗ 
“ಬೋಧಾಮೃತ' ಎಂಬ ಶಬ್ದಕ್ಕರ್ಥ. 


೪೩೭ 


ಸಂಗನಬಸವೇಶ್ವರದೇವರ ವಚನ 


ನೂರೊಂದು ಸಲಂಗಳೆ 
ಚಿದಂಗ ಚಿದನಲಿಂಗವಾಗಿ, 
ಇನ್ನೂರ ಹದಿನಾರುಸ್ಸಲಂಗಳೆ 
ಚಿತ್ರಾಣಾಂಗ ಚಿತ್ರಾಣಲಿಂಗವಾಗಿ, 
ಏಕವಿಂಶತಿ ದೀಕ್ಷೆಗಳ 
ಚಿದ್ಘಾವಾಂಗ ಚಿದ್ಘಾವಲಿಂಗವಾಗಿ, 
ಇಂತು ಶರಣನ ಅಂಗ - ಪ್ರಾಣ- ಭಾವಂಗಳೆಲ್ಲ 
ಇಷ್ಟ - ಪ್ರಾಣ- ಭಾವ ' ಆಚರಣೆ - ಸಂಬಂಧ' ಸ್ವರೂಪಗಳಿಂದ 
ಒಪ್ಪುತಿರ್ಪವೆಂಬುದೀಗ' ನಿಲುಕಡೆ' ಎಂಬ ಶಬಕ್ಕರ್ಥ. 
ಸಕನ ಆಚಾರಲಿಂಗಾನುಭಾವ 
ವೀರಮಾಹೇಶ್ವರನ ಗುರುಲಿಂಗಾನುಭಾವ, 
ಶಿವಪ್ರಸಾದಿಯ ಶಿವಲಿಂಗಾನುಭಾವ, 
ನಿಜಪ್ರಾಣಲಿಂಗಿಯ ಚರಲಿಂಗಾನುಭಾವ, 
ನಿಜಶರಣನ ಪ್ರಸಾದಲಿಂಗಾನುಭಾವ, 
ನಿರಾಲಂಬನ ನಿಃಕಳಲಿಂಗಾನುಭಾವ , 
ನಿಜೈಕ್ಯನ ಮಹಾಲಿಂಗಾನುಭಾವ , 
ನಿರಾವಯನ ನಿಃಶೂನ್ಯಲಿಂಗಾನುಭಾವ, 
ನಿರ್ಮಾಯನ ನಿರಂಜನಲಿಂಗಾನುಭಾವ, 
ಇಂತು ನವಲಿಂಗಾನುಭಾವಂಗಳೆ 
ಶರಣನಂತರಂಗದಲ್ಲಿ ಮಹಾಜ್ಞಾನಪ್ರಕಾಶದಿಂದ 
ಒಪ್ಪುತಿರ್ಪವೆಂಬುದೀಗ ' ಚಿವೈಶ್ವರ ' ಎಂಬ ಶಬ್ದಕ್ಕರ್ಥ. 
ಅರವತ್ತುನಾಲ್ಕು ತೆರದ ಆವರಣಂಗಳು, 
ನೂರ ನಾಲ್ವತ್ತುನಾಲ್ಕು ಆಚಾರಂಗಳು, 
ಮುನ್ನೂರ ಇಪ್ಪತ್ತುನಾಲ್ಕು ಚಕ್ರಂಗಳು , 
ಸರ್ವಾಚಾರಸಂಪತ್ತಿನ ಮೂವತ್ತೆರಡು ಉದ್ದರಣೆಗಳು , 
ಶಿವಯೋಗಸ್ನಾಪನಸ್ಸಲ, ಪ್ರಾಣಲಿಂಗಪೂಜಾವಿಧಾನಕ್ಸಲ , 
ನವಲಿಂಗಾರ್ಚನಾಸ್ಸಲ, ಪರತತ್ವಲಿಂಗಪ್ರಕಾಶಸ್ವಲ , 
ಶಿವಾದ್ವತ ಶರಣಪ್ರಕಾಶಸ್ವಲ, ಮಹಾಲಿಂಗೈಕ್ಯ ಸಲ, 
ಜ್ಞಾನಶೂನ್ಯಸಲವೆಂಬ ಏಳು ಮಂತ್ರಗೋಪ್ಯಂಗಳು, 
ಅಷ್ಟವಿಧ ಮಹಾಮಂತ್ರ ಸಕೀಲ ಸಮಾಧಿ ಮೊದಲಾದ 
ಚಿತ್ರಕಾರಂಗಳ ಶರಣಂಗೆ ಆಭರಣವಾಗಿರ್ಪುದು. 
ಶ್ರೀಗುರು ಸಿದಲಿಂಗೇಶ್ವರನ ಕೃಪಾಪ್ರಸನ್ನತ್ರದಿಂದ 
ಎನ್ನ ಕರ - ಮನ- ಸುಭಾವದಲ್ಲಿ ಪ್ರಭಾವಿಸುವ 
ಚಿನ ಇಷ್ಟಮಹಾಲಿಂಗದ ಬೆಳಗಿನೊಳಗೆ ಕಂಡೆನೆಂಬುದೀಗ 


೪೩೮ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


( ಚಿದಾಭರಣ' ಎಂಬ ಶಬಕ್ಕರ್ಥ. 
ಹೀಂಗೆ ಅನಾದಿವಿಡಿದು ಬಂದ ಗುರು - ಲಿಂಗ - ಜಂಗಮ 
ಅನಾದಿವಿಡಿದುಬಂದ ಪಾದೋದಕ - ಪ್ರಸಾದ 
ಅನಾದಿವಿಡಿದುಬಂದ ವಿಭೂತಿ- ರುದ್ರಾಕ್ಷಿ 
ಅನಾದಿವಿಡಿದುಬಂದ ಯಕ್ಷರ - ಪಂಚಾಕ್ಷರ - ಷಡಕ್ಷರ 
ಅನಾದಿವಿಡಿದು ಬಂದ ಗುರು - ಶಿಷ್ಯ , 
ಅಂಗ - ಲಿಂಗ, ಭಕ್ತ - ಜಂಗಮ ಶರಣಸಂಬಂಧ, 
ಅನಾದಿವಿಡಿದು ಬಂದ ಆಚಾರ- ಆಚರಣೆ 
ಸಂಬಂಧಸಯಾ ಜ್ಞಾನಸ್ವರೂಪ ನಿಲುಕಡೆ. 
ಅನಾದಿವಿಡಿದುಬಂದ ಭಕ್ತಿ - ಜ್ಞಾನ - ವೈರಾಗ್ಯ - ಸಕೀಲಸಂಬಂಧ 
ಶಿವಯೋಗಶಿವಾನುಭಾವದ ನಿಜಮಹಾಲಿಂಗೈಕ್ಯಾನುಭಾವ ನೋಡಾ 
ಶ್ರೀಗುರುಸಿದ್ದಲಿಂಗೇಶ್ವರರಿಗೆ ರೂಪು ರುಚಿತೃಪ್ತಿಯಾದ | 
ಬಸವಲಿಂಗೇಶ್ವರ. 


ಸಿದ್ದಮಲ್ಲಪ್ಪನ ವಚನ 


೯೨ 
ವೈರಾಗ್ಯ ವೈರಾಗ್ಯವೆಂತೆಂದು ಹೆಸರಿಟ್ಟುಕೊಂಡು 
ನುಡಿವ ಅಣ್ಣಗಳಿರಾ ನೀವುಕೇಳಿರೊ . 
ಆ ವೈರಾಗ್ಯದ ಭೇದವೆಂತೆಂದರೆ ಬಲ್ಲರೆ ಹೇಳಿ, 
ಅರಿಯದಿರ್ದಡೆಕೇಳಿ. 
ನಿಮ್ಮ ಅಂಗ ಕುಲ ಚಲ ಸೂತ್ರಕವೆಂಬ ಕಂಬವನ್ನು 
ತನ್ನ ಕೈಯಲ್ಲಿ ಹಿಡಿದುಕೊಂಡು ಕುಲದೈವ ಮನೆದೈವವೆಂಬ 
ಗುಡಿಯ ಹಳಿಯ ಹೊತ್ತು 
ಕುಲಗುರುವೆಂಬ ಲಿಂಗದ ಪೂಜೆಯನೆ ಮಾಡಿ, 
ಕುಲನೀತಿಯೆಂಬ ಧರ್ಮಶಾಸ್ತ್ರವನೋಡಿಕೊಂಡು 
ಹಲವು ಜಾತಿಗಳೆಲ್ಲ ಅರಿದೆನೆಂದು, 
ತನ್ನ ದ್ವಾರವಟ್ಟಕ್ಕೆ ಬಂದು ನಿಂದರೆ, 
ತನ್ನ ಮನ ಒಲೆಯಿಂದ ಅನ್ನವನ್ನು ನೀಡಿ, 
ಉಮ್ಮಾಯದಲ್ಲಿ ನಿಂದು ತನ್ನ ಮನ ವೈರಾಗ್ಯವಾದರೆ 
ವಾರ ತಿಥಿ ನಕ್ಷತ್ರ ಯೋಗಕರಣ ಇಂತಿವೆದನು 
ಪಂಚಾಂಗದಲ್ಲಿ ತಿಳಿದು ನೋಡಿ, 
ಬ್ರಹ್ಮ ಕಲ್ಯಾಣಿಯೊಳು ಪತ್ರವ ಕೊಂಡು ಇದ್ದು 
ನಾಳೆ ಸಂದುಹೋದೆನೆಂಬುವನು ಮುಂದಲಿತ್ತು 


೪೪೦ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


ತನ್ನ ಕುಲಬಾಂಧವರಿಗೆ ಹೇಳಿ ಬಲಾತ್ತಾಗಿ ಹೋಗಬಲ್ಲರೆ 
ಆತನಿಗೆ ' ವೈರಾಗ್ಯದದೇವರೆಂದು' ಎನ್ನಬಹುದು ಕಾಣಿರೊ . 
ಇಂತೀ ವೈರಾಗ್ಯದ ಭೇದವನರಿಯದೆ 
ಕಾಕುಮನುಜರು ತಮ್ಮ ಕುಲಛಲವೆಂಬುವ ಕಂಬವ ಕೈಹಿಡಿದು 
ಕುಲದೈವ ಮನೆದೈವವೆಂಬ ಗುಡಿಯ ಹಳಿಯ ಕೆಡವಿಬಿಟ್ಟು 
ಕುಲಗುರುವೆಂಬ ಲಿಂಗಪೂಜೆಯನು ಬಿಟ್ಟು 
ಕುಲನೀತಿಯೆಂಬ ಧರ್ಮದ ಶಾಸ್ತ್ರದ ಪತ್ರವನ್ನು ಹರಿದುಬಿಟ್ಟು 
ಪಾಷಂಡಿಮತದ ರಾಶಿಯೊಳಗಾದ ಮನುಜರ ಕೈಯಲ್ಲಿ 
ದೀಕ್ಷೆಯನ್ನು ಮಾಡಿಕೊಂಡು, ಕಾವಿ ಅರಿವೆಯ ಹೊದ್ದುಕೊಂಡು, 
ದೇವರೊಳಗೆ ದೇವರಾದೆನೆಂದು ಭಕ್ತರ ಕೂಡೆ ಶರಣಂಗೊಟ್ಟು, 
ನಾನು ವೈರಾಗ್ಯದ ದೇವರೊಳಗೆ ದೇವರೆಂದು ಹೆಸರಿಟ್ಟುಕೊಂಡು, 
ನುಡಿವಾಚಾರರೂಪದ ಸೂಳೆಯರು ಏನಾಯಿತ್ತು ಎಂದರೆ, 
ಜ್ಞಾನಶ್ರವಣರ ವಾಹನಕ್ಕೆ ಹುಟ್ಟಿದಂಥ 
ಕುನ್ನಿ ತೊತ್ತಿನ ಮಕ್ಕಳಾಗಿರ್ದ 
ವೆಂದಾತ ಸಿದ್ದಮಲ್ಲನದಾತ 
ಮೇಗಣಗವಿಯ ಗುರುಸಿದ್ದೇಶ್ವರಪ್ರಭುವೆ. 

|| ೧ || 
೯೬೩ 
ಶಿವಯೋಗಿಶಿವಯೋಗಿ ಎಂದೆಸರಿಟ್ಟುಕೊಂಡು ನುಡಿವ ಅಣ್ಣಗಳಿರಾ ! 
ನಿಮ್ಮ ಅಂಗಕುಳ ಒಳಗೊಂಡು ಕಾಮಿನಿಯರ ಬೆಳೆದ ಹೊಲನ ಹೊಕ್ಕು 
ಕೂಡಿಸಿ ತಿಂಬುವ ಪಶುವಿನ ನಾಲ್ಕು ಕಾಲು ಮುರಿದು, 
ಘಟ್ಟವೆಂಬ ಗವಿಯೊಳಗೆ ಮನದ ದಿಟ್ಟವೆಂಬ ಗೂಟಕ್ಕೆ ಕಟ್ಟಿ , 
ತನುವೆಂಬ ಗಿರಿಗಹ್ವರದೊಳಗೆ ಬೆಳೆದಿದ್ದ 
ನಾನಾ ಪರಿಪರಿಯ ಗಿಡ, ಕಸಾದಿಗಳೆಲ್ಲವ ಭಾನುವೊಲು 
ಮಂತ್ರದಿಂದ ಕಿತ್ತು ಸುಟ್ಟು ಬೂದಿಯನು ಮಾಡಿ 
ಸರ್ವಕ್ಕೆಲ್ಲ ಪಣಮಾಡಿಕೊಂಡು ಇರಬಲ್ಲರೆ, 
ಹಲವು ಕಡೆಗೆ ಹರಿದಾಡುವಂತೆ ಮನವನೆಲ್ಲ ನೆಲೆಗೊಳಿಸಿ 
ನಿಲಿಸಿದಂತಾ ಮಹಿಮನ ಶಿವಯೋಗೀಶ್ವರನೆಂದೆನ್ನಬಹುದು ಕಾಣಿರೊ ! 
ನಿಮ್ಮ ಅಂಗ ಗುರುಕೊಟ್ಟ ಅರಿವಿನ ಅರಿವೆಯನು ಬಿಟ್ಟು , 
ಮರವಿನ ಮನೆಯೊಳಗೆ ಮೂರ್ಛಗೈದರೆ, 
ನಿಮ್ಮನ್ನು ಹರಕೊಂಡು ತಿಂದೆನೆಂದು ಬರುವ 
ಕಾಳೊರಗನೆಂಬ ಸರ್ಪನ ಉತ್ತರದ ಬಾಯ ಮುಚ್ಚಿ 
ನವದ್ವಾರಂಗಳನ್ನೆಲ್ಲ ಹೊಲಿದು, ಒಂಬತ್ತು ಬಾಗಿಲಿಗೆ ಬೀಗಮುದ್ರೆಯ ಮಾಡಿ, 
ತುಂಬಿದಾ ಕುಂಭದೊಳಗಿನ ಉದಕದಂತೆ ಇರಬಲ್ಲರೆ 


ဂ 


ಸಿದ್ಧಮಲ್ಲಪ್ಪನ ವಚನ 


ಅಂತಹವನಿಗಾ ಕಾಲನ ಬಾಧೆಯ ಗೆಲಿದಂಥ 
ಮಹಿಮನೆಂದೆನ್ನಬಹುದು ಕಾಣಿರೋ ! 
ನಿಮ್ಮಂಗ ಆಧಾರವೆಂಬ ಗದಿಗೆಯ ಮೇಲೆ 
ಪದ್ಮಾಸನವೆಂಬ ಪವನಗ್ರಂಥಿಯ ಹೊಲಿದು, 
ನಿರಳ ಸುಚಿತ್ತದಲ್ಲಿ ಮೂರ್ತವನ್ನು ಮಾಡಿಕೊಂಡು, 
ಪೂರ್ವದಿಕ್ಕಿನಲ್ಲಿ ಮುಖವನಿಕ್ಕಿ ಪಂಚಮಕ್ಕೆ ದೃಷ್ಟಿಯನ್ನಿಟ್ಟು ನೋಡಲಾಗಿ, 
ಅಡರೇರಿ ಬರುವ ಸಿಡಿಲು ಮಿಂಚಿನ ಅವಸ್ಥೆ ಶೌರವನು ಕಂಡು, 
ಪಶ್ಚಿಮಕ್ಕೆ ಮುಖವ ತಿರುವಿ ಪೂರ್ವಕ್ಕೆ ದೃಷ್ಟಿಯನ್ನಿಟ್ಟು ನೋಡಲಾಗಿ 
ಭಾನುವಿನ ಸಮೀಪದಲ್ಲಿ ಇದ್ದ ಬಯಲಿಗೆ ಬಯಲು 
ಆಕಾರಗೆಟ್ಟ ಪುರುಷನ ನಿಲವು ನಿಧಾನವ ನೋಡಿಕೊಂಡು 
ಸರ್ವಮುನಿಜನಂಗಳಿಗೆಲ್ಲ ಅರ್ತಿಯನ್ನು ಮಾಡಿ ಹೇಳಿ 
ನಿರ್ಮಾಯವಾಗಿ ಹೋಗಬಲ್ಲರೆ ಆತನಿಗಾ ಮರಣಕ್ಕೆ ವಿಧಿಹಿತನಾದಂಥ 
ಮಹಾಮಹೇಶ್ವರನೆಂದೆನ್ನಬಹುದು ಕಾಣಿರೊ ! 
ಇಂತು ಇದನರಿಯದೆ ಯೋಗಿಶ್ರವಣ ಸನ್ಯಾಸಿ 
ಕಾಳಾಮುಖಿ ಪಾಶುಪತಿಗಳೆಂಬ ಹೆಸರಿಟ್ಟುಕೊಂಡು 
ದೇಶವ ತಿರುಗುವ ಶಿವಯೋಗಿಗಳೆಂಬುವ 
ಮೋಸ ಡಂಬಕರ ಕುಟಿಲಗಳ ಕಂಡು ನಗುತ್ತಿರ್ದಾತ 
ಸಿದ್ದಮಲ್ಲನದಾತ ಮೇಗಣಗವಿಯ ಗುರುಸಿದ್ದೇಶ್ವರಪ್ರಭುವೆ. || ೨ || 


೯೬೪ 
ಶಿವಯೋಗಿಶಿವಯೋಗಿಯೆಂದೆಸರಿಟ್ಟುಕೊಂಡು ನುಡಿವ ಅಣ್ಣಗಳಿರಾ ! 
ನಿಮ್ಮ ಧ್ಯಾನಮೂಲವೆಂಬ ಮನೆಯ ಪೂರ್ವಸ್ಥಾನ ಬಾಗಿಲೊಳಗೆ ಬರುವ 
ಭಾನುವಿನ ಬಟ್ಟೆಯ ಬೆಳಕಿನಲ್ಲಿ ನಿಂದು, 
ಶ್ರೀರಾಮ ರಾಮನೆಂಬುವ ಸ್ಮರಣೆಯನ್ನು ಮಾಡಬಲ್ಲರೆ 
ಆತನಿಗೆ ತನ್ನ ಕಾಯಪುರವೆಂಬ ಪಟ್ಟಣದೊಳಗೆ 
ಮೇಲುದುರ್ಗದೊಳಗಿರ್ದು ಅರಸಿನ ದಾಳಿಯನು ಮಾಡಿ 
ಕೋಳುಕೊಂಡು ಹೋದರೆಂದು ಬರುವ ಕಾಲನ ಪರಿವಾರವ ಕಂಡು, 
ಮೇಲುದುರ್ಗದೊಳಗಿರ್ದ ಅರಸಿನ ವಲಯಂ ಬಿಟ್ಟು, 
ಪಟ್ಟಣವ ಹಾಳಕೆಡವಿ ಗೋಳಿಟ್ಟ ಅರಸನಂತೆ, 
ಬಯಲಿಗೆ ಬಯಲು ಆಕಾರದಲ್ಲಿ ನಿಂದು , 
ಬರುತ್ತಲಾ ಪರಿವಾರವನ್ನು ಕಂಡು, 
ಕಾದಿ ಜಗಳವನುಕೊಟ್ಟು ಹಿಂದಕ್ಕೆ ನೂಕಿ, 
ಪರಾಲಯದೊಳಗಿರ್ದ ಅರಸನನ್ನು ಮೇಲುದುರ್ಗಕ್ಕೆ ತಂದು ಇಂಬಿಟ್ಟು 
ಹಾಳ ಪಟ್ಟಣವನ್ನು ತುಂಬಿಸಿ ಮೇಲೈಸಿ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


ಮನೆಯ ಬಂಧು ದಾಯಾದರೆಲ್ಲರು ಆತಂಗೆ ಕಾಲವಂಚನೆಗೆ ಗೆಲಿದಂಥ 
ಶಿವಯೋಗೀಶ್ವರನೆಂದೆನ್ನಬಹುದು ಕಾಣಿರೋ . 
ಇಂತು ಕಾಯದ ಕೀಲನೆ ಅರಿಯದೆ, ಕಾಲವಂಚನೆಗೆ ಒಳಗಾಗಿ, 
ನಾನು ಶಿವಯೋಗಿ ಶಿವಯೋಗಿಯೆಂದು ಹೆಸರಿಟ್ಟುಕೊಂಡು 
ಒಬ್ಬರಿಗೊಬ್ಬರು ಗುರೂಪದೇಶವ ಕೊಟ್ಟು, 
ಉರಿಯ ಸೋಂಕಿದ ಕರ್ಪುರದ ಧೂಪದಂತೆ ಇರಬೇಕೆಂದು , 
ಹೆಂಡಿರ ಬಿಟ್ಟು ಮಕ್ಕಳ ಬಿಟ್ಟು ಮಂಡೆಯನು ಬೋಳಿಸಿಕೊಂಡು 
ಮನದ ನಿಲುಗಡೆಯನರಿಯದ ಗೂಬೆಗಳು 
ಕಾವಿಯ ಅರಿವೆಯನುಹೊದುಕೊಂಡು, 
ದೇವರೊಳಗೆ ದೇವರೆಂದು ಪೂಜೆಗೊಂಡು, 
ಮಠ ಮನೆಯಲ್ಲಿ ಬಸಲ ಪಾದಿಯಲ್ಲಿ ನಿಂದು, 
ಬೋನದಾಸೆಗೆ ಜ್ಞಾನಬೋಧೆಯನು ಹೇಳುವ ಗುರುವಿನ 
ಬ್ರಹ್ಮಕಲ್ಪನೆಯ ಮನ ತುಂಬಿ ಬಿರಿಕಿಕ್ಕಿ ಹೋಗುವಾಗ, 
ಕಾಲನವರು ತಮ್ಮ ಪತ್ರವನ್ನು ನೋಡಿಕೊಂಡು ಬಂದು ಹೋಗಲಿ 
ಕಲಿತ ವಿದ್ಯೆ ಕೈಕಾಲನು ಹಿಡಿದು ಎಳಕೊಂಡು ಹೋಗುವಾಗ 
ಗಟ್ಟಿನೆಲಕ್ಕೆ ಬಿದ್ದು ಕೆಟ್ಟೆ ಕೆಟ್ಟೆ ಸತ್ತೆ ಸತ್ತೆ ಎಂದು . 
ಹಲ್ಲು ಗಂಟಲ್ಕರಕೊಂಡು ಹೋಗುವಂಥ ಶಿವಯೋಗಿಗಳೆಂಬ ಕುಟಿಲರ ಕಂಡು 
ನಗುತ್ತಿರ್ದಾತ ಸಿದ್ದಮಲ್ಲನದಾತ ಮೇಗಣಗವಿಯ 
ಗುರುಸಿದ್ದೇಶ್ವರಪ್ರಭುವೆ. 

|| ೩ || 


. 


C 


೯೬೫ 
* ನಾನಾ ಜನ್ಮಂಗಳ ತಿರುಗಿ ಮಾನವ ಜನ್ಮಕ್ಕೆ ಬಂದು 
ಲಿಂಗೈಕ್ಯನಾಗಿರುವುದೇ ಚಂದ. 
ಶಾಸ್ತ್ರಂಗಳ ಓದಿ ಸಂಪಾದನೆಯ ಮಾಡಿ ಹೇಳಿಕೇಳುವ ಅಣ್ಣಗಳಿರಾ 
ಕೃತಯುಗದಲ್ಲಿ ಹನ್ನೆರಡು ಭಾರ ಜ್ಯೋತಿರ್ಲಿಂಗವನು 
ಬ್ರಹ್ಮರ್ಷಿಗಳು ತಮ್ಮ ವೇದಮಂತ್ರದಿಂದ ನಿರ್ಮಿತವ ಮಾಡಿದ ಲಿಂಗವು 
ರವಿ ಶಶಿ ಆದಿಗಳು ಇರುವನಂತ ಸಾವರಲಿಂಗವಾಗಿ 
ಸ್ವಾಸ್ಯೆಗೊಂಡವು ಕಾಣಿರೊ 
ತ್ರೇತಾಯುಗದಲ್ಲಿ ಲಕ್ಷ ಲಿಂಗವನು ನಮ್ಮ ರವಿಕುಲ ರಘುರಾಮರು 
ತಮ್ಮ ವೇದಮಂತ್ರದಿಂದ ನಿರ್ಮಿತವ ಮಾಡಿದ ಲಿಂಗವು 
ರವಿ ಶಶಿಯಾದಿಗಳು ಇರುವನಕ ಸಾವರಲಿಂಗವಾಗಿ 
ಸ್ವಾಮ್ಯಗೊಂಡಿದ್ದವು ಕಾಣಿರೋ . 
ದ್ವಾಪರಯುಗದಲ್ಲಿಸೋಮವಂಶಿಕರು ತಮ್ಮ ವೇದಮಂತ್ರದಿಂದ 
ನಿರ್ಮಿತವ ಮಾಡಿವ ಲಿಂಗವು ಗ್ರಾಮಕ್ಕೆ ಒಂದು ಕಲೈಶ್ವರನಾಗಿ 


A 


ಸಿದ್ಧಮಲ್ಲಪ್ಪನ ವಚನ 


ರವಿ ಶಶಿಗಳಿರುವನಕ ಸಾವರಲಿಂಗವಾಗಿ ಸ್ವಾಸ್ಯೆಗೊಂಡವು ಕಾಣಿರೋ . 
ಕಲಿಯುಗದಲ್ಲಿ ಹುಟ್ಟಿದ ಮನುಜರು 
ಕೃತ, ತ್ರೇತಾ, ದ್ವಾಪರ ಇವು ಮೂರು ಯುಗದಲ್ಲಿ 
ಬ್ರಹ್ಮ ಕ್ಷತ್ರಿಯರು ತಮ್ಮ ವೇದಮಂತ್ರದಿಂದ ನಿರ್ಮಿತವ ಮಾಡಿ, 
ಇದ್ದ ಲಿಂಗವನು ಅತಿಗಳೆದು ಇಷ್ಟಲಿಂಗಯೆಂದು 
ಅದಕ್ಕೆ ಪಾದ್ಯ ತೀರ್ಥ ಪ್ರಸಾದವನು ಅರ್ಪಿಸಿ, 
ಹುಟ್ಟಿದ ಮನುಜರೆಲ್ಲ ತಲೆತಲೆಗೊಂದು ಲಿಂಗವನು 
ಕಟ್ಟಿಕೊಂಡಿದ್ದರೇನಯ್ಯ , ಆ ಲಿಂಗಕ್ಕೆ ನಿಷ್ಕ್ರಿಯವಾಗಲಿಲ್ಲ 
ಕಾರಕ್ಕೆ ಬಾರದೆ ಅಕಾರವಾಗಿ ಹೋಗಿತ್ತು ಕಾಣಿರೋ . 
ಅದು ಎಂತೆಂದರೆ : 
ಕೃತಯುಗದಲ್ಲಿ ಹುಟ್ಟಿದ ಮನುಜರು 
ಸುವರ್ಣಲಿಂಗವನು ಪೂಜೆಯ ಮಾಡಿಪ್ಪರು. 
ಆ ಸುವರ್ಣವು ಕಲಿಯುಗದಲ್ಲಿ ಹುಟ್ಟಿದ ಮನುಜರ 
ರಾಯರ ದೇವರ ಭಂಡಾರಕ್ಕೆ ಯೋಗ್ಯವಾಯಿತ್ತು ಕಾಣಿರೋ . 
ತ್ರೇತಾಯುಗದಲ್ಲಿ ಹುಟ್ಟಿದ ಮನುಜರು 
ಕಾರಪತ್ರದ ಲಿಂಗದ ಪೂಜೆಯ ಮಾಡಲು, 
ಆ ಕಾರಪತ್ರದ ಲಿಂಗವು ಕಲಿಯುಗದಲ್ಲಿ ಹುಟ್ಟಿದ ಮನುಜರ 
ರಾಯರ ದೇವರ ಭಂಡಾರಕ್ಕೆ ಯೋಗ್ಯವಾಗಿತ್ತು ಕಾಣಿರೋ . 
ದ್ವಾಪರಯುಗದಲ್ಲಿ ಹುಟ್ಟಿದ ಮನುಜರು 
ನಾಗತಾಮ್ರದ ಲಿಂಗವನ್ನು ಪೂಜೆಯ ಮಾಡಲು 
ಆ ನಾಗತಾಮ್ರದ ಲಿಂಗವು ಕಲಿಯುಗದಲ್ಲಿ ಹುಟ್ಟಿದ ಮನುಜರ 
ರಾಯರ ದೇವರ ಭಂಡಾರಕ್ಕೆ ಯೋಗ್ಯವಾಯಿತ್ತು ಕಾಣಿರೋ 
ಕಲಿಯುಗದಲ್ಲಿ ಹುಟ್ಟಿದ ಮನುಜರು ಕಲ್ಲುಲಿಂಗವನು 
ತಮ್ಮ ಕೈಲಿಡಿದುಕೊಂಡು ಪಂಚಮುಖದ ಪರಮೇಶ್ವರದೇವರು 
ಎನ್ನ ಕರಸ್ಥಲಕ್ಕೆ ಬಂದನೆಂದು ಬಿಂಕವನು ಹೇಳುವ ಡೊಂಕುಮನುಜರು 
ಕಾಯ ಅಸುವಳಿದು ನೆಲಕ್ಕೆ ಬಿದ್ದು ಹೋಗುವಾಗ 
ಕೈಯಲ್ಲಿ ಕಲ್ಲುಲಿಂಗವು ಭೂಮಿ ಆಸ್ತಿಯನು ಭೂಮಿ ಕೂಡಿಹೋಗುವಾಗ 
ಓಂ ನಮಃಶಿವಾಯ ಎಂಬ ಮಂತ್ರವು ಮರೆತು ಹೋಯಿತು. 
ಅದ ಕಂಡು ನಗುತಿರ್ದಾತ ಸಿದಮಲ್ಲನದಾತ 
ಮೇಗಣಗವಿಯ ಗುರುಸಿದ್ದೇಶ್ವರಪ್ರಭುವೆ. 

೯೬೬ 
ಪೂರ್ವವನಳಿದು ಪುನರ್ಜಾತನಾದೆನೆಂದು 
ಪೆಸರಿಟ್ಟುಕೊಂಡು ನುಡಿವ ಅಣ್ಣಗಳಿರಾ, 
ನಿಮ್ಮ ಅಂಗ, ಆ ಈಶ್ವರದೇವರು ಹುಟ್ಟಿಸಿದ 


ပူပူ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


ಮೂರೂವರೆ ಮೊಳದ ಸ್ಕೂಲಕಾಯವಾಗಿ ಜೀಕಿತ್ತು 
ಬ್ರಹ್ಮಕಲ್ಪನೆಯ ಮಾನವನು ಜಾಜಿಯನಾಗಿಸಿ 
ಮರುವಾದೆ ಮನುಜರ ಕೈಯಲ್ಲಿ ಅನ್ನ ಉಣ್ಣದೆ, 
ಅಂಗಿಯ ಕೊಳ್ಳದೆ, ಸ್ವರ್ಗ - ಮರ್ತ್ಯ - ಪಾತಾಳ 
ಇವು ಮೂರುಲೋಕವನ್ನು ಬಿಟ್ಟು , ಬೇರೊಂದು ಸ್ಥಳದಲ್ಲಿ ಇರಬಲ್ಲರೆ , 
ಆತನಿಗೆ ಪೂರ್ವವನಳಿದ ಮನುಜೋತಮನೆಂದೆನ್ನಬಹುದು ಕಾಣಿರೋ . 
ನಿಮ್ಮ ಅಂಗದ ಈಶ್ವರದೇವರು ಹುಟ್ಟಿಸಿದ 
ಮೂರುವರೆ ಮೊಳದ ಸ್ಕೂಲಕಾಯವನು ಮುಂದಿಟ್ಟುಕೊಂಡು 
ಹಲವು ಜಾತಿಗಳ ನೆಲೆಯನರಿಯದೆ, 
ಮನೆ ಮನೆಯಲ್ಲಿ ಕಾಡಿ ಬೇಡಿ ಉಂಬುವ 
ಪಾಷಂಡಿಗಳ ದೀಕ್ಷೆಯನ್ನು ಮಾಡಿಕೊಂಡು, 
ಕಾವಿಯರಿವೆಯನ್ನೊದುಕೊಂಡು 
ನಾನು ಪೂರ್ವವನಳಿದು ಪುನರ್ಜಾತನಾದೆನೆಂದು ಪೂಜೆಗೊಂಬುವ 
ಜಾತಿಶ್ರೇಷ್ಠ ಅಜ್ಞಾನಿಗಳಿಗೆ ಜಾತಿಸೂತಕ ಉಳಿಯಿತೆ ? 
ಸುಜ್ಞಾನಿಗಳು ಹೋಗಿ ಅವರಿಗೆ ಶರಣಂ ಕೊಟ್ಟರೆ, 
ಅವರಾ ಮನೆಯಲ್ಲಿ ಅನ್ನವನುಂಡರೆ , ಅಗ್ನಿಯ ಕಂಡರೆ , 
ಮೊದಲೆ ತಾವೇ ಭೋಗಿಸಿ ಮೇಲೆ ಮಲಮೂತ್ರವ ಭುಂಜಿಸಿದಂತೆ ಆಯಿತ್ತು 
ಎಂದಾತ ಸಿದ್ದಮಲ್ಲನದಾತ ಮೇಗಣಗವಿಯ 
ಗುರುಶಿವಸಿದ್ದೇಶ್ವರಪ್ರಭುವೆ. 

|| ೫ || 
೯೬೭ 
ಎದೆಯಲಿಂಗವನ್ನು ಬಿಟ್ಟು ಗುಡಿಯಲಿಂಗಕ್ಕೆ 
ಶರಣೆನ್ನಲಾಗದು ಎಂದು ಹೇಳುವ ಕುದಿಗಿಳಿಗಳು ನೀವುಕೇಳಿರೋ . 
ನಿಮ್ಮ ಅಂತರಂಗದೊಳಗಿರ್ಪ ಲಿಂಗವನ್ನು ಬಿಟ್ಟು 
ಅನ್ಯದೈವಕ್ಕೆ ಶರಣೆಂದರು, ಅದು ಎಂತೆಂದರೆ, 
ಬೀದಿಯೊಳು ಹಿಟ್ಟು ಮಾಡುವ ಕಲ್ಲುಲಿಂಗವ ತಂದು 
ಅದಕ್ಕೆ ಪಾದ್ಯ ತೀರ್ಥ ಪ್ರಸಾದವನರ್ಪಿಸಿ, 
ಶಿವಲಿಂಗದೇವರೆಂದು ಶಿಖೆಯಲ್ಲಿಕಟ್ಟಿಕೊಂಡು 
ನಾವು ಶಿವಭಕ್ತರು ಅನ್ಯದೈವಕ್ಕೆ ಶರಣೆನ್ನಲಾಗದು ಎಂದು 
ಹೇಳುವ ಬರಿಯ ಮಾತಿನ ತರ್ಕಿಗಳ ಕಂಡು ನಗುತಿರ್ದಾತ 
ಸಿದಮಲ್ಲನದಾತ ಮೇಗಣಗವಿಯ ಗುರುಶಿವಸಿದೇಶ್ವರಪ್ರಭುವೆ. || ೬ || 

೯೬೮ 
ಜ್ಞಾನಗುರುವಿನ ಶ್ರೀಪಾದವಿಡಿದ ಶಿವಕವಿ ಅತೀತನೆಂತೆನೆ : 
' ಪರಬ್ರಹ್ಮಸ್ವರೂಪ ಉತ್ತಮಂ ಮುಕ್ತಿ ಸಂತತಃ 


೪೪೫ 


ಸಿದ್ಧಮಲ್ಲಪ್ಪನ ವಚನ 


ದೇವದೂತಿ ಪ್ರಸನ್ನಿತೆ ಉಭಯಮಾರ್ಗ ವರಕವಿ ಮುದಿಮಮ್ 
ಪ್ರಳಯಕಾಲಸ್ಯ | 
ಆತ್ಮತೃಪ್ತಿ ನರಕವಿ ರಾಜವಂದಿತಾ ತನ್ನಿಷ್ಟ ನರಕಪಿತಃ 
ತ್ರಿವಿಧ ಶಬ್ದ ಶಾಸ್ತ್ರಯಿತಾರ್ಥ ಸಮೋದಿಷ್ಟ ವಚನಧಾರಿ ನಿಷ್ಕಳಂ ||' ( ?) 
ಶ್ರೀ ಶ್ರೀ ಕವಿಗಳೆಂದು ಹೆಸರಿಟ್ಟುಕೊಂಡು ನುಡಿವಣ್ಣಗಳಿರಾ 
ಕಾಯದಕೀಲನರಿತು ಕಾವ್ಯತ್ವವನು ಮಾಡಿ ಭೇದವ ಬಲ್ಲರೆ ಹೇಳಿ, 
ಅರಿಯದಿರ್ದೊಡೆ ಕೇಳಿ. 
ನಿಮ್ಮ ಅಂಗ ಪಾತಾಳವೆಂಬ ಪವನಸೂತ್ರವನ್ನು ಮೆಟ್ಟಿ 
ಬಿಡುವಿಲ್ಲದಂತಾ ಉಯ್ಯಾಲೆಯನಾಡುತಿಹುದು. 
ನಿಮ್ಮ ಅಂಗ ಭುವಿಯೆಂಬ ಭೂಚಕ್ರದ ಮೂಲ ತಿಳಿದು 
ನಾಭಿಮಂಡಲವೆಂಬ ಹುತ್ತದೊಳಗಿರ್ದ 
ನಾಗಕೂರ್ಮನೆಂಬ ಘಟಸರ್ಪನ ತಲೆಕೆಳಗಾಗಿ . 
ಬಾಲ ಮೇಲಕಾಗಿರುವುದು ಕಾಣಿರೋ . 
ಯೋಗದೃಷ್ಟಿಯೆಂಬ ನಾಗೇಶ್ವರನನು ಹಿಡಿದುಕೊಂಡು ಊದಲಾಗಿ 
ಆಗ ನಾಗಕೂರ್ಮನೆಂಬ ಸರ್ಪ ಸಭೆಯನು ತಿಳಿಯಲಿಕ್ಕೆ ಇಳುಹಿ 
ತಲೆಯ ಮೇಲಕ್ಕೆ ಮಾಡಿ ಗಗನಾಕಾರವೆಂಬ ಮಂಡಲಕ್ಕೆ 
ಹೆಡೆಯ ಆರ್ಭಟಿಸಿ ಝೇಂಕರಿಸಿ ನಲಿದಾಡುವಂತೆ, 
ನಾದವನು ತನ್ನಲ್ಲಿ ಜ್ಞಾನೋದಯದಿಂದ ಲಾಲಿಸಿ 
ಕೇಳಬಲ್ಲರೆ ಆತನಿಗೆ ಝಂಕಾರ ಮೊದಲಾದ 
ನಾಲ್ಕು ವೇದ, ಆರು ಶಾಸ್ತ್ರ , ಹದಿನೆಂಟು ಪುರಾಣ 
ಇಪ್ಪತ್ತೆಂಟು ದಿವ್ಯಾಗಮ , ಮೂವತ್ತೆರಡು ಉಪಶಾಸ್ತ್ರಂಗಳಲ್ಲಿ 
ಗೀತ ಗಾಯನ ಯತಿ ಪ್ರಾಸ ದೀರ್ಘ ಗುರು ಲಘು 
ಬತ್ತೀಸ ರಾಗವನ್ನು ಎತ್ತಿ ಹಾಡುವಂತ ಮೂಲದ ಕೀಲ 
ಬಲ್ಲನೆಂದೆನ್ನಬಹುದು ಕಾಣಿರೋ . 
ನಿಮ್ಮ ಅಂಗ ಪಂಚಶತಕೋಟಿ ಭುವನದಲ್ಲಿ 
ಚಲಿಸ್ಯಾಡುವಂಥ ಮನದ ಚಂಚಲವೆಂಬ ಪಕ್ಷಿಯ ಪಕ್ಕವನು ಹರಿದು, 
ತನುವೆಂಬ ಪಂಜರದೊಳಗೆ ಇಂಬಿಟ್ಟುಕೊಂಡು, 
ತಾಮಸ ಮದಗುಣಾದಿಗಳೆಂಬ ಹುಳುಗಳ ಜಾತಿಗಳ 
ತೂಗಡಿಕೆ ಮದನಿದೆ ವಾಹಡಿಕೆ ಆಕಳಿಕೆ ಸೀನು ಬಿಕ್ಕಳಿಕೆ 
ಬದಗರ ತೇಗು ಮೊದಲಾದ ತಾಮಸಗುಣಾದಿ ಗುಣಂಗಳೆಂಬ 
ಹುಳುಜಾತಿಗಳನ್ನೆಲ್ಲ ತಿಂದು ನುಂಗಿ ನಿರ್ಮಲ ದೇಹಿಯಾಗಿರಬಲ್ಲರೆ 
ಆತನಿಗೆ ಓಂ ನಮ :ಶಿವಾಯ ಎಂಬ ಷಡಕ್ಷರದ ಭೇದವ 
ಬಲ್ಲನೆಂದೆನ್ನಬಹುದು ಕಾಣಿರೋ . 
ನಿಮಗೆ ಅಷ್ಟದಿಕ್ಕಿನಲ್ಲಿ ಆಡುವಂಥ ದಶರೂಪಗಳನ್ನೆಲ್ಲ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


ಚಿತ್ತ ಏಕ ಮಾಡಿ, ಸುಜ್ಞಾನವೆಂಬ ಹಸ್ತದಲ್ಲಿ ಹಿಡಿದು , 
ಮುಖದ ಮೇಲುಗಿರಿಮಂದರಪಕ್ವತದ ಶಿಖರದ ತುದಿಯಲ್ಲಿ ನಿಲ್ಲಿಸಿ, 
ಕ್ಷೀರಸಾಗರವೆಂಬ ಸಮುದ್ರದೊಳಗೆ ಹುಚ್ಚೆದ್ದು ಸೂಸಿ ಆಡುವಂಥ 
ತೆರೆಗಳನ್ನೆಲ್ಲ ನಿಲ್ಲಿಸಬಲ್ಲರೆ ಆತನಿಗದು 
ತ್ರಿಕಾಲ ಮರಣಾದಿಗಳನ್ನೆಲ್ಲ ಗೆಲಿಯಬಲ್ಲಂಥ 
ಮಹಾಶಿವಯೋಗೀಶ್ವರನೆಂದೆನ್ನಬಹುದು ಕಾಣಿರೋ . 
ಆತನಿಗೆ ಜ್ಞಾನ ಅರ್ಥ ಪದದ ಕೀಲ ವಚನಂಗಳ ಅರ್ಥ 
ಅನುಭಾವಂಗಳ ಮಾಡಬಲ್ಲನೆಂದೆನ್ನಬಹುದು ಕಾಣಿರೋ ! 
ಇಂತು ಮಂತ್ರದ ಕೀಲನರಿಯದ ಕವಿಗಳು 
ಕಂದಯ್ಯಗೆ ಮಹಾಪ್ರಭುಲಿಂಗಲೀಲೆ, ಕರಣಹಸಿಗೆ, ಮಿಶ್ರಾರ್ಪಣ, 
ನವಚಕ್ರಕೋಟಿಗಳೆಂಬ ಇಂತೀ ಭುವಿಯಲ್ಲಿ ಶಿವಾಗಮವೆಂದು 
ಬರಿಯ ಮಾತಿನ ಮತಿಯ ಪತ್ರವನ್ನು ಹಿಡಕೊಂಡು ಓದಿ, 
ಅದರೊಳಗಿನ ಅರ್ಥವನು ಭಾವಂಗಳಲಿ ತಿಳಿತಿಳಿದು ನೋಡಿ, 
ಜಾತದ ವಚನಂಗಳ ಮಾಡಿ ಇಡುವಂಥ ಕವಿಗಳು 
ತಮ್ಮ ಆತ್ಮದ ಶುದ್ದಿಯ ತಾವರಿಯದೆ 
ಭೂತವೊಡೆದವರು ಬೊಗಳಾಡಿದಂತೆ ಆಯಿತ್ತು ಕಾಣಿರೋ . 
ಅದೆಂತೆಂದರೆ : ಛಂದಸ್ಸು , ನಿಘಂಟು, ಅಮರ, ವ್ಯಾಕರಣ, 
ನಾನಾರ್ಥಗಳೆಂಬ ಹಂಚಿನ ಕುಡಿಕೆಯೊಳಗೆ ತುಂಬಿದ 
ಅರ್ಥ ಅನುಭಾವಂಗಳ ತಿಳಿತಿಳಿದು ನೋಡಿ, 
ಪೃಥ್ವಿ, ಅಪ್ಪು ತೇಜ ವಾಯು ಆಕಾಶ ರವಿಶಶಿಯಾದಿಗೂ 
ಹೆಸರದೆಸೆಯ ಕೊಂಡುಕೊಂಡು, ಇಂತಿವು ಮೂರನು ಕೂಡಿಕೊಂಡು, 
ಒಂದಕ್ಕೆ ಒಂದು ಕಟ್ಟಿ ಹಾಕಿ ಪ್ರಾಸ ಬಿದ್ದಿತೋ ಬೀಳದೊ ಎಂದು ತಮ್ಮನದಲ್ಲಿ 
ತಾವು ಅಳದಾಡುವಂತೆ 
ಒಂದು ಹೊದವಿದ ಪದ್ಯವನ್ನು ಮಾಡಿ ಇಡುವಂತಹ 
ಕಲಿಕೆಯ ಕವಿಗಳು ಮುಂದೆ ಅಜ್ಞಾನದಿಂದ 
ಮುಕ್ತಿಯ ದಾರಿಯ ಕಾಣಲರಿಯದೆ ಮುಂದುಗಾಣದ ತುರುಕರು 
ಅಘೋರವೆಂಬ ನರಕದ ಕಿಚ್ಚಿನ ಕೊಂಡದೊಳಗೆ ಬಿದ್ದು 
ಹೋರಟೆಗೊಳ್ಳುತ್ತಿದ್ದರು ಕಾಣಿರೋ . 
ಅದೆಂತೆಂದರೆ ; ಛಂದಸ್ಸು ನಿಘಂಟು ಅಮರ ವ್ಯಾಕರಣ 
ನಾನಾರ್ಥಂಗಳೆಂಬುವೆಲ್ಲ ಕವಿಯೆಂಬ ಕುಂಬಾರ ಮಾಡಿ 
ಸವಿದುಂಡು ಬೀದಿಯೊಳಗೆ ಬಿಟ್ಟಿರ್ದ ಎಂಜಲ ಪತ್ರಾವಳಿಯೊಳಗಿನ 
ಭೋಜನಕ್ಕೆ ಕವಿಗಳೆಂಬುವ ಆರುಮಂದಿ ಸೊಣಗಗಳು 
ಕೂಗಿಡುತಿರ್ದವು ಕಾಣಿರೋ . 
ಅದೆಂತೆಂದರೆ: ಕಾಮ ಘನವೆಂದು ಮಾಡಿದಾತ ಒಬ್ಬ ಕವಿಯೆಂಬ ಸೊಣಗ. 


೪೪೭ 


ಸಿದ್ಧಮಲ್ಲಪ್ಪನ ವಚನ | 

ಕ್ರೋಧ ಘನವೆಂದು ಮಾಡಿದಾತ ಒಬ್ಬ ಕವಿಯೆಂಬ ಸೊಣಗ. 
ಮದ ಘನವೆಂದು ಮಾಡಿದಾತ ಒಬ್ಬ ಕವಿಯೆಂಬ ಸೋಣಗ. 
ಮೋಹ ಘನವೆಂದು ಮಾಡಿದಾತ ಒಬ್ಬ ಕವಿಯೆಂಬ ಶ್ವಾನನು . 
ಮಚ್ಚರ ಘನವೆಂದು ಮಾಡಿದಾತ ಒಬ್ಬ ಕವಿಯೆಂಬ ಶ್ವಾನನು. 
ಲೋಭ ಘನವೆಂದು ಮಾಡಿದಾತ ಒಬ್ಬ ಕವಿಯೆಂಬ ಶ್ವಾನನು. 
ಇಂತಿವರು ಆರು ಮಂದಿ ಕವಿಗಳೆಂಬ ಶ್ವಾನಗಳು ಕೂಡಿ 
ನಾ ಹೆಚ್ಚು ತಾ ಹೆಚ್ಚು ಎಂದು ಒಂದಕ್ಕೊಂದು ಕಾದಾಡಿ ಚಿತ್ತಪಲ್ಲಟವಾಗಿ, 
ಆ ಪತ್ರದೊಳಗಿನ ಬೋನದ ಸವಿಯನು ಬಿಟ್ಟು ಚಿತ್ತಪಲ್ಲಟವಾಗಿ, 
ಆ ಪತ್ರದ ತುಳಿಯನು ಹರಿದುಕೊಂಡು ತಿಂದು ಹಲವು ಕಡೆಗೆ 
ಹರಿದಾಡುತ್ತಿದ್ದವು ಕಾಣಿರೋ . 
ಅದು ಎಂತೆಂದರೆ : ಇಂತು ಕಾಯದಕೀಲನರಿಯದೆ ಮಾಡಿದ ಕವಿಗಳು 
ಕಾಲನ ಬಾಧೆಗಳೆಂಬ ಮರಣಕ್ಕೆ ಒಳಗಾಗಿಹೋದಂತೆ 
ಕುರುಡ ಕವಿಗಳಂ ಕಂಡು ನಗುತ್ತಿದಾತ ಸಿದ್ದಮಲ್ಲನದಾತ 
ಮೇಗಣಗವಿಯ ಗುರುಸಿದ್ದೇಶ್ವರಪ್ರಭುವೆ. 

|| ೭ || 


೯೬೯ 
ಕವಿ ಕವಿಗಳೆಂದು ಹೆಸರಿಟ್ಟುಕೊಂಡು ನುಡಿವ ಅಣ್ಣಗಳಿರಾ ! 
ಕಾಯದ ಕೀಲನರಿತು ಕವಿತ್ವವನು ಮಾಡುವಂಥ ಭೇದವನು 
ಬಲ್ಲರೆ ಹೇಳಿ, ಅರಿಯದಿರ್ದರೆ ಕೇಳಿ 
ನಿಮ್ಮ ಅಂಗಕಾಯವೆಂಬ ಅಕ್ಷರಕ್ಕೆ ' ವಾ ' ಎಂಬ ಒತ್ತು ಕೊಟ್ಟು 
ಇಳಿಯ ತೆಗೆದು ಜನ್ಮದಲ್ಲಿ ನುಡಿಸಬಲ್ಲರೆ 
ಆತನೀಗ ಪಂಚತತ್ವದ ಮೂಲವ ತಿಳಿದು 
ಮನವೆಂಬ ಗದ್ದಿಗೆಯ ಅಜ್ಞಾನವೆಂಬ ನಾದಸ್ವರವನು ಹಿಡಿದುಕೊಂಡು 
ಅದರ ಅನುವರಿತು ಊದಿ, ಪಿಂದೆ ದಾಡೆಯಿಂದ 
ಪೃಥ್ವಿಯ ಎತ್ತಿದ ಸರ್ಪನ ಎಬ್ಬಿಸಿ ಬ್ರಹ್ಮಾಂಡಕ್ಕೆ ಮುಖ ಮಾಡಿ 
ನಿಲ್ಲಿಸಬಲ್ಲರೆ ಆತನಿಗಾಗಿ ಗೀತ ಗಾಯನ ವಾದ್ಯ 
ಪ್ರಾಸ ದೀರ್ಘ ಗುರು ಲಘುಗಳೆಂಬ ಭೇದವ ಬಲ್ಲೆನೆಂದೆನ್ನಬಹುದು. 
ನಿಮ್ಮ ಅಂಗ ಕಾಯವೆಂಬ ಅಕ್ಷರಕ್ಕೆ ' ವಾ ' ಎಂಬ ಒತ್ತುಕೊಟ್ಟು ಕಾಣಿರೋ ! 
ಗುಡಿಸ ಕೊಟ್ಟು, ಗುಡಿಸಿನ ಒಳಗೆ ಸುಳಿದು ಜಿಹ್ನೆಯಲ್ಲಿ ನುಡಿಸಬಲ್ಲರೆ 
ಅಂತಹವನಿಗೆ ತನ್ನ ತನುವೆಂಬ ಹುತ್ತದ 
ಒಂಬತ್ತು ಹೆಜ್ಜವನು ಮುಚ್ಚಿದ ದ್ವಾರಂಗಳನ್ನೆಲ್ಲ ಬಳಿದು 
ಅಂಬರಮಂಟಪದೊಳಗೆ ಸುಳಿದಾಡುವಂಥ ಶಂಭುಲಿಂಗವನು 
ನೋಡಿಕೊಂಡು ಸಂತೈಸಿ, ವರುಷ ವರುಷಕ್ಕೆ 
ಒಂದು ಸಂಭ್ರಮದ ಜಾತ್ರೆಯ ನೆರೆಯಬಲ್ಲರೆ 
ಆತನಿಗೆ ಮಹಾಪ್ರೌಢನೆಂದೆನ್ನಬಹುದು ಕಾಣಿರೋ . 


೪೪೮ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


ನಿಮ್ಮ ಕಾಯವೆಂಬ ಅಕ್ಷರಕ್ಕೆ ' ವಾ ' ಎಂಬ ಒತ್ತುಕೊಟ್ಟು, 
ಕೊಂಬಿನಿಂದಿಳಿಯ ತೆಗೆದು ಆತನಿಗೆ ಆರು ಮೂರುಗಳೆಂಬ 
ನವರಸವಿದ್ಯ ನಾದವನೆಬ್ಬಿಸುವಂಥ ತಾಳಗತಿಯ 
ಪದಕಾರಣವ ಬಲ್ಲನೆಂದೆನ್ನಬಹುದು ಕಾಣಿರೋ . 
ನಿಮ್ಮ ಅಂಗಕಾಯವೆಂಬ ಅಕ್ಷರಕ್ಕೆ ' ವಾ ' ಎಂಬ ಒತ್ತುಕೊಟ್ಟು 
ಮೇಲೆತ್ವವಂಕೋಟ್ಟು, ಕೆಳಗೈತ್ವವಂಕೊಟ್ಟು, 
ಇವೆರಡನು ಕೂಡಿ ಒಂದಮಾಡಿ ನುಡಿಸಬಲ್ಲರೆ 
ಆತನಿಗೆ ಸ್ವರ್ಗ ಮರ್ತ್ಯ ಪಾತಾಳ ಇಂತೇಳು ಭುವನ , 
ಹದಿನಾಲ್ಕು ಲೋಕ, ಸಪೇಳುಸಾಗರ, ಅಷ್ಟಲಕ್ಷ ಗಿರಿಪರ್ವತಗಳನ್ನೆಲ್ಲ 
ತನ್ನ ಅಂತರಂಗವೆಂಬ ಕುಕ್ಷಿಯೊಳಗೆ ಇಂಬಿಟ್ಟುಕೊಂಡು 
ಪರರಿಗೆ ಕಾಣಬಾರದಂತಹ ಕುರೂಪಿಯಾಗಿ ಇರಬಲ್ಲರೆ 
ಆತನಿಗೆ ಮಹಾಶಿವಜ್ಞಾನಿಯೆಂದೆನ್ನಬಹುದು ಕಾಣಿರೋ . 
ನಿಮ್ಮ ಅಂಗಕಾಯವೆಂಬ ಅಕ್ಷರಕ್ಕೆ ' ವಾ ' ಎಂಬ ಒತ್ತುಕೊಟ್ಟು, 
ಉತ್ಪ ಔತ್ವ ಕೊಟ್ಟು, ಉತ್ನ ಔತ್ವವೆರಡನು ಕೂಡಿ 
ಒಂದುಮಾಡಿ ನಿಲಿಸಿ ಜಮ್ಮೆದಲ್ಲಿ ನುಡಿಸಬಲ್ಲರೆ 
ಆತನಿಗೆ ಆ ನರಕವಿ ವರಕವಿಗಳ ಕಣ್ಣಿಗೆ ಕಾಣಬಾರದಂತಹ 
ಮುಸುಕಿನ ಮುಡಿಯಂ ಮಂದಿರ ಮನೆಯೊಳಗೆ 
ಮುಹೂರ್ತವ ಮಾಡಿಕೊಂಡಿಹುದು. 
ಓಂಕಾರವೆಂಬುವದೊಂದು ಅಕ್ಷರವ ನೋಡಿ 
ಅನಂತ ಪರಿಪರಿಯ ವಚನಗಳ ಮಾಡಬಲ್ಲರೆ 
ಆತನಿಗೆ ಮಹಾ ಉತ್ತಮ ಶಿವಕವೀಶ್ವರನೆಂದೆನ್ನಬಹುದು ಕಾಣಿರೋ . 
ನಿಮ್ಮ ಅಂಗಕಾಯವೆಂಬ ಅಕ್ಷರಕ್ಕೆ ' ವಾ ' ಎಂಬ ಒತ್ತುಕೊಟ್ಟು 
ಒಂದು ಸೊನ್ನೆಯ ಕೊಟ್ಟರೆ ' ವಂ ' ಎಂದು ಅಂತರಂಗದಲ್ಲಿ ತಿಳಿದು, 
ಜಿಹ್ನೆಯಲ್ಲಿ ನುಡಿಯಬಲ್ಲರೆ ಆತನಿಗೆ ಕಾಯಪುರವೆಂಬ ಪಟ್ಟಣದೊಳಗೆ 
ಹರಿದಾಡುವಂಥ ಆರುಮಂದಿ ತಳವಾರರ ತಲೆಯ ಕುಟ್ಟಿ , 
ಮೂರುಮಂದಿ ಗರ ಬೆರೆದ ನೆಂಟರ ಮೂಗಕೊಯು, 
ಸಾವಿರೆಸಳಿನ ಕಮಲದೊಳಗೆ ಪೊಕ್ಕು, 
ತನ್ನ ಸಾವು ಮರಣ ತಪ್ಪಿಸಿಕೊಳ್ಳಬಲ್ಲರೆ ಆತನಿಗೆ 
ಮಹಾಶಿವಯೋಗೀಶ್ವರನೆಂದೆನ್ನಬಹುದು ಕಾಣಿರೋ . 
ನಿಮ್ಮ ಅಂಗಕಾಯವೆಂಬ ಅಕ್ಷರಕ್ಕೆ ' ವಾ ' ಎಂಬ ಒತ್ತುಕೊಟ್ಟು 
ಎರಡು ಸೊನ್ನೆಯ ಕೊಟ್ಟರೆ ' ವ ' ಎಂದು ಅಂತರಂಗದಲ್ಲಿ ತಿಳಿದು 
ಜಿಹ್ನೆಯಲ್ಲಿ ನುಡಿಯಬಲ್ಲರೆ, ಆತನಿಗೆ ತನ್ನ ಅಂತರಂಗವೆಂಬ 
ಹರಿವಾಣದೊಳಗೆ ತುಂಬಿಟ್ಟಿದ್ದಂತಹ ಷಡುರಸ ಪಂಚಾಮೃತ 
ಪಂಚಕಜ್ಜಾಯಗಳೆಲ್ಲ ಸವಿದುಂಡು ಚಪ್ಪರಿಸಿ ಹಿಪ್ಪೆಯ ಮಾಡಿ 


೪೪೯ 


ಸಿದ್ಧಮಲ್ಲಪ್ಪನ ವಚನ 


ಬೀದಿಯೊಳಗೆ ಬಿಸುಟಬಲ್ಲರೆ ಆತನಿಗೆ ಕಾಯದ ಕೀಲನರಿತು 
ಕವಿತ್ವವನು ಮಾಡುವಂತಹ ಪ್ರೌಢನೆಂದೆನ್ನಬಹುದು ಕಾಣಿರೋ 
ಇಂತೀ ಕಾಯದ ಕೀಲನರಿಯದ ಕವಿಗಳು 
ಛಂದಸ್ಸು , ನಿಘಂಟು, ಅಮರ, ವ್ಯಾಕರಣ, 
ನಾನಾರ್ಥಗಳೆಂಬ ಹೆಂಚ ಹೊಡೆದು ನೆತ್ತಿಯ ಮೇಲೆ ಹೊತ್ತುಕೊಂಡು 
ತಿರುಗುವ ಕವಿಗಳೆಂಬ ಚಾತುರದ ಮಾತ ನಿಟ್ಟಿಸಲು 
ಆಡ ಸವಿದ ಜಾತಿಗಳ ಕಂಡು ನಗುತಿರ್ದಾತ 
ಸಿದ್ದಮಲ್ಲನದಾತ ಮೇಗಣಗವಿಯ ಗುರು ಶಿವಸಿದ್ದೇಶ್ವರಪ್ರಭುವೆ. || ೮ || 


೯೭೦ 
ಕವಿ ಕವಿಗಳೆಂದು ಹೆಸರಿಟ್ಟುಕೊಂಡು ನುಡಿವ ಅಣ್ಣಗಳಿರಾ ! 
ನಿಮ್ಮ ಸಪ್ತಪಾತಾಳದಿಂದ ಅತ್ತತ್ತವಿತ್ತು 
ಮುಂದೆ ಭುವನದ ಮೂಲವ ತಿಳಿದು ಗುಪ್ತಮಂಡಲವೆಂಬ 
ಹುತ್ತದೊಳಗೆ ಇರ್ದ ಘಟಸರ್ಪದ ಅಡಿಯ ಮೇಲಕ್ಕೆ ಮಾಡಿ, 
ಒಡನೆ ನಿಲ್ಲಿಸಬಲ್ಲರೆ ಆತನಿಗೆ ಆ ನರಕವಿ ವರಕವಿಗಳ 
ಕಣ್ಣಿಗೆ ಕಾಣಬಾರದಂತಹ ಮುಸುಕಿನ ಮಂದಿರದ ಮನೆಯೊಳಗೆ ಇದ್ದುಕೊಂಬ , 
ತನ್ನ ತಲೆಕೆಳಗಾಗಿ ಪಾದ ಮೇಲಾಗಿ ಉಧೋ ಎಂದು 
ಅರ್ತು ಗುರ್ತವಿಟ್ಟು ಆಳಬಲ್ಲರೆ ಆತನಿಗೆ 
ಮಹಾಶಿವಜ್ಞಾನಿ ಎಂದೆನ್ನಬಹುದು ಕಾಣಿರೋ . 
ನಿಮ್ಮ ಅಂಗ ಸ್ವರ್ಗ ಮರ್ತ್ಯ ಪಾತಾಳ, ಈರೇಳು ಭುವನ, 
ಹದಿನಾಲ್ಕುಲೋಕ, ಪಂಚಶತಕೋಟಿ ಭುವನದ ವಿಸ್ತಾರವನ್ನೆಲ್ಲ 
ತನ್ನ ಅಂತರಂಗದೊಳಗೆ ನೋಡಿಕೊಂಡು, 
ಹೊರಗೆ ಶಿವಶಾಸ್ತ್ರ ಆಗಮ ಪುರಾಣಂಗಳ ನಿರ್ಮಿತವ ಮಾಡಿ, 
ಇರಬಲ್ಲರೆ ಆತನಿಗೆ ಉತ್ತಮ ಶಿವಕವೀಶ್ವರ ಎಂದೆನ್ನಬಹುದು ಕಾಣಿರೋ . 
ನಿಮ್ಮ ಅಂಗ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ 
ನಾಲ್ಕು ದಿಕ್ಕಿನ ಮೂಲವ ತಿಳಿದು ಘಟಿಕಾಸ್ಥಾನವೆಂಬ ಒಂದಾಸನವ ಬರೆದು, 
ಎಂಬತ್ನಾಲ್ಕು ಆಸನದ ಭೇದದ ಗುಣಾವಗುಣಗಳೆಲ್ಲಾ 
ಒಂದೇ ಆಸನದಲ್ಲಿ ತಿಳಿದು, ಸತ್ಯವ ಹಿಡಿದು, 
ನಿತ್ಯನಾಗಿರಬಲ್ಲರೆ ಆತ ತನಗೆ ಬಂದಂತಹ 
ಮೂನ್ನೂರರವತ್ತು ಕಂಟಕಗಳನ್ನೆಲ್ಲ ಬಡಬಾಗ್ನಿಯ ಕಿಚ್ಚಿನಲ್ಲಿ ಸುಟ್ಟು , 
ಬೂದಿಯನು ಗಂಗೆಯ ಕೂಡಿಸಿ, ಲಿಂಗಾಂಗಿಯಾಗಿರಬಲ್ಲರೆ 
ಆತನಿಗೆ ಸ್ನಾನ ನೇಮ ಸಂಧ್ಯಾವಂದನ ಜಪ ಗಾಯತ್ರಿ ಸಪ್ತಗಾಯತ್ರಿಗಳ 
ಸ್ನಾನಸ್ಥಾನದಲ್ಲಿ ನುಡಿದು ಪ್ರಾಣಲಿಂಗದ ದರುಶನವಾಗಿರಬಲ್ಲರೆ, 
ಆತನಿಗೆ ಅನಂತಕಾಲ ಚಕ್ರವ ಗಲಿದಂತಹ ಅಖಂಡಪರಿಪೂರ್ಣ 


೪೫೦ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


ಮಹಾಮಹಾದೇವರೆಂದೆನ್ನಬಹುದು ಕಾಣಿರೊ . 
ಇಂತು ತಮ್ಮ ಅಂತರಂಗದೊಳಗಿದ್ದ ಕುಲಭಕ್ತನ ಭೇದವನರಿಯದೆ, 
ನರಕವಿ ವರಕವಿಗಳು ಹಲವು ಶಾಸ್ತ್ರ ಆಗಮ ಪುರಾಣಗಳ ಓದಿ, 
ಬಹುಮಾತುಗಳ ಕಲಿತು, ಬಂದ ಬರವು ನಿಂದ ನಿಲವು ತಡಿಯನರಿಯದೆ, 
ಒಂದೊಂದನೆ ಪದ ಪದ್ಯವನ್ನು ಮಾಡಿ, 
ಆಸ್ಥಾನದ ಸಭೆಯೋಳಗೆ ಕುಳಿತುಕೊಂಡು ಹಾಡಿ ಪಾಡುವಂತಹ 
ಕವಿಗಳೆಂಬ ಕತ್ತೆಗಳ ಕಂಡು ನಗುತಿರ್ದಾತ 
ಸಿದ್ದಮಲ್ಲನದಾತ ಮೇಗಣಗವಿಯ ಗುರುಶಿವಸಿದ್ದೇಶ್ವರಪ್ರಭುವೆ. | ೯ || 


ಸಿದ್ಧವೀರದೇಶಿಕೇಂದ್ರನ ವಚನ 


- ೯೭೧ 
ವ್ಯಾಸನುಸುರ್ದ ಸ್ಕಂದಪುರಾಣದಲ್ಲಿಯ 
ಶ್ರೀಶೈಲಕಲ್ಪ ನೋಳ್ಳುದಯ್ಯಾ. 
ಅಲ್ಲಿ ಸಿದ್ದಸಾಧಕರ ಸನ್ನಿಧಿಯಿಂದರಿಯಬಹುದಯ್ಯಾ. 
ಮಾಡಿದನೊಬ್ಬ ಪೂರ್ವದಲ್ಲಿ ಗೋರಕ್ಷ 
ಮಾಡಿದನೊಬ್ಬ ಮತ್ತೈಂದ್ರನಾಥ, 
ಮಾಡಿದರೆಮ್ಮವಂಶದಶ್ರೀಗುರುಶಾಂತದೇವರು. 
ಇದು ಕಾರಣ, 
ಯೋಗದ ಭೇದ ಯೋಗಿಗಳಂತರಂಗದಿಂದರಿತಡೆ 
ಯೋಗಸಿದ್ಧಿ ಸತ್ಯ ಸತ್ಯ , 
ಶ್ರೀಗುರು ತೋಂಟದಸಿದ್ದಲಿಂಗೇಶ್ವರ. 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 
ಶಿವಸ್ತೋತ್ರಸ್ಥಲ 

೯೨ 
ಜಯ ಜಯ ನಿತ್ಯನಿರಂಜನ ಪರಶಿವ, 
ಜಯ ಜಯ ಅಮೃತಕರ , 
ಜಯ ಸದಾನಂದ, ಜಯ ಕರುಣಜಲ, 
ಜಯ ಭಕ್ತರೊಂದ್ಯ , 
ಜಯ ಜ್ಞಾನಸಿಂಧು, ಜಯ ಕರ್ಮವಿದೂರ, 
ಜಯ ಚಿನ್ಮಯ ಚಿದ್ರೂಪ, ಜಯ ಜಗದೀಶ 
ಎನ್ನವಗುಣವ ನೋಡದೆ ರಕ್ಷಿಸು 
ಜಯಜಯ ಹರಹರ ಶಿವಶಿವ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

ವಿರಹ ಚವೆ 
೯೭೩ 
ಪರಮಾರ್ಥ ಪರಬ್ರಹ್ಮ 
ಪರಂಜ್ಯೋತಿಲಿಂಗ ಪರಶಿವ 
ಪರಾಪರ ಶಾಂತಿ ಪರಾತ್ಮಸಂಜೀವ, 
ಪನ್ನಗಭೂಷಣ, ಪರಹಿತ, 
ಪರದೇವಾತ್ಮಲಿಂಗ, ಪರಜನ್ಮಕರ್ಮವಿದೂರ, 


|| ೧ || 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್ಸ್ಥಲ 


ಪರಿಣಾಮಿ , ಪುರುಸವಿನೋಟ, 
ಪಾವನರೂಪು ರಕಿಹುದೆಮ್ಮ 
ಜಯಜಯ ಹರಹರ ಶಿವಶಿವ 
ಪರಮಗುರು ಪಡುವಿಡಿ ಸಿದಮಲ್ಲಿನಾಥಪ್ರಭುವೆ . 


೯೭೪ 
ಚಿನ್ಮಯ ಚಿದ ಚಿತ್ರ ಕಾಶ ಚಿದಾನಂದ 
ಚಿದ ಚಿತೃಣವು ಚಿದನಾತ್ಮಚಿದನಲಿಂಗ, 
ಚದುರು ಚಿದ್ ಪರಶಿವ 
ಚಿದ್ ಪರಬ್ರಹ್ಮ ಚಿದಾತೃಸಂಜೀವ ರಕಿದುದನ್ನು 
ಜಯಜಯ ಹರಹರ ಶಿವಶಿವ 
ಪರಮಗುರು ಪಡುವಿಡಿ ಸಿದಮಲ್ಲಿನಾಥಪ್ರಭವೆ. 


೯೭೫ 


ಆಗಜೇಶ ಆಜಹರಿಸುರರೆಂದ , 
ಜಗದಗಲಾತ್ಮ ಅತಕರ 
ಅಘhರಿಗೊಬ್ರ ಅನಲಾಕ್ಷ ಅನಾಮಯ 
ಅಚಲ ಆಗಣಿತ ಅತಿಸತ್ಯ 
ಅಭಿವ ಅಭಂಗ ಅಪರಾಕ್ರಮ 
ಆನಂದ ಅಪರಂಪಾರ ಆದಿಸ್ವಯಂಭೂ 
ಆಧ್ಯಾತ್ಮನರಂಜ್ಯೋತಿ ಅಕಳಂಕ ಅಮಲ ಅದೃಶ್ಯ. 
ಅಕಲ್ಪ ಅಭಿವ ಅರುಣೋದಯ ಅನುಪಮ ಅಘಟಿತ 
ಆಚರಿತ್ರೆ ವಿಶ್ವರ್ಯ ಅದ್ಭುತ 
ಆದ್ಯ ಆರಾಧ್ಯ ಅಂಗಸಂಗ ಅಮರಗಣವಂದ್ಯ 
ರಕ್ಷಿಪುದಮ್ಮ ಜಯಜಯ ಹರಹರ ಶಿವಶಿವ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ . 


Tಲ್ಲಿ 


೯೭೬ 


ತ್ರಿಪುರಸಂಹರ ತ್ರಿಶೂಲತ್ರಿನಯನ 
ತ್ರಿಗುಣಕತ ದೇವರಾತ್ಮಲಿಂಗೆ 
ಮಲವಿರ ಲಿಂಗೇಶ ತಿಪ್ರಸಾದ 
ಲೋಕೇಶ ತ್ರಿಣೇಯ ತನು 
ಆತ್ಮವಿಲೇರ ತಿಮಿರಹರದಾನ 
ತಕರ ಅಮರತ್ರನೀಲಕಂಠ 
ಕ್ರಿಯಾಸ್ಯರುದ್ರ ಪರಮಾರ್ಥ ಪರಬ್ರಹ್ಮ 


೪೫ಳ್ಳಿ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


ರಕ್ಷಿಪುದೆಮ್ಮ ಜಯಜಯ ಹರಹರ ಶಿವಶಿವ 
ಪರಮಗುರು ಪಡುವಿಡಿ ಸಿದಮಲ್ಲಿನಾಥಪ್ರಭುವೆ. 


|| ೫ || 


೯೭೭ 


|| ೬ || 


ಮಾರಮಥನ ಮಸಣಾಲಯ ಮನಾತೀತ 
ಮಾ [ ೩] ದ್ಯುಮಣಿಧರ ಮತ್ಸರವಿರಹಿತ 
ಮದುರು ಮಹಾಶಂಭು ಮಹಾದೇವ 
ಮಹಾಜ್ಞಾನ ಮಹಾತ್ಮನೆ ಮಹಾದೇವದೇವ 
ಮರಣವಿರಹಿತ ಮರಹುದೂರ ಅರುಹಾನಂದ 
ಮನುಮುನಿವಂದ್ಯ ಮೂಲಾಧಾರ ಮಹಾಗಣಪ್ರೇಮ 
ಮಾಯಾಕೋಳಾಹಳ ಮಾಯ ನಿರ್ಮಮಗುಣಮಗೋಚರ 
ಮಹಾಜ್ಯೋತಿ ಪರಶಿವ ಮೂರುಲೋಕಪ್ರಕಾಶ 
ಸರ್ವಕಾವದೇವನೆಂದು ಮೊರೆಹೊಕ್ಕೆ, 
ಎನ್ನ ಕಾಯು ರಕ್ಷಿಸು 
ಜಯಜಯ ಹರಹರ ಶಿವಶಿವ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

೯೭೮ 
ಗಜಾಸುರಸಂಹರ ಗಗನಾತ್ಮ ಘನಗುರು 
ಗರುಡಗಂಧರ್ವರೊಂದ್ಯ ಘನಶಿವ 
ಗರಳಧರ ಘಟಾತ್ಮಜ್ಯೋತಿಪ್ರಕಾಶ 
ಗಂಗಾಧರ ಗಮನನಿರ್ಗಮನ 
ಗಣಸಕಲರಾಶ ಗರುಡ ಅತಿವಿಭೂಷ 
ಜ್ಞಾನಜ್ಯೋತಿಪ್ರಕಾಶ ಗರುವ ಗಂಭೀರ 
ಗುಣಸಾರ ಕುಜನಕುಠಾರ ಭವದೂರ 
ಧರ್ಮವಿಚಾರ ದೇವರದೇವನೆಂದು ಮೊರೆಹೊಕ್ಕೆ 
ಕೇಳೆನ್ನ ಹುಯ್ಯಲ, 
ರಂಬಿಸಿ ಅಂಜದಿರೆಂದು ತಲೆದಡಹಿ ರಕ್ಷಿಸು 
ಜಯಜಯ ಹರಹರ ಶಿವಶಿವ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 


|| ೭ || 


೯೭೯ 


ಕಾಲಸಂಹರ ಕಾಮವಿದೂರ 
ಕರಣಾತೀತ ಕರ್ಮಗಿರಿಗೊ 
ಕಮಲಮಿತ್ರ ಶಶಿಭೂಷಕರುಣಕಟಾಕ್ಷ 


೪೫೫ 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


ಕಮಲೋದ್ಭವರಕರಕಪಾಲ 
ಕಮಲಪೂಜಿತನಯನ ಪಾದಚರಣದಲಿ ಧರಿಸಿದ ದೇವ 
ವಿಶ್ವಕ್ಷೇನ ಹೆಣನ ಹೊತ್ತ ದೇವ 
ವೇದಶಾಸ್ತ್ರಕತೀತದೇವನೆಂದು ಮೊರೆಹೊಕ್ಕೆ. 
ಎನ್ನಯ ಮೊರೆಯಂ ಕೇಳಿ ಕಾದರೆ ಕಾಯಿ, ಕೊಂದರೆ ಕೊಟ್ಟು 
ನಿಮ್ಮ ಧರ್ಮ, ನಿಮ್ಮ ಧರ್ಮ. 
ನೀನೆ ಹುಟ್ಟಿಸಿ, ನೀನೆ ಕರ್ಮಕಾಯಕ ಗುರಿಮಾಡಿ, 
ನೀನಗಲಿದರೆ ನೊಂದ ಬೆಂದೆ. 
ಬಿಡಬೀಸದಿರು, ಎನ್ನನಿತ್ಯ ' ಬಾ ' ಯೆಂದು ತಲೆದಡಹೋ 
ಜಯಜಯ ಹರಹರ ಶಿವಶಿವ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 


|| 


೮ || 


೯೮೦ 


ದೇವರದೇವ ನಿತ್ಯದೇವ ಸ್ವಯಂಭೂದೇವ 
ಗಿರಿವಾಸದೇವ ಗಣರೊಂದೂ ದೇವೇಂದ್ರಭಜಿತದೇವ 
ಸರ್ವಲೋಕಪ್ರಕಾಶದೇವ ಸರ್ವರ ಕಾವದೇವ 
ಶುಭ್ರವರ್ಣದೇವ ನಂದೀಶದೇವ ಪಂಚವಕ್ತದೇವ 
ಪಂಚಬ್ರಹ್ಮದೇವ ಪಂಚಾಕ್ಷರಿಯಧ್ಯಾತ್ಮಜ್ಯೋತಿದೇವ 
ಕೆಂಜೆಡೆಯ ಭೂಷಣದೇವ ರವಿಕೋಟಿತೇಜದೇವ 
ನಂದಮಯನಾರ್ಲಿಂಗಂ ನಾದಪ್ರಿಯ ನಾಗೇಶ್ವರ 
ಆದಿಮಧ್ಯಾಂತರಹಿತ ದೇವಂ ವೇದವಿದವರಂ 
ಪ್ರೊಮಜ್ಯೋತಿರೂಪಕಂ ಎಂದೆನಿಸುವ ದೇವನೆಂದು ಮೊರೆಹೊಕ್ಕೆ. 
ಎನ್ನಯ ಮೊರೆಯಂ ಕೇಳಿ ಅಂಜದಿರೆಂದು ರಕ್ಷಿಸು 
ಹರಹರ ಜಯಜಯ ಶಿವಶಿವ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ . 


೯೮೧ 


ರಾಗ : ದೇಶಿ 
ಪಲ್ಲ : ಜಯಜಯ ಪರಮೇಶ ಪರಬ್ರಹ್ಮ 

ಜಯಜಯ ನಿತ್ಯಾನಂದ 
ಪದ : ಹರಿಯಜಸುರರೋಂದ್ಯ ಜಯಜಯ 

ಗಿರಿಸುತೆಪ್ರಾಣೇಶ ಜಯಜಯ 
ಪರಮುನಿಗಳಾತ್ಮ ಜಯಜಯ 
ಪರಂಜ್ಯೋತಿರ್ಲಿಂಗ ಜಯಜಯ 
ತರಣಿಕೋಟಿತೇಜ ಜಯಜಯ 


೪೫೬ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


ಉರಗಾಭರಣಭವ ಜಯಜಯ 
ಕರುಣರಸಸಿಂಧು ಜಯಜಯ 
ಮುರಹರ ಮೃತರಹಿತ ಜಯಜಯ 


ತ್ರಿಪುರಸಂಹರ ನಿತ್ಯ ಜಯಜಯ 
ಅಪರಂಪಾರಮೂರ್ತಿ ಜಯಜಯ 
ಕೃಪಲೋಕೇಶ ಜಯಜಯ 
ಉಪಮೆರಹಿತಪುಣ್ಯ ಜಯಜಯ 
ಜಪತಪಕೋಲಿವಾತ ಜಯಜಯ 
ಅಪಹರಿ ಶಿಖೆಯೊಳಿಟ್ಟ ಜಯಜಯ 
ವಿಪಿನಕಾಷಾರಿನೇತ್ರ ಜಯಜಯ 
ನಿಪುಣ ನಿರ್ಗುಣ ಶಂಭು ಜಯಜಯ 


|| ೩ || 


ಮಾರಾರಿ ಮದಚರ್ಮ ಜಯಜಯ 
ಮೂರುನೇತ್ರದ ಭವ ಜಯಜಯ 
ಈರೇಳು ಭುವನಾತ್ಮಜ ಜಯಜಯ 
ವಾರಿಜ ಅರಿಭೂಷ ಜಯಜಯ 
ಮೇರುವಿಗಣಪೂಜ್ಯ ಜಯಜಯ 
ಪೂರಿತ ಪುಣ್ಯಾಂಗ ಜಯಜಯ 
ಧಾರುಣಿ ದಯಪಾಲ ಜಯಜಯ 
ಕರುಣಿ ಚಿನ್ಮಯ ಜಯಜಯ 
ನಂದಿವಾಹನ ನಿತ್ಯ ಜಯಜಯ 
ಅಂಧಕಾಸುರವೈರಿ ಜಯಜಯ 
ಕಂದುಗೊರಳ ಶಿವನೆ ಜಯಜಯ 
ಸಂದ ಕುಣಪಶೂಲ ಜಯಜಯ 
ಕಂದಗೆ ವರವಿತ್ತಜಯಜಯ 
ಗಂಧರ್ವರಿಗೊಲಿದೆ ಜಯಜಯ 
ಇಂದ್ರಪೂಜಿತಲಿಂಗ ಜಯಜಯ 
ತಂದೆತಾಯಿಲ್ಲದ ಮೋನ ಜಯಜಯ 
ಭವರೋಗಕ್ಕೆ ವೈದ್ಯ ಜಯಜಯ 
ಶಿವ ವಿಶ್ವಕುಟುಂಬಿ ಜಯಜಯ 
ಜವನ ಸಂಹರ ಅಮಲ ಜಯಜಯ 
ಪವಿತ್ರಸ್ವರೂಪಕಾಯ ಜಯಜಯ 
ಭುವನ ಸರ್ವಕೆ ದೇವ ಜಯಜಯ 
ಕುವರ ಹಂಪನ ಪ್ರಾಣ ಜಯಜಯ 


೪೫೭ 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 

ದೇವ ಗುರುಸಿದ್ದಮಲ್ಲ ಜಯಜಯ 
ಕವಿವ ದುರಿತಹರ ಜಯಜಯ 


|| 


೫ || 


ಪಿಂಡಸ್ಥಲ 
ಸೂತ್ರ : ಇಂತು ಮುಂದೆ ಪಿಂಡಸ್ಥಲ ವಚನ. 


೯೮೨ 


ಪಿಂಡ ಬ್ರಹ್ಮಾಂಡವ ಒಂದು ಮಾಡಿ ನಿರ್ಮಿಸಿದ 
ಶಿವನ ಕಂಡವರುಂಟೇ ? ಹೇಳಿರೆ ! 
ಕಂಡವರುಂಟು, ಅದು ಹೇಗೆಂದಡೆ : 
ಶಿಲೆಯೊಳಗಣ ಪಾವಕನಂತೆ, ತಿಲದೊಳಗಣ ತೈಲದಂತೆ, 
ಬೀಜದೊಳಗಣ ವೃಕ್ಷದಂತೆ, ಉದಕದೊಳಗಣ ಪ್ರತಿಬಿಂಬದಂತೆ, 
ಹಸುವಿನೊಳಗಣ ವೃತದಂತೆ ಇದ್ದಿತ್ತು 
ಆ ಪರಬ್ರಹ್ಮದ ನಿಲವು. 
ಇದ್ದರೇನು, ಕಾಣಬಹುದೇ ? ಕಾಣಬಾರದು. 
ಕಾಣುವ ಬಗೆ ಹೇಗೆಂದರೆ ಹೇಳುವೆ ಕೇಳಿರಣ್ಣಾ : 
ಶಿಲೆಯೊಳಗಣ ಅಗ್ನಿ 
ಚಕಮಕಿ ದೂಡಿವಿಡಿದು ಕ್ರೀಯಿಟ್ಟು ಮಾಡಿದಲ್ಲದೆ ಪ್ರಜ್ವಲಿಸದು. 
ತಿಲದೊಳಗಣ ತೈಲ 
ಯಂತ್ರದಲ್ಲಿಕ್ರೀಡಿಸಿದಲ್ಲದೆ ತೋರದು. 
ಬೀಜದೊಳಗಣ ವೃಕ್ಷ 
ಮೇಘದ ದೆಸೆಯಲ್ಲಿ ಪಸಿಯಕ್ಷೇತ್ರಕ್ಕೆ ಬಿದ್ದಲ್ಲದೆ ಮೊಳೆದೋರದು. 
ಪಶುವಿನೊಳಗಣ ಮೃತ 
ಪಶುವ ಬೋಧಿಸಿಕ್ರೀಯಿಟ್ಟು ಅಮೃತ ಕರೆದರೆ ಕೊಡುವುದು . 
ಮೇಘದ ದೆಸೆಯಲಿ ಉದಕ ಬಂದು ಎಲೆಯ ತುಂಬಿದರೆ 
ಸೂರ್ಯನ ಪ್ರತಿಬಿಂಬವದರೊಳುತೋರುವಂತೆ, 
ನಾದ ಬಿಂದು ಕಳೆಯ ದೆಸೆಯಲಿ ಪಿಂಡವಾಯಿತು, 
ಆ ಪಿಂಡದೊಳಗಣ ಜೀವ ಶಿವಚೈತನ್ಯ . 
ಅದು ಹೇಗೆಂದಡೆ, ಅದಕ್ಕೆ ಸಾಕ್ಷಿ : 
' ಶಿವೋ ಜೀವಃಜೀವಂ ಶಿವಃ 
ಸ ಜೀವಃಕೇವಲಂ ಶಿವಃ?? 
ಎಂದುದಾಗಿ, 
ಪಿಂಡ ಬ್ರಹ್ಮಾಂಡದೊಳಗಣ ಶಿವನಿಲವು ಇಂತಿದ್ದಿತ್ತು 


oses 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


|| ೧೧ || 


ಇದರೇನು ? ಲೋಕದ ಜಡದೇಹಿಗಳಿಗೆ ಕಾಣಬಾರದು. 
ಆದಿಯಲ್ಲಿ ಶಿವಬೀಜವಾದ ಮಹಿಮರಿಗೆ ತೋರುವುದು . 
ಉಳಿದವರಿಗೆ ಸಾಧ್ಯವೇ , 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

೯೮೩ 
ಪಿಂಡಾಂಡ ಕಿರಿದ ಬ್ರಹ್ಮಾಂಡ ಹಿರಿದ ಕಾಣಿರಣ್ಣಾ ! 
“ಪಿಂಡ ಬ್ರಹ್ಮಾಂಡ ದ್ವಯೋಗೈಕ್ಯ ' ಯೆಂದುದಾಗಿ, 
ಇದು ಕಾರಣ, ಪಿಂಡ ಬ್ರಹ್ಮಾಂಡವಾಯಿತ್ತು 
ಆ ಪಂಚಭೂತವೆ ಶರೀರವಾಯಿತ್ತು 
ಅದು ಹೇಗೆಂದಡೆ : 
“ ಪಂಚಭೂತಮಯಂ ದೇಹಂ' ಎಂದುದಾಗಿ , 
ಬ್ರಹ್ಮಾಂಡದಲ್ಲುಳ್ಳ ಜನನ ಪಿಂಡಾಂಡದಲ್ಲುಂಟು ; 
ಪಿಂಡಾಂಡದಲ್ಲುಳ್ಳ ಜನನ ಬ್ರಹ್ಮಾಂಡದಲ್ಲುಂಟು. 
ಬ್ರಹ್ಮಾಂಡದ ಲಯ ಬ್ರಹ್ಮಾಂಡಕ್ಕೆ . 
ಪಿಂಡಾಂಡದ ಲಯ ಬ್ರಹ್ಮಾಂಡಕ್ಕೆ 
ಇಂತೀ ಎರಡರ ಭೇದವ ನೀನೆ ಬಲ್ಲೆ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 


೯೮೪ 


|| ೧೩ | | 


ಪರಬ್ರಹ್ಮ ಪರವಸ್ತುವಿನ ಪಂಚಮುಖದಲ್ಲಿ ಹುಟ್ಟಿದ 
ಪಂಚಮಹಾಭೂತವೆ ಶರೀರವಾಯಿತ್ತು 
ಅದು ಎಂತೆಂದೊಡೆ: 
ಮಣ್ಣು ನೀರು ಶಿಲೆಯ ಕೂಡಿ ಭಿತ್ತಿಯನಿಕ್ಕುವಂತೆ, 
ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಇದುಕೂಡಿ 
ಶರೀರ ನಿರ್ಮಿತವಾಯಿತಯ್ಯ , 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

€8588 
ಪಂಚಭೂತಂಗಳ ಪಂಚವಿಂಶತಿತತ್ವಯುಕ್ತವಾಗಿ 
ಶರೀರವಾಯಿತ್ತು 
ಅದು ಹೇಗೆಂದಡೆ : 
ಆಕಾಶದಿಂದ ಅಂತಃಕರಣಚತುಷ್ಟಯಂಗಳು ಹುಟ್ಟಿದವಯ್ಯ . 
ವಾಯುವಿನಿಂದ ಪಂಚಪ್ರಾಣವಾಯುಗಳು ಹುಟ್ಟಿದವಯ್ಯ . 
ಅಗ್ನಿಯಿಂದ ಬುಧೀಂದ್ರಿಯಂಗಳು ಹುಟ್ಟಿದವಯ್ಯ . 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


೪೫೯ 


| ೧೪ || 


ಅಪ್ಪುವಿನಿಂದ ಶಬ್ದಾದಿ ಪಂಚವಿಷಯಂಗಳು ಹುಟ್ಟಿದವಯ್ಯ . 
ಪೃಥ್ವಿಯಿಂದ ವಾಗಾದಿ ಕರ್ಮೇಂದ್ರಿಯಂಗಳು ಹುಟ್ಟಿದವಯ್ಯ . 
ಇಂತೀ ಚತುರ್ವಿಂಶತಿತತ್ವಯುಕ್ತವಾಗಿ 
ಶರೀರವೆತ್ತಿ ಕರೆಸಿತಯ್ಯ 
ಪರುಮಗುರು ಪಡುವಿಡಿ ಸಿದಮಲ್ಲಿನಾಥಪ್ರಭುವೆ . 

rese 
ಚತುರ್ವಿಂಶತಿತತ್ವಕೂಡಿ ಶರೀರ ಹೇಗಾಯಿತ್ತೆಂದಡೆ, 
ಹೇಳುವೆ ಕೇಳಿರಣ್ಣಾ : 
ಆ ಆಕಾಶ ಆಕಾಶವ ಬೆರಸಲು ಜ್ಞಾನ ಹುಟ್ಟಿತ್ತು 
ಆ ಆಕಾಶ ವಾಯುವ ಬೆರಸಲು ಮನ ಹುಟ್ಟಿತ್ತು 
ಆಕಾಶ ಅಗ್ನಿಯ ಬೆರಸಲು ಅಹಂಕಾರ ಹುಟ್ಟಿತ್ತು 
ಆಕಾಶ ಅಪ್ಪುವ ಬೆರಸಲು ಬುದ್ದಿ ಮುಟ್ಟಿತ್ತು 
ಆಕಾಶ ಪೃಥ್ವಿಯ ಬೆರಸಲು ಚಿತ್ರ ಹುಟ್ಟಿತ್ತು 
ಇಂತಿವು ಕರಣಚತುಷ್ಟಯಂಗಳುಕೃತಿಯೆಂದು ಹೇಳಲ್ಪಟ್ಟಿತ್ತಯ್ಯ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

೯೮೭ 
ವಾಯು ಆಕಾಶವ ಬೆರಸಲು 
ಸಮಾನವಾಯುವಿನ ಜನನ. 
ವಾಯು ವಾಯುವ ಬೆರಸಿದಲ್ಲಿ 
ಉದಾನವಾಯುವಿನ ಜನನ. 
ವಾಯು ಅಗ್ನಿಯ ಬೆರಸಿದಲ್ಲಿ 
ವ್ಯಾನವಾಯುವಿನ ಜನನ. 
ವಾಯು ಅಪ್ಪುವಿನಲ್ಲಿ ಬೆರಸಿದಲ್ಲಿ 
ಅಪಾನವಾಯುವಿನ ಜನನ. 
ವಾಯು ಪೃಥ್ವಿಯ ಬೆರಸಿದಲ್ಲಿ 
ಪ್ರಾಣವಾಯುವಿನ ಜನನ. 
ಇಂತಿವು ಪಂಚವಾಯುವಿನ 
ಪಂಚಕೃತಿಯೆಂದು ಹೇಳಲ್ಪಟ್ಟಿತ್ತು 
ಪರಮಗುರು ಪಡುವಿಡಿ ಸಿದಮಲ್ಲಿನಾಥಪ್ರಭುವೆ. 


| 


೧೫ || 


beses 


ಅಗ್ನಿ ಆಕಾಶವ ಬೆರಸಲು 
ಪ್ರೋತೇಂದ್ರಿಯದುತ್ಪತ್ತಿಯಯ್ಯ . 


೪೬೦ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


|| ೧೭ || 


ಅಗ್ನಿ ವಾಯುವ ಬೆರಸಲು 
ತ್ವಗೀಂದ್ರಿಯದುತ್ಪತ್ತಿಯಯ್ಯ . 
ಅಗ್ನಿ ಅಗ್ನಿಯ ಬೆರಸಲು 
ನೇಂದ್ರಿಯದುತ್ಪತ್ತಿಯಯ್ಯ . 
ಅಗ್ನಿ ಅಪ್ಪುವ ಬೆರಸಲು 
ಜಿಹೇಂದ್ರಿಯದುತ್ಪತ್ತಿಯಯ್ಯ . 
ಅಗ್ನಿ ಪೃಥ್ವಿಯ ಬೆರಸಲು 
ಘ್ರಾಣೇಂದ್ರಿಯದುತ್ಪತ್ತಿಯಯ್ಯ . 
ಇಂತಿವು ಬುದೀಂದ್ರಿಯಂಗಳುತ್ಪತ್ತಿ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

೯೮೯ 
ಅಪ್ಪು ಆಕಾಶವ ಬೆರಸಲು ಶಬ್ದ ಹುಟ್ಟಿತ್ತು 
ಅಪ್ಪು ಅಪ್ಪುವ ಬೆರಸಲು ರಸ ಹುಟ್ಟಿತ್ತು 
ಅಪ್ಪು ವಾಯುವ ಬೆರಸಲು ಸ್ಪರುಶನ ಹುಟ್ಟಿತ್ತು 
ಅಪ್ಪು ಅಗ್ನಿಯ ಬೆರಸಲು ರೂಪ ಹುಟ್ಟಿತ್ತು 
ಅಪ್ಪು ಪೃಥ್ವಿಯ ಬೆರಸಲು ಗಂಧ ಹುಟ್ಟಿತ್ತು, 
ಇಂತಿವು ಪಂಚವಿಷಯಂಗಳುತ್ಪತ್ತಿಯೆಂದು ಹೇಳಲ್ಪಟ್ಟಿತ್ತಯ್ಯ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

೯೯೦ 
ಪೃಥ್ವಿ ಆಕಾಶವ ಬೆರಸಲು 
ವಾಗೀಂದ್ರಿಯದ ಜನನ. 
ಪೃಥ್ವಿ ವಾಯುವ ಬೆರಸಲು 
ಪ್ರಾಣೇಂದ್ರಿಯದ ಜನನ . 
ಪೃಥ್ವಿ ತೇಜವ ಬೆರೆಸಲು 
ಪಾದೇಂದ್ರಿಯದ ಜನನ. 
ಪೃಥ್ವಿ ಅಪ್ಪುವ ಬೆರಸಲು 
ಗುಹೇಂದ್ರಿಯದ ಜನನ. 
ಪೃಥ್ವಿ ಪೃಥ್ವಿಯ ಬೆರಸಲು 
ಪಾಯುವಿಂದ್ರಿಯದ ಜನನ. 
ಇಂತಿವು ಚತುರ್ವಿಂಶತಿತತ್ವಂಗಳುತ್ಪತ್ಯವೆಂದು 
ಅರಿಯಲು ಯೋಗ್ಯವಯ್ಯ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 


|| ೧೮ || 


|| ೧೯ || 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


೪೬೧ 


೯೯೧ 
ಆಕಾಶದೊಳಗಣ ಆಕಾಶ ಜ್ಞಾನ. 
ಆಕಾಶದೊಳಗಣ ವಾಯು ಮನಸ್ಸು . 
ಆಕಾಶದೊಳಗಣ ಅಗ್ನಿ ಅಹಂಕಾರ. 
ಆಕಾಶದೊಳಗಣ ಅಪ್ಪು ಬುದ್ದಿ. 
ಆಕಾಶದೊಳಗಣ ಪೃಥ್ವಿ ಚಿತ್ರ 
ಇಂತಿವು ಆಕಾಶದ ಪಂಚಶ್ರುತಿಯೆಂದು ಹೇಳಲ್ಪಟ್ಟಿತ್ತಯ್ಯ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 


|| ೨೦ || 


೯೯೨ 


|| ೨೧ || 


ವಾಯುವಿನೊಳಗಣ ವಾಯು ಉದಾನವಾಯು. 
ವಾಯುವಿನೊಳಗಣ ಆಕಾಶ ಸಮಾನವಾಯು. 
ವಾಯುವಿನೊಳಗಣ ಅಗ್ನಿ ವ್ಯಾನವಾಯು. 
ವಾಯುವಿನೊಳಗಣ ಅಪ್ಪು ಅಪಾನವಾಯು. 
ವಾಯುವಿನೊಳಗಣ ಪೃಥ್ವಿ ಪ್ರಾಣವಾಯು. 
ಇಂತಿವು ವಾಯುವಿನ ಪಂಚಕೃತಿಯೆಂದು ಹೇಳಲ್ಪಟ್ಟಿತ್ತಯ್ಯ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

೯೯೩ 
ಅಗ್ನಿಯೊಳಗಣ ಅಗ್ನಿ ನೇತೇಂದ್ರಿಯ. 
ಅಗ್ನಿಯೊಳಗಣ ಆಕಾಶಶೋತೇಂದ್ರಿಯ. 
ಅಗ್ನಿಯೊಳಗಣ ವಾಯು ತಗೀಂದ್ರಿಯ. 
ಅಗ್ನಿಯೊಳಗಣ ಅಪ್ಪು ಜಿಹೇಂದ್ರಿಯ . 
ಅಗ್ನಿಯೊಳಗಣ ಪೃಥ್ವಿ, ಘಾಣೇಂದ್ರಿಯ . 
ಇಂತಿವು ಅಗ್ನಿಯ ಪಂಚಕೃತಿಯೆಂದು ಹೇಳಲ್ಪಟ್ಟಿತ್ತಯ್ಯ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

೯೯೪ 
ಅಪ್ಪುವಿನೊಳಗಣ ಅಪ್ಪು ರಸ. 
ಅಪ್ಪುವಿನೊಳಗಣ ಆಕಾಶ ಶಬ . 
ಅಪ್ಪುವಿನೊಳಗಣ ವಾಯು ಸ್ಪರುಶನ. 
ಅಪ್ಪುವಿನೊಳಗಣ ಅಗ್ನಿ ರೂಪ. 
ಅಪ್ಪುವಿನೊಳಗಣ ಪೃಥ್ವಿ ಗಂಧ. 
ಇಂತಿವು ಅಪ್ಪುವಿನ ಪಂಚಕೃತಿಯೆಂದು ಹೇಳಲ್ಪಟ್ಟಿತ್ತಯ್ಯ 
ಪರಮಗುರು ಪಡುವಿಡಿ ಸಿದಮಲ್ಲಿನಾಥಪ್ರಭುವೆ. 


|| ೨೨ || 


|| ೨೩ || 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


೯೯೫ 


ಪೃಥ್ವಿಯೊಳಗಣ ಪೃಥ್ವಿ ಪಾಯುವಿಂದ್ರಿಯ. 
ಪೃಥ್ವಿಯೊಳಗಣ ಆಕಾಶ ವಾಗೀಂದ್ರಿಯ . 
ಪೃಥ್ವಿಯೊಳಗಣ ವಾಯು ಪಾಣೀಂದ್ರಿಯ. 
ಪೃಥ್ವಿಯೊಳಗಣ ಅಗ್ನಿ ಪಾದೇಂದ್ರಿಯ. 
ಪೃಥ್ವಿಯೊಳಗಣ ಅಪ್ಪು ಗುಹೇಂದ್ರಿಯ. 
ಇಂತಿವು ಪೃಥ್ವಿಯ ಪಂಚಕೃತಿಯಯ್ಯ . 
ಪಂಚಮಹಾಭೂತಂಗಳು ಪಂಚೀಕೃತಿಯನ್ನೋದಿ 
ಶರೀರರೂಪಾಯಿತ್ತಯ್ಯ, 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 


. 


|| ೨೪ || 


೯೯೬ 


|| ೨೫ || 


- ಮಾಯದ ಮರಣದೊಳು ಛಾಯದ ಗಿಡ ಹುಟ್ಟಿ , 
ಒಂಬತ್ತು ಗಳಿಗೆಗೆ ಹೂವುಕಾಯಿ ಹಣ್ಣು ಫಲವಾಗಿ , 
ಮರ ಬೇರುವರಿದು ಪ್ರಜ್ವಲಿಸಿದುದ ಕಂಡೆನಯ್ಯಾ ! 
ಇದೇನುಚೋದ್ಯ ಹೇಳಾ ! 
ಮಾರುದ್ದ ಮರನಡಗಿ ಛಾಯದ ಗಿಡವಾಗಿ, 
ಪಿರಿದಪ್ಪ ವೃಕ್ಷವಾಗಿ, ಜಗಕೆ ತೋರಿದ ಭೇದವ 
ವೃಕ್ಷಕೆ ನೀರೆರೆದು ಸಲಹಿದಾತ ಬಲ್ಲ ; 
ಉಳಿದವರಿಗಸಾಧ್ಯ . 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ . 

೯೯೭ 
ಎರಡು ಹೆಸರಿನ ಮರದ 
ಬೊಡ್ಡೆಯಲಾಡುವಾಲಿಯ ಮನೆ 
ಏಳು ಬಗೆಯ ನಿರ್ಮಿತ, 
ಹತ್ತು ಬಗೆಯ ಹರವರಿ , 
ಒಂಬತ್ತು ಬಗೆಯ ಹಾದಿ. 
ಆ ಮನೆಯ ಪಂಚಾಳರು ರಚಿಸಿದರು ನೋಡಾ! 
ಮನೆಯೊಳಗೆ ಮಧುರದ ಪಾಕವಾಗುತಿರೆ , 
ಆ ಮಧುರದ ಸವಿಗೆಟ್ಟು , ಹೊತ್ತಿ 
ಹೊಗೆ ಮನೆಯ ಸುತ್ತಿದುದ ಕಂಡು, 
ಕಟ್ಟಡಿಗೆಯನಟ್ಟು , ಶುದ್ಧ ಮಾಡುವೆನೆಂದು, 
ಹಿಂದಣ ಮನೆಯ ಸುಟ್ಟು , ಮುಂದೊಂದು ಮನೆಯ ಕಟ್ಟಿ , 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


|| ೨೬ || 


ಅಂದಚೆಂದವ ನೋಡಿ, 
ಆಡಿಸುತ್ತಿದ್ದ ಭೇದವ ನೀನೆ ಬಲ್ಲೆ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

೯೯೮ 
ಜಗದೊಳಗೆ ಜಗ ಹುಟ್ಟಿ 
ಜಗಮಯವಾಗಿದ್ದುದ ಕಂಡೆನು. 
ಜಗವನಾಳುವ ದೊರೆ ರಾಕ್ಷಿಗವಿಯಲ್ಲಿ ಸಿಲ್ಕಿ , 
ಘಾಸಿಯಾಗುತಿರ್ದನುನೋಡಾ. 
ಆ ರಾಕ್ಷಿ ಬ್ರಹ್ಮನ ಚರ್ಮವ ಹೊತ್ತು 
ವಿಷ್ಣುವಿನ ರಕವ ಕುಡಿದು, ರುದ್ರನ ಭಸ್ಮವ ಮಾಡಿ, 
ಈಶ್ವರನ ಗಾಳಿಯಾಗಿ ಹಾರಿಸಿ, 
ಸದಾಶಿವನ ಆಕಾಶದ ಗುರಿಯನೆ[ ಚ್ಚಿ ] ಆಡುತಾಡುತ ಬಂದವಳು . 
ಅರಸಿನ ಪ್ರಜೆ- ಪರಿವಾರ, ಆನೆ - ಸೇನೆ ಎಲ್ಲವ ನುಂಗಿ ತೇಗಿ, 
ಜಗದೊಳಗಣ ಜಗ ಹಿರಿದಪ್ಪ ಜಗವಾಗಿ 
ಜಲದಕೋಣದಲ್ಲಿ ಹೊರಟು 
ದೃಷ್ಟವಾಗಿ ನಿಂದುದ ಕಂಡು ರಕ್ಷಿ ನಗುತಿದೆ. 
ಈ ಭೇದವ ಹಳೆಯ ಮನೆಯ ಸುಟ್ಟು 
ಹೊಸ ಮನೆಯಾದಲ್ಲಿ ಕಂಡೆ, ಇದೇನು ಚೋದ್ಯ ಹೇಳಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ . 


|| ೨೭ || 


೯೯೯ 


ಹಂಸೆಯ ಪಂಜರವ ಹಿಡಿದಾಳುವ ರಕ್ಷಿ 
ಮಾಂಸದ ಗುಡಿಯ ತಿಂದು, 
ಮರುಜೇವಣಿಗೆಯ ಬೆಟ್ಟವನಡರಿ 
ಕೂಗುತ ತೆಳಗಿಳಿಯದ ಮುನ್ನ 
ಒಡ್ಡಿದಾವೆ ಮಹಾದುಃಖದಲ್ಲಿ ಮೂರು ಬಲಿ. 
ಬಲಿಯ ಬಿದ್ದು ನಲಿದಾಡುವ ಮಾಯೆಯ ಕಂಡೆನೆಂದ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

೧000 
ಐದುಮುಖದಂಗನೆಗೆ ತನು ಮೂರು, 
ತದಂಗವೆರಡು, ಜೀವವೊಂದು, ಗುಣ ಇಪ್ಪತೈದು. 
( ವಂಶದವರು ಇಪ್ಪತೈದುಮಂದಿಯ ಕೈವಿಡಿದು 
ಅಷ್ಟದಿಕ್ಕು ನವಖಂಡ ಜಂಬೂದ್ವೀಪವ 


|| ೨೮ || 


೪೬೪ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


|| ೨೯ || 


೧ | 


ಮೇಲುಹೊದಿಕೆಯ ಮಾಡಿ, ಹೊದ್ದುಕೊಂಡು, 
ದೃಷ್ಟಜಗಕ್ಕೆ ಬಂದು 
ಕಷ್ಟ ಬಡುತಿದ್ದ ಭೇದವ ನೀನೆ ಬಲೆ ಉಳಿದರಿಗಸಾಧ್ಯ , 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

೧೦೦೧ 
ರಾಗ : ದೇಶಿ 
ಪಲ್ಲ : ಪಿಂಡವಾಯಿತ್ತು ನಾದಬಿಂದು ಕಳೆಗಳಕೂಡಿ 

ಕೊಂಡು ಸ್ವರೂಪ ತತ್ವವಿಡಿದು ಚೆನ್ನಾಗಿ 
ಪದ : ಧರೆಯಿಂದಲೆದು ಕರ್ಮೇಂದ್ರಿಯಂಗಳ ಜನನ 

ಸರಸದಿಂದ ಪಂಚವಿಷಯಂಗಳುತ್ಪತ್ಯ ಮೇಣ್ 
ಉರಿಯಿಂದ ಬುಧೀಂದ್ರಿಯಂಗಳಾದವುನೋಡಿರೆ. 
ಮರುತನಿಂದೈದು ಪ್ರಾಣವಾಯುಗಳ ಜನನ 
ಹಿರಿದಪ್ಪ ಗಗನದಲ್ಲಿ ಚತುರ ಕರಣವು 
ಆತ್ಮ ನೆರೆ ಕೂಡಿ ಪಂಚವಿಂಶತಿತತ್ವವಿಡಿದು. 
ಆರೂರ್ಮೆ ಏಳುಧಾತೈದುವಿಂಶತಿ ಅಂಶ 
ಈ ಮೂರುತನುಗುಣವು ಇಪ್ಪತೈದು ಎರಡಂಗ 
ಆರು ಚಕ್ರವುಕಮಲದೈವತ್ತೊಂದರಕ್ಷರಗಳಿಂ 
ವಾರಿಜ ದಾಕ್ಷಾಯಣಿ ಹರಿ ರುದ್ರ ಈಶ್ವರ 
ಮೀರಿದ ಸದಾಶಿವನಧಿದೈವಂಗಳು , 
ನವದ್ವಾರ ಚೆನ್ನಾಗಿ ಸಕಲಾರಂಭತತ್ವವಿಡಿದು. 
ಮೂರುಕರ್ಮಗಳು ಏಳೂರುಎಪ್ಪತ್ತು 
ಓರಣದ ಕರಣದ ಕರಣ ಅರುವತಾರುಕೋಟಿಯಂ ಮೂ 
[ ರಾ ] ರು ಗುಣ ಅಂತರಂಗದಷ್ಟವೇದವು ಸಹಿತದ 
ಮೂರು ಮಲ ದಶವಾಯು ಅಂಗದೊಳು ಚರಿಸುತಿಹ 
ಮಾರುತ ಮನ ಮಂತ್ರಿ ಪ್ರಾಣ ನಾಯಕನರಸು ಶ 
ರೀರ ಜಗದೊಳುತೃತ್ಯವಾಗಿದೆ ದೇವ. . 
ನೆಲ ನೀರು ಶಿಲೆಯಿಂದ ಬಿತಿಗಟ್ಟಿಯೆ ಅದನು 
ಸಲೆಗೋಮಯದಿ ಶುದಮಾಡಿ ಸಾರಿಸುವಂತೆ 
ಎಲು ಚರ್ಮ ನರ ತೊಗಲು ಮಾಂಸ ಮಜ್ಜೆಯ ಕೂಡಿಯ 
ಚೆಲುವಾಗಿ ಈ ಕಾಯ ಗಾಳಿ ತುಂಬಿ ವೃಕ್ಷ 
ಉಲಿವಂತೆ ಶಿವಬೀಜವ ಚೈತನ್ಯದಿಂದಲಿ 
ಇಳೆಗೆ ತೋರುತಿದೆನೋಡಿದ ತಿಳಿಯಿರಣ್ಣ 


| ೨ | 


| 


೩ | | 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


೪೬೫ 


ಆದಿ ಮಧ್ಯ ಅಂತ್ಯ ಭಾಂಡದೊಳು ಶಿವ ತಾನೆ 
ಆದಿಯಾಗಿಯೆ ನೆಲದ ಮರೆಯಲ್ಲಿಹ ಧನದಂತೆ 
ಭೇದಿಸದೆಯಿಪ್ಪ ಭೇದವನಾರು ಅರಿಯರಲ್ಲ 
ಅಭೇದ್ಯಗುರು ಪಡುವಿಡಿ ಸಿದ್ದಮಲ್ಲಿನಾಥನ 
ಪಾದವಿಡಿದ ತನುವು ಸುಕೃತದೇಹಿಯಾಗಿ 
ಮೇದಿನಿಗೆ ತೋರುತಿದೆ ಶಿವಶರಣರಿದ ತಿಳಿಯರೆ. 


| ೫ | 


|| ೩೦ | | 


ಪಿಂಡಜ್ಞಾನಸ್ಥಲ 
ಸೂತ್ರ : ಇಂತು ಪಿಂಡಾಂಡವ ನಿರ್ಮಿಸಿದ ವಸ್ತುವು ಆ ಪಿಂಡಾಂಡದೊಳು ಜ್ಞಾನವಾಗಿ 

ತೋರುತಿದ್ದ ಭೇದವೆಂತಿದ್ದಿತ್ತೆಂದಡೆ, ದ್ವಿತೀಯೆಯಲ್ಲಿ ಪಿಂಡಜ್ಞಾನಸ್ಥಲವಾದುದು. 


೧೦೦೨ 


ಪಿಂಡಾಂಡವ ನಿರ್ಮಿಸಿದ ಶಿವನು ಆ ಪಿಂಡದೊಳು ಜ್ಞಾನವ 
ಆನೆ ಕಡೆ ಇರುವೆ ಮೊದಲು ಎಂಬತ್ತನಾಲ್ಕುಲಕ್ಷ ಜೀವರಾಶಿಯೊಳಗೆ 
ಜ್ಞಾನಚೈತನ್ಯಸ್ವರೂಪವಾಗಿಯಿದ್ದನು. 
ಅದಕ್ಕೆ ಸಾಕ್ಷಿ : 
' ಸಕಲಜೀವ ಶಿವಚೈತನ್ಯಂ ಸಕಲ ಜಗದಾರಾಧ್ಯದೈವಂ 
ಸಕಲ ದೇವರೊಂದೇ ಪಿತಾ ಪರಮೇಶ್ವರಂ ನಿತ್ಯನಿತ್ಯ : 11 ” 
ಎಂದುದಾಗಿ, ಇದು ಕಾರಣ, 
ಸಕಲರಾತ್ಮಜ್ಞಾನಜ್ಯೋತಿಯಾಗಿ ನೀನೆ ಇದೆಯಯ್ಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೩೧ | | 
೧೦೦೩ 
ಆದಿ ಇದ್ದಂದು ನೀನೆ, ಆದಿ ಇಲ್ಲದಂದು ನೀನೆ ; 
ಅನಾದಿ ಇದ್ದಂದು ನೀನೆ, ಅನಾದಿ ಇಲ್ಲದಂದು ನೀನೆ ; 
ನಾದ ಬಿಂದು ಕಳೆ ಇದ್ದಂದು ನೀನೆ, ಅವು ಇಲ್ಲದಂದು ನೀನೆ ; 
ಸಾವಯವ ನಿರವಯವವಿದ್ದಂದು ನೀನೆ, ಅವು ಇಲ್ಲದಂದು ನೀನೆ ; . 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೩೨ || 
೧೦೦೪ 
ಜಗವಿದ್ದಂದು ನೀನೆ, ಜಗವಿಲ್ಲದಂದು ನೀನೆ ; 
ಪಂಚಶತಕೋಟಿವಿಸ್ತೀರ್ಣ ಭೂಮಂಡಲವಿದ್ದಂದು ನೀನೆ, 
ಅವು ಇಲ್ಲದಂದು ನೀನೆ ; 
ಈರೇಳುಭುವನ ಹದಿನಾಲ್ಕು ಲೋಕವಿದ್ದಂದು ನೀನೆ, 


೪೬೬ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


ಅವು ಇಲ್ಲದಂದು ನೀನೆ ; 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೩೩ || 
೧೦೦೫ 
ಬ್ರಹ್ಮ ವಿಷ್ಣು ರುದ್ರ ಈಶ್ವರ ಸದಾಶಿವ ಇದ್ದಂದು ನೀನೆ, 
ಅವರಿಲ್ಲದಂದು ನೀನೆ ; 
ಪಿಂಡದ ಬೀಜವ ನವಬ್ರಹ್ಮರು ತಂದಂದು ನೀನೆ, 
ಅವ ತಾರದಂದು ನೀನೆ. 
ಆದಿ ಮಧ್ಯಾಂತವಿದ್ದಂದು ನೀನೆ, ಅವು ಇಲ್ಲದಂದು ನೀನೆ ; 
ಪಿಂಡನಿರ್ಮಿತವಾದಂದು ನೀನೆ ; 
ಪಿಂಡಜ್ಞಾನವಾದಂದು ನೀನೆ, ಪಿಂಡಜ್ಞಾನವಿಲ್ಲದಂದು ನೀನೆ ; 
ಸರ್ವರಾತ್ಮಜ್ಞಾನವಾಗಿತೋರುತ್ತಿದ್ದೆಯಯ್ಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೩೪ || 
೧೦೦೬ 
ಅನಾದಿವಿಡಿದು ಆದಿ , ಆದಿವಿಡಿದು ಸಾವಯವ ; 
[ ಸಾವಯವವಿಡಿದು ನಿರ್ವಯು, ನಿರ್ವಯವಿಡಿದು ಪಂಚಬ್ರಹ್ಮತ್ವ ; 
ಪಂಚಬ್ರಹ್ಮತ್ವವಿಡಿದು ತತ್ವಬ್ರಹ್ಮಾಂಡ, 
ತತ್ವಬ್ರಹ್ಮಾಂಡವಿಡಿದು ಪಿಂಡಾಂಡ, 
ಪಿಂಡಾಂಡವಿಡಿದು ಜ್ಞಾನ, 
ಜ್ಞಾನವಿಡಿದು ನಿಂದ ನಿಲವು ನೀನೆ ಅಯ್ಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೩೫ || 
೧೦೦೭ 
ನಿರಾಕಾರಲಿಂಗವಿಡಿದು ಸಾಕಾರಲಿಂಗ, 
ಸಾಕಾರಲಿಂಗವಿಡಿದು ಆಕಾರಲಿಂಗ, 
ಆಕಾರಲಿಂಗವಿಡಿದು ಮಹಾಲಿಂಗ, 
ಮಹಾಲಿಂಗವಿಡಿದು ವಿಷ್ಣು ವಿಷ್ಣುವಿಡಿದು ಬ್ರಹ್ಮ 
ಬ್ರಹ್ಮವಿಡಿದು [ ಬ್ರಹ್ಮಾಂಡ), ಬ್ರಹ್ಮಾಂಡವಿಡಿದು ಪಿಂಡಾಂಡ, 
ಪಿಂಡಾಂಡವಿಡಿದು ಜ್ಞಾನ, ಜ್ಞಾನವಿಡಿದು ನಾನು, 
ನಾನುವಿಡಿದು ನೀನು, 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

೧೦೦೮ 
ಆಕಾರವಿಲ್ಲದಂದು 
ನಿರಾಕಾರದ ಮರೆಯಲ್ಲಿ ಇದ್ದೆಯಯ್ಯಾ. 


|| ೩೬ || 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


೪೬೭ 


|| ೩೭ | 


ನಿರಾಕಾರದ ಮರೆಯಿಲ್ಲದಂದು , 
ಸ್ವಯಪರದ ಮರೆಯಲ್ಲಿದ್ದೆ ಅಯ್ಯಾ , 
ಸ್ವಯಪರದ ಮರೆಯಿಲ್ಲದಂದು, 
ನೀನೆ ನೀನಾಗಿ ಜ್ಞಾನಪರನಾಗಿಯಿದ್ದೆ ಅಯ್ಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

೧೦೦೯ 
ಅನಾದಿ ಆದಂದು 
ಅನಾದಿಯ ಮರೆಯಲ್ಲಿಯಿದ್ದೆಯಯ್ಯಾ. 
ತತ್ವಬ್ರಹ್ಮಾಂಡವಾದಂದು 
ತತ್ವಬ್ರಹ್ಮಾಂಡದ ಮರೆಯಲ್ಲಿಯಿದ್ದೆಯಯ್ಯಾ. 
ಪಿಂಡಾಂಡವಾದಂದು 
ಪಿಂಡಾಂಡದ ಮರೆಯಲ್ಲಿಯಿದ್ರೆ ಅಯ್ಯಾ . 
ಜ್ಞಾನವಾದಂದು 
ಜ್ಞಾನದ ಮರೆಯಲ್ಲಿದ್ದೆ ಅಯ್ಯಾ, 
ನಾನಾದಂದು 
ನನ್ನ ಆತ್ಮದಲ್ಲಿ ನೀನೆ ಹೊಳೆವುತಿದ್ದೆ ಅಯ್ಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ . 

೧೦೧೦ 
ಜಲದ ಮರೆಯಲ್ಲಿಪ್ಪ ಸೂರ್ಯನಂತೆ, 
ಸ್ಪಟಿಕದ ಘಟದೊಳಗೆತ್ತಿದ ಜ್ಯೋತಿಯಂತೆ, 
ಮುಗಿಲಮರೆಯಲ್ಲಿ ಹೊಳೆಯುತ್ತಿಹ ಮಿಂಚಿನಂತೆ, 
ಎನ್ನ ಪಿಂಡಾಂಡದೊಳು 
ಜ್ಞಾನವಾಗಿ ಹೊಳೆಯುತ್ತಿದ್ದೆ ಅಯ್ಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

೧೦೧೧ 
ಎನ್ನ ಪಿಂಡದೊಳು ಹೊಳೆಯುತಿಹ ಜ್ಞಾನ, 
ಸೋಮಸೂದ್ಯರ ಪ್ರಕಾಶವ ಮೀರಿತ್ತು 
ಜಗವ ಮೀರಿತ್ತು ಜಗದಗಲವ ಮೀರಿತ್ತು 
ಸ್ವಯಪರವ ಮೀರಿತ್ತು 
ಕಾರಣ, ಎನ್ನ ಆತ್ಮ ಸ್ವಯಜ್ಯೋತಿಯಾಗಿದ್ದೆ ಅಯ್ಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 


|| ೩೮ || 


|| ೩೯ | | 


|| ೪೦ || 


೪೬೮ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


|| ೪೧ | | 


೧೦೧೨ 
ಬೆಳಗಿನೊಳು ಮಹಾಬೆಳಗಿನ ಜ್ಯೋತಿಯ ಕಂಡೆನು , 
ಶತಕೋಟಿ ಮಿಂಚಿನ ಪ್ರಭೆಯ ಕಂಡೆನು, 
ಅನಿಲನ ಸಂಗದಲುರಿವ ಕರ್ಪುರದ ಗಿರಿಯ ಕಂಡೆನು. 
ಕಂಡ ಕಾರಣ, 
ಎನ್ನ ಪಿಂಡದೊಳಗಿಹ ಸ್ವಯಜ್ಞಾನವೆ 
ಪರಬ್ರಹ್ಮವೆಂದು ತಿಳಿದು ಸಂತೈಸುತಿದ್ದೆ. 
ಭೇದದಿಂದ ಪರಮಾತ್ಮ ಎನ್ನ ಮರ್ತ್ಯಕ್ಕೆ ಆಜ್ಞೆಯಿಸಿ ಕಳುಹಿ 
ಅಂಜದಿರೆಂದು ಅಭಯಕೊಟ್ಟು, ತಲೆದಡಹಿ , 
ನೀನಿದ್ದಲ್ಲಿ ನಾನಿಹೆನೆಂದು ನಿರೂಪಿಸಿ, 
ಆದಿಪಿಂಡವ ಮಾಡಿ, ಜಗಕ್ಕೆ ನಿರ್ಮಿಸೆ, 
ಹೇಮಗಲ್ಲ ಹಂಪನೆಂಬ ನಾಮವಿಡಿದು ಬಂದೆ . 
ಆ ಭೇದವ ಪಿಂಡಜ್ಞಾನದಿಂದಲರಿದು 
ಆಚರಿಸುತ್ತಿದೆನು ಎನ್ನಾಳ 
[ ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ . 

೧೦೧೩ 
- ಅನಾದಿಪರಶಿವನ ಶಿಷ್ಯ 
ಆದಿಶಂಭುವೆಂಬ ಗಣೇಶ್ವರ. 
ಆದಿಗಣೇಶ್ವರನ ಶಿಷ್ಯರು 
ನಿರಂಜನನೆಂಬ ಗಣೇಶ್ವರ. 
ನಿರಂಜನನೆಂಬ ಗಣೇಶ್ವರನ ಶಿಷ್ಯರು 
ಆದಿ ಪಡುವಿಡಿ, ಅನಾದಿ ಪಡುವಿಡಿ, 
ಶಿವಸಿದ್ದಪಡುವಿಡಿಯಪ್ರಭುವೆಂಬ ಗಣೇಶ್ವರ. 
ಪ್ರಭುವೆಂಬ ಗಣೇಶ್ವರನ ಶಿಷ್ಯರು 
ಮಹಾಂತಮಲ್ಲಿಕಾರ್ಜುನನೆಂಬ ಗಣೇಶ್ವರ. 
[ ಮಹಾಂತ ಮಲ್ಲಿಕಾರ್ಜುನನ ಶಿಷ್ಯರು 
ಜಾಲಹಳ್ಳಿಯ ಶಾಂತದೇವರು . 
ಜಾಲಹಳ್ಳಿಯ ಶಾಂತದೇವರ ಶಿಷ್ಯರು 
ಸಿದ್ದಮಲ್ಲಿನಾಥೇಶ್ವರ. 
ಸಿದಮಲ್ಲಿನಾಥೇಶ್ವರನ ಶಿಷ್ಯರು 
ಪಡುವಿಡಿಯ ರಾಚೇಶ್ವರ. 
ಪಡುವಿಡಿಯ ರಾಚೇಶ್ವರನ ಕರಕಮಲದಲ್ಲಿ ಉತ್ಪತ್ಯವಾದ 
ಶಿಶುವು ಹೇಮಗಲ್ಲ ಹಂಪ ನಾನಯ್ಯ . 


೪೬೯ 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


|| ೪೨ || 


ಹೀಗೆ, ಅನಾದಿವಿಡಿದು ಬಂದ ಗುರು - ಶಿಷ್ಯ ಸಂಬಂಧ, 
ಅನಾದಿವಿಡಿದು ಬಂದ ಲಿಂಗ - ಜಂಗಮ , 
ಅನಾದಿವಿಡು ಬಂದ ಭಕ್ತಿ - ಜ್ಞಾನ- ವೈರಾಗ್ಯ . 
ಇದು ಸತ್ಯ , ಇದು ಸತ್ಯ ಎನ್ನಾಳ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ . 

- ೧೦೧೪ 
ನೀರ ಮಧ್ಯೆ ಉರಿವ ಜ್ಯೋತಿ 
ಊರೊಳಗೆ ಬೆಳಗುವುದ ಕಂಡೆ. 
ಊರೊಳಗೆಲ್ಲ ಬೆಳಗಾಗಿ, 
ಊರ ಕದಳಿಯವನದ ಗಿರಿಯನಡರಿ ಉರಿವುದ ಕಂಡೆನು. 
ಇದೇನುಚೋದ್ಯ ಹೇಳಾ 
ಪರಮಗುರು ಪಡುವಿಡಿ ಸಿದಮಲ್ಲಿನಾಥಪ್ರಭುವ. 


|| ೪೩ || 


೧೦೧೫ 
ಘಟ್ಟಬೆಟ್ಟದ ನಟ್ಟನಡುವಿನ ಗಿರಿಯಲ್ಲಿ 
ಹುಟ್ಟಿತೊಂದು ಸೋಜಿಗದಗ್ನಿಯ ಕಳೆ . 
ಆ ಕಳೆಯ ಬೆಳಗ ಕಾಣೆನೆಂದು 
ಇಬ್ಬರು ಮುಂದುಗೆಟ್ಟರು, ಮೂವರು ತಾಮಸಕ್ಕೊಳಗಾದರು, 
ನಾಲ್ವರು ನಡೆಗೆಟ್ಟರು, ಐವರು ಅಂಧಕರಾದರು , 
ಆರುಮಂದಿ ಹೋರಾಟಗೊಳುತಿರೆ , 
ಏಳುಮಂದಿಕೂಪವ ಬಿದ್ದರು , 
ಎಂಟುಮಂದಿ ತಂಟುಕಕ್ಕೆ ಒಳಗಾದರು. 
ಒಂಬತ್ತು [ ಮಂದಿ] ಕಣವಿಯ ಹರವರಿಯಲ್ಲಿ ( ಹೊಕ್ಕರು.] 
ಹತ್ತು ಬಗೆಯವರು ಹರಿದಾಡುತಿರೆ , 
ಇದನು ಕಂಡು, ತರುಗಿರಿಯ ನಡುವೆ ಹರಿವ ಉದಕ ಗಾಳಿ ಬಂದು 
ಬೆಟ್ಟವನಡರಿ, ಉರಿವ ಜ್ಯೋತಿಯ ತಾಗದ ಮುನ್ನ 
ನೀರಹರಿಯನಡ್ಡಂಗಟ್ಟಿ , ಗಾಳಿಯ ಹಿಮ್ಮೆಟ್ಟಿಸಿ, 
ಜ್ಞಾನಪರಬ್ರಹ್ಮದಲ್ಲಿ ನಿಂದವರಾರೆಂದರೆ : 
ಪ್ರಭುದೇವರು, ಚೆನ್ನಬಸವೇಶ್ವರದೇವರು, 
ಮೋಳಿಗೆಯ್ಯನವರು, ಸಂಗನಬಸವೇಶ್ವರದೇವರು, 
ನೀಲಾಂಬಿಕೆ ತಾಯಿ , ಅಕ್ಕನಾಗಮ್ಮ , ಮಹಾದೇವಿಯಕ್ಕ, 
ಮುಕ್ತಾಯಿ ಮುಖ್ಯವಾದ ಏಳುನೂರಾ ಎಪ್ಪತ್ತು 
ಅಮರಗಣಂಗಳ ಲೆಂಕರ ಲೆಂಕನಾಗಿ 
ಎನ್ನ ಆದಿಪಿಂಡಿವ ಧರಿಸಿ, 


೪೭೦ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


|| ೪೪ || 


ಮರ್ತ್ಯಕ್ಕೆ ಕಳುಹಿದ ಭೇದವ ಪಿಂಡಜ್ಞಾನದಿಂದಲರಿದು 
ಆಚರಿಸುತ್ತಿದ್ದೆನಯ್ಯಾ ಎನ್ನಾಳ 
ಪರಮಗುರು ಪಡುವಿಡಿ ಸಿದಮಲ್ಲಿನಾಥಪ್ರಭುವೆ. . 

೧೦೧೬ 
ಮುಂಡವ ಹೊಂದದ ರಣಭೂತ 
ಸಂಖ್ಯೆಯ ಮೀರಿದ ತಲೆಯ ಕಂಡವರುಂಟೆ ? ಹೇಳಿರಣ್ಣಾ. 
ತಲೆಯ ಕಂಡೆನೆಂದರೆ, 
ಕಾಣಗುಡದೆ ಮುಂಡವೆದ್ದು ಭೂಮಂಡಲವ ನುಂಗುವುದ ಕಂಡೆ. 
ಹರಿ ಸುರರು, ದನುಜ ಮನುಜರು 
ಮುಂಡದ ಭೀತಿ ಸೋಂಕಿ ಭಯಕೊಳಗಾದುದ ಕಂಡೆ. 
ಇದೇನು ಚೋದ್ಯ ಹೇಳಾ 
ಪರಮಗುರು ಪಡುವಿಡಿ ಸಿದಮಲ್ಲಿನಾಥಪ್ರಭುವೆ... 


|| ೪ || 


- ೧೦೧೭ 


ರಾಗ : ಮಧುಮಾಧವಿ 
ಪಲ್ಲ : ಕಂಡೆನೊಂದು ಸ್ವಪನವ ಕಾನನದ ಮಾಗಿಯೊಳು 

ಚಂಡಕೋಟಿಪ್ರಭೆಯ ಮೀರುವ ಜ್ಯೋತಿಯನು 
ಪದ : ಮುಂಡವ ಹೊಂದದೆ ತಲೆಯಂತರದ ನಲಿದಾಡಿ 

ಮಂಡಲಕ್ಕೆ ಸೇರುವರಿದು ಮರುಳಳ ಶಂಕೆಯ ಮೀರಿ 
ಹಿಂಡುಸೂರ್ಯಗಳನೊಂದು ದ್ವಿಯಕ್ಷರದ ಪಕ್ಷಿಯು ನುಂಗಿ 
ಕೊಂಡು ಉಗುಳಲಾರದಿರೆ ಬೆಳಗಾಗೆ ನಾನೆಚ್ಚತೆನು 
ಹಿಂದಣ ಮುಂದಣ ಮನೆಯ ಸಂದಿನಲ್ಲಿ ಉರಿವಜ್ಯೋತಿ 
ಬಂದು ನಟ್ಟನಡುಸಮುದ್ರದೊಳು ಹೊಕ್ಕು 
ನೊಂದಿ ನೋಂದದುರಿವುತಿರೆ, ಅಂಧಕಾರ ಕವಿದ ಲೋಕ, 
ಮುಂದುಗೆಟ್ಟು ಕಣ್ಣಾಣದಿರಲು ಬೆಳಗಲೆಚ್ಚಿನೊ 
ತಮ ಹೆಚ್ಚಿ ಜ್ಯೋತಿಯ ನುಂಗಿ, ಕಮಲ ಪರಿಮಳವ ನುಂಗಿ 
ಭ್ರಮರ ಕಂಪನೋಲ್ಲದೆ ತಾ ಬಾವಿಯ ಬೀಳೆ . 
ದ್ಯುಮಣಿಯನು ಜಲ ನುಂಗಿ ಕಾಳಗವಿದ ಲೋಕವೆಲ್ಲ 
ಭ್ರಮಿತರಾಗಿ ಗೊಂದಿಲಿಯ ಮರ[ ನ] ನಂಬಲಾನೆಚ್ಚಿನೊ 
ಕಂಬದೊಳಗಿಹ ಮಾಣಿಕವ ಕಳಬಂದು ನಾಲ್ವರು ಮಂದಿ 
ಅಂಬರಗತ್ತಲೆಯ ಮಾರಿಯೊಳಿರುತಿರಲು 
ನಂಬುಗಿಯಾ ಭೂತ ಹೆಚ್ಚಿ ನಾಡ ನುಂಗುತಲಿ ಬರುವ 
ಸಂಭ್ರಮವ ಕಂಡು ಹೆದರಿ ನಾನೆಚ್ಚಿನಯ್ಯಾ 


| 


೩ | 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


೪೭೧ 


ಪ್ರಳಯದ ಮುಖದ ಪಕ್ಷಿ ಕಾಕವಿಂಡಕೂಡಿಕೊಂಡು 
ಸಲೆ ಪರಮಗೂಡಿನೊಳಿಪ್ಪ ಪಕ್ಕಿಗೆ ಮುಕುರಿ ತಾವು 
ಕೊಲ್ಲೆವೆನ್ನಲದು ಗುರುಸಿದ್ಧಮಲ್ಲನ ಪಾದಂತ್ರಿಯೊಳು 
ನೆಲಸಿ ಮಾಯವಾಗಲಾನು ಎಚ್ಚತ್ತ ಪಿಂಡಜ್ಞಾನದಿ 


| 


೫ | 


|| ೪೬ || 


ಮಾಯಾವಿಡಂಬನಸ್ಥಲ 
ಸೂತ್ರ : ಇಂತು ಪಿಂಡಜ್ಞಾನದಲ್ಲಿ ಆಚರಿಸಿದ ಮಹಾತ್ಮನು ಮುಂದೆ ಮಾಯಾವಿಡಂಬನವ 
ಮಾಡುತ್ತಿದ್ದ ಕಾರಣದೆ ಏಕದ್ವಯದಲ್ಲಿ ಮಾಯಾವಿಡಂಬನಸ್ಥಲವಾದುದು. 

೧೦೧೮ 
ಹರಿ ಸುರ ಬ್ರಹ್ಮರ ಪರಿಯಾಟಗೊಳಿಸಿದ 
ಮಾಯಾದುರಿತವೆನ್ನ ಕಾಡುತಿದೆ, ಶಿವಶಿವ ಇದಕಿನ್ನೆಂತೊ ! 
ನೀನಿಕ್ಕಿದ ಕಿಚ್ಚು ನೀ ನೊಂದಿಸಿದರೆ ನೊಂದ್ದಲ್ಲದೆ 
ಮತ್ತಾರಿಗೆಯೂ ನೊಂದದು 
ಪರಮಗುರು ಪಡುವಿಡಿ ಸಿದ್ಧಮಲ್ಲಿನಾಥಪ್ರಭುವೆ. 

|| ೪೭ || 
೧೦೧೯ 
ಶಕ್ತಿ ಸಾಧನೆಯ ಸಾಧಿಸಿ, 
ಆನೆ ಸೇನೆ ತಳತಂತ್ರ ಮಾರ್ಬಲ ಅಲಗು ಈಟೆಯ 
ಮೊನೆ ಹಿಡಿದು ಕಾದುವರುಂಟೆ ? 
ಮಂತ್ರಿ ಮನ್ನೆಯ ಬಂಟರೆಲ್ಲರು ರಣದೊಳಗೆ 
ಕಾದಿ ಗೆಲ್ವರಲ್ಲದೆ. 
ಮಾಯಾಪಾಶವೆಂಬ ರಾಕ್ಷಿ, 
ಕರಣಗುಣವೆಂಬ ಭೂತಗಳ ಕೂಡಿಕೊಂಡು, 
ಭೂಮಂಡಲ ಹತಮಾಡುತ, ತಿಂದು ತೇಗುತ ಬರುತಿದೆ . 
ಮಾಯಾರಣ್ಯವ ಕಾದಿ ಗೆಲುವರನಾರನೂ ಕಾಣೆ ಎನ್ನಾಳ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ . 

|| ೪೮ || 
೧೦೨೦ 
ಹುಲಿಯ ಬಾಯೊಳು ಸಿಲ್ಕಿದೆರಳೆಯಮರಿಯಂತೆ , 
ಸರ್ಪನ ಬಾಯೊಳು ಸಿಲ್ಕಿ[ ದ] ಕಪ್ಪೆಯಮರಿಯಂತೆ, 
ಮಾರ್ಜಾಲನ ಬಾಯೊಳು ಸಿಲ್ಕಿದ ಮೂಷಕನಂತೆ, 
ಮಾಯೆ ತನ್ನ ಬಾಯೊಳಿಕ್ಕಿ ಎನ್ನ ತಿಂದು ತೇಗುತಿದೆ ! 
ಇದಕಿನ್ನೆಂತೊ ಹರಹರ ! ನಿನಗನ್ಯನಾದ ಕಾರಣ ಎನಗೀ ದುರಿತ, 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

| | ೪ || 


೪೭ ೨ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


|| ೫೦ || 


|| ೧ || 


೧೦೨೧ 
ಬಲೆಯೊಳಗಣ ಅನುಮಿಷ] ನಂತೆ , 
ಕೂಪವ ಬಿದ್ದ ಸರ್ಪನಂತೆ, ಮಧುರದೊಳು ಬಿದ್ದ ಮಕ್ಷಕನಂತೆ, 
ಮಾಯಪಾಶವೆಂಬ ಬಲೆಯೊಳೆನ್ನನಿಕ್ಕಿ ಕಾಡುತ್ತಿದ್ದೆಯಲ್ಲ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

೧೦೨೨ 
ಪಂಕದಲ್ಲಿ ಬಿದ್ದ ಪಶುವಿನಂತೆ, ಕಿರಾತನ ಕೈಯ ಮೃಗದಂತೆ, 
ಗರುಡನ ಮುಂದಿನ ಸರ್ಪನಂತೆ, ಸಿಂಹದ ಮುಂದಣ ಕರಿಯಂತೆ, 
ದೀಪದ ಮುಂದಣ ಪತಂಗನಂತೆ, ಪಾಪಿಯ ಕೂಸಿನಂತೆ. 
ಇಂತಿವೆಲ್ಲಕ್ಕೆಯೂ ಸ್ಥಿರವಿಲ್ಲದಂತೆ, 
ಮಾಯವೆಂಬ ರಾಕ್ಷಿಯ ಬಲೆಯಲ್ಲಿ ಸಿಲ್ಕಿ ಬಳಲುತಿರ್ದೆ. 
ನಿನಗನ್ಯನಾದ ಕಾರಣ ಎನಗೀ ದುರಿತ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

- ೧೦೨೩ 
ಪಶುವಿನ ಮುಂದೆ ಮುರವುಂ ಹಾಕಿ 
ಅಮೃತವ ಕರಕೊಂಬಂತೆ, 
ಹೊನ್ನು ಹೆಣ್ಣು ಮಣ್ಣು ಮೂರೆಂಬ ಮಾಯಾಪಾಶ[ ದ] 
ಹಸರು ಹುಲ್ಲಂ ಎನ್ನ ಮುಂದೆ ಚೆಲ್ಲಿ 
ಆಸೆಗೆಳೆಸಿ, ಶಿವಜ್ಞಾನಾಮೃತವನೊಯಿದು 
ಅಜ್ಞಾನಕೆನ್ನ ಗುರಿ ಮಾಡಿ ಎನ್ನ ಕಾಡುತಿದ್ದೆಯಲ್ಲ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

೧೦೨೪ 
ಮಾಯಾಪಾಶವದಾರನೂ ಬಿಟ್ಟುದಿಲ್ಲ 
ವೀರರು ಧೀರರು ಯತಿಗಳು ಜತಿಗಳು ಸಿದ್ದರು ಸಾಧ್ಯರು 
ಮನುಗಳು ಮುನಿಗಳು ದನುಜರು ಮನುಜರು 
ಇಂತಿವರು ಸಮೂಹವಾದ ಮೂರುಲೋಕವನೆಲ್ಲ 
ತಿಂದು ತೇಗುತಿರ್ದುದಯ್ಯ ನಿನ್ನ ಮಾಯೆ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 


|| 


೨ || 


| ೫೩ || 


೧೦೨೫ 


ಇಂದ್ರನ ಮೈಯ ಯೋನಿಯ ಮಾಡಿತ್ತು ಮಾಯೆ. 
ಬ್ರಹ್ಮನ ತಲೆಯ ಕಳೆಯಿತ್ತು ಮಾಯೆ . 
ವಿಷ್ಣುವಿನ ಕಷ್ಟಬಡಿಸಿತ್ತು ಮಾಯೆ . 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


೪೭೩ 


|| ೫೪ || 


do 


| | 


೫ | | 


ಚಂದ್ರನಕ್ಷಯರೋಗಿಯ ಮಾಡಿತ್ತು ಮಾಯೆ . 
ರವಿಯ ಕೊಷ್ಠನ ಮಾಡಿತ್ತು ಮಾಯೆ . 
ಈ ಮಾಯೆಯೆಂಬ ವಿಧಿ ಆರಾರನೂ ಕೆಡಿಸಿತ್ತು ನೋಡ, 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

೧೦೨೬ 
ಒರಟೊನಕಿಯ ನಡುವಿನ ಸಿಹಿಧಾನ್ಯದಂತೆ, 
ಖಣಿ ಗಾಣದ ನಡುವಿನ ತಿಲದಂತೆ, 
ಅಗ್ನಿ ಕುಂಭದ ನಡುವಿನ ಜೀವಪಾಕದಂತೆ, 
ತ್ರಿದೋಷದಿಂದಲೆನ್ನ ಕಾಡುತಿದೆ ಮಾಯೆ. 
ಅದುಯೆಂತೆಂದಡೆ : 
ಜನನ ಮರಣವೆಂಬ ಯಂತ್ರದಲ್ಲಿ ತಿರುವಿ, 
ಹೊನ್ನು ಹೆಣ್ಣು ಮಣ್ಣೆಂಬ ಒರಟೊನಕಿಯ ನಡುವೆ ಹಾಕಿ ಕುಟ್ಟಿ , 
ತಾಪತ್ರಯವೆಂಬ ಅಗ್ನಿ ಕುಂಭದೊಳಿಟ್ಟೆನ್ನ ಸುಟ್ಟು 
ಸೂರೆಮಾಡಿ ಕಾಡುತಿರ್ದುದೀ ಮಾಯ , ಕಳವರೆನ್ನಳವಲ್ಲ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

೧೦೨೭ 
ಒಂದೆಸೆಯಲ್ಲಿ ಹುಲಿ, ಒಂದೆಸೆಯಲ್ಲಿ ರಕ್ಷಿ, 
ನಡುವೆ ಬಂದು ಸಿಕ್ಕಿದ ಪಶುವಿನಂತೆ ; 
ಒಂದೆಸೆಯಲ್ಲಿ ಕರಿ, ಒಂದೆಸೆಯಲ್ಲಿ ಭಲ್ಲೂಕ, 
ನಡುವೆ ಬಂದು ಸಿಕ್ಕಿದ ಎರಳೆಯಮರಿಯಂತೆ ; 
ಒಂದೆಸೆಯಲ್ಲಿ ಕಾಕ, ಒಂದೆಸೆಯಲ್ಲಿ ಗಿಡುಗ, 
ನಡುವೆ ಬಂದು ಸಿಕ್ಕಿದ ಗಿಳಿಯಂತೆ. 
ಇಂತಿವು ಸ್ಥಿರವಿಲ್ಲದಂತೆ ಎನ್ನ ಬಾಳ್ವೆ . 
ಅದು ಎಂತೆಂದೊಡೆ : 
ಕಾಲವ್ಯಾಘ್ರನೆಂಬ ಹುಲಿ ಮರಣಕ್ಕೆ ಗುರಿಮಾಡಿ 
ನರಕಕ್ಕಿಕ್ಕಿ ಕೊಲ್ಲುತಿಪ್ಪುದಾಗಿ, 
ಮಾಯೆಯೆಂಬ ರಕ್ಷಿ ಜನನಕ್ಕೆ ಗುರಿಮಾಡಿ 
ಸುಖದುಃಖಕ್ಕಿಕ್ಕಿಕೊಲ್ಲುತಿಪ್ಪುದಾಗಿ , 
ಅಷ್ಟಮದವೆಂಬ ಕರಿ ಮೆಟ್ಟಿ ಕೊಲ್ಲುತಿಪ್ಪುದಾಗಿ, 
ಅರಿಷಡ್ವರ್ಗವೆಂಬ ಭಲ್ಲೂಕಂಗಳು ಹರಿದು 
ಹೀರಿ ಹಿಪ್ಪೆಯ ಮಾಡುತ್ತಿದ್ದುವಾಗಿ, 
ಮನವೆಂಬ ಕಾಗೆ ಕಂಡಕಡೆಗೆ ಹಾರಿ, 
ಅಜ್ಞಾನವೆಂಬ ಗಿಡುಗ ಅಂತರಂಗದೊಳುಲಿದಾಡಿ 


೪೭೪ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


|| ೫೬ || 


|| 


೭ || 


ಸುಜ್ಞಾನವ ಮರಸಿ ಕಾಡುತಿಪ್ಪುದು ನಿನ್ನ ಮಾಯೆ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

೧೦೨೮ 
ಅರಣ್ಯದೊಳಗೊಂದು ಮನೆಯ ಕಟ್ಟಿದರೆ 
ಹುಲಿ ರಕ್ಷಿ ಕರಿ ಭಲ್ಲೂಕಂಗಳ ಹಾವಳಿಯ ನೋಡಾ. 
ಹಾವಳಿಗಂಜಿ ಮನೆಯೊಡೆಯ ಅಳಲಿ ಬಳಲುತ್ತೈದಾನೆ. 
ಇದೇನುಚೋದ್ಯ ಹೇಳಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ ! 

೧೦೨೯ 
ಕೂಪದ ತಡಿಯ ಹುಲ್ಲ ಮೇವ ಎರಳೆಯನೆಚ್ಚಲು ಬಂದ 
ವ್ಯಾಧನ ಬಾಣದಲೊಂದು ಅಚ್ಚ ಆಶ್ಚರ್ಯವ ಕಂಡೆನು . 
ಕರಿಯ ಮುಖವೈದು, ಬಿಳಿಯ ಮುಖವೈದು, 
ಮುಂದೈದು ಮುಖದ ಸಂಭ್ರಮವ ಕಂಡು 
ಎರಳೆ ಬೆದರಿ ಬಾವಿಯ ಬೀಳುತಿರ್ದಡಿದೇನುಚೋದ್ಯವೋ ! 
ಚೋದ್ಯದ ಹಗರಣವ ಕಂಡು ಅಡವಿಯ ರಕ್ಷಿ ನಗುತಿದೆ 
ಇದೇನೋ ನಿನ್ನ ಮಾಯದ ವಿಗಡ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

೧0೩೦ 
ಧರೆಯಾಗಿ ನಿಂದು, ಹರಿಯಾಗಿ ಹರಿದು, 
ಉರಿಯಾಗಿ ಉಲಿವ ಅಂಗನೆ, 
ಬ್ರಹ್ಮ ವಿಷ್ಣು ರುದ್ರರ ನುಂಗಿ ಜಾಲವ ಬೀಸುತಿಪ್ಪಳು ನೋಡಾ! 
ಆಕೆಯ ಮಹೇಂದ್ರಜಾಲದ ತೆರೆಯೊಳು ಅನುಮಿಷ 
ಮೊದಲು ತಲೆಯಿಲ್ಲದ ಏಡಿಯ ನುಂಗಿ, 
ಆ ಏಡಿಯ ಬೆನ್ನಿನಲ್ಲಿ ಆನೆ ಎಂಟು, ಶ್ವಾನ ಐದು, 
ಆರು ಮೊಸಳೆಯ ನುಂಗಿ , ಏಳು ಬಗೆಯ ಮಡುವಿಗೆ ಬಿದ್ದು, 
ತಮ್ಮ ತಾವೆ ಒದ್ದಾಡುತ್ತಿವೆ ಇದೇನು ಚೋದ್ಯ ಹೇಳಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ ! 


| | 


೮ || 


|| ೨೯ || 


೧೦೩೧ 
ಕೋಣನ ಕೊರಳಲ್ಲಿ ಕಪಿ , ಬೆನ್ನಿನಲ್ಲಿ ರಕ್ಷಿ , 
ಬಾಲದ ಜವೆಗೋಂದೊಂದು ಮುಸುವ, 
ಕೊಂಬಿನ ಮೇಲೆಕುಣಿವ ಗಿಡುಗ ; 
ಇಂತಿವೆಲ್ಲವ ಸಂತೈಸಿಕೊಂಡು ರಕ್ಷಿ ನಡೆದಳು. 


೪೭. ೫ 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


ತಮಪುರವೆಂಬ ಪಟ್ಟಣಕ್ಕೋಸಿಯ ಹೋಗಿ, 
ಆ ಪಟ್ಟಣದೊಳು ಸ್ಥಿರವಾಗಿ ನಿಂದು, 
ಬದುಕು ಮನೆ ಅರ್ಥವಂ ಗಳಿಸಿ , 
ತಮಪುರದರಸಿಂಗೆ ಸರಿಗೊರನಿಕ್ಕಿ 
ತಮದ ಮರೆಯಲ್ಲಿಪ್ಪ ವನಿತೆಯ ಕಂಡರೋಂದಗ್ನಿ, 
ನಡೆದರೆಂಡಗ್ನಿ , ನುಡಿದರೆ ಮೂರಗ್ನಿ , 
ಕೇಳಿದರೆ ನಾಲ್ಕಗ್ನಿ, ವಾಸಿಸಿದರೆದ . 
ಆ ಗಿರಿಯೊಳು ನಿಂದು, ಗಿಡುಗನನಡಸಿ, ಮುಸುವನ ಹರಿಯಬಿಟ್ಟು , 
ಕಪಿಯ ಕೈವಿಡಿದು ಜಪವ ಮಾಡಿ, 
ಕೋಣನ ನೆರೆ ಕೂಗುವವ ನುಡಿಯ ಪಾಶದೊಳು ಸಿಲ್ಕಿ , 
ತ್ರಿಲೋಕವೆಲ್ಲ ವ್ರತಭ್ರಷ್ಟರಾದ ಚೋದ್ಯವ ಕಂಡು 
ನಾ ಬೆರಗಾಗುತಿರ್ದೆನು 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೬೦ || 
- ೧೦೩೨ 
ಧರಣಿಯನಾಳುವ ಅರಸಿಂಗೆ, 
ಮಾರಿಯ ಭಯ, ಭೂರಿಯ ಭಯ , ಚೋರ ಭಯ . 
ಅಗ್ನಿಯ ಭಯ , ಹಿರಿದಪ್ಪ ಅರಿರಾಯರ ಭಯ . 
ಇದುಭಯಕಂಜಿ, ಅಷ್ಟದಳಮಂಟಪದಕೋಣೆಯ 
ನೆರೆ ಪೂರ್ವದಿಕ್ಕಿನ ರಾಜ್ಯಕ್ಕೊಳಿತಂ ಬಯಸಿ, 
ಅಗ್ನಿಕೋಣೆಯ ರಾಜ್ಯವ ಭಕ್ಷಿಪನೆಂದು, 
ಯಮದಿಕ್ಕಿನ ರಾಜ್ಯವಕೊಧದಲ್ಲುರುಹುವೆನೆಂದು , 
ನೈಋತ್ಯ ದಿಕ್ಕಿನ ರಾಜ್ಯವ ಮರತು ಮಲಗಿಸುವೆನೆಂದು , 
ವರುಣದಿಕ್ಕಿನ ರಾಜ್ಯಕ್ಕೆ ಸತ್ಯವ ಬಯಸಿ, 
ವಾಯುವ್ಯದಿಕ್ಕಿನ ರಾಜ್ಯವ ಗಾಳಿಗಿಕ್ಕಿ ಹಾರಿಸುವೆನೆಂದು, 
ಕುಬೇರದಿಕ್ಕಿನ ರಾಜ್ಯಕ್ಕೆ ಧರ್ಮನು ಬಯಸಿ 
ಈಶಾನ್ಯಕೋಣೆಯ ರಾಜ್ಯದ ಹೆಣ್ಣ ವಿಷಯಚೂರದಲ್ಲಿ 
ದಳೆಯ ಹಿಡಿವೆನೆಂದು , 
ಅಷ್ಟದಿಕ್ಕಿನ ರಾಜ್ಯದ ನಟ್ಟನಡುವೆ ಕಷ್ಟ ಬಡುತಿರ್ಪ 
ಅರಸಿನ ಕಳವಳಿಕೆ ; ಬುದಿಗುಡುವ ಮಂತ್ರಿ , 
ಕಪಿಚಾಷಿ ತಂತ್ರಿ , ತಾಮಸಬುದಿ ದಳವಾಯಿಗಳು , 
ದಶಗುಣಿಗಳು ಮನ್ನೆಯ ನಾಯಕರು, 
ಮದಡರು ಪಾಯದಳ. 
ಪರಿಯಾಟಗೊಳಿಸುವ ಅರಸಿನ ಪ್ರಜೆ ಪರಿವಾರ ಮಂತ್ರಿಮನ್ನೆಯರನೆಲ್ಲ 


೪೭೬ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


|| ೬೧ || 


ಕೈಸೆರೆಯ ಹಿಡಿದು ಆಳುವ ಅಂಗನೆ 
ರಾಜ್ಯಾಧಿಪತಿಯಾದುದೇನು ಚೋದ್ಯ ಹೇಳಾ ! 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

೧೦೩೩ 
ಹೆಣ್ಣು ಗಂಡುಕೂಡಿರಚಿಸಿದ ಬಣ್ಣದ ಕೊತ್ತಳದೊಳು 
ಮನೆಮಾಡಿಕೊಂಡಿರ್ಪ ದುರ್ಗಿಯ ಕಂಡೆನಿಂದು . 
ಆಕೆಯ ಮುಖ ಮೂರು, ಕಣ್ಣಾರು, ಬಾಯಿ ಮೂರು, 
ನಾಸಿಕ ಮೂರು, ನಾಲಗೆ ಮೂರು, ಮೊಲೆ ಏಳು , 
ಅಂಗವೆರಡು, ಶೃಂಗಾರ ನಾಲ್ಕು , ಬಯಕೆ ಎಂಟು, 
ಬಾಳೆ ಎರಡು, ದುಃಖದು. 
ದುರಿತ ನೂರಿಪ್ಪತ್ತರ ದುಮಾನದಲ್ಲಿ 
ಮಾಯದ ರಕ್ಷಿಯ ಮುಂದಿಟ್ಟುಕೊಂಡು, 
ಛಾಯದಕೊಳಗದಲಳೆವುತ್ತಲಳೆವುತ್ತ 
ಮುಡಿ ಮಾಸಿತೆಂದು ಮಾನುನಿ ಮರುಗಿ, 
ರಾಸಿಗೆ ಕಾಲ ಮಾಡಿ, ಮಾನಕೆ ತಲೆಯನಿಟ್ಟು , 
ರೋಷದಿಂದ ಶೋಕಂಗೈವುತ್ತಿಪ್ಪ ಅಂಗನೆ , 
ಮುಖ ಮೂರ ತಿರುವೆ, ಮೂರುಲೋಕವದರಿದ್ದ ಕಂಡೆ. 
ಕಣ್ಣಾರಲ್ಲಿ ಉರಿವುತಿಪ್ಪ ಅಗ್ನಿ ಲೋಕವ ಸುತ್ತುವುದ ಕಂಡೆನು . 
ಬಾಯಿ ಮೂರುತೆರೆಯ ಎಣೆಯಿಲ್ಲದ ತಾರೆಯ ಕಂಡೆನು . 
ಏಳು ಮೊಲೆಯೊಳಗಣ ವಿಷ ಹೊರಹಬ್ಬಿ ಹರಿವುದ ಕಂಡೆನು. 
ಅಂಗವೆರಡು ಅಲೆದಾಡುವುದ ಕಂಡೆನು. 
ಶೃಂಗಾರವು ನಾಲ್ಕು ದಿಕ್ಕಿಗೆ ಬೆಳಗುವುದ ಕಂಡೆನು . 
ಬಯಕೆ ಎಂಟು ಬ್ರಹ್ಮಾಂಡವ ಕೊಂಡು ಮುಣುಗುವುದ ಕಂಡೆನು. 
ದುಃಖವೈದು ಮೊರೆಯಿಡುವುದ ಕಂಡೆನು. 
ದುರಿತ ನೂರಿಪ್ಪತ್ತು ಧೂಳಿಗೊಟ್ಟಿಯ ಕೊಂಬುದ ಕಂಡೆ, 
ಕೋಟೆಯ ಅರಸು ಬೆನ್ನೂರಿಲಿ ನಿಂದು 
ತಾಪಸಬಡುತಿರ್ದ, ಮಾಯದುರಿತಕಂಜಿ. 
ಇದೇನುಚೋದ್ಯ ಹೇಳಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ . 

೧೦೩೪ 
ಅಲೆಯ ಮನೆಯೊಳಗಣ ಕಿಚ್ಚು ಅಲೆದಾಡದ ಮುನ್ನ , 
ಊರ ಮುಂದೆ ನಾಲ್ವರು ಸತ್ತು ಒಳಗೆ ಬೇವುದ ಕಂಡೆ. 
ಊರು ಬೆಂದು, ಕಿಚ್ಚಿನ ಊನ್ಯವ ಕೇಳಬಂದ ರಕ್ಷಿ, 


|| ೨ || 


೪೭೭ 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


ಹುಲಿಯನೇರಿಕೊಂಡು ಕಳೆದುಳಿದುದಕ್ಕೆ ತಾನೊಡತಿಯಾಗಿ 
ಊರುಂಬಳಿಯನುಂಬುದ ಕಂಡೆ. 
ಅತ್ತುದೊಂದಲ್ಲದೆ ಹೆಣ ಬಂದು ಕಚ್ಚದಿದೇನು 
ಚೋದ್ಯದ ದುಃಖ ಹೇಳಾ! 
ಪರಮಗುರು ಪಡುವಿಡಿ ಸಿದಮಲ್ಲಿನಾಥಪ್ರಭುವೆ . 

|| ೬೩ | | 
೧೦೩೫ 
ನಗನೂರಠಾಣ್ಯದ ತೆಳಗಿಪ್ಪ ಇಪ್ಪತೈದು ಹಳ್ಳಿಯ ಸಾಗಿಸಿ 
ಕೋರನಡಸುವ ಕಾರಕೂನರೈವರು, 
ಕಾಡಹೊಲನ ಕಂಡಣಿಯ ಮಾಡುತಿರೆ ; 
ಹಾರುವರು ಹರಿಕಾರರು, ಗೌಡರಿಬ್ಬರು ಗೊಮಗುಸುಕರು, 
ಊರೊಳಹೊರಗೆ ಬಾರದ ಸೇನವರು, 
ಕಿಂಚಿತು ಉಳಿಯಗೊಡದ ಠೇವಣಿಯನಿಕ್ಕುವರು . 
ಹೃದಯಧರರು ಹುಸಿಕಾರರು, 
ರಾಶಿಯನೊಕ್ಕುವ ಒಕ್ಕಲಿಗರು ವಂಚಕರು , 
ಊರ ಪಂಚಾಳರು ಪ್ರಪಂಚಗಳು, ಅಗಸ ಮೈಲಿಗೆಗಳೂ , 
ನಾಯಿಂದ ಕೇಶಭುಂಜಕ, ಕುರುಬ ಭುಸಗೊಂಡ, 
ಕುಂಬಾರ ತಿಗುರಿಸುತಳ, ತಳವಾರರು ಮರೆದೊರಗುವರು , 
ಬಾರಿಕ ಬಲುಬೇದಕ , ಹೊಲೆಯ ಹುಸಿಕಾರ, 
ಮಾದಿಗ ಮಾಂಸಭುಂಜಕ ; 
ರಾಜ್ಯದ ತಪ್ಪ ವಿಚಾರಿಸುವ ರಾಜ ಮಹಾಕ್ರೋಧಿ, 
ಪರಿವಾರ ಬಾಧಕರು. 
ಇಂತಿವರೊಳೊಬ್ಬನೂ ಮೋಹಿಯಲ್ಲ ! ನಾನೆಂತು ಜೀವಿಪೆನಯ್ಯಾ ? 
ಕಾಯಪುರದ ಸಂಭ್ರಮದ ಮಾಯಾಪಾಶಕೆನ್ನನಿಕ್ಕಿ ನೀನಗಲಿದೆಯಯ್ಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೬೪ || 
೧೦೩೬ 
ರಕ್ಷಿಗೆ ಒತ್ತೆಯ ಕೊಟ್ಟ ಶಿಶುವಿನಂತೆ, 
ಕಟುಕಗೆ ಮಾರಿದ ಕುರಿಯಂತೆ, 
ಕಮಾರಗೆ ಮಾರಿದ ಕಬ್ಬಿಣದಂತೆ , 
ಅಕ್ಕಸಾಲಿಗೆ ಮಾರಿದ ಸೀಸದಂತೆ, 
ಮಾಯಾಬ್ರಮೆಗೆನ್ನ ಮಾರಿ, ಕರಗಿಸಿ ಕೊರಗಿಸಿ 
ಕೋಯಿಸಿ ತಿನಿಸಿ ಸುಟ್ಟು ಸೂರೆಮಾಡಿ ಎನ್ನ ಕಾಡುತ್ತಿದೆಯಲ್ಲ ! 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೬ || 


೪೭೮ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


|| ೬೬ || 


೧೦೩೭ 
ಹಾಳೂರೋಳಗಣ ನಾಯಜಗಳಕ್ಕೆ 
ಭೂ [ ತ] ಗಳೆದ್ದು ಕೆಲೆವುದ ಕಂಡೆ. 
ಗಗನದಲಿಪ್ಪ ಗಿಣಿ, ಮಾರ್ಜಾಲನ ನುಂಗುವುದ ಕಂಡೆನು. 
ಸೂಳೆ ನೆಂಟನ ನುಂಗಿ ,ಕೋಳಿ ಸರ್ಪನ ನುಂಗಿ, 
ಅರಗು ಉದಕವ ನುಂಗಿ, ಸಿರಿ ದರಿದ್ರವ ನುಂಗುವುದ ಕಂಡೆ. 
ಇದೇನು ಚೋದ್ಯ ಹೇಳಾ! 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ . 

೧೦೩೮ 
ಗಳಿಗೆಯ ಮೇಲೆ ಗಾಳಿ ಹರಿಯದ ಮುನ್ನ 
ಕೊಳಗ ರಾಶಿಯ ನುಂಗುವುದ ಕಂಡೆ. 
ಮುಂಡವನ್ನು ಭೂಮಂಡಲವ ನುಂಗಿ 
ಆಲಿಯ ಮರೆಗೊಂಬುದ ಕಂಡೆನು. 
ಹಗಲೆಗತ್ತಲೆಯಾಗಿ ಆಗ ಗಿಡಿಯ ಮಂಜಿನ ಹೊಗೆಯ 
ದಾಳಿಯ ಕಂಡನು. 
ಅಂಬುಧಿಯೊಳು ಮುಳುಗಿ ಲೋಕತೇಲಾಡುವುದ ಕಂಡೆನು . 
ಇದೇನುಚೋದ್ಯ ಹೇಳಾ ! 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

೧೦೩೯ 
ಸಾಗರದೊಳಿಪ್ಪ ಊರಿಂಗೆ ದ್ವಾರವತಿಯ ಭಯ . 
ದ್ವಾರವತಿಗೆ ಅಗ್ರಗಿರಿಯ ಚಂದ್ರ ಸೂಲ್ಯರ ಭಯ . 
ಚಂದ್ರಸೂರರಿಬ್ಬರಿಗೆ ನಡೆಗೋಟಿಯ ಭಯ . 
ನಡೆಗೋಟಿಗೆ ಸ್ಪರುಷನಪುರದ ಭಯ . 
ಇವು ನಾಲ್ಕನೂ ಮೂರುಮುಖದ ಪಕ್ಷಿ 
ನುಂಗಿಕೊಂಡಿಪ್ಪುದಿದೇನು ಚೋದ್ಯ ಹೇಳಾ ! 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 


|| ೬೭ || 


|| ೬೮ | | 


೧೦೪೦ 
ಆಸೆಯಾಗಿ ನಿಂದು, ರೋಷವಾಗಿ ಕೊಂದು, 
ಮೋಸವಾಗಿ ತಿಂದು, ವೇಷವಾಗಿ ಸುಳಿದು , 
ಭಾಷೆಯಾಗಿ ನಿಂದು, ಪಾಶವಾಗಿ ಕಟ್ಟಿ , 
ಶೇಷವಾಗಿ ಕರಗಿ, ಮೀಸಲಕ್ಸಿಯಾಗಿ 


೪೭೯ 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


|| ೬೯ || 


ಜಗವ ಮರುಳುಮಾಡಿ ಕಾಡುತಿದ್ದುದು ನಿಮ್ಮ ಮಾಯದ ದಿಗಡ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

೧೦೪೧ 
ರಾಗ : ಶಂಕರಾಭರಣ 
ಪಲ್ಲ : ಆರೆ ನೀನಾರೆ ಮಾಯದ ಬಲೆಯ 

ತೋರೆನ್ನ ಸಿಗಿಸಿ ನೀನಗಲಿದರೆ. 
ಪದ : ತ್ರಿವಿಧ ಗುಣವು ತ್ರಿವಿಧ ಮಲವು 

ತ್ರಿವಿಧ ತನುವು ತ್ರಿವಿಧ ಮನವು 
ತ್ರಿವಿಧ ಕರಣ ತ್ರಿವಿಧ ಅಗ್ನಿಗೆನ್ನನಿಕ್ಕಿ 
ಭಾವಿಸಿ ಕಾಡುತಿದೆ ನಿನ್ನ ಮಾಯ . 
ಪಂಚವಿಂಶವು ಪಂಚಭೂತಗಳುಪವಿ 
ಪಂಚಕರ್ಮೇಂದ್ರಿಯಂಗಳ ಬಲೆಯು 
ಸಂಚನಿಕ್ಕಿ ಹರಿಹಂಚ ಮಾಡಿ ಮಾಯಾ ಪ್ರ 
ಪಂಚನ ಕಾಡುತಿದೆ ಗುರುವೆ. 


| ೧ | 


| ೨ | 


ಹೊನ್ನಾಗಿ ಚರಿಸಿ ಹೆಣ್ಣಾಗಿ ಸುಳಿದು 
ಮಣ್ಣಾಗಿ ನಿಂದು ಮಾಯಾರಕ್ಕಸಿಯು 
ಕಣ್ಣಿಂದ ನೋಡಿಕಾಕ್ಸಿಡಿಸಿ ಅಜಹರಿಸುರರ 
ಬಣ್ಣಗುಂದಿಸಿ ಕಾಡುತಿದೆ ಗುರುವೆ. 


| 


೪ | 


ಪಶುವಿನ ಮುಂದೆ ಗ್ರಾಸವ ಚೆಲ್ಲಲದು 
ಹಸುರೆಂದು ಆಸೆಗೈವಂತೆ ಮಾಯಾ 
ರಸ ವಿಷಯ ಅಲ್ಪಸುಖಕೆನ್ನ ಗುರಿಮಾಡಿ 
ವಿಷಕಂಠ ನೀನಗಲಿದೆ ಗುರುವೆ. 
ಪರುಷಕೆ ಪಾಷಾಣವನೊತ್ತೆಯಿಡುವಂತೆ 
ಶರೀರಮಾಯೆಗೆ ಎನ್ನ ಗುರಿ ಮಾಡಿ 
ಹರ ನೀನಗಲದಿರು 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 


| ೫ || 


|| ೭೦ || 


Peso 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


ಮಾಯಾತಮಂಧ ನಿರಸನಸ್ಥಲ 
ಸೂತ್ರ : ಇಂತು ಮಾಯಾವಿಡಂಬನಸ್ಥಲದಲ್ಲಿ ಆಚರಿಸಿ ಮಾಯಾವಿಡಂಬನ ಮಾಡಿದ ಮಹಾ 

ತ್ಮಂಗೆ ಮುಂದೆ ಸಮುದ್ರದ ತೆರೆಯೋಪಾದಿಯಲ್ಲಿ ಮಾಯಾತಮವೆಂಬ ಕತ್ತಲೆ ಮುಸು 
ಕಿ ಅರಿವ ಕವಿಯುತ್ತಿದ್ದ ಕಾರಣ ಮಾಯಾತಮಂಧವ ನಿರಸನವ ಮಾಡುತಿರ್ದನು, 
ಚತುರ್ಥದಲ್ಲಿ ಮಾಯಾತಮಂಧನಿರಸನಸ್ಥಲವಾದುದು. 

- ೧೦೪೨ 
ಮಾಯಾತಮಂಧವೆಂಬ ಕತ್ತಲೆಯು ಮುಸುಕಿ ಮುಂದುಗಾಣದೆ 
ಅರುಹಿರಿಯರೆಲ್ಲರು, ಸಿದ್ದಸಾಧ್ಯರೆಲ್ಲರು ಕಣ್ಣಾಣದೆ ಮರೆಯೊರಗಿದರು. 
ಅದು ಎಂತೆಂದೊಡೆ: ವಸಂತತಿಲಕವೃತ್ತ - 
' ಮಾಯಾತಮಂಧ ಮಹಾಘೋರಕಾಲವಿಷಂ 
ಜ್ಞಾನಸ್ಯ ಸೂರ್ಯ ನಚ ಸಿದ್ದ ಸಾಧ್ಯಂ ಭೂಲೋಕ 
ತ್ರಿಗುಣಾಕಾರ ಮಧ್ಯ ಶಯನೇಶದೇಹಿ 
ಶಿವಮುಕ್ತಿರಹಿತ ಭವಯಂತ್ರ ಕ್ರೀಡಾದಿಜನಿತಂ'' ( ?) 
ಎಂದುದಾಗಿ , ಇದು ಕಾರಣ, 
ತನುವೆಂಬ ಉರುರಾಜ್ಯಕ್ಕೆ ಜ್ಞಾನಸೂರ್ಯನ ಮುಳುಗಿಸಿ 
ಅನುದಿನ ಎನ್ನ ಕಣೆಡಿಸಿ , 
ಮಾಯಾತಮಂಧವೆಂಬ ಕತ್ತಲೆಗೆ ನಡೆಸಿ, 
ಅಜ್ಞಾನವೆಂಬ ಕೊರಡನೆಡವಿಸಿ , 
ತಾಪತ್ರಯವೆಂಬ ಅಗ್ನಿಗಿರಿಯನಡರಿಸಿ, 
ಮನವಿಕಾರಗಳೆಂಬ ಭೂತಗಳ ಹರಿಯಬಿಟ್ಟು, 
ಅರಿಷಡ್ವರ್ಗವೆಂಬ ಕೂರಸಿಯ ಸಿಗಿಸಿ, 
ಷಡ್ವಾವವೈಕರಣಗಳೆಂಬ ಹಳ್ಳಕೊಳ್ಳ ನಡುವಿಕ್ಕಿ 
ಎನ್ನ ಕಾಡುತಿರ್ದೆಯಲ್ಲ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೭೧ || 


- ೧೦೪೩ 
ಮಾಯಾತಮಂಧವೆಂಬ ಸಹಗತ್ತಲೆ ಇರುತಿರೆ, 
ಮರಹು ಮೋಹ ನಿದ್ರಾಂಗನೆಯೆಂಬ ಮೋಡವ ಕವಿಸಿ, 
ಜಾಗ್ರ ಸ್ವಪ್ನ ಸುಷುಪ್ತಿಯೆಂಬ ಕಾಳಾಂಧಕಾರದೊಳು 
ಮರದೊರಗಿ ಮೈಮರಸಿ ಎಚ್ಚರಗೊಡದೆ ಎನ್ನ ಕಾಡುತಿರ್ದೆಯಲ್ಲ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 


|| 


೨ || 


೪೮೧ 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


೧೦೪೪ 
ಅನ್ನ ಉದಕದ ದೆಸೆಯಿಂದ ನಿದ್ರೆ , ನಿದ್ರೆಯಿಂದ ಕಾಮ , 
ಕಾಮದಿಂದ ಅಜ್ಞಾನ, ಅಜ್ಞಾನದಿಂದ ಕರ್ಮ, 
ಕರ್ಮದಿಂದ ಮಾಯಾತಮಂಧಕ್ಕೆ ಗುರಿ. 
ಮಾಯಾತಮಂಧದಿಂದ ಮರಣಕ್ಕೆ ಗುರಿಮಾಡಿ 
ಸತ್ತು ಸತ್ತು ಹುಟ್ಟಿಸಿ, ಎನ್ನ ಭವಾರಣ್ಯದೊಳಗೆ 
ಕಣ್ಣಾಣದಂಧಕನಂತೆ ತಿರುವಿ ತಿರುವಿ ಕಾಡುತಿರ್ದೆಯಲ್ಲಿ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೭೩ || 
೧೦೪೫ 
ಮರ್ಕಟ ಮದ್ಯಪಾನವ ಸವಿದು ಕುಡಿದು 
ಹೇರಾರಣ್ಯದೊಳುಹೊಗುತಿರೆ , 
ವಿಜಿಯ ಪತ್ರಿಯ ಸವಿದು, ದತ್ತೂರಕಾಯ ಸವಿದು ತಿಂದು 
ನೆತ್ತಿಗೇರಿ, ಅಡಿಯಿಡುತಿರೆ, 
ಮೇಣ್ ವೃಶ್ಚಿಕ ಕಚ್ಚಿ ಬೇನೆಯಲ್ಲಿ ನರಳುತಿರೆ, 
ಹಿರಿದಪ್ಪ ಭೂತ ಸೋಂಕಿ ಅಂಗಲಾಚುವ ಸಮಯಕ್ಕೆ, 
ಪಗಡೆಯ ಮುಣುಗೆ, ಅಂಧಕಾರ ಕತ್ತಲೆಯೊಳಗೆ ಸಿಲ್ಕಿ , 
ಕಪಿ, ವಿಕಾರ ಹಿಡಿದು ಕಲ್ಲನಲನಂ ಹಾಯು ಸಾವಂತೆ ಎನ್ನ ಬಾಳುವೆ. 
ಅದು ಎಂತೆಂದೊಡೆ: 
ಛವಾರಣ್ಯದೊಳು ಬರುತಿರೆ ತನುವಿಕಾರವೆಂಬಸೋರೆಯ ಗಡಿಗೆ 
ಮನವಿಕಾರವೆಂಬ ಭಂಗಿಯ ಸೊಪ್ಪು ಮೆದ್ದು, 
ಹೊನ್ನು ಹೆಣ್ಣು ಮಣ್ಣುಮೂರೆಂಬ ತೊರೆ ತಲೆಗೇರಿ, 
ಮನವೆಂಬ ಚೇಳೂರಿ, ಕರಣಗುಣವೆಂಬ ಭೂತಸೋಂಕಿ, 
ಅಜಾನಕೆ ಗುರಿಮಾಡಿ, ಸುಜ್ಞಾನವೆಂಬ ಸೂರ್ಯನನಡಗಿಸಿ, 
ಮಾಯಾತಮಂಧವೆಂಬ ಕತ್ತಲೆಯೊಳಗೆನ್ನನಿಕ್ಕಿ , 
ಮುಕ್ತಿಯಹಾದಿಯ ಕಾಣಲೀಸದೆ ಎನ್ನ ಕಾಡುತಿರ್ದೆಯಲ್ಲಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

೧೦೪೬ 
ಜ್ಯೋತಿಯಿಲ್ಲದ ಕತಲೆಮನೆಯಂತೆ, 
ಸೂರ್ಯನಿಲ್ಲದ ಗಗನದ ಕಾಳದಂತೆ, 
ಆತ್ಮ ದೇಹ ಮಧ್ಯದ ಗೃಹದೊಳು 
ಮಾಯಾತಮಂಧವೆಂಬ ಕತ್ತಲೆಯ ಹೆಚ್ಚಿಸಿ, 
ಶಿವಜ್ಞಾನವನಡಗಿಸಿ, 
ಅಹಂಕಾರ ಮಮಕಾರವೆಂಬ ಅಜ್ಞಾನಕೆನ್ನ ಗುರಿಮಾಡಿ, 


೪೮೨ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


|| ೭೫ || 


ನೀ ತೊಲಗಿಹೋದರೆ ನಾ ಬೀದಿಗರುವಾದೆ. 
ಗ್ರಾಣಕೊಂಡ ಚಂದ್ರನಂತಾದೆ, 
ಪಿತ - ಮಾತೆಯಿಲ್ಲದ ಶಿಶುವಿನಂತಾದೆ, 
ಎನ್ನ ಹುಯ್ಯಲಂಕೇಳಿ, ರಂಬಿಸಿ ತಲೆದಡಹು 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

೧೦೪೭ 
ಕಣ್ಣಿಡಿಸಿತ್ತು ಮಾಯಾಕಾವಳ, ಕಾಲ್ಗೆಡಿಸಿತ್ತು ಮಾಯಾಕಾವಳ, 
ತನುಗೆಡಿಸಿತ್ತು ಮಾಯಾಕಾವಳ, 
ದಿನಕ್ಕೊಮ್ಮೆ ಕತ್ತಲೆಗವಿದರೆ, 
ಎನಗೆ ಗಳಿಗೆ ಗಳಿಗೆಗೆ ಮಾಯಾತಮಂಧ ಕತ್ತಲೆ. 
ಸಮುದ್ರಕ್ಕೆ ದಿನಕ್ಕೊಮ್ಮೆ ತೆರೆ ಬಂದರೆ, 
ಎನ್ನ ಮನವಿಕಾರದ ತೆರೆ ವೇಳೆವೇಳೆಗೆ ಕವಿದವು. 
ವರುಷವರುಷಕೊಂದು ಜೋಳದ ಬೆಳೆಯಾದರೆ 
ಎನ್ನ ತನುವಿಕಾರದ ಚಿಂತೆ ಕರ್ಮದ ಬೆಳೆಯು 
ಸದಾ ಬೆಳೆಯುತಿಪ್ಪುದು. 
ಈ ಮಾಯಾತಮಂಧವೆಂಬ ವಿಧಿಗೆನ್ನ ಗುರಿಮಾಡಿ 
ಬಿಟ್ಟೋಗದಿರು, ತೊಲಗದಿರು. 
ಕಾಳಿ ಹೊಲೆಯನದಾದಡೇನು, ಬಿರಿದು ಒಡೆಯನದು. 
ಕರ್ಮದ ಬಾಯಿ ಹೊಲೆಯಾದಡೇನು 
ಸುಜ್ಞಾನದ ಮರ್ಮವನಿತ್ತು ಸಲಹಯ್ಯ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

೧೦೪೮ 
ಅನ್ಯದೇಹಿಯೆಂದು ಎನ್ನ ಕಳೆಯದಿರು, 
ಕರ್ಮದೇಹಿಯೆಂದು ಕೈಯ ಬಿಡದಿರು, 
ಮರ್ತ್ಯನೆಂದು ಮಾಯಕ್ಕೆ ಗುರಿಮಾಡದಿರು , 
ಮದಡನೆಂದು ಮನವಿಕಾರಕ್ಕೆ ಗುರಿಮಾಡದಿರು, 
ಅಜ್ಞಾನಿಯೆಂದು ಅಹಂಕಾರಕ್ಕೆ ಗುರಿಮಾಡದಿರು, 
ಮದದೇಹಿಯೆಂದು ಮಾಯಾತಮಂಧಕ್ಕೆ ಗುರಿಮಾಡದಿರು , 
ಜಲ ಅಗ್ನಿಯ ಗುಣವಿರಲೋ ಎನ್ನಯ್ಯ . 
ಅದು ಎಂತೆಂದೊಡೆ: 
ಜಲ ಹರಿವೆಡೆಯಲ್ಲಿ ಹೋಲಗೇರಿ ಉತ್ತಮಗೇರಿ 
ಅಮೇಧ್ಯದಗೇರಿಯೆಂದು ನೋಡಿ ಹರಿವುದೆ ? 
ಹರಿಯದು ; ಅದಕ್ಕೆಲ್ಲ ಸಮ . 


|| ೭೬ || 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ . 


೪೮೩ 


ಅಗ್ನಿ ಶ್ವಪಚರ ಮನೆ, ಗೃಹಸ್ಥರ ಮನೆ, ಬೇಡ ಮಾದಿಗ 
ಹದಿನೆಂಟು ಜಾತಿ ಎಂದು ಅಡಿಯಿಡಲು ಮುನಿವುದೆ ? ಮುನಿಯದು. 
ಎನ್ನ ಅನ್ಯದೇಹಿಯೆಂದು, ಕರ್ಮದೇಹಿಯೆಂದು, 
ಮರ್ತ್ಯದೇಹಿಯೆಂದು, ಮದಡದೇಹಿಯೆಂದು, 
ಅಜ್ಞಾನಿಯೆಂದು ಕಳೆದಡೆ ಹುರುಳಿಲ್ಲ, 
ಅತ್ತಿಯಹಣ್ಣು ಬಿಚ್ಚಿದರೆ ಬಲು ಹುಳು. 
ಎನ್ನ ಚಿತ್ತದೊಳವಗುಣವ ವಿಸ್ತರಿಸಿದರೇನು ? ಫಲವಿಲ್ಲ 
ನೋಡದೆ ಕಾಡದೆ ಮಾಯಾತಮವಕಳೆದು ಜ್ಞಾನಜ್ಯೋತಿಯ ತೀವು, 
ಎನ್ನ ನಿಮ್ಮಯ ಶರಣರು 
ಚೆನ್ನಬಸವಣ್ಣ ಅಕ್ಕನಾಗಮ್ಮ ನೀಲಲೋಚನೆ ನಿಂಬ 
ಮಹಾದೇವಿ ಮುಕ್ತಾಯಕ್ಕ ಅಜಗಣ್ಣ ಅಂಬಿಗರ ಚೌಡಯ್ಯ 
ಕಲಿಕೇತಯ್ಯ ಬ್ರಹ್ಮಯ್ಯ ನಿರ್ಲಜ್ವಶಾಂತಯ್ಯ 
ನಿಜಗುಣದೇವರು ಸಿದ್ದರಾಮಿತಂದೆ 
ಮರುಳಶಂಕರದೇವರು ಕಿನ್ನರಿಬ್ರಹ್ಮಯ್ಯ 
ವೀರಗಂಟೆಯ ಮಡಿವಾಳಯ್ಯ ಮೇದರ ಕೇತಯ್ಯಗಳು 
ಅರವತ್ತುಮೂವರು ಪುರಾತನರು ತೇರಸರು 
ಷೋಡಶರು ದಶಗಣರು ಮುಖ್ಯವಾದೈನೂರಾಎಪ್ಪತ್ತು 
ಅಮರಗಣಂಗಳ 
ಆಳಿನಾಳಿನಾ ಮನೆಯ ಕೀಳಾಳ ಮಾಡಿ 
ಅವರ ಲೆಂಕನಾಗಿ, ಅವರುಟ್ಟ ಮೈಲಿಗೆ, ಉಗುಳ ತಾಂಬೂಲ 
ಪಾದೋದಕ , ಅವರೊಕ್ಕ ಪ್ರಸಾದಕೆನ್ನ ಯೋಗ್ಯನಮಾಡೆ 
ಏಳೇಳು ಜನ್ಮದಲ್ಲಿ ಬರುವೆ ಕಂಡಾ, 
ಭವವಿರಹಿತ ತಂದೆ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೭೭ || 
೧೦೪೯ 
ರಾಗ : ಶಾಂತಭೈರವಿ 
ಪಲ್ಲ : ಕಣ್ಣಾಣದೆ ಲೋಕ ಮಾಯಾತಮಂಧವೆಂಬ 

ಬಣ್ಣಛಾಯಕ್ಕೆ ಸಿಲ್ಕಿ ಭ್ರಮಿತಗೊಂಡಿತು. 
ಪದ : ತನುಮದ ಹುತ್ತದೊಳು ಮನವಿಕಾರದ ಸರ್ಪ 

ಜನರನೆಲ್ಲರ ಕಚ್ಚಿ ವಿಷವೇರಿಸಿ 
ಅನುದಿನ ಉಳಿಯಗೊಡದಾ ಮಾಯಾತಮಂಧವೆಂಬ 
ಅಣಲಿಂಗೆ ಗುರಿಯಾಗಿ ಬರಿದೆ ಕಲಿಗೆಡುತಲಿ. 

| ೧ | 


೪೮ 


ಸಂಕೀರ್ಣ ವಚನಸಂಪುಟ ಒಂಬತ್ತು 


ಷಡೂರ್ಮೆ ಷಟ್ಕರ್ಮ ಷಡ್ವಾವವೈಕರಣ 
ಷಡ ಮೆಗಳೆಂದೆಂಬುದ . 
ಷಡು ಅಂಗ ಕತ್ತಲೆಗೆ 
ನಡೆದು ಮೈಮರೆದು ಬರಿದೆ. 

| ೨ | 
ಅಸಿಯ ಜವ್ವನೆಯರ ವಿಷಯರಸವೆಂದೆಂಬ 
ಪ್ರಸರದೊಳು ಲೋಕವನು ಗುರಿಮಾಡಿಯೆ ; 
ಅಸನ ವ್ಯಸನ ನಿದ್ರೆ ಆಲಸ್ಯ ಮಾಯಾತನು 
ಬೆಸುಗೆಯೊಳು ಸಿಲ್ಕಿ ಬರಿದೆ. 

| ೩ | 
ಹಿರಿದು ಮಾಯಾತಮವೆಂಬ ಕತ್ತಲೆಯೊಳಗೆ ನಡೆದು 
ಬರುತಲಿ ಅಜ್ಞಾನವೆಂದೆಂಬುವ 
ಕೊರಡನೆಡವಿಯೆ ತಾಪತ್ರಯದಗ್ನಿಗಿರಿಯೊಳಗೆ 
ಮರೆಗೊಂಡು ಮುಂದುಗಾಣದೆಮೂಲೋಕ 
ಸುರಗುಡಿದ ಮರ್ಕಟಗೆ ವಿರಚಿ ಭೂತಂ ಸೋಂಕಿ 
ಹಿರಿದು ಚೇಷ್ಟೆಯ ತೆರದಿ ಮಾಯಾಮದದ 
ಗುರುವಹಂಕಾರ ಮನ ಚೇಷ್ಟೆಯಂಗಳ ತೊರದು 
ಗುರುಸಿದ್ಧ ಮಲ್ಲಿನಾಥನೊಳು ಬೆರೆಯಲರಿಯದೆ. 

| ೫ || 

|| ೭೮ || 
ದಶವಾಯುನಿರಸನಸ್ಥಲ 
ಸೂತ್ರ : ಇಂತು ಮಾಯಾತಮಂಧವ ನಿರಸನವ ಮಾಡಿ, ಜಲದೊಳಗಣ ಸೂರ್ಯನಂತೆ 

ಮಾಯಾತಮಂಧದೊಳು ಹೊದ್ದಿ ಹೊದ್ದದೆಯಿರುವ ಮಹಾತ್ಮ ನೀನೇ , ಮುಂದೆ 
- ದಶವಾಯುನಿರಸನವ ಮಾಡುತ್ತಿರಲು ಷಡುದಲ್ಲಿ ದಶವಾಯು ನಿರಸನ 
ಸ್ಥಲವಾದುದು. 


೧೦೫೦ 
ಹತ್ತುವಾಯು ಹರಿದಾಡಿ ಆನೊಳ ಸುತ್ತಿ ಸುತ್ತಿ 
ಕೃತ್ಯದಿಂದ ನರಳಿಸಿ ಒರಲಿಸಿ ಚೇತರಿಸಿ ಆವರಿಸಿ ಕಾಡುತಿದೆ. 
ಅದು ಎಂತೆಂದೊಡೆ: 
ಅರೆಗಾಯವಡೆದ ಉರಗಗೆ ಇರುವೆ ಮುಕುರುವಂತೆ, 
ದಶವಾಯುಗಳ ಮುಖದಲ್ಲಿ ಹರಿವ ಕರಣೇಂದ್ರಿಯಂಗಳು 
ಮನವೆಂಬ ಅರೆಗಾಯದ ಸರ್ಪಂಗೆ ಮುಕುರಿ 
ನರಳಿ[ ಸಿ] ಕಾಡುತಿವೆ ; ಕಾಡಿದರೇನು ? 
ಹಲವು ಬಗೆಯಲ್ಲಿ ಹರಿವ ವಾಯುಮುಖದಲ್ಲಿ ನೀನೆ ; 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


೪೮೫ 


|| ೭೯ || 


| | ೮೦ || 


ನೀನಲ್ಲದನ್ಯವಿಲ್ಲ . 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

೧೦೫೧ 
ಅಗ್ನಿಗೆ ಮೈಯೆಲ್ಲ ಮುಖ , ಬಲಕೆ ಮೈಯೆಲ್ಲ ಕಾಲು. 
ಆತ್ಮದೇಹಿಂಗೆ ದಶವಾಯುಗಳ ಮುಖದಲ್ಲಿ ಹರಿವ 
ಕರಣೇಂದ್ರಿಯಂಗಳೆಲ್ಲ ಮುಖ ಕಾಲಾಗಿ ಚರಿಸುತಿಪ್ಪವು. 
ತನುವೆಂಬ ಕೊಟಾರದೊಳು ಚರಿಸಿದರೇನು ? 
ಅವಕೆ ಬೆಸಸೆ ಎನ್ನ ಸ್ವತಂತ್ರವಲ್ಲ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

೧೦೫೨ 
ಹುಟ್ಟಿದ ಮಾನ್ಯರೆಲ್ಲ ದಶವಾಯು ಪಂಚಭೂತಸಪ್ತಧಾತು 
ಅರಿಷಡ್ವರ್ಗ ಅಷ್ಟಮದಂಗಳನೆಲ್ಲ ಸುಟ್ಟು ಸೂರೆಮಾಡಿ 
ನಿನ್ನೊಳು ಬೆರೆದರೆ, 
ಅಂಡಜ ಶ್ವೇದಜ ಉದ್ದಿಜ ಜರಾಯುಜವೆಂಬ ನಾಲ್ಕು ತೆರದ 
ಯೋನಿಯಲ್ಲಿ ಹುಟ್ಟಿ , ಚೌರಾಸಿಲಕ್ಷ ಜೀವರಾಸಿಯಾಗಿ. 
ಪಾಪಕರ್ಮವ ಗಳಿಸಿ ಯಮಂಗೆ ಗುರಿಯಾಗುವರಾರು ? 
ಅದು ಕಾರಣ, 
ಮೋಡದಮರೆಯ ಸೂರ್ಯನಂತೆ, 
ಸ್ಪಟಿಕದ ಘಟದೊಳಗಣ ಜ್ಯೋತಿಯಂತೆ, 
ಸರ್ವರ ಆತ್ಮದೊಳು ಮರೆಗೊಂಡುಯಿಪ್ಪ 
ತನುಗುಣ ಮನಗುಣ ಅಹಂಕಾರ ಮಾಯಾಮದದ 
ತಮಂಧದ ಕತ್ತಲೆಯ ಮರೆಮಾಡಿ 
ಕಾಣಗೊಡದೆಯಿಪ್ಪ ಮರೆಗೊಂಡ ಭೇದವ 
ಶಿವಶರಣರು ಬಲ್ಲರುಳಿದ ನರಗುರಿಗಳಿಗಸಾಧ್ಯ 
ಪರಮಗುರು ಪಡುವಿಡಿ ಸಿದಮಲ್ಲಿನಾಥಪ್ರಭುವೆ. 


|| ೮೧ || 


೧೦೫೩ 
ದಶವಾಯುಗಳು ಅವಾವೆಂದಡೆ ಹೇಳುವ ಕೇಳಿರಣ್ಣಾ : 
ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ನಾಗ 
ಕೂರ್ಮ ಕೃಕರ ದೇವದತ್ತ ಧನಂಜಯವೆಂಬ ದಶವಾಯುಗಳು . 
ಇವರ ಗುಣಧರ್ಮಕರ್ಮವೆಂತೆಂದಡೆ, ಅದಕ್ಕೆ ವಿವರ : 
ಪ್ರಾಣವಾಯು ಇಂದ್ರನೀಲವರ್ಣ, ಹೃದಯಸ್ಥಾನದಲ್ಲಿದ್ದು 
ಅಂಗುಷ್ಠ ತೊಡಗಿ ಪ್ರಾಣಾಗ್ರಪರಿಯಂತರದಲು 


೪೮೬ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


ಸಪ್ರಾಣಿಸಿಕೊಂಡು ಉಚ್ಚಾ ಸ ನಿಶ್ವಾಸವನೈದು 
ಅನ್ನ ಜೀರ್ಣಕಾರವಂ ಮಾಡಿಸುತ್ತಿಹುದು. 
ಅಪಾನವಾಯು ಹರಿತವರ್ಣ, ಗುದಸ್ಥಾನದಲ್ಲಿದ್ದು 
ಮಲಮೂತ್ರಂಗಳ ವಿಸರ್ಜನೆಯಂ ಮಾಡಿಸಿ 
ಅಧೋದ್ವಾರಮಂ ಬಲಿದು ಅನ್ನರಸವ್ಯಾಪ್ತಿಯಂ ಮಾಡಿಸುತ್ತಿಹುದು. 
ವ್ಯಾನವಾಯು ಗೋಕ್ಷೀರವರ್ಣ, ಸರ್ವಸಂಧಿಯಲ್ಲಿದ್ದು 
ನೀಡಿಕೊಂಡಿದ್ದುದ ಅನುವಂ ಮಾಡಿಸಿ 
ಅನ್ನಪಾನವ ತುಂಬಿಸುತ್ತಿಹುದು. 
ಉದಾನವಾಯು ಎಳಮಿಂಚಿನವರ್ಣ, ಕಂಠಸ್ತಾನದಲ್ಲಿದ್ದು 
ಸೀನುವ, ಕೆಮ್ಮುವ, ಕನಸುಕಾಣುವ, ಏಳಿಸುವ ಕಾರ್ಯಗೈದು 
ವರ್ಧಿಸಿ ರೋಧನಂಗಳಂ ಮಾಡಿಸಿ ಅನ್ನರಸ ಆಹಾರ 
ಸ್ಥಾಪನಂಗೈಸುತ್ತಿಹುದು. 
ಸಮಾನವಾಯು ನೀಲವರ್ಣ, ನಾಭಿಸ್ತಾನದಲ್ಲಿದ್ದು 
ಅಪಾದಮಸ್ತಕ ಪರಿಯಂತರದಲ್ಲು ಸಪ್ತಾಣಿಸಿಕೊಂಡು 
ಇದ್ದಂಥ ಅನ್ನರಸವನು ಎಲ್ಲರೋಮನಾಳಂಗಳಿಗೆ . 
ಹಂಚಿಹಾಕುತ್ತಿಹುದು. 
ಇಂತಿವು ಪ್ರಾಣಪಂಚಕವು. 
ಇನ್ನು ನಾಗವಾಯು ಪೀತವರ್ಣ, ರೋಮನಾಳಂಗಳಲ್ಲಿದ್ದು 
ಚಲನೆಯಿಲ್ಲದೆ ಹಾಡಿಸುತ್ತಿಹುದು . 
ಕೂರ್ಮವಾಯು ಶ್ವೇತವರ್ಣ, ಉದರ ಲಲಾಟದಲ್ಲಿದ್ದು 
ಶರೀರಮಂ ತಾಳು ದೇಹಮಂ ಪುಷ್ಟಿಯಂ ಮಾಡಿಕೊಂಡು 
ಬಾಯ ಮುಚ್ಚುತ್ತ ತೆರೆಯುತ್ತ ನಯನದಲ್ಲಿ 
ಉನ್ನಿಲನಮಂ ಮಾಡಿಸುತ್ತಿಹುದು. 
ಕೃಕರವಾಯು ಅಂಜನವರ್ಣ, ನಾಶಿಕಾಗ್ರದಲ್ಲಿದ್ದು 
ಕುಧಾದಿ ಧರ್ಮಂಗಳಂ ನೆಗಳಿಸಿ ಗಮನಾಗಮನಂಗಳಂ ಮಾಡಿಸುತ್ತಿಹುದು. 
ದೇವದ ವಾಯು ಸ್ಪಟಿಕವರ್ಣ, ಗುಹ್ಯ ಕಟಿಸ್ನಾನದಲ್ಲಿದ್ದು 
ಕುಳ್ಳಿರ್ದಲ್ಲಿ ಮಲಗಿಸಿ, ಮಲಗಿದಲ್ಲಿ ಏಳಿಸಿ, 
ಚೇತರಿಸಿ, ಒರಲಿಸಿ , ಮಾತಾಡಿಸುತ್ತಲಿಹುದು. 
ಧನಂಜಯವಾಯು ನೀಲವರ್ಣ, ಬ್ರಹ್ಮರಂಧ್ರಸ್ಥಾನದಲ್ಲಿದ್ದು 
ಕರ್ಣದಲ್ಲಿ ಸಮುದ್ರಘೋಷವಂ ಘೋಷಿಸುತ್ತಿಹುದು. 
ಮರಣಕಾಲಕ್ಕೆ ನಿರ್ಘೋಷಮಪ್ಪುದು. 
ಇಂತಿವು ದಶವಾಯುಗಳು. 
ನಿನ್ನ ಕಟ್ಟಳೆಯಿಲ್ಲದೆ ಅಂಗದೊಳು ಚರಿಸ್ಯಾಡಲು 


೪೮೭ 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


|| ೮೨ || 


ಈ ದಶವಾಯುಗಳಿಗಳವಲ್ಲ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ . 

೧೦೫೪ 
ರಾಗ : ಸಾರಂಗ 
- ಪಲ್ಲ : ವಾಯುಮುಖದಲುಲಿವಾವಯದ ವೃಕ್ಷದೊಳು 

ಆಯತವಾಗಿಹ ಹಣ್ಣಿನ ರುಚಿಯನು 
ಸವಿಯನರಿಯದೆ ಯತಿ ಸಿದ್ದ ಸಾಧ್ಯರು 

ಬಾಯಸವಿಯನುಂಬರು. 
ಪದ : ಸರಸಿಜನೆಂಬ ಭೂಮಿಗೆ ವಿಷ್ಣುವೆಂಬ ನೀರಾಗಿ 

ನೆರದು ರುದ್ರಾಕ್ಷಿಯೆಂದೆಂಬುವ ಮೂಲದ 
ಪರಬ್ರಹ್ಮವೃಕ್ಷದ ತುಟ್ಟತುದಿಯಲ್ಲಿಹ 
ವರ ಅಮೂರ್ತ ಹಣ್ಣಿನ ಸವಿಗೆರಗೊಡದಲ್ಲಾಡಿ. 
ಐದು ಹತ್ತನು ಕೂಡಿದ ಸ್ವಸ್ಥಾನದಲ್ಲಿ ನಿಂದು ಈ 
ರೈದು ಗುಣವ ಕೊಟ್ಟು ಒರಲಿ ಚೇತರಿಸುತಿರಲಿ 
ಮೈಗುಂದಿ ಮೂಲೋಕ ಅಸುರಪಡೆಗೆ ಸಿಲ್ಕಿ 
ಸಾಯಸಬಡುತಿದೆ ಸಂಸಾರಬಂಧನದೊಳು. 
ವಾಯು ಸರ್ಪನ ನುಂಗಿ ಮೇಲೆ ಗಗನವನಡರಿ 
ಛಾಯದ ಮನೆಯೋಳು ನಿಂದು ಚತುಃಕರಣ 
ಮಾಯಮದದಹಂಕಾರಗಿರಿಯನೇರಿ 
ಆಯಸಗೊಳುತಿದೆ ಬರಿದೆ ಅಜ್ಞಾನದೊಳು. 
ವಾಯುಮುಖದ ತನು ವಾಯುಮುಖದ ಮನವು 
ವಾಯುಮುಖದ ಕರಣ ವಾಯುಮುಖದ ಚಿತ್ರ 
ವಾಯುಮುಖದ ಬುದ್ದಿ ವಾಯುಮುಖದ ಆತ್ಮ 
ವಾಯುವಿಂಗೆ ಗುರಿಯಾಯಿತ್ತು . 
ಗುಡಿಯಮುಖದಿ ದೇವರ ಕಾಣ್ಣಂದದಿಂ 
ಒಡಲ ವಾಯುಮುಖದಿ ಲಿಂಗವ ಕಂಡು 
ಕೂಡಿಯೆ ಒಡವೆರದು ಗುರುಸಿದ್ದಮಲ್ಲಿನಾಥನ ಪಾದ 
ದೆಡೆಯ ನಂಬಿಯೆ ನಿತ್ಯನಾದೆನೆಲೆ ದೇವ. 


೩ | 


| ೫ || 
೮೩ || 


1 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


ಅಂತರಂಗದ ಅಷ್ಟಮದನಿರಸನಸ್ಥಲ 
ಸೂತ್ರ : ಇಂತು ದಶವಾಯುನಿರಸನಸ್ಥಲಮಾಡಿ ಆ ವಾಯುಗಳೊಳು ಹೊಂದಿ ಹೊಂದದೆ 

ಇರುವ ಮಹಾಮಹಿಮಂಗೆ ಮುಂದೆ ಅಂತರಂಗದ ಅಷ್ಟಮದ ನಿರಸನಸ್ಥಲವಾದುದು. 


೧೦೫೫ 
ಅಂಗದೊಳಗಣ ಅಷ್ಟಮದಮೋಹಿನಿಗಳನಾರನೂ ಕಾಣೆ. 
ಭಂಗಿಯ ಸೊಪ್ಪು ತಿಂದ ಬಳ್ಳು ಉಳ್ಳಿಟ್ಟು ಒದರುವಂದದಿ 
ದೇಹ ಆತ್ಮದ ತಲೆಗೇರಿ, 
ಬರಿದೆ ವೇದಶಾಸಪುರಾಣವೆಂದೋದಿ 
ಬಲ್ಲವರೆನಿಸಿಕೊಂಬರು ಲಜ್ಜೆಭಂಡರು. 
ನುಡಿಯಂತೆ ನಡೆಯಲರಿಯದ ಜಡದೇಹಿಗಳ ಮೆಚ್ಚುವನೆ 
ನಮ್ಮ ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. || ೮೪ || 

೧೦೫೬ 
ವೇದಶಾಸ್ತ್ರ ಪುರಾಣಾಗಮಂಗಳನೋದುತ್ತಿದ್ದೇವೆಂಬುತಿಪ್ಪರು, 
ವೇದಶಾಸ್ತ್ರ ಪುರಾಣಾಗಮ ಆವೆಂದರಿಯರು. 
ವೇದಶಾಸ್ತ್ರಪುರಾಣಾಗಮವನೋದಿ, 
ಹೊರಹೊರಗಡೆ ಹೊತ್ತುಗಳೆದು, 
ಒಳಗಿಪ್ಪ ಅಷ್ಟಮದವ ನಿರಸನವ ಮಾಡಲರಿಯದೆ 
ಕಷ್ಟ ಬಡುತಿಪ್ಪುದೆನ್ನಯ ಮನವು. 
ಲೋಕ ಆಡಿಯಾಡಿ ಕೆಟ್ಟು ಕೆಲಸಾರಿ ಹೋಗುತಿದೆ, 
ಸೃಷ್ಟಿ ಪ್ರತಿಪಾಲಕ ನಿಮ್ಮ ಜ್ಞಾನವ ಮರದು, 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. - 

|| ೮೫ || 
೧೦೫೭ 
ಮನವು ಮಹಾದೇವನಲ್ಲಿ ವೇದ್ಯವಾದರೆ, 
ವೇದಶಾಸ್ತ್ರನಾಮದ ಶಿವನ ಅಂಗ ಲಿಂಗವ ಮಾಡಿ 
ಹಿಂಗದೆ ಸದಾ ಪೂಜೆಮಾಡಬಲ್ಲರೆ ಶಾಸ್ತ್ರ , 
ಪೂರ್ವವನಳಿದು ಪುನರ್ಜಾತನಾಗಿ ಮಾಯಾಮದ ಹಿಂಗಿಸಿ . 
ಆ ಜ್ಞಾನ ಅಂಗದೊಳು ಪೂರಿತವಾಗಿರಬಲ್ಲರೆ ಪುರಾಣ, 
ಅಂತರಂಗದ ಅಷ್ಟಮದ ಹಿಂಗಿ, ನಿರಂತರವಾಗಿರಬಲ್ಲುದೆ ಆಗಮ . 
ಇಂತಪ್ಪ ವೇದಶಾಸ್ತ್ರಪುರಾಣಾಗಮವ ಬಲ್ಲ 
ನಿಜದೇಹಿಗಳ ಪಾದಕ್ಕೆ ನಮೋ ನಮೋಯೆಂಬೆನಯ್ಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೮೬ || 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


೪೮೯ 


೧೦೫೮ 
ವೇದವನೋದಿ ವ್ಯಾಧಿ ಪರಿಹಾರವಾಗದು. 
ಶಾಸ್ತ್ರವನೋದಿಸಂಕಲ್ಪ ಹಿಂಗದು. 
ಪುರಾಣವನೋದಿಪೂರ್ವಕರ್ಮವ ಕಳೆಯಲರಿಯರು. 
ಆಗಮವನೋದಿ ಅಂಗದೊಳು ಹೊರಗಿಪ್ಪ 
ಅಷ್ಟಮದವ ಕಳೆಯಲರಿಯರು. 
ಇಂತು ವೇದಾಗಮಪುರಾಣವಂಬನಾದಿಯ ಮಾತ 
ಮುಂದಿಟ್ಟುಕೊಂಡು ನಾ ಬಲ್ಲೆನೆಂದು 
ಗರ್ವ ಅಹಂಕಾರಿಕೆಯೆಂಬ ಅಜ್ಞಾನಕ್ಕೆ ಗುರಿಯಾಗಿ ಕೆಟ್ಟರು 
ಅರುಹಿರಿಯರೆಲ್ಲ 
ಪರಮಗುರು ಪಡುವಿಡಿ ಸಿದಮಲ್ಲಿನಾಥಪ್ರಭುವೆ. 

|| ೮೭ !! 
೧೦೫೯ 
ಅಂತರಂಗದ ಅಷ್ಟಮದ ಅವಾವೆಂದರೆ ಹೇಳುವೆ ಕೇಳಿರಣ್ಣಾ : 
ಪೃಥ್ವಿಮದ ಸಲಿಲಮದ ಪಾವಕಮದ ಪವನಮದ 
ಅಂಬರಮದ ರವಿಮದ ಶಶಿಮದ ಆತ್ಮಮದವೆಂಬ 
ಅಷ್ಟಮೂರ್ತಿಯ ಮದಂಗಳು . 
ಇವರ ಗುಣಧರ್ಮಕರ್ಮವೆಂತೆಂದಡೆ, ಅದಕ್ಕೆ ವಿವರ ; 
ಪೃಥ್ವಿಮದವೆತ್ತಿದಲ್ಲಿ ತನುಗುಣಭರಿತನಾಗಿ, 
ಆಭರಣ ಅನುಲೇಪನ ತಾಂಬೂಲವ ಬಯಸುತಿಹನು. 
ಸಲಿಲಮದವೆತ್ತಿದಲ್ಲಿ ಸಂಸಾರಭರಿತನಾಗಿ, 
ಎನಗೆ ಬೇಕು, ಮನೆಗೆ ಬೇಕು, ಮಕ್ಕಳಿಗೆ ಬೇಕು ಎನುತಿಹನು. 
ಪಾವಕಮದವೆತ್ತಿದಲ್ಲಿ ಕಾಮರಸಭರಿತನಾಗಿ, 
ಕರಸಬೇಕು ನುಡಿಸಬೇಕು ಆಲಿಂಗಿಸಬೇಕು ಎನುತಿಹನು . 
ಪವನಮದವೆತ್ತಿದಲ್ಲಿಕೋಪಾಗ್ನಿಭರಿತನಾಗಿ, 
ಕೊಂದೇನು ತಿಂದೇನು ಸಾಧಿಸೇನು ಭೇದಿಸೇನು ( ಎನುತಿಹನು . 
ಶಶಿಮದವೆದಲ್ಲಿ ಚಿಂತಾಭರಿತನಾಗಿ, 
ಆದೀತೊ ಆಗದೆ , ಇದೀತೋ ಇಲ್ಲವೋ ಎನುತಿಹನು . 
ಆತ್ಮಮದವೆತ್ತಿದಲ್ಲಿ ಅಹಂಕಾರಭರಿತನಾಗಿ, 
ಎನಗಿಂದು ಅಧಿಕರಿಲ್ಲ ಎನಗಿಂದು ಇದಿರಿಲ್ಲವೆಂದು 
ಅಹಂಭಾವದಿಂದ ಅಹಂಕರಿಸುತ್ತಿಹನು. 
ಇಂತೀ ಅಷ್ಟಮೂರ್ತಿಮದಂಗಳ ಭ್ರಾಂತಿನ ಬಲೆಯೊಳಿಟ್ಟೆನ್ನನಗಲದಿರು 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೮೮ || 


- ಇವರ ; 


೪೯೦ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


| ೮೯ || 


೧೦೬೦ 
ಅಷ್ಟತನುಕೋಣೆಯ ಅಷ್ಟಾತ್ಮದ ನಡುವೆ ಕಟ್ಟಿಪ್ಪವೆಂಟಾನೆಯ 
ಭೂಮಿಯಾಕಾಶಕ್ಕೆ ಬೆಳೆದಿಪ್ಪ ಒಂಟಿ ನುಂಗಿ, 
ಉಗುಳಲಾರದಿಪ್ಪುದಿದೇನು ಚೋದ್ಯವೋ ! 
ಒಂಟೆಯ ತಲೆಯಲ್ಲಿ ಉರಿಲಿಂಗ ಹುಟ್ಟಿ , 
ಎಂಟಾನೆಯ ಸುಟ್ಟು ಕಂಟಕಂಗಳ ಗೆಲಿದಿಪ 
ಶರಣರ ಚರಣದರುಶನದಿಂದಲೆನ್ನ ಭವ 
ಹಿಂಗುವಂತೆ ಮಾಡು] ಭವವಿರಹಿತ ತಂದೆ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

೧೦೬೧ 
ಬಸುರಿಲ್ಲದ ಬಯಕೆ ಇದೆತ್ತಣದೋ ! 
ಶಿಶುವಿಲ್ಲದ ಜೋಗುಳ ತೊಟ್ಟಿಲುತೂಗುವುದಿದೇನೋ ! 
ಆಸವಲ್ಲದ ಹೊಳೆಯ ಅಂಬಿಗನ ಹುಟ್ಟುನುಂಗಿ, 
ಶಶಿಯಿದ್ದ ಗಗನ ಬಿಸಿಯಾಗಿಪ್ಪುದೇನೋ ! 
ಮಸಣವ ನುಂಗಿದ ಹೆಣ, ವಿಷವ ನುಂಗಿದ ಸರ್ಪನೋ ! 
ಕೃಷಿ ಹೊಲನ ನುಂಗಿ, ಬೀಜಕೆ ನೆಲೆಯಿಲ್ಲ. 
ಆಸವಲ್ಲದ ಕೊಟ್ಟವ ಬೇಡನ ಬಲೆ ನುಂಗಿ 
ಎಸೆವುದಿದೇನು ಚೋದ್ಯ ಹೇಳಾ ! 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭವೆ. 

೧೦೬೨ 
ರಾಗ : ಭೂಪಾಳಿ 
ಪಲ್ಲ : ಅಂಗದೊಳಗಣ ಅಷ್ಟಮೂರ್ತಿ ಮದಂಗಳ 

ಹಿಂಗಿ ನಿರ್ಮದನಾದಡವಂ ಸತ್ಯ ನಿತ್ಯ . 
ಪದ : ಪೃಥ್ವಿ, ಸಲಿಲಂ ಅಗ್ನಿ ಪವನ ಅಂಬರಮದ 

ದೊತ್ತಿಲಿ ರವಿ ಶಶಿ ಆತ್ಮಮದವೆಂದೆಂಬ 
ಕೃತ್ಯದಲಿ ನರಳಿ ಹಲವಂ ಬಯಸಿ ಹಂಬಲಿಸಿ 
ಕತ್ತಲನ್ನೆಲ್ಲವ ಕಳೆದು ನಿರ್ಮದನಾಗಿಯೆ 
ನಿತ್ಯ ಶ್ರುತ ದೃಷ್ಟ ಅನುಮಾನದಿಂದಲಿ ಶಿವನ 
ಆತ್ಮದೊಳು ನೆಲೆಗೊಳಿಸಿ ಅಪಮೃತ್ಯು ಮಾರಿಗಳ 
ಒತ್ತಿರಿಸಿ ಓಂ ನಮಃ ಪ್ರಣಮಪಂಚಾಕ್ಷರಿಯ 
ಬಿತ್ತರಿಸುತಿಪ್ಪ ನಿಜ ತಾ ಸತ್ಯ ನಿತ್ಯನು. 


| | ೯೦ | | 


೪೯೧ 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


ಅಷ್ಟಾತ್ಮ ಅಷ್ಟತನುವಂತರಂಗದೊಳಿಪ್ಪ 
ಅಷ್ಟಮೂರ್ತಿಮದಂಗಳಷ್ಟ ಅಂತರ್‌ ಬಾಹ್ಯ 
ಅಷ್ಟಮದ ಅಷ್ಟಾಂಗವಾವರಿಪ ಕರ್ಮಗಳನಿಟೋರಸಿ 
ಸುಟ್ಟು ಸೂರೆಮಾಡಬಲ್ಲರೆ ಶರಣ 
ಇಷ್ಟನೆಲ್ಲವ ಅಂಗದೊಳಹೊರಗೆ ಬಲಿದು ಈ 
ಕಷ್ಟಕಾಯಕ್ಕೆ ಗುರಿಯಾಗಿ ಕರ್ಮದ ಬೆಳೆಯ 
ನಷ್ಟಮಾಡಲರಿಯದೆ ವೇದ ಶಾಸ್ತ್ರಾಗಮವ 
ಎಷ್ಟು ದಿನ ಓದಿದರೇನು ವ್ಯರ್ಥ ನಿಜವಿಲ್ಲದಿರಲು. 
ವೇದ ಶಾಸ್ತ್ರಾಗಮ ಪುರಾಣವನೋದಿತಾನು 
ವೇದಿ ಸಂಕಲ್ಪ ಪೂರ್ವದ ಕರ್ಮ ಅನನ್ಯ 
ಬಾಧೆಗೆ ಕಳೆಯಲರಿಯದೆ ಬರಿಯ ದುರ್ನಡೆಯ 
ಹಾದಿಗೆಳಸಿಯ ನುಡಿದು ನಡೆಯಲರಿಯದೆ 
ಬಾಧಕತನದೊಡಲ ಹೊರೆವ ಪಿಸುಣನಿಗೆ ಅ 
ಸಾಧ್ಯ ಶಿವಮುಕಿಯೆಂಬುದು ಸ್ಪಪನದಲಿಲ್ಲ 
ಈ ದೇಹವಿಡಿದು ಗುರುಸಿದ್ದಮಲ್ಲಿನಾಥನ 
ಪಾದಕ್ರಾಂತದಿ ಶಿವಾನಂದಸುಖಿ ಸತ್ಯ ನಿತ್ಯ . 


| ೯೧ | | 


ಬಹಿರಂಗದ ಅಷ್ಟಮದನಿರಸನಸ್ಥಲ 
ಸೂತ್ರ : ಇಂತು ಅಷ್ಟಮೂರ್ತಿಯ ಮದಂಗಳ ನಿರಸನವ ಮಾಡಿ, ಅಷ್ಟಮೂರ್ತಿ 

ಮದಂಗಳೊಳು ಹೊಂದಿ ಹೊಂದದಿರುವ ಮಹಾಮಹಿಮಂಗೆ ಅಷ್ಟಮದಲ್ಲಿ 
ಬಹಿರಂಗದ ಅಷ್ಟಮದನಿರಸನಸ್ಥಲವಾದುದು. 


೧೦೬೩ 
ಕರಿಯ ಕಾಲೊಳಗೆ ಸಿಕ್ಕಿದ ಮರಿಯ ನಾಯಿಯಂತೆ , 
ಅಷ್ಟಮದವೆಂಬ ಕರಿಯ ಕಾಲೊಳಗೆನ್ನ ಸಿಗಿಸಿ, 
ಮೆಟ್ಟಿ ಮೆಟ್ಟಿ ತುಳಿಸುತ್ತಿದೆಯಲ್ಲ ! 
ಅರಸಿನ ಉಪ್ಪನುಂಡು ಆನೆ ಸೇನೆ ದಳ 
ಅರಸನ) ಕೈಸೆರೆ ಹಿಡಿವಂತೆ, 
ಎನ್ನಾತ್ರದಲ್ಲಿ ಹುಟ್ಟಿದ ಮದ, ಎನ್ನನೆ ತಿಂದು ತೇಗುತ್ತಿದವಯ್ಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

೧೦೬೪ 
ಕುಲ ಛಲ ರೂಪ ಯೌವ್ವನ ವಿದ್ಯೆ ಧನ ರಾಜ್ಯ ತಪಮದವೆಂಬ 
ಅಷ್ಟಮದಂಗಳ ಬಹಿರಂಗದಲ್ಲಿ ನೆನೆದು 


೪೯೨ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


|| ೯೩ || 


ಬರಿದೆ ಭ್ರಮೆಗೆ ಸಿಲ್ಕಿ ಬಳಲುತ್ತಿಪ್ಪರಯ್ಯ . 
ಅದು ಎಂತೆಂದಡೆ : 
ಅಂಧಕನ ಮುಂದಣ ಬಟ್ಟೆಯಂತೆ, 
ಹುಚ್ಚಾನೆಯ ಮುಂದಣ ಭಿತ್ತಿಯಂತೆ, 
ಎನ್ನಅನ್ಯದ ಬಾಳುವೆಗೆ ಗುರಿಮಾಡಿ 
ಎನ್ನ ಕಾಡುತಿದ್ದೆಯಯ್ಯ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ . 

೧೦೬೫ 
ಹೊಲೆಯೊಳು ಹುಟ್ಟಿ , ಹೊಲೆಯೊಳು ಬೆಳೆದು, 
ಕುಲಮದಕೆ ಹೋರಾಡುತಿಪ್ಪರಯ್ಯಾ . 
ಅದು ಎಂತೆಂದರೆ : 
ಹುಟ್ಟುವುದು ಹೊಲೆ, ಹೊಂದುವುದು ಹೊಲೆ. 
ಬಾಹ್ಯದ ಹೊಲೆಯ ಹೇಳೇನೆಂದರಳವಲ್ಲ. 
ಕರುಳ ಜಾಳಿಗೆ, ಅಮೇಧ್ಯದ ಹುತ್ತು , ರಕ್ತದ ಮಡು, 
ಮಾಂಸದ ಕೊಗ್ಗಸರು, ಕೀವಿನ ಹೊಲಸು, 
ಕ್ರಿಮಿಕೀಟಕ ಜಂತಿನ ರಾಸಿ, ಎಲುವಿನ ಹಂಜರು, 
ಚರ್ಮದ ಮೇಲುಹೊದಿಕೆ . 
ಇಂತೀ ಹೊಲೆಯೊಳು ಜನಿತವಾದ ಕರ್ಮಕಾಯವೆಂದರಿಯದೆ 
ಕುಲಮದಕ್ಕೆ ಹೋರಾಡುವರು. 
ಕುಲವ ಕೇಳೇನೆಂದರೆ, 
ಇಂದ್ರ ಶೂದ್ರ, ಬ್ರಹ್ಮ ವೈಶ್ಯ , ವಿಷ್ಣು ಕ್ಷತ್ರಿಯ , 

ಈಶ್ವರ ಬ್ರಾಹ್ಮಣ. 
ಸಾಕ್ಷಿ : ' ಪಿತಾಮಹಸ್ತು ವೈಶ್ಯಸ್ಯ ಕ್ಷತ್ರಿಯಸ್ಯ ಪರೋ ಹರಿ: | 

ಬ್ರಾಹ್ಮಣೋ ಭಗವಾನ್ ರುದ್ರ : ಇಂದ್ರ : ಶೂದ್ರಕುಲಸ್ಯ ಚ || ?? 
ಎಂದುದಾಗಿ, ಇನ್ನುಳಿದ ಮುನಿಕುಲ ಕೇಳೋರೆ 
ಹೊಲೆಮಾದಿಗರ ಅಗಸರ ಬಸುರಲ್ಲಿ ಬಂದು 
ಶಿವನ ಪೂಜೆಯ ಮಾಡಿ, ಶಿವಕುಲವಾದುದನರಿಯದೆ 

ಕುಲಕ್ಕೆ ಹೋರಾಡುತಿಪ್ಪರಯ್ಯಾ . 
ಸಾಕ್ಷಿ : ( ಚಾಂಡಾಲವಾಟಿಕಾಯಾಂ ವಾ ಶಿವಭಕ; ಸಿತೋ ಯದಿ| 

ತತ್‌ಶ್ರೇಣಿ ಶಿವಲೋಕಸ್ಯ ತದಹಂಶಿವಮಂದಿರಂ || 
ಯಸ್ಯ ಚಿತ್ತಂ ಶಿವೇ ಲೀನಂ ತಸ್ಯ ಜಾತಿ: ಕರೋತಿಕಿ೦ | 
ಶಿವಲಿಂಗಶೀಲಬುದಿಂ ಕುರ್ವಣಮೇವ ಪಾತಕಂ || ” 
ಎಂದುದಾಗಿ, ಇದುಕಾರಣ, 


೪೩ 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


ಶಿವಕುಲವಾದವರೊಳು ಕುಲವನರಸುವರುಂಟೆ ? ಅರಸಲಿಲ್ಲ. 
ಅರಸಿದರೆ ಪಾತಕ . ಅದಕ್ಕೆ ಸಾಕ್ಷಿ : 
“ಶಿವಕುಲಂ ಶಿವಭಕಸ್ಯ ಅನ್ಯಾಶ್ರಯೇಷು ನಿಂದಕಃ | 
ಶ್ವಾನಯೋನಿಶತಂ ಗತಾ ರೌರವಂ ನರಕಂ ವ್ರಜೇತ್ || ” 
ಎಂದುದಾಗಿ, ಪರಮಾತ್ಮಾ , ನಿನ್ನ ಕುಲವಾದವರಿಗೆ ಕುಲವನೆನುಡಿವ 
ಪಾತಕರನೆನಗೊಮ್ಮೆ ತೋರದಿರು 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೯೪ || 
೧೦೬೬ 
ಛಲಮದವೆಂಬುದು ತಲೆಗೇರಿ 
ಗುರುಹಿರಿಯರ ನೆಲೆಯನರಿಯದೆ ಮದಿಸಿಪ್ಪರಯ್ಯ . 
ರೂಪಮದ ತಲೆಗೇರಿ ಮುಂದುಗೊಂಡು 
ತಮ್ಮ ತನುವಿನ ರೂಪ ಚೆಲ್ವಿಕೆನೋಡಿಮರುಳಾಗಿ 
ಚಿರೂಪನ ನೆನವ ಮರೆದರಯ್ಯಾ . 
ಯವನಮದ ತಲೆಗೇರಿ 
ಮದಸೊಕ್ಕಿದಾನೆಯಂತ ಪ್ರಯಾಸಮತ್ತರಾಗಿ 
ಕಾಮನ ಬಲೆಯೊಳಗೆ ಸಿಲ್ಕಿ 
ಕಾಮಾರಿನೆನವ ಮರೆದರಯ್ಯಾ . 
ಧನಮದವೆಂಬುದು ತನುವಿನೊಳು ಇಂಬುಗೊಂಡು 
ಅರ್ಥಭಾಗ್ಯ ಕಾಡಿ ವ್ಯರ್ಥ ಸತ್ತಿತು ಲೋಕ. 
ವಿದ್ಯಾಮದವೆಂಬುದು ಬುದಿಗೆಡಿಸಿ 
ನಾ ಬಲ್ಲವ ತಾ ಬಲ್ಲವನೆಂದು ತರ್ಕಿಸಿ ಪ್ರಳಯಕಿಳಿದರು. 
ರಾಜ್ಯಮದವೆದು ರಾಜ್ಯವನಾಡಿಸಿ ಬೇಡಿಸಿಕೊಂಡೆನೆಂದು 
ರಾಜರಾಜರು ಹತವಾದರು . 
ತಪಮದವೆದ್ದು ನಾ ತಪಸಿ ನಾ ಸಿದ್ದ ನಾ ಯೋಗಿ 
ನನಗಾರು ಸರಿಯಿಲ್ಲವೆಂದು 
ಅಹಂಕಾರಕ್ಕೆ ಗುರಿಯಾಗಿ ಭವಕ್ಕೆ ಬಂದರು ಹಲಬರು. 
ಇಂತೀ ಅಷ್ಟಮದವೆಂಬ ಭ್ರಾಂತು [ ] ತೊಲಗಿಸಿ 
ನಿಭ್ರಾಂತನಾಗಿರಬಲ್ಲರೆ ಶಿವಶರಣನೆಂಬೆ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೯೫ || 
೧೦೬೭ 
- ಕುಲಮದಕ್ಕೆ ಹೋರಾಡಿ ಕೆಟ್ಟುದುಕೋಟಿ. 
ಧನಮದಕ್ಕೆ ಹೋರಾಡಿ ಕೆಟ್ಟುದುಕೋಟಿ. 
ವಿದ್ಯಾವದಕ್ಕೆ ಹೋರಾಡಿ ಕೆಟ್ಟುದುಕೋಟಿ. 


೪೯೪ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


| ೯೬ || 


ರಾಜ್ಯಮದಕ್ಕೆ ಹೋರಾಡಿ ಸತ್ತುದುಕೋಟಿ.. 
ತಪಮರ್ದಕ್ಕೆ ಹೋರಾಡಿ ಕೆಟ್ಟುದುಕೋಟಿ. 
ನಿನಗಾಗಿ ಕೆಟ್ಟವರನಾರನೂ ಕಾಣೆನಯ್ಯ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

೧೦೬೮ 
ಕುಲದಲ್ಲಿ ಶಿವಕುಲವೆಂಬೆ, ಛಲದಲ್ಲಿ ಶಿವಛಲವೆಂಬೆ , 
ರೂಪದಲ್ಲಿ ಶಿವರೂಪವೆಂಬೆ, ತಪದಲ್ಲಿ ಶಿವತಪವೆಂಬೆ . 
ಇಂತೀ ಅಷ್ಟಮದಮುಖದಲ್ಲಿ ಶಿವಮುಖವಾಗಿಪ್ಪ ಶಿವಶರಣರ 
ಚರಣಕ್ಕೆ ನಮೋ ನಮೋ ಎಂಬೆನಯ್ಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. . 


|| ೯೭|| 


|| ೯೮ || 


೧೦೬೯ 
ಕರಿಗಳ ಹೊಯಿದಾಟದಾ ನಡುವಿನ ಮರ ಮುರಿ[ ವಂತೆ] 
ಆ ಜಗವಾಗಿದೆ ನೋಡಾ. 
ಮಾವುತಿಗನ ಅಂಕುಶಕ್ಕಂಜದಾನೆಗಳು ಮನಬಂದಂತೆ ಹರಿವವು. 
ಮರದ ಬೇರು ಭೂಮಿಯಾಕಾಶಕ್ಕೆ ಹಬ್ಬಿ , 
ಕೊಂಬೆಕೊಂಬೆಯ ಮೇಲೆಕುಣಿವ ಅರಗಿಣಿಕೋಡಗ. 
ಗಿಣಿ ಆನೆಯ ನುಂಗಿ, ಆನೆಯ ಮೇಲೆ ಮಾವುತನ ನುಂಗಿ, 
ಭಾನುಕೆ ಹರಿದುದಿದೇನು ವಿಚಿತ್ರ ಹೇಳಾ ! 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

೧೦೭೦ 
ರಾಗ : ಕನ್ನಡ ಕಾಂಬೋದಿ. 
ಪಲ್ಲ ; ಮದ ಎಂಟರೊಳು ಸಿಲ್ಕಿ ಮೈಮರೆದು ಅಲ್ಲಮನ 

ಪಾದಯುಗಳನು ಮರೆಯದಿರು ಮರೆದರೆ ಆತ್ಮ 
ಸುಧೆಯ ಹೊರಚೆಲ್ಲಿ ಸುರೆಗಾಟಿಯ ಸವಿವವನ 

ವಿಧಿ ಕಂಡಾ ಶಿವನ ಮರೆಯದೆ ನೆನೆ ಆತ್ಮ . 
ಪದ : ಕುಲ ಛಲ ರೂಪ ಯವ್ವನ ಧನ ವಿದ್ಯೆ ರಾಜ್ಯ 

ಸಲೆ ತಪಮದವೆಂಬ ಎಂಟಾನೆಯವೆ ಆತ್ಮ . 
ನಿಲಿಸುವನು ದೃಢವೆಂಬ ಕಂಬದೊಳು ಕಟ್ಟಿಯ 
ಹಲವು ದೆಸೆಗವ ಹರಿಯಗೊಡದೆ ಎಲೆ ಆತ್ಮ 
ತಲೆಯೊಳಗೆ ಮೀಟು ಶಿವಜ್ಞಾನಾಂಕುಶವ ಹಿಡಿದು 
ಕೊಲ್ಲುತಲಿರು ಕಂಡ್ಯಾ ಮಲಹರನ ಮರೆಯದೆ ಆತ್ಮ 


| ೧ | 


೪೯೫ 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


ಮರವುಮೋಡವು ಕವಿದು ಕರಣೇಂದ್ರಿಯೆಂದೆಂಬ 
ಬಿರುಮಳೆಯು ಕರೆವುತೆ ಭೀತಿಯಾಗದೆ ಆತ್ಮ 
ಬರಸಿಡಿಲು ಕಾಲನೆಂಬುವುದು ಚಿಟಿಚಿಟಿಲೆನುತ 
ಬರುತಲದೆ ಮುಂದೆ ರಕ್ಷಿಯಾಗಿರ್ದ ನೀ ಆತ್ಮ . 
ಅರಿಗಳಲ್ಲದೆ ಹಿತವರಾರಿಲ್ಲ ಕೇಳು ನೀ 
ಪರಮಾತ್ಮನನು ಮರೆಯದಿರು ಕಂಡ್ಯಾ ಆತ್ಮ 

| ೨ | 
ಕಾಳಗದಿ ಕೈಮರದ ಪಟ ಬರೆಸಿ ಮರಣಾರ್ಥಿ 
ಯೊಳಗಲಿದನುಮಿಷಗೆ ಮೃತ್ಯು ಕೇಳಲೆ ಆತ್ಮ 
ನಾಲಗುಳ್ಳನಕ ಶಿವಸ್ಕೃತಿಯ ಮರೆದರೆ ನಿನಗೆ 
ಕಾಲಮೃತ್ಯು ಮಾರಿಗಳು ಉಂಟೇ ಆತ್ಮ 
ಹೋರಾಡಿ ಲಿಂಗಾಂಗಸಂಗ ಖಡ್ಡದಲ್ಲಿ ನೀ 
ಮೇಲಿಪ್ಪ ಗುರುಸಿದ್ದ ಮಲ್ಲಿನಾಥನ ನಂಬು ಆತ್ಮ 

| ೩ | 

|| ೯೯ || 
ಅರಿಷಡುವರ್ಗನಿರಸನಸ್ಥಲ 
ಸೂತ್ರ : ಇಂತು ಅಷ್ಟಮದವ ನಿರಸನವ ಮಾಡಿ, ಅಷ್ಟಮದದೊಳುಹೊದ್ದಿಹೊದ್ದದಿರುವ 
ಮಹಾತ್ಮನಿಗೆ ನವಮದಲ್ಲಿ ಅರಿಷಡ್ವರ್ಗನಿರಸನಸ್ಥಲವಾದುದು. 

೧೦೭೧ 
ಅರಿಷಡುವರ್ಗವೆಂದೆಂಬ ಕರ್ಮಿಗಳ ಬಲಿಯೊಳಿಟ್ಟೆನ್ನನಗಲಿದೆ. 
ಅಗಲಿದರೆ, ನಾ ಗೊರಲೆಯ ಹುತ್ತಕ್ಕೆ ಉರಗ ನಡೆಗೊಂಡಂತೆ, 
ಅರಸಿಲ್ಲದ ರಾಜ್ಯಕ್ಕೆ ಚೋರರ ಹಾವಳಿಯಂತೆ, 
ನೀ ಪಡೆದೆ ತನುವಿಂಗೆ ನೀನನ್ಯನಾಗಿ ಬರಿಯ 
ದುರಿತಭ್ರಮೆಗೆನ್ನನಿಟ್ಟು ಬಿಡುಬೀಸಿ ಕಾಡುತ್ತಿದ್ದೆಯಲ್ಲ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೧೦೦ || 


೧೦೭೨ 


ಅರಿಗಳಾರುಮಂದಿ ಬರಸಿಡಿಲಂತೆ 
ಎರಗಿ ಎರಗಿ ಕಾಡುತ್ತಿವೆ. 
ಸಿಡಿಲಬ್ಬರ ಅರಗಳಿಗೆಯಾದರೆ, 
ಅರಿಷಡುವರ್ಗದಬ್ಬರ ವೇಳೆವೇಳೆಗೆ, 
ಬಗೆಯ ನೆನದು ಕಾಡುತ್ತಿವೆ. 
ಅರಿಗಳನುರುವಿ ಪರಮಪದ[ ದ] ಲಿಪ್ಪ ಶರಣರ 
ದರುಶನ ಸ್ಪರುಶನದಿಂದಲೆನ್ನ ಬದುಕಿಸಯ್ಯಾ 
ಪರಮಗುರು ಪಡುವಿಡಿ ಸಿದ್ಧಮಲ್ಲಿನಾಥಪ್ರಭುವೆ. 


|| ೧೦೧ || 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


೧೦೭೩ 
ಕಾಮ ಕ್ರೋಧಲೋಭಮೋಹ ಮದ ಮತ್ಸರದ ಸೀಮೆಗಳೆನಿಸಿ 
ಯತಿ ಸಿದ್ದ ಸಾಧ್ಯರೆಲ್ಲ ವ್ರತಭ್ರಷ್ಟರಾದರು. 
ಅದು ಎಂತೆಂದೊಡೆ: 
ಕಾಮವೆಂಬ ಅಗ್ನಿ ,ಕ್ರೋಧವೆಂಬ ಕಾಷ್ಟ, ಲೋಭವೆಂಬ ಗಾಳಿ 
ಪುಟಮಾಡಿ, ಮೋಹವೆಂಬರಣ್ಯ , ಮದವೆಂಬ ಕುಳ್ಳು , 
ಮತ್ಸರವೆಂಬ ಗಿರಿಗೆ ಬೆಂಕಿ ಹತ್ತಿ , 
ಸುಟ್ಟು ಸುಟ್ಟು ಬೆಂದರು ಹಲಬರು, ನೊಂದರು ಹಲಬರು. 
ಕಾಮವ ಕಳದು ನಿಃಕಾಮಿಯಾಗಿ, 
ಕ್ರೋಧವ ಕಳದು ನಿಃಕ್ರೋಧಿಯಾಗಿ, 
ಲೋಭವ ಕಳದು ನಿರ್ಲೊಖಿಯಾಗಿ , 
ಮೋಹವ ಕಳದು ನಿರ್ಮೊಹಿಯಾಗಿ , 
ಮದವ ಕಳದು ನಿರ್ಮದವಾಗಿ, 
ಮತ್ಸರವ ಕಳದು ನಿರ್ಮತ್ಸರರಾಗಿಪ್ಪ 
ಚೆನ್ನಬಸವೇಶ್ವರದೇವರು ಪ್ರಭುರಾಯ ಮುಗ್ಧಸಂಗಯ್ಯ 
ಘಟ್ಟಿವಾಳಯ್ಯ ಮರುಳಶಂಕರದೇವರು ಮುಖ್ಯವಾದ 
ಏಳೂರಯೆಪ್ಪತ್ತು ಅಮರಗಣಂಗಳ ಪಾದಕ್ಕೆ 
ನಮೋ ನಮೋ ಎಂಬೆನಯ್ಯ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

೧೦೭೪ 
ಕಾಮವೆಂಬ ಆನೆಯ ಕಾಲಿಂಗೆ ಹಾಕಿ ತುಳಿಸಿ, 
ಕೋಧವೆಂಬ ಹುಲಿಯ ಬಳಿಯಿಕ್ಕಿ, 
ಲೋಭವೆಂಬ ಸರ್ಪನ ಕಚ್ಚಿಸಿ, 
ಮೋಹವೆಂಬ ಸಿಂಹ[ ನ] ತೊಡರಿಸಿ, 
ಮದವೆನಿಪ್ಪ ಮರೆಯಹಿಂಡ ಕವಿಸಿ, 
ಮತ್ಸರವೆಂಬ ಭಲ್ಲೂಕಂಗಳನಡರಿಸಿ, 
ಭವಾರಣ್ಯದ ಬಟ್ಟೆಯೊಳು ತಿರುವಿ ತಿರುವಿ ಕಾಡುತಿದ್ದೆಯಲ್ಲ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೧೦೩ || 
೧೦೭೫ 
ನೆನೆವ ಜಿಹ್ನೆಗೆ] ಕಾಮನ ನೆನಸಿದೆ, 
ನೋಡುವ ಕಂಗಳಿಗೆ ಕಾಮನ ನೋಡಿಸಿದೆ, 
ಕೇಳುವ ಕರ್ಣಕ್ಕೆ ಕಾಮವನೆ ಕೇಳಿಸಿದೆ, 
ವಾಸಿಸುವ ನಾಸಿಕಕ್ಕೆ ಕಾಮವನೆ ವಾಸಿಸಿದೆ , 


| | ೧೦೨ || 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


೪೯೭ 


ಮುಟ್ಟುವ ಹಸ್ತಕ್ಕೆ ಕಾಮವನೆ ಮುಟ್ಟಿಸಿದೆ. 
ಅದು ಎಂತೆಂದೊಡೆ: 
ನೆನೆವ ಜಿಹ್ನೆ ಪರಧನ ಪರಸ್ತ್ರೀಯರ ನೆನೆವುದು, 
ನೋಡುವ ಕಂಗಳು ಪರಧನ ಪರಸ್ತ್ರೀಯರನೆ ನೋಡುವವು, 
ಕೇಳುವ ಕರ್ಣ ಪರಧನ ಪರಸ್ತ್ರೀಯರ ಪರನಿಂದ್ಯವನೆ ಕೇಳುವವು, 
ವಾಸಿಸುವ ನಾಸಿಕ ಪರಧನ ಪರಸ್ತ್ರೀಯರ ವಾಸಿಸುವುದು, 
ಮುಟ್ಟುವ ಹಸ್ತಪರಧನ ಪರಸ್ತ್ರೀಯರನೆ ಮುಟ್ಟುವುದು. 
ಇಂತೀ ಪಂಚೇಂದ್ರಿಯಮುಖದಲ್ಲಿ ಕಾಮವೆ ಮುಖ್ಯವಾಗಿಪ್ಪುದಯ್ಯ . 
ಕಾಮ ಕ್ರೋಧಲೋಭಮೋಹ ಮದ ಮತ್ಸರದ ಸೀಮೆಗೆಳಸದ 
ನಿಸ್ಸಿಮ ಶರಣಂಗೆ ನಮೋ ನಮೋ ಎಂಬೆನಯ್ಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ . 

|| ೧೦೪ || 
೧೦೭೬ 
ನುಡಿವೆಡೆಯಲ್ಲಿಕ್ರೋಧವನೆ ನುಡಿವರು, 
ನೋಡುವೆಡೆಯಲ್ಲಿಕ್ರೋಧವನೆನೋಡುವರು, 
ಕೇಳುವೆಡೆಯಲ್ಲಿಕ್ರೋಧವನೆ ಕೇಳುವರು, 
ವಾಸಿಸುವೆಡೆಯಲ್ಲಿಕ್ರೋಧವನೆ ವಾಸಿಸುವರು, 
ಮುಟ್ಟುವೆಡೆಯಲ್ಲಿಕ್ರೋಧವನೆ ಮುಟ್ಟಿಸುವರು, 
ಇಂತೀ ಪಂಚೇಂದ್ರಿಯಮುಖದಲ್ಲಿಕ್ರೋಧವೆ 
ಮುಖ್ಯವಾಗಿಪ್ಪರು ನಿಮ್ಮನೆಂತು ಬಲ್ಲರಯ್ಯ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

೧೦೭೭ 
ಒಡವೆ ವಸ್ತು ಧನ ಧಾನ್ಯವ ಲೋಭದಿಂದ ಗಳಿಸಿ, 
ಮಡದಿಮಕ್ಕಳಿಗೆಂದು ಮಡುಗಿಕೊಂಡು, 
ದಾನಧರ್ಮದ ಪರ ಉಪಕಾರಕ್ಕೆ ನೀಡದೆ, 
ಹೇಸಿಗುಣದಲ್ಲಿಪ್ಪ ಮಾನವರ ಆಯುಷ್ಯ ವ್ಯಯಿದು 
ಕಾಲಮೃತ್ಯು ಬಂದು ಹೊಡೆದೊಯ್ಯುವಾಗ), 
ಸುಖದಲ್ಲಿರುವಂದಿನ ಮಡದಿ - ಮಕ್ಕಳು ಒಡವೆ - ವಸ್ತು 
ಧನಧಾನ್ಯ ಕಾಯುವವೆ ? ಕಾಯವು. 
ಎರವಿನ ಸಿರಿ, ಎರವಿನ ಮನೆ, ಎರವಿನ ಮಡದೇರು, 
ಎರವಿನ ಮಕ್ಕಳ ನೆಚ್ಚಿಕೊಂಡು 
ಊರ ಸೀರಿಂಗೆ ಅಗಸ ಬಡದು ಸಾವಂತೆ , 
ಪರಾರ್ಥನರಕದೊಡವೆಯ ನೆಚ್ಚಿ 
ನನ್ನತನ್ನದೆಂದು ಲೋಭತ್ವದಿಂದ ಕೆಟ್ಟರು. 


| | ೧೦ 


|| 


೪೯೮ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


ಬರುತೇನು ತರಲಿಲ್ಲ , ಹೋಗುತೇನು ಒಯ್ಯಲಿಲ್ಲ , 
ಹುಟ್ಟುತ್ತಲೆ ಬತ್ತಲೆ, ಹೋಗುತಲೆ ಬತ್ತಲೆ. 
ಈ ನಷ್ಟಸಂಸಾರವ ನಂಬಿ ಕೆಡದಿರಿ ಮನುಜರಿರ. 
ನಂಬಿ ನಮ್ಮ ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವ. || ೧೦೬ || 

೧೧೭೮ 
ಹೊನ್ನು ಹೆಣ್ಣು ಮಣ್ಣಿನ ಮೇಲೆಮೋಹವಿಪ್ಪಂತೆ 
ಗುರು ಲಿಂಗ ಜಂಗಮದ ಮೇಲೆಮೋಹವಿಲ್ಲ. 
ಧನ ಧಾನ್ಯವ ಗಳಿಸುವಂತೆ 
ಲಿಂಗ ಜಂಗಮ ಗಳಿಸಲರಿಯರು. 
ಗುರು ಲಿಂಗ ಜಂಗಮ ಕಂಡರೆ , ವೈರಿಯ ಕಂಡಂತೆ ಕಾಣೂರು. 
ಮುಂದಕ್ಕೆ ಹೋಹಬಿಟ್ಟು , ಹೆದರಿಸಿ ಚೆದುರಿಸಿ 
ನುಡಿದು ನಿಂದಿಸುವ ಪಾಪಿಯ ಕೊರಳಲ್ಲಿದ್ದುದು 
ಶಿಲೆಯಲ್ಲದೆ ಲಿಂಗವಲ್ಲ. 
ಅದು ಎಂತೆಂದೊಡೆ: 
ಆಡಿನ ಕೊರಳಲ್ಲಿ ಮೊಲೆ ಇದರೇನು 
ಅಮೃತವ ಕರೆಯಬಲ್ಲುದೆ ? ಕರೆಯಲರಿಯದು. 
ಕಡಿಯಲರಿಯದವ ಹಿಡಿದರೇನಾಯುಧವ ? 
ಮಡದಿ ಮಕ್ಕಳು, ಅರ್ಥಭಾಗ್ಯವ ನೆಚ್ಚಪ್ಪ ಪಾಪಿಗೆ 
ಹೊನ್ನೆ ದೈವ, ಹೆಣ್ಣೆ ದೈವ, ಮಣ್ಣೆ ದೈವ. 
ಅವನಿಗೆ ಗುರುವಿಲ್ಲ ಲಿಂಗವಿಲ್ಲ ಜಂಗಮವಿಲ್ಲ 
ಪಾದೋದಕವಿಲ್ಲ ಪ್ರಸಾದವಿಲ್ಲ , 
ನಿಮ್ಮ ಕೃಪೆಯೆಂಬುದು ಮುನ್ನವೆ ಇಲ್ಲ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೧೦೭ || 


೧೦೭೯ 
ವೃಥಾ ಸತಿ ಸುತ ಪಿತ ಮಾತೆಯರ ಮದ ತಲೆಗೆ ಹತ್ತಿ 
ಉಮ್ಮತದ ಕಾಯ ಸವಿದ ಕಪಿಯಂತೆ, 
ಹುಮ್ಮಸದಿಂದುಲಿದು, ಧರ್ಮದಾಯಗುಣವಿಲ್ಲದೆ 
ಕರ್ಮಕೆ ಗುರಿಯಾಗಿ ಕೆಟ್ಟರು ಹಲಬರು. 
ಮತ್ಸರದ ಮಾಯದ ಬಲೆಯಲ್ಲಿ ಹುಚ್ಚುಗೊಂಡಿಪ್ಪರು. 
ಅದು ಎಂತೆಂದೊಡೆ: 
ಗುರುವಿನೆಡೆಗೆ ಮತ್ಸರ, ಲಿಂಗದೆಡೆಗೆ ಮತ್ಸರ, 
ಜಂಗಮದೆಡೆಗೆ ಮತ್ಸರ, ಹಿರಿಯರೆಡೆಗೆ ಮತ್ಸರ ಮಾಡಿ, 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


೪೯೯ 


|| ೧೦ 


| | 


ಭವವೆಂಬ ಮಾರಿಯ ಅಣಲೊಳಗೆ ಸಿಕ್ಕಿದರಯ್ಯ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೧೦೮ || 
೧೦೮೦ 
ಕಾಮವುಳ್ಳವ ಭಕ್ತನಲ್ಲ ,ಕ್ರೋಧವುಳ್ಳವ ಮಹೇಶ್ವರನಲ್ಲ , 
ಲೋಭವುಳ್ಳವ ಪ್ರಸಾದಿಯಲ್ಲ , ಮೋಹವುಳ್ಳವ ಪ್ರಾಣಲಿಂಗಿಯಲ್ಲ , 
ಮದವುಳ್ಳವ ಶರಣನಲ್ಲ , ಮತ್ಸರವುಳ್ಳವ ಐಕ್ಯನಲ್ಲ 
ಕಾಮ ಕ್ರೋಧಲೋಭಮೋಹ ಮದ ಮತ್ಸರವುಳ್ಳನಕ 
ಎಂತು ಭಕ್ತನೆಂಬೆ ? ಎಂತು ಮಹೇಶ್ವರನೆಂಬೆ ? 
ಎಂತು ಪ್ರಸಾದಿಯೆಂಬೆ ? ಎಂತು ಪ್ರಾಣಲಿಂಗಿಯೆಂಬೆ ? 
ಎಂತು ಶರಣನೆಂಬೆ ? ಎಂತು ಐಕ್ಯನೆಂಬೆ ? 
ಬರಿಯ ಮಾತಿನ ಬಣಗರು 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

೧೦೮೧ 
ಕಾಮವಿಲ್ಲದಾತ ಭಕ್ತ ,ಕ್ರೋಧವಿಲ್ಲದಾತ ಮಹೇಶ್ವರ, 
ಲೋಭವಿಲ್ಲದಾತ ಪ್ರಸಾದಿ, ಮೋಹವಿಲ್ಲದಾತ ಪ್ರಾಣಲಿಂಗಿ, 
ಮದವಿಲ್ಲದಾತ ಶರಣ, ಮತ್ಸರವಿಲ್ಲದಾತ ಐಕ್ಯ . 
ಅದು ಎಂತೆಂದೊಡೆ: 
ಕಾಮವಿಲ್ಲದ ಭಕ್ತ ಬಸವಣ್ಣ , 
ಕ್ರೋಧವಿಲ್ಲದ ಮಹೇಶ್ವರ ಪ್ರಭುರಾಯ , 
ಲೋಭವಿಲ್ಲದ ಪ್ರಸಾದಿ ಚೆನ್ನಬಸವೇಶ್ವರದೇವರು, 
ಮೋಹವಿಲ್ಲದ ಪ್ರಾಣಲಿಂಗಿ ಘಟ್ಟಿವಾಳಯ್ಯ , 
ಮದವಿಲ್ಲದ ಶರಣ ಮೋಳಿಗೆಯ್ಯನವರು , 
ಮತ್ಸರವಿಲ್ಲದ ಲಿಂಗೈಕ್ಯಳು ನೀಲಲೋಚನ ತಾಯಿ . 
ಇಂತಿವರು ಮುಖ್ಯವಾದ ಏಳನೂರ ಎಪ್ಪತ್ತು ಅಮರಗಣಂಗಳ 
ಪಾದಕ್ಕೆ ನಮೋ ನಮೋ ಎಂಬೆನಯ್ಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೧೧೦ || 
೧೦೮೨ 
ಕಾಮವು ಲಿಂಗಮುಖವಾಗಿ,ಕ್ರೋಧವು ಲಿಂಗಮುಖವಾಗಿ , 
ಲೋಭವು ಲಿಂಗಮುಖವಾಗಿ , ಮೋಹವು ಲಿಂಗಮುಖವಾಗಿ , 
ಮದವು ಲಿಂಗಮುಖವಾಗಿ, ಮತ್ಸರವು ಲಿಂಗಮುಖವಾಗಿ 
ಇಪಾತನೆ ನಿರ್ಮೋಹಿ. 
ಅದು ಎಂತೆಂದೊಡೆ: 


೫೦೦ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


ಪರಧನ ಪರಸ್ತ್ರೀಯ ಕಾಮಿಸುವಂತೆ 
ಲಿಂಗವ ಕಾಮಿಸುವುದೆ ಕಾಮ . 
ಪರರೊಳುಕ್ರೋಧಿಸುವಂತೆ ಕರ್ಮವಿರಹಿತನಾದರೆಕ್ರೋಧ. 
ಅರ್ಥ ಸ್ತ್ರೀಯರ ಮೇಲೆ ಲೋಭವಿಡುವಂತೆ 
ಲಿಂಗದೊಡನೆ ಲೋಭವಿಟ್ಟು ಲಿಂಗವ ಕೂಡಬಲ್ಲರೆ ಲೋಭ. 
ಅನ್ಯರ ಮೋಹಿಸುವಂತೆ ಲಿಂಗವ ಮೋಹಿಸಬಲ್ಲರೆ ಮೋಹ. 
ಅನ್ನಮದ ಪ್ರಾಯದತಲೆಗೇರುವಂದದಿ 
ಲಿಂಗಮದನಾಗಿರಬಲ್ಲರೆ ಮದ. 
ಅನ್ಯರೊಡನೆ ಮತ್ಸರಿಸುವಂತೆ ಲಿಂಗದೊಡನೆ ಮತ್ಸರಿಸಿ 
ಶರಣಕೃಪೆಯ ಪಡೆಯಬಲ್ಲರೆ ಮತ್ಸರ. 
ಇಂತಪ್ಪ ಕಾಮ ಕ್ರೋಧಲೋಭಮೋಹಮದ ಮತ್ಸರದಲ್ಲಿ 
ಲಿಂಗಮುಖವಾಗಿಪ್ಪ ಶರಣರ ಪಾದಕ್ಕೆ ನಮೋ ನಮೋ ಎಂಬೆನಯ್ಯಾ 
ಪರಮಗುರು ಪಡುವಿಡಿ ಸಿದಮಲ್ಲಿನಾಥಪ್ರಭುವೆ. 

|| ೧೧೧ || 
೧೦೮೩ 
ಆನೆಯ ನುಂಗಿದ ಹುಲಿ, ಹುಲಿಯ ನುಂಗಿದ ಸರ್ಪ , 
ಸರ್ಪನ ನುಂಗಿದ ಸಿಂಹ, ಸಿಂಹನ ನುಂಗಿದ ಮರೆ, 
ಮರೆಯ ನುಂಗಿದ ಭಲ್ಲೂಕ ಇಂತಿವರು ಹಕ್ಕಿಯ ಹೊಲನಲ್ಲಿ 
ತಮ್ಮ ತಮ್ಮ ವೈರತ್ವದಿಂದಲಿರುವುದಿದೇನುಚೋದ್ಯ ಹೇಳಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

೧೦೮೪ 
ಸೊಂಡಿಲ್ಲದಾನೆ ಹೋಯಿವುದ ಕಂಡೆ, 
ಹಲ್ಲಿಲ್ಲದ ಹುಲಿ ತಿಂಬುದ ಕಂಡೆ, 
ವಿಷವಿಲ್ಲದ ಸರ್ಪ ಕಚ್ಚುವದ ಕಂಡೆ, 
ಮುಖವಿಲ್ಲದ ಸಿಂಹ ನುಂಗುವುದ ಕಂಡೆ, 
ಕಣ್ಣಿಲ್ಲದ ಮರೆಯಹಿಂಡು ಕವಿವುದ ಕಂಡೆ. 
ಕೈಕಾಲಿಲ್ಲದ ಭಲ್ಲೂಕ ಚೆಕಲಿಗುಲಿಯ ಮಾಡುವುದ ಕಂಡೆ. 
ಇದೇನುಚೋದ್ಯ ಹೇಳಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ ! 

|| ೧೧೩ || 
೧೦೮೫ 
ರಾಗ : ಸಾರಂಗ 
ಪಲ್ಲ : ಅರಿಷಡುವರ್ಗವೆಂಬ ಕರ್ಮಿಯ ಬಲಿಯೊಳಿಂಬು 

ಗುರು ನೀ ಮಾಡಲಿಬೇಡ ಗುಪ್ತದಿಂದಲೆನ್ನ ಕೂಡೆ. 


|| ೧೧೨ || 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


೫೦೧ 


| 


೨ | | 


ಪದ : ಕಾಮ ಕ್ರೋಧಲೋಭಮೋಹ ಮದ ಮತ್ಸರದ ಡಂಬು 

ಈ ಮಹಾಬಲೆಯೊಳಿಟ್ಟು ನೀ ಮುನ್ನಗಲಿದೆ ದಿಟ 
ತಾಮಸಗುಣವನಳಿದು ಆ ಮಹಾಜ್ಞಾನದೊಳುಳಿದು 
ಭೂಮಿಯೊಳಗಿಪ್ಪ ಗಣಸ್ತೋಮದ ಪದಕ್ಕೆ ನಮೋಯೆಂದು ಶರಣು. | ೧ | 
ಕರಿಯ ಸೊಂಡಿಲ ಮುರಿದು ವ್ಯಾಘ್ರನ ಶಿರವನರಿದು 
ಉರಗನ ಹೆಡೆಯ ಮೆಟ್ಟಿ ಸಿಂಹನ ಉರಿಯೊಳಿಟ್ಟು 
ಮರೆಯ ಕಣ್ಣ ಕಳದು ಭಲ್ಲೂಕನ ಕರದು 
ಇರಬಲ್ಲಡಾತನೆ ಸತ್ಯ ಈ ಭುವನದೊಳಗೆ ನಿತ್ಯ . 
ಪರಮನ ಲಿಂಗಮುಖವಾಗಿ ಸತ್ಯಸಂಗ 
ಶರಣ ನಿರ್ಮಲದೇಹಿ ಸರ್ವಗಣಕೆಲ್ಲ ಮೋಹಿ 
ಗುರು ಪಡುವಿಡಿ ಸಿದ್ದವರಮಲ್ಲಿನಾಥನೊಳಿರ್ದು 
ಹೆರೆಹಿಂಗದಿಪ್ಪ ಜಾಣ ಮೂರುಲೋಕಪ್ರವೀಣ. 

| ೩ | 

|| ೧೧೪ || 
ಸಪವ್ಯಸನ ನಿರಸನಸ್ಥಲ 
ಸೂತ್ರ : ಇಂತು ಆರು ಷಡುವರ್ಗವನು ನಿರಸನವ ಮಾಡಿ, ಆರು ಷಡುವರ್ಗದೊಳು ಹೊದ್ದಿ 
ಹೊದ್ದದಿರುವ ಮಹಾಮಹಿಮಂಗೆ ದಶದಲ್ಲಿ ಸಪ್ತವ್ಯಸನ ನಿರಸನಸ್ಥಲವಾದುದು. 

೧೦೮೬ 
ವ್ಯಸನವೇಳೆಂಬ, ರಸವ್ಯಸನವೇಳೆಂಬ 
ರಸವಿಷಯದ ಮಡುವು ದೆಸೆದೆಸೆಗೆ ಹಬ್ಬಿ , 
ವಸುಧೆಯರನೆಲ್ಲರ ಮಸಿಮಣ್ಣ ಮಾಡಿ ಹಸಗೆಡಿಸಿ ಕಾಡುತಿದೆ. 
ವ್ಯಸನವೇಳನುರುಹಿ, ಅಸಮಪದದಲ್ಲಿಪ್ಪ 
ನಿರ್ವ್ಯಸನ[ ನ] ಪಾದಕ್ಕೆ ನಮೋ ನಮೋ ಎಂಬೆನಯ್ಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೧೧೫ || 
೧೦೮೭ 
ಏಳುವಸನಂಗಳೆಂಬ ಕಾಳುವಿಷಯಕ್ಕೆ 
ಮೇಳವಿಸಿ ಕಾಡುತಿದೆ . 
ಅದು ಎಂತೆಂದೊಡೆ: 
ವಿಪಿನದೊಳು ಹೋಗುವ ಮನುಜರ ಕಣ್ಣಿಂಗೆ 
ಕೋಮಳದ ಹೂವಿನಂತಿದ್ದು , 
ಮೋಹಿಸಿ ನೆಗವಿದವರ ಹೀರುವ ಪಾಪಿಕೂಸಿನಂತೆ, 
ಎನ್ನ ಹೀರಿ ಹಿಪ್ಪೆಯಮಾಡಿ ಕಾಡುತ್ತಿವೆ. 


8809 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


ಇವ ನಿರಸನವ ಮಾಡುವ'ಮೋಹಿಗಳನಾರನೂ ಕಾಣೆನಯ್ಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೧೧೬ || 
೧೦೮೮ 
ಅಹೋ ನಿಲಿ ನಿಲಿ ವಸನಗಳಿರಾ ! 
ಬಲ್ಲೆ ಬಲ್ಲೆ ನಿಮ್ಮ ಗುಣಂಗಳ. 
ಮಲ್ಲರ ಕಾಳಗದ ನಡುವಿನ ಶಿಶುವಿನಂತೆ, 
ಎನ್ನ ತುಳಿದೇನೆಂಬಿರಿ. 
ಬಿಲ್ಲು ಬಾಣದ ನಡುವಿನ ಹುಲಿಯಂತೆ 
ಎನ್ನ ನಿಲಿಸೇನೆಂಬಿರಿ. 
ಎಂದರೆ ನಿಮ್ಮ ಹವಣಿಕೆ ಬೇರೆ, ಎನ್ನ ಹವಣಿಕೆ ಬೇರೆ. 
ಅದು ಹೇಗೆಂದಡೆ : 
ಎನ್ನ ಹವಣಿಕೆ ಶಿವಜ್ಞಾನಾಗ್ನಿಯಿಂದ ನಿಮ್ಮನುರುವಿ 
ನಿರ್ವ್ಯಸನಿಯಾದೇನೆಂಬೆ ; 
ನಿಮ್ಮ ಹವಣಿಕೆ ಎನ್ನ ಸುಟ್ಟು ಸೂರೆಮಾಡುವೆನೆಂಬಿರಿಯೆಂದರೆ 
ನಿಮ್ಮದು ಅನ್ಯದ ಹಾದಿ, ಎನ್ನದು ಪುಣ್ಯದ ಹಾದಿ. 
ಎನ್ನ ನಿಮ್ಮ ಹಾದಿಯ ನಡುಮಧ್ಯದಲ್ಲಿಪ್ಪ 
ಮನೋಮೂರ್ತಿಮಹಾಲಿಂಗ ಮಾಡಿದಂತೆ ಆಗುವೆ, 
ಆಡಿಸಿದಂತೆ ಆಡುವೆ, ನಡೆಸಿದಂತೆ ನಡೆವೆ, 
ನುಡಿಸಿದಂತೆ ನುಡಿವೆ, ಕೆಡಸಿದಂತೆ ಕೆಡವೆನೆ ; ಇನ್ನಂಜೆ. 
[ ವೈದ್ಯನ] ನಂಬಿ ಸೇವಿಸಿದರೆ ವ್ಯಾಧಿ ಪರಿಹಾರವಾಗುವುದು ; 
ಮಂತ್ರವ ನಂಬಿ ಜಪಿಸಿದರೆ ಭೂತ ಪ್ರೇತಗಳ ಭಯ ಪರಿಹಾರ. 
ಹಡಗವ ನಂಬಿದವರು ಕಡಲವ ದಾಟುವರು. 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವಿನ 
ನಂಬಿದವರು ಭವಸಾಗರವ ದಾಟುವರು . 

|| ೧೧೭ || 
೧೦೮೯ 
ತನುವ್ಯಸನ ಮನವ್ಯಸನ ಧನವ್ಯಸನ ರಾಜ್ಯವ್ಯಸನ 
ಉತ್ಸಾಹವ್ಯಸನ ವಿಶ್ವಾಸವ್ಯಸನ ಸೇವಕವ್ಯಸನವೆಂಬ ಸಪವ್ಯಸನಂಗಳು. 
ಇವಕ್ಕೆ ವಿವರ : 
ತನುವ್ಯಸನವೆತ್ತಿದಲ್ಲಿ ಪುತ್ರಮಿತ್ರ ಕಳತ್ರಯಾದಿಗಳ ಬಯಸುತಿಹನು. 
ವಿಶ್ವಾಸವ್ಯಸನವೆತ್ತಿದಲ್ಲಿ ವಿಶ್ವಾಸದಿಂದ 
ಪರರಿಗೆ ಬೋಧಿಸಿ ಭೇದಿಸೇನೆನುತಿಹನು. 
ಸೇವಕವ್ಯಸನವೆತ್ತಿದಲ್ಲಿ 
ಹೋಗಬೇಕು ಬರಬೇಕು ತರಬೇಕುಕೋಟಲೆಗೊಳಬೇಕು ಎನುತಿಹನು. 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


೫೦೩ 


ಇಂತೀ ಸಪವ್ಯಸನಂಗಳಲ್ಲಿ ನೀನಲ್ಲದನ್ಯವಿಲ್ಲವಯ್ಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೧೧೮ | | 
೧೦೯೦ 
ತನುವ್ಯಸನವೆತ್ತಿದಲ್ಲಿ ತರಣಿಕೋಟಿತೇಜಪ್ರಕಾಶನ ನೆನೆವೆನು . 
ಮನವ್ಯಸನವೆತ್ತಿದಲ್ಲಿ ಮನೋಮೂರ್ತಿಯ ನೆನೆವೆನು . 
ಧನ ವ್ಯಸನವೆತ್ತಿದಲ್ಲಿ ದಯಾಕರುಣಕೃಪಾಲನ ನೆನೆವೆನು. 
ರಾಜ್ಯವ್ಯಸನವೆತ್ತಿದಲ್ಲಿ ವಿಷಕಂಠನ ನೆನೆವೆನು . 
(ಉತ್ಸಾಹ ವ್ಯಸನವೆತ್ತಿದಲ್ಲಿ ರಜತಗಿರಿನಿವಾಸನ ನೆನೆವೆನು. 
ವಿಶ್ವಾಸವ್ಯಸನವೆತ್ತಿದ ಉರ್ವಿಪಾಲನ ನೆನೆವೆನು.] 
ಸೇವಕವ್ಯಸನವೆತ್ತಿದಲ್ಲಿ ಶರಣಗಣರಕ್ಷಾಮಣಿಯ ನೆನೆವೆನು. 
ಇಂತೀ ಸಪವ್ಯಸನಂಗಳ ಮುಖದಲ್ಲಿ ತರಣಿಕೋಟಿಪ್ರಕಾಶ, 
ಮನೋಮೂರ್ತಿ, ದಯಾಕರುಣಕೃಪಾಲ, 
ರಜತಗಿರಿನಿವಾಸ, ಉರ್ವಿಪಾಲ, ವಿಷಕಂಠ, 
ಶರಣಗಣರಕ್ಷಾಮಣಿಶಿವಾಯ ಪರಾಯ ಭವಾಯಯಂದು 
ಭವಸಾಗರವ ದಾಂಟಿ ನಿತ್ಯನಾಗಿರ್ದೆ ಕಾಣಾ 
ಪರಮಗುರು ಪಡುವಿಡಿ ಸಿದಮಲ್ಲಿನಾಥಪ್ರಭುವೆ. 

|| ೧೧೯ || 
೧೦೯೧ 
ತನುವಿನ ಹಂಬಲವ ಮರೆದಂಗೆ ತನುವ್ಯಸನವೆಲ್ಲಿಯದೋ ? 
ಮಾಯದ ಬೇಳುವೆಯನೊರಸಿದಾತಂಗೆ ಮನವ್ಯಸನವೆಲ್ಲಿಯದೋ ? 
ಶಿವಜ್ಞಾನದೊಳಿಂಬುಗೊಂಡಾತಂಗೆ ಧನವ್ಯಸನವೆಲ್ಲಿಯದೋ ? 
ಶಿವಲಿಂಗ ವಿಶ್ವಾಸದಿ ಅನುಮಿಷದೃಷ್ಟಿಯಿಟ್ಟಾತಂಗೆ 
ವಿಶ್ವಾಸವ್ಯಸನವೆಲ್ಲಿಯದೋ ? 
ಶಿವಲಿಂಗ ಸಾಧ್ಯಮಾಡಿ ಕರುಣಕೃಪೆ ಪಡೆದಾತಂಗೆ 
ಸೇವಕವ್ಯಸನವೆಲ್ಲಿಯದೋ ? 
ಇಂತೀ ಸಪವ್ಯಸನಂಗಳಮುಖದಲ್ಲಿ 
ಶಿವತನು ಶಿವಮನ ಶಿವದ್ರವ್ಯ ಶಿವರಾಜ್ಯ 
ಶಿವಉತ್ಸಾಹ ಶಿವವಿಶ್ವಾಸ ಶಿವಸೇವಕವೆಂದಿಪ್ಪ 
ಶರಣರ ಚೆಮಾವುಗೆಯ ಕಿರುಗುಣಿಕೆಯ ಮಾಡೆನ್ನನಿರಿಸಯ್ಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೧೨೦ || 
೧೦೯೨ 
ಅನ್ನದ ಗೊಡವಿಲ್ಲದಾತಂಗೆ ಆರಂಭದ ಗೊಡವಿಯುಂಟೇ ? 
ಖೇಚರ ಪವನಸಾಧಕಂಗೆ 


೫೦೪ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


ಭೂಚರದಲಡಿಯಿಡುವ ಬಯಕೆಯುಂಟೇ ? 
ವಜ್ರಾಂಗಿಯ ತೊಟ್ಟಿಪ್ರಾತಂಗೆ ಬಾಣದ ಭಯವುಂಟೇನಯ್ಯಾ ? 
ನಿರ್ಮಾಯಕಂಗೆ ಮಾಯದ ಹಂಗುಂಟೆ ? 
ನಿರ್ವ್ಯಸನಿಗೆ ವ್ಯಸನದ ಹಂಗುಂಟೆ ? 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥನೊಳು 
ಬೆರೆದಾತಂಗೆ ಅನ್ಯದೈವದ ಹಂಗುಂಟೆ ? 

೧೦೯೩ 
ಏಳು ಸಮುದ್ರ ಉಕ್ಕಿ ಜಂಬೂದ್ವೀಪವ ಮುಸುಕದ ಮುನ್ನ 
ಧರೆಯ ಹೊತ್ತ ಸರ್ಪನ] ಫಣಿ ಉಡುಗುವುದ ಕಂಡೆ. 
ಕೂರ್ಮ ಗಜ ಶಿರವಲುಗುವುದ ಕಂಡೆ. 
ನಾಗಲೋಕದೇವಲೋಕವನೆಂದು ಕಪ್ಪೆ ನುಂಗಿ 
ಏರಿಯತಡಿಯಲೊದರುವುದ ಕಂಡೆ. 
ಇದೇನು ಚೋದ್ಯ ಹೇಳಾ ! 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

೧೦೯೪ 
ಉರು ಬಡತನಕ್ಕೆ ವಾಳಿ ( ?) ಧನಿಕನಾಗುವುದ ಕಂಡೆ. 
ಧನವ ಬೇಡುವ ಧನಿಕನ ನುಂಗುವುದ ಕಂಡೆನು. 
ರಾಜ್ಯವ] ನಾಳೇನೆಂಬ ಅರಸು 
ತೇಜಿಯ ಕಡಿವಾಣದೊಳಡಗುವುದ ಕಂಡೆ. 
ಉತ್ಸಾಹವ ಬೇಡುವ ಹೆಣ್ಣು 
ಉಮ್ಮತ್ತದಕಾಯೊಳಡಗಿದ್ದುದ ಕಂಡೆನು. 
ವಿಶ್ವಾಸದಿಂದ ಕುಡಿದ ಅಮೃತ ವಿಷವಾಗುವುದ ಕಂಡೆನು. 
ಸೇವಕ ಒಡೆಯನ ಕಾಣದೆ 
ಬಟ್ಟೆಬಟ್ಟೆಯಲರಸುವುದ ಕಂಡೆನು . 
ಇದೇನು ಚೋದ್ಯ ಹೇಳಾ ! 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 


|| ೧೨೨ || 


|| ೧೨೩ | | 


೧೦೯೫ 
ಶೂಲದ ಮೇಲಣ ಕುಣಪಂಗಳು 
ತಾಳು ತಾಳಮರದ ಮೇಲೆಕುಣಿವುದ ಕಂಡೆನು . 
ಏಳು ಸಮುದ್ರದೊಳಿಪ್ಪ ಕಪ್ಪೆಯಧ್ವನಿ 
ಮೂರುಲೋಕಕೇಳಿಸುವುದ ಕಂಡೆನು . 
ಹೆಣನ ತಿನಬಂದ ನಾಯಿ ಕಪ್ಪೆಯ ಗೆಣೆತನದಿಂದ 


D) 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


BROSS 


ಅಲಗಿನ ಮೇಲೆ ಅಡಿ ಇಡುವುದ ಕಂಡೆನು. 
ಇದೇನು ಚೋದ್ಯಹೇಳಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ ! 

|| ೧೨೪ || 
೧೦೯೬ 
ರಾಗ : ವರಾಳಿ 
ಪಲ್ಲ : ಸಪ್ತವ್ಯಸನವೆಂಬ ಪಾಪಿಯ ಕೂಸಿಂಗೆ 

ಒಪ್ಪಿಸಿಕೊಟ್ಟು ನೀನಗಲಬೇಡವೊ ಗುರುವೆ. 
ಪದ : ಉರಿಗೆ ಕೊಟ್ಟ ಅರಗಿನಂದದಿ, ಕಿರಾತನ ಕೈಯ 

ಲಿರುವ ಎರಳೆಯ ಮರಿಯಂತೆ , ಪಂಜರದೊಳಗ 
ಣರಗಿಣಿಯ ಮಾರ್ಜಾಲಗೆ ಸೆರೆಗೊಡುವಂತೆ, 
ಪರಿಯಲೆನ್ನನು ಮನಭ್ರಮೆಯ ಸಪವ್ಯಸನಕ್ಕೆ 
ಗುರಿಮಾಡಿ ನೀ ಎನ್ನ ಅಗಲಿಹೋಗದೆ ಕರುಣಾ 
ಕರ ರಕ್ಷಿಸಯ್ಯಾ ಕೃಪೆಯಿಂದ ರಕ್ಷಿಸು ಸದ್ಗುರುರಾಯ . 

| ೧ | 
ತನು ಮನ ವ್ಯಸನ ಸಮಸ್ಸಂಧಕಾರದ 
ಧನವ್ಯಸನದ ಬಯಕೆಯ ರಾಜ್ಯವ್ಯಸನದ 
ವಿನಯದುತ್ಸಾಹ ವ್ಯಸನವಿಶ್ವಾಸದಿಂದ ಪರರ 
ಅನುದಿನ ಆಶ್ರಯಿಸುವ ಸೇವಕ ವ್ಯ 
ಸನಗುಣವ ಕೊಟ್ಟು ಸಪ್ತವ್ಯಸನಕ್ಕೆ ಗುರಿ ಮಾಡಿ 
ತ್ರಿಣಯ ಸದ್ಗುರುರಾಯ ಅಗಲದಿರಯ್ಯ . 
ಓಡಿನಲ್ಲುಂಟೆ ಕನ್ನಡಿಯ ನೋಟವು ? ಭವ 
ಕಾಡೊಳು ತಿರುಗಿಯೆ ಸತ್ತು ಹುಟ್ಟುತಿಹೆ ; 
ಮೂಢನಪಾಯವ ಕಾಯೋ ದೇವ, ನಿಮ್ಮೊ 
೪ಾಡಲು ಹುರುಳಿಲ್ಲ ಎನ್ನ ಗುಣವನು 
ನೋಡಿಕಾಡದೆ ಬಿಡಬೀಸದೆ ಕುಮಾರನ 
ಕೂಡಿಕೊ ಗುರು ಪಡುವಿಡಿ ಸಿದ್ದಮಲ್ಲೇಶ. 

| ೩ | 

|| ೧೨೫ || 
ಪಂಚೇಂದ್ರಿಯನಿರಸನಸ್ಥಲ 
ಸೂತ್ರ : ಇಂತು ಸಪವ್ಯಸನವ ದೂಡಿ ಸಪವ್ಯಸನಂಗಳೊಳು ಹೊದ್ದಿ ಹೊದ್ದದಿರುವ ಮಹಾ 
ಮಹಿಮಂಗೆ ಏಕಾದಶದಲ್ಲಿ ಪಂಚೇಂದ್ರಿಯನಿರಸನಸ್ಥಲ ( ವಾದುದು]. 

೧೦೯೭ 
ಪಂಚೇಂದ್ರಿಯೆಂಬ ಕರ್ಮಿಗಳ ಉರಿಯ ಪ್ರಪಂಚಿಗೆ ಗುರಿಯಾಗಿ 
ಯತಿ ಸಿದ್ದ ಸಾಧ್ಯರೆಲ್ಲ ಮತಿಭ್ರಷ್ಟರಾದರು. 


೫O೬ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


ಅದು ಎಂತೆಂದೊಡೆ: 
ಹಾಳೂರ ಹೊಕ್ಕರೆ ನಾಯ ಜಗಳವ ಕಂಡಂತೆ, 
ಶಿವಜ್ಞಾನವಿಲ್ಲದಂಗಹಾಳಿಂಗೆ ಪಂಚೇಂದ್ರಿಯವೆಂಬ , 
ನಾಯಿ ಬೊಗಳೆ ಹಂಚು[ ಹರಿಯಾದರು ] ಕೆಲಬರು. 
ಇಂತೀ ಪಂಚೇಂದ್ರಿಯಂಗಳು ಸುಟ್ಟು 
ಲಿಂಗೇಂದ್ರಿಯಮುಖವಾಗಿಪ್ಪ ಶರಣನ 
ಏನೆಂದು ಉಪಮಿಸುವೆನಯ್ಯಾ ? 

ಆತನಂಗವೆ ಶಿವನಂಗ, ಶಿವನಂಗವೆ ಶರಣನಂಗ, 
ಸಾಕ್ಷಿ : “ ಶಿವಾಂಗಂ ಶರಣಾಂಗಂ, ಚ ಶರಣಾಂಗಂ ಶಿವಾಂಗಕಂ | 

ದ್ವಯೋರಂಗಯೋರ್ಭೆದಃ ನಾಸಿ ಸಾಕ್ಷಾತ್ ಪರಶಿವಃ|| 
ಎಂದುದಾಗಿ, ನಿಮ್ಮ ಶರಣರ ದರುಶನದಿಂದಲೆನ್ನ ಬದುಕಿಸಯ್ಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ . 

|| ೧೨೬ || 
೧೦೯೮ 
ಪ್ರೋತ್ರ ತ್ವಕ್ಕು ನೇತ್ರ ಜಿ . ಫ್ರಾಣವೆಂಬ ಪಂಚೇಂದ್ರಿಯಂಗಳು. 
ಸಾಕ್ಷಿ : 'ಶೂತ್ರತ್ವಕ್‌ನೇತ್ರಜಿಹ್ವಾಶ್ಚ ಘ್ರಾಣಂ ಪಂಚೇಂದ್ರಿಯಾಸ್ತಥಾ | 

ಆಕಾಶ ಅಗ್ನಿವಾರ್ಯುಶ್ಚ ಅಪ್ಪೃಥ್ವಿ ಕ್ರಮೇಣ ಚ || ” 
ಎಂದುದಾಗಿ, ಇವಕ್ಕೆ ವಿವರ : 
ಶೌತೇಂದ್ರಿಯಕ್ಕೆ ಆಕಾಶವೆಂಬ ಮಹಾಭೂತ, 
ದಶದಿಕ್ಕುಗಳೆ ಅಧಿದೈವ, ಅದಕ್ಕೆ ಶಬ್ದ ವಿಷಯ . 
ಅಕ್ಷರಾತ್ಮಕ ಅನಕ್ಷರಾತ್ಮಕ ಇವು ಎರಡು ಅಕ್ಷರ ಭೇದ. 
ತ್ವಗಿಂದ್ರಿಯಕ್ಕೆ ವಾಯುವೆಂಬ ಮಹಾಭೂತ, ಚಂದ್ರನಧಿದೇವತೆ 
ಅದಕ್ಕೆ ಸ್ಪರುಶನ ವಿಷಯ ; ಮೃದು ಕಠಿಣ ಶೀತ ಉಷ್ಣ 
ಇವು ನಾಲ್ಕು ಸ್ಪರುಶನ ಭೇದ. 
ನೇತೇಂದ್ರಿಯಕ್ಕೆ ಅಗ್ನಿಯೆಂಬ ಮಹಾಭೂತ, ಸೂರ್ಯನಧಿದೇವತೆ. 
ಅದಕ್ಕೆ ರೂಪ ವಿಷಯ ; ಶ್ವೇತಪೀತ ಹರಿತ 
ಮಾಂಜಿಷ್ಟ ಕೃಷ್ಣ ಕಪೋತವರ್ಣ ಇವಾರು ರೂಪಭೇದ. 
ಜಿಂದ್ರಿಯಕ್ಕೆ ಅಪ್ಪುವೆಂಬ ಮಹಾಭೂತ, ವರುಣನಧಿದೇವತೆ. 
ಅದಕ್ಕೆ ರಸ ವಿಷಯ ; ಮಧುರ ಆಮ್ಮ ತಿಕ್ಕ 
ಕಟು ಕಷಾಯ ಲವಣ ಇವಾರು ರಸಭೇದ. 
ಘ್ರಾಣೇಂದ್ರಿಯಕ್ಕೆ ಪೃಥ್ವಿಯೆಂಬ ಮಹಾಭೂತ. 
ಅಶ್ವಿನಿ ಅಧಿದೇವತೆ, ಇದಕ್ಕೆ ಗಂಧ ವಿಷಯ ; 
ಸುಗಂಧ ದುರ್ಗಂಧವೆರಡು ಗಂಧ ಭೇದ. 
ಇಂತೀ ಪಂಚೇಂದ್ರಿಯೆಂಬ ಶುನಕ 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


೫೦೭ 


ಕಂಡಕಡೆಗೆ ಹರಿಯುತ್ತಿವೆ . 
ಈ ಪಂಚೇಂದ್ರಿಯವ ನಿರಸನವ ಮಾಡಿ, ಪಂಚವದನನೊಳು 
ಬೆರದಿಪ್ಪ ನಿರ್ವಂಚಕ ಶರಣಂಗೆ 
ನಮೋ ನಮೋ ಎಂಬೆನಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ . 

|| ೧೨೭ || 
೧೦೯೯ 
ಮೇಷನ ದನಿಗೇಳಿ ಹುಲಿ ಬಲಿಯ ಬೀಳ್ತಂತೆ, 
ಕರ್ಣ ಹರನಿಂದ್ಯ ಗುರುನಿಂದ್ಯವಕೇಳುವುದು. 
ಶಿವಮಂತ್ರ ಶಿವಸ್ತೋತ್ರ ಶಿವಾಗಮ ಶಿವಸೂತ್ರವ ಕೇಳದೆ 
ಕರ್ಮಗುರಿಯಾಗುವದು ಈ ಶೋತೇಂದ್ರಿಯ. 
ಕರಿಯು ಸ್ಪರುಶನೇಂದ್ರಿಯದಲ್ಲಿ ಮಡಿದಂತೆ , 
ಪರಧನ ಪರಸ್ತ್ರೀ ಪರರನ್ನವ ಮುಟ್ಟೇನೆಂಬುದೀ ಹಸ್ತ 
ಶಿವಪೂಜೆ ಶಿವಲಿಂಗವ ಮುಟ್ಟಿ ಶಿವಜಪವನೆಣಿಸದೆ 
ಅನ್ಯಕ್ಕೆ ಗುರಿಯಾಯಿತ್ತುತ್ವಗಿಂದ್ರಿಯ . 
ದೀಪವ ಕಂಡು ಮುಟ್ಟುವ ಪತಂಗನಂತೆ ನಯನೇಂದ್ರಿಯ . 
ಪರಧನ ಪರಸ್ತ್ರೀಯ ಆಟ ನೋಟಪರಾನ್ನವ ನೋಡಿ 
ಮರುಳಾಗಿ ಶಿವಲಿಂಗ ಶಿವಪೂಜೆಗೆ 
ಅನುಮಿಷದೃಷ್ಟಿಯಿಡದೆ ಕೆಡುವುದೀ ನಯನೇಂದ್ರಿಯ. 
ಕೀಳುಮಾಂಸದ ಸವಿಗೆ ಗಂಟಲಗಾಣವ ಬೀಳುವ ಮೀನಿನಂತೆ ಜಿಹೇಂದ್ರಿಯ. 
ಹರನಿಂದೆ ಗುರುನಿಂದೆ ಪರನಿಂದ್ಯವ ಮಾಡಿ, 
ಕಾಳಗವಾರ್ತೆಯನಾಡಿ, 
ಪುರಾತರ ವಚನ ಶಿವಸ್ತುತ್ಯ ಶಿವಮಂತ್ರ ಶಿವಾಗಮವನೋದದೆ 

ಕರ್ಮಕ್ಕೆ ಗುರಿಯಾಗುವದೀ ಜಿಂದ್ರಿಯ . 
ಕಂದ : ಶ್ರೀಕಂಠ ಶಿವನ ನೆನೆಯದೆ 

ಲೌಕಿಕ ವಾರ್ತೆಯನೆ ಪೊರಹುತ್ರಿರ್ದಪುದೆನ್ನಿ 
ಬಾಕುಳಿಕ ಜಿಹೈಯಿದರಿಂ 
ನಾ ಕರನೊಂದೆ ಪ್ರಸನ್ನಶಂಕರಲಿಂಗ 
ಎನ್ನಯ ನಾಲಿಗೆಯ ನಿಮ್ಮಯ 
ಮನ್ನಣೆಯ ಮಹಾನುಭಾವಿಗಳ ಚರಣಕ್ಕಂ 
ಹೊನ್ನಹಾವುಗೆಯ ಮಾಡೆಲೆ 
ಪನ್ನಗಕಟಕಾ ಪ್ರಸನ್ನಶಂಕರಲಿಂಗ 
ಕಾಳಗದ ವಾರ್ತೆಯಂ ಸ್ಮರ 
ಲೀಲೆಯ ಪದಗಳ ಗಳಹುತಿರ್ದಪುದೆ . 


roes 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


ನಾಲಗೆಯಂ ಬೇರುಸಹಿತಂ 
ಕೀಳುವರಿಲ್ಲಾ ಪ್ರಸನ್ನಶಂಕರಲಿಂಗ 


| ೩ | 


aan 


ಈ ತೆರದಿ ಸಂಪಿಗೆಯ ಕುಸುಮದ ಪರಿಮಳಕೆರ[ ಗಿ] ದಲ್ಲಿ ಮೃತವಾದಂತೆ 
ನಾಸಿಕೇಂದ್ರಿಯ ಮಾಯಾದುರ್ಗಂಧಚಂದನವಾಸನೆಗೆಳಸಿ 
ಸ್ವಾನುಭಾವಸಾಸನೆಯ ಮರೆದು 
ಕರ್ಮಕ್ಕೆ ಗುರಿಯಾಯಿತೀ ಘಾಣೇಂದ್ರಿಯ . 
ಇಂತೀ ಪಂಚೇಂದ್ರಿಯಂಗಳೆಂಬ ಶುನಿ ಕಂಡಕಡೆಗೆ ಹರಿದು 
ಭಂಗಬಡಿಸಿ ಕಾಡುತಿದೆ, ಇವಕಿನ್ನೆಂತೊ ಶಿವಶಿವ , ಇವಕ್ಕಿನ್ನೆಂತೊ ಹರಹರ. 
ಇವ ನಿರಸನವ ಮಾಡೇನೆಂದರೆನ್ನಳವಲ್ಲ , 
ನಿಮ್ಮ ಧರ್ಮ ಕಾಯೋ ಕಾಯೋ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. .. || ೧೨೮ || 

೧೧೦೦ 
ಮೋಲನ ಕಂಡರೆ ಶ್ಯಾನಂಗಳು ತುಡುಕುವಂತೆ. 
ಹೊನ್ನು ಹೆಣ್ಣು ಮಣ್ಣು ಮೂರೆಂಬ ಮೊಲಕ್ಕೆ 
ಪಂಚೇಂದ್ರಿಯಂಗಳೆಂಬ ಬೇಟೆಯ ನಾಯಿಗಳು 
ತೊಡರುತ ಎನ್ನಬಿಡು ತನ್ನ ಬಿಡು ಎನ್ನುತ್ತಲಿವೆ. 
ನೊಂದೆನಿವರ ದಾಳಿಯಲ್ಲಿ ಬೆಂದೆನಿವರ ದಾಳಿಯಲ್ಲಿ 
ನೊಂದು ಬೆಂದು ಕುಂದಿ ಕುಸಿವನ ಕಂದ ಬಾ ' ಎಂದು 
ಎನ್ನ ತಲೆದಡಹೊ ಭವವಿರಹಿತ ತಂದೆ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ . 

|| ೧೨೯ || 
- ೧೧೦೧ 
ಹರನಿಂದೆ ಗುರುನಿಂದೆ ಪರನಿಂದ್ಯವ ತೊರೆದು 
ಶಿವಕೇಳಿಯೊಳಿಂಬುಗೊಂಡ ಕರ್ಣಕ್ಕೆ 
ಕರ್ಣೆಂದ್ರಿಯವೆಲ್ಲಿಹುದೋ ? - 
ಕಾಮವೆಂಬ ಶೀತ,ಕ್ರೋಧವೆಂಬ ಉಷ್ಣ, 
ಮೋಹನ ಮುದ್ದುಮುಖ ಮೊಲೆ, 
ಅಂಗನೆಯೆಂಬ ಮೃದು, ವಿಷಯಾತುರವೆಂಬ ಕಠಿಣವ ಮುಟ್ಟದೆ, 
ಲಿಂಗ ಮುಟ್ಟಿ ಲಿಂಗವ ಪೂಜಿಸಿ ಲಿಂಗವ ಮೋಹಿಪ 
ಹಸ್ತಕ್ಕೆ ತೂಗಿಂದ್ರಿಯವೆಲ್ಲಿಯದೋ ? 
ಶ್ವೇತ ಪೀತ ಹರಿತ ಮಾಂಜಿಷ್ಟ ಮಾಣಿಕ್ಯ ಕಪೋತವರ್ಣವೆಂಬ 
ಷಡುರೂಪವ ಕಳೆದು ಲಿಂಗದ ಷಡುರೂಪದೊಳಿಂಬುಪಡೆದುಕೊಂಡು 
ಅನುಮಿಷದೃಷ್ಟಿ ಇಟ್ಟ ನಯನಕ್ಕೆ ನೇತೇಂದ್ರಿಯವೆಲ್ಲಿಯದೊ ? 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


೫೦೯ 


ತಿಕ ಕಟು ಕಷಾಯ ಮಧುರ ಆಮ್ ಲವಣವೆಂಬ 
ಷಡುರುಚಿಗೆಳಸದೆ, ಲಿಂಗಾನುಭಾವಾಮೃತವ | 
ಸೇವಿಪ ಜಿ . ಗೆ ಜಿಂದ್ರಿಯವೆಲ್ಲಿಯದೋ ? 
ಗಂಧ ದುರ್ಗಂಧವನಳಿದು ಸ್ವಾನುಭಾವಸಾಸನೆಗೆಳಸಿಪ್ಪ 
ನಾಸಿಕಕ್ಕೆ ಪ್ರಾಣೇಂದ್ರಿಯವೆಲ್ಲಿಯದೋ ? 
ಇಂತೀ ಪಂಚೇಂದ್ರಿಯಮುಖದಲ್ಲಿ ಪಂಚವದನನ ಮುಖವಾಗಿಪ್ಪ 
ಶಿವಶರಣರು ಲಕ್ಷಗಾವುದದಲ್ಲಿದ್ದರೂ ಇರಲಿ, 

ಅಲ್ಲಿಗೆನ್ನ ಮನಂ ಹರಿಯಬಿಟ್ಟು ನಮಸ್ಕರಿಸುವೆನು. 
ಕಂದ : ಲಕ್ಷಯೋಜನದೊಳಾಡೆ 

ಮುಕ್ಕಣ್ಣನ ಶರಣನೈದನೆನೆ ಕೇಳೊಲವಿಂ 
ದಿಕ್ಕನೆ ಮನಮಂ ಕಳುಹಿ ಪ 
ದಕ್ಕೆರಗುವೆ ನಾಂ ಪ್ರಸನ್ನಶಂಕರಲಿಂಗ . 
ಈ ಕಾರಣ ನಿಮ್ಮ ಶರಣರ ನೆನೆದು ನೋಡಿ ವಾರ್ತೆಯ ಕೇಳಿ 
ಮನಮುಟ್ಟಿ ದರುಶನವ ಮಾಡಲೆನ್ನ ಭವ ಹಿಂಗಿತ್ತು ಕಾಣಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೧೩೦ || 
೧೧೦೨ 
ಸರ್ಪಕಡಿದು ಸತ್ತ ಹೆಣನೆದ್ದು ಸುಳಿದಾಡುವುದ ಕಂಡೆ. 
ಎಡೆ ಐದರೋಳಿಪ್ಪ ಅಗಳಿಗೊಂದೊಂದು ಭೂತನ ಕಂಡೆ. 
ಭೂತನ ಗೆಣೆವಿಡಿದ ಕಾಗೆಯಕುಳ ತಿಂಬುದ ಕಂಡೆ. 
ಮಡುವಿಗೆ ಜಾಲವಬೀಸುವ ಮಾಯದ ಜಾಲಗಾರ 
ಚಂದ್ರಸೂರರ ಒಡಲಂ ಹೊಕ್ಕು ನೆಗೆದಾಡದ ಮುನ್ನ 
ಉಡುಪತಿ ಗಾದ ಬಿದ್ದ ಕಸಪತಿ ತೊದಳಿಗನಾದ, 
ಗಂಧಪತಿ ದಂದುಗಕ್ಕೊಳಗಾದ, 
ಮುನ್ನ ಸ್ಪರುಷನಪತಿ ಪರಿಯಟಂಗೊಂಡ . 
ಇಂತೀ ಎಳೆದಾಟ ಮುಂದುಗೊಳ್ಳದ ಮುನ್ನ 
ಯತಿಗಳ ಯತಿತನ ಹಾರಿತ್ತು ; ಸಿದ್ದರ ಸಿದ್ದತ್ವ ಕೆಟ್ಟಿತ್ತು . 
ಶಿವಯೋಗಿಗಳ ಯೋಗತ್ವ ಕೆಡುವುದ ಕಂಡೆನಿದೇನು ಚೋದ್ಯಹೇಳಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೧೩೧ || 
೧೧೦೩ 
ರಾಗ : ವರಾಳಿ | 
ಪಲ್ಲ : ಅನ್ಯವಿಷಯ ಪಂಚೇಂದ್ರಿಯವೆಂದೆಂಬ 

ಕುನ್ನಿಗಳ ಬಲಿಯೊಳಗಿರಿಸಬೇಡವೊ ಗುರುವೆ. 


೫೧೦ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


| ೨ | 


ಪದ : ಹರಗುರು ನಿಂದೆಕಾರರ ಕಾವ್ಯಕಥೆಗಳ 

ಒರೆದು ಕೇಳುವರೆನ್ನವೆರಡು ಕಿವಿಯು ತಾ 
ಹಿಡಿದಾಕಾರಕೆ ಬಾಯ್ದೆರದು ರಂಜಿಸುತಲಿಹೆ 
ಪರಮಾತ್ಮನ ಶ್ರುತಿ ಮಂತ್ರಾಗಮಂಗಳ 
ವಿರಚಿಸಲೊಲ್ಲದೆ ಕುರಿಯ ದನಿಗೆ ಹುಲಿ 
ಶರೀರವನಳಿದಂತೆ ಕರ್ಣೆಂದ್ರಿಯ ದೇವ. 
ಅನ್ಯಗೋಷ್ಠಿಯ ಪರನಿಂದ್ಯಗಳ ನುಡಿವರೆ 
ಎನ್ನಾ ನಾಲಗೆ ಹರಿವುದುರುಗನಂತೆ 
“ ಓನ್ನಮಃಶಿವಾಯ' ಯೆಂಬಮಂತ್ರವ ನೆನೆಯದಲ್ಲಿ 
ತನ್ನ ತಾ ಹಿಂದಕ್ಕೆ ಸೇದುತಲಿದೆ ಕರ್ಮಿ 
ಗಿನ್ನೆಂತೊ ಹೇಳಾ ಗುರುವೆ ಮಾಂಸದ ಸವಿಗೆ ಮಿನು 
ತನ್ನ ದೇಹವನಳಿದಂತೆ ಜಿಹೇಂದ್ರಿಯವು. 
ಪರಧನ ಪರಸ್ತ್ರೀಯರಾಟ ನೋಟಗಳನು 
ನೆರೆ ನೋಡುವರೆನ್ನ ನಯನ ತಿಗುರಿಯಂತೆ 
ತಿರುಗುತಲಿಗೆ ಸದಾ ಅನ್ಯಾಯವನಾಶ್ರಯಿಸಿ 
ಹರಗುರುಲಿಂಗ ಪೂಜೆಗೆ ಅನುಮಿಷದೃಷ್ಟಿ 
ಇರಿಸಿ ನೋಡದೆ ತಾ ಪತಂಗ ಹಾರಿಯೆ ಬಂದು 
ಉರಿಯೊಳು ಮಡಿದಂತೆ ನಯನೇಂದ್ರಿಯ ದೇವಾ. 
ಜೂಜು ಪಗಡಿ ಲೆತ್ತನಾಡಿ ಪರನಾರಿಯರ 
ವಾಜಿಯಿಂದಲಿ ಹಿಡಿದೆಳವರೆ ದ್ವಿಹಸ್ತ 
ರಾಜಿಸುತಿದೆ ರಮ್ಯವಾಗಿ, ಹರಗುರುಲಿಂಗದ 
ಪೂಜೆಯ ಮಾಡೇನೆಂದರೆ ಕೈ ಏಳದೆ ಕರ್ಮ 
ಭಾಜನದೊಳು ಸಿಲ್ಕ ಸ್ಪರ್ಶೇಂದ್ರದಿ ಕರಿ 
ತಾ ಜೀವಮೃತವಾದಂತೆ ತೂಗಿಂದ್ರಿಯ. 
ಪೂಸಿಪ ಗಂಧ ಚಂದನ ಪರಿಮಳಗಳ 
ವಾಸಿಸುವಂತೆ ಲಿಂಗಾನುಭವದ ಜ್ಞಾನ 
ವಾಸನೆಯರಿಯದೆ ಸಂಪಿಗೆಗಳಿ ಮಡಿದಂದದಿ 
ನಾಸಿಕೇಂದ್ರಿಯ ಇದರಿಂದಲಿ ಮಹಾ 
ದೋಷಕೀಡಾದೆ ಪಡುವಿಡಿ ಸಿದಮ 
ಲೇಶಾ ಎನ್ನನು ಕಾಯಿದು ರಕ್ಷಿಸು ಕರುಣಾಂಬುವೆ. 


- 


| ೩ | 


| ೪ || 


| ೫ || 
|| ೧೩೨ || 


೫೧೧ 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


ಮನೋವಿಕಾರನಿರಸನಸ್ಥಲ 
ಸೂತ್ರ : ಇಂತು ಪಂಚೇಂದ್ರಿಯವೆಂಬ ಪಂಚಮಹಾಪಾಪಿಗಳ ಗುಣ ಧರ್ಮಕರ್ಮವ 

ಹೊದ್ದದೆ ಇರುವ ಆ ಪಂಚೇಂದ್ರಿಯನಿರಸನವ ಮಾಡಿಪ್ಪ ಶಿವಶರಣರಿಗೆ 
ದ್ವಾದಶದಲ್ಲಿ ಮನೋವಿಕಾರನಿರಸನಸ್ಥಲವಾದುದು. 


- ೧೧೦೪ 
ದ್ಯುಮಣಿ ಇಲ್ಲದ ನಭಕೆ ತಮದ ಹಾವಳಿ ನೋಡಾ. 
ರಾಜರಿಲ್ಲದ ರಾಜ್ಯಕ್ಕೆ ತಸ್ಕರರ ಹಾವಳಿ ನೋಡಾ, 
ಕದವಿಲ್ಲದ ಗೃಹಕೆ ಶುನಿ ಮಾರ್ಜಾಲಂಗಳ ಹಾವಳಿನೋಡಾ. 
ಹಾಳೂರಿಂಗೆ ಧೂಳದ ಹಾವಳಿ ನೋಡಾ. 
ಪರಮಗುರು ಪಡುವಿಡಿ ಸಿದಮಲ್ಲಿನಾಥಪ್ರಭುವೆ. 
ನೀನಿಲ್ಲದಂಗಕ್ಕೆ ಮನೋವಿಕಾರದ ಹಾವಳಿ ನೋಡಾ. 

|| ೧೩೩ || 
೧೧೦೫ 
ವಿಕಾರದೊಳು ವಿಕಾರ ಕಪಿವಿಕಾರ . 
ವಿಕಾರದೊಳು ವಿಕಾರ ಸುರಗುಡಿದವನ ವಿಕಾರ. 
ವಿಕಾರದೊಳು ವಿಕಾರ ದತ್ತೂರಿಯ ಸವಿದ ವಿಕಾರ. 
ಇಂತೀ ಎಲ್ಲಕೆ ಗುರು ಮನೋವಿಕಾರವೆಂಬುದು. 
ಸುರೆ ದತ್ತೂರಿಯ ಸವಿದವನದು ಒಂದಿನಕಾದರೂ ಪರಿಹಾರವಾಗುವದು. 
ಮನೋವಿಕಾರದ ದತೂರಿ ಅನುದಿನ ತಲೆಹೇರಿಕೊಂಡು ಮುಳುಗಿತ್ತು , 
ಭೂಲೋಕದ ಯತಿ ಸಿದ್ದ ಸಾಧ್ಯರ ಕೊಂಡು ಮುಳುಗಿತ್ತು 
ದೇವಲೋಕದ ದೇವಗಣ ಅಜಹರಿಸುರರ 
ಜನನಮರಣವೆಂಬ ಅಣಲೊಳಗಿಕ್ಕಿತ್ತು ಮನೋವಿಕಾರ. 
ಮನೋವಿಕಾರದಿಂದ ತನುವಿನಕಾರ, ಮನೋವಿಕಾರದಿಂದ ಮಾಯಾಮದ. 
ಮನೋವಿಕಾರದಿಂದ ಪಂಚಭೂತಸಪ್ತಧಾತು 
ದಶವಾಯು ಅರಿಷಡ್ವರ್ಗ ಅಷ್ಟಮದ ಪಂಚೇಂದ್ರಿಯ , 
ಅಂಗದೊಳು ಚರಿಸುವ ಜೀವ ಪ್ರಾಣ ಕರಣಾದಿ 
ಗುಣಂಗಳೆಲ್ಲಕ್ಕೆಯು ಮನವೆ ಮುಖ್ಯ ನೋಡಾ. 
ಮನೋವಿಕಾರವನಳಿದು ಶಿವವಿಕಾರದೋಳು ಇಂಬುಗೊಂಡಾತ 
ಮೂರುಲೋಕಾರಾಧ್ಯನೆಂಬೆನು ಕಾಣಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೧೩೪ || 
೧೧೦೬ 
ರಾಜಂಗೆ ಮಂತ್ರಿ ಮುಖ್ಯವಾದಂತೆ 
ಬಾಹ್ಯಪ್ರಾಣಕ್ಕೆ ಮನವೆ ಮುಖ್ಯ ನೋಡಾ. 


೫೨ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


ಮನ ಮುಖ್ಯವಾಗಿ ಸರ್ವಪಾಪ ಅನ್ಯಾಯವ ಗಳಿಸಿ, 
ಕಾಲಂಗೆ ಗುರಿಮಾಡಿ, ಜನನ ಮರಣಕ್ಕೆ ತರಿಸಿ, 
ಮುನ್ನ ಕಾಡುತ್ತಿದೆ. 
ಮನವ ನಿರಸನವ ಮಾಡುವರೆನ್ನಳವೆ ? 
ನಿನ್ನಳವ ಎನ್ನೋಳಿತ್ತು ಮನ್ನಿಸಿ ಕಾಯಯ್ಯ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 


|| ೧೩೫ || 


೧೧೦೭ 
ನೊಂದೆನೀ ಮನದಿಂದಲಿ, ಬೆಂದೆನೀ ಮನದಿಂದಲಿ, 
ಕಂದಿದೆನೀ ಮನದಿಂದಲಿ, ಕುಂದಿದೆನೀ ಮನದಿಂದಲಿ 
ಮನವೆಂಬ ಸಂದೇಹದ ಕೀಲ ಕಳೆದು, 
ನಿಸ್ಸಂದೇಹಿಯಾಗಿಪ್ಪ ನಿರಾಭಾರಿ ಶರಣಂಗೆ ನಮೋ ನಮೋ ಎಂಬೆನಯ್ಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೧೩೬ || 
೧೧೦೮ 
ಎಲ್ಲಿನೋಡಿದರೆನ್ನಯ ಮನವಿಪ್ಪುದು. ಆ ದರೆ 
ಜಗದಗಲದಲ್ಲಿನೋಡಿದರೆನ್ನ ಮನವಿಪ್ಪುದು. 
ಸಪ್ತಸಾಗರದಿಂದತ್ತತ್ತವೆನ್ನಯ ಮನವಿರುತ ಚರಿಸುತಿಪ್ಪುದು. 
ಸಾಕ್ಷಿ ಗ್ರಂಥ : 
“ ಮಕಾರಂ ಮರುತರೂಪಯೋ ನಕಾರಂ ನಾಹಂಕೋಹಂ| ( ?) 
ಅಕ್ಷರದ್ವಯ ಮನೋ ನಾಮ ಸರ್ವದಾ ಸಮಾಶ್ರೀತಂ||”” 
ಎಂದುದಾಗಿ, ಮನವೆಂಬ ವಾಯು ಹರಿದು ಗಳಿಗೆ ಗಳಿಗೆಗೆ 
ಒಂದೊಂದು ನೆನೆನೆನೆದು ಹಂಬಲಿಸಿ ಹತವಾಗುತಿದೆ. 
ಮನದ ಗಂಧೆಯ ತುರುಸಿದರೆ ಸುಖವಾಗುತ್ತಿದೆ. 
ಸುಖದಿಂದ ದುಃಖ , ದುಃಖದಿಂದ ಪ್ರಳಯಕ್ಕಿಕ್ಕಿ ಕೊಲ್ಲುತಿದೆ ಮನ. 
ಮನವೆಂಬ ಮಾಯದ ಬಲೆಯಲೆನ್ನ ಕೆಡವದೆ ಉಳುಹಿಕೊಳ್ಳಯ್ಯ 
ನಿರ್ಮಳ ನಿರ್ಮಳಾತ್ಮಕ ಜಗದಾರಾಧ್ಯ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. - || ೧೩೭ || 

೧೧೦೯ 
ಸ್ಕೂಲದಲ್ಲಿಪ್ಪುದೆನ್ನಯ ಮನ, ಸೂಕ್ಷ ದಲ್ಲಿಪ್ಪುದೆನ್ನಯ ಮನ, 
ಕಾರಣದಲ್ಲಿಪುದೆನ್ನ ಮನ. 
ಅದೆಂತೆಂದರೆ : 
ಸ್ಕೂಲದಲ್ಲಿಪ್ಪುದ ಕಂಡು ಸೂಕ್ಷ ದಲ್ಲಿ ನೆನೆದು, 
ಕಾರಣದಲ್ಲಿ ಹೇಳುತ್ತಿಪ್ಪುದೆನ್ನಯ ಮನ. 


೫೧೩ 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


ದಿವ್ಯಧ್ಯಾನದಂತೆ ಹಲವು ಪರಿಗಾದರೂ 
ರತಿಸುತಿದೆ ಎನ್ನಯ ಮನ. 
ಮರ್ಕಟನ ದಾಳಿಯಿಂದ ಸಾಯಸಬಡುತಿದ್ದೆನಯ್ಯ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 


|| ೧೩೮ || 


೧೧೧೦ 
ಹಳ್ಳ ಮೇರೆದಪ್ಪಿದರೆ ಇಳಿವುದು, ಹೊಳೆಮೇರೆದಪ್ಪಿದರೆ ಇಳಿವುದು , 
ಸಮುದ್ರ ಮೇರೆದಪ್ಪಿದರೆ ಇಳಿವುದು. 
ಮನ ಮೆರೆದಪ್ಪಿದರೆ ಏರಿ ಇಳಿದು ಕಾಡುತ್ತಿದೆ . 
ಅದು ಎಂತೆಂದರೆ : 
ಹಳ್ಳ ಮೇರೆದಪ್ಪಿದರೆ ಸಂಗಡ ಕಾಯಿಯಿಂದ ನಡೆವುದು . 
ಹೊಳೆ ಮೇರೆದಪ್ಪಿದರೆ ಹರುಗೋಲುನಡೆವುದು . 
ಸಮುದ್ರ ಮೇರೆದಪ್ಪಿದರೆ ಚೈತ್ರ ನಡವುದು. 
ಮನ ಮೇರೆದಪ್ಪಿದರೆ ಎನ್ನ ಕೊಂಡು ಮುಳುಗಿತ್ತು , 
ಈ ಮನ ವೇದ ಶಾಸ್ತ್ರ ಆಗಮದ ಕಟ್ಟಳೆಗೆ ನಿಲ್ಲುವುದೆ ? 
ನಿಲ್ಲದು. 
ಓದುವುದು ಮನ, ಹೇಳುವುದು ಮನ, ಕೇಳುವುದು ಮನ, 
ಕೇಳಿ ನರಕಕ್ಕಿಳಿವುದು ಕೆಡುವುದು ಮನ. 
ಈ ಮನದಂದುಗದ ದಾಳಿಯಲ್ಲಿ ನೊಂದು ಬೆಂದೆನಯ್ಯಾ 
ಪರಮಗುರು ಪಡುವಿಡಿ ಸಿದಮಲ್ಲಿನಾಥಪ್ರಭುವೆ. 

|| ೧೩ || 
೧೧೧೧ 
ಉಳಿ ಬಾಚಿಂಗೆ ಹರಿಯದಕೊರಡು, 
ಕೊಡಲಿ ಕುಡುಗೋಲಿಂಗೆ ಹರಿವುದೆ ? 
ಪುರಾತರ ವಚನಾಮೃತವೆಂಬ ಉಳಿಯಲ್ಲಿ ಕಡಿದು 
ಬಾಚಿಯಲ್ಲಿ ಕೆತ್ತಿದರೆ ನಾಚದೆ ಮನ ? 
ವೇದಾಗಮವೆಂಬ ಕೊಡಲಿ ಕುಡುಗೋಲಿಂಗೆ ಹರಿವುದೆ ? ಹರಿಯದು. 
ಕೊರಡುಮನ ಜರಡುಮನ ಜಾಳುಮನ ಹಾಳುಮನ 
ಕೋಳುಮನ ಕುಪಿತಮನ ಸರ್ವಚಾಂಡಾಲ ಮನದ 
ಮೇಳದ ಬಲೆಯೊಳು ಬಿದ್ದು ಭಂಗಬಡುತ್ತಿದ್ದೆನೆ 
ನಿರ್ಭಂಗ ನಿರ್ಲಿಪ ನಿಜಗುರು ನಿಶ್ಚಿಂತ ಸ್ವಯಂಭೂ 
ಪರಮಗುರು ಪಡುವಿಡಿ ಸಿದಮಲ್ಲಿನಾಥಪ್ರಭುವೆ. 

|| ೧೪೦ || 
೧೧೧೨ 
ಉದಯವಾಯಿತೆಂದು ಉದರಕ್ಕೆ ಕುದಿವುದೀ ಮನ. 
ರಾತ್ರಿಯಾದುದ ಕಂಡು ವಿಷಯಕ್ಕೆ ಕುದಿವುದೀ ಮನ. 


೫೧೪ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


ಉದಯ ಅಸ್ತಮಾನವೆಂಬ ಕಾನನದ ನಡುವೆ ಸಿಲ್ಕಿ 
ಸುತ್ತುತಿಪ್ಪುದು ಕಣಾಣದಂಧಕನಂತೆ. 
ಸದಾ ಚಣಚಣಕೊಂದೊಂದನೆಣಸಿನೆಣಸಿ ಕಾಡೂದೀ 
ಬಣಗುವನ, ಜಣಗುಮನ, ಠಕ್ಕಮನ 
ಟುಕ್ಕಮನ,ಕೋಪಿಮನ, ಜಾಪಿಮನ. 
ಜಾಪಿಮನದ ತಾಪಸದೊಳು ಸಿಲ್ಕಿ ನಾ ಪರದೇಶಿಯಾದೆನಯ್ಯಾ , 
ಮನವೆಂಬ ಮಾರಿಗೆನ್ನನೊಪ್ಪಿಸದೆ ಕಾಯೊ ಕಾಯೊ ಕರುಣಾಳುವೆ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೧೪೧ || 
೧೧೧೩ 
ವನದೊಳಿಪ್ಪ ಕಪಿ ವನವನುಂಗಿ, ವನದ ತಿಳಿಗೊಳನನುಂಗಿ, 
ತಿಳಿಗೊಳದೊಳಗಿಪ್ಪ ಕಮಲವ ನುಂಗಿ, 
ಕಮಲದ ಪರಿಮಳವ ನುಂಗಿ, ವಾಯುವಿನೇಣಿಯಿಂದ 
ಆಕಾಶಕ್ಕೆ ಹಾರಿದುದಿದೇನುಚೋದ್ಯ ಹೇಳಾ ! 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೧೪೨ || 
೧೧೪ 
ಪಕ್ಕವಿಲ್ಲದ ಹಕ್ಕಿ ಅಕ್ಕಜನ ಪಂಜರವ ಗೂಡುಮಾಡಿಕೊಂಡು 
ದಿಕ್ಕುದಿಕ್ಕನ್ನೆಲ್ಲ ಚರಿಸ್ಯಾಡಿ ಬರುತಿಪ್ಪದು. 
ಆ ಪಕ್ಷಿಯ ನೆರಳು ಬೀಳೆ ಯತಿ ಸಿದ್ಧ ಸಾಧ್ಯ ಯೋಗಿಗಳ 
ಯೋಗತ್ವ ಯತಿತನ ಸಿದ್ದತ್ವ ಕೆಟ್ಟು 
ಕೆಲಸಾರಿ ಹೋಗುವುದ ಕಂಡೆ. 
ಪಕ್ಕವಿಲ್ಲದ ಹಕ್ಕಿಯ ಕೊಂದು 
ಅಕ್ಕಜನ ಪಂಜರವ ಮುರಿದುದಲ್ಲದೆ ನಿರ್ಮನನಲ್ಲ ಕಾಣಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೧೪೩ || 
ဂဂဂ 
ನೀರ ನೆಳಲ ಮಧ್ಯದಲ್ಲಿ ಹಾರುವ ಭ್ರಮರನ ಗರಿಯ ಗಾಳಿಯಲ್ಲಿ 
ಮೂರುಲೋಕವೆಲ್ಲ ತಲೆಕೆಳಗಾದುದ ಕಂಡೆ. 
ನೀರನೆಳಲಂ ಕಡಿದು ಹಾರುವ ಭ್ರಮರನ ಗರಿಯ ಮುರಿದಲ್ಲದೆ 
ನಿರ್ಮನ ನಿರ್ಮಳ ನಿಶ್ಚಿಂತ ನಿಃಶಂಕ ನಿಃಕಳಂಕ 
ಶರಣನಲ್ಲ ಕಾಣಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೧೪ || 
೧೧೧೬ 
ಗೂಡಿನೊಳಗಿಪ್ಪ ಪಕ್ಷಿಗೆ ಗೂಡಿನ ಹೊರಗೆ ಪಕ್ಕ ಬಂದಿವೆ. 
ನೋಡಿದರೆ ಪಕ್ಷಿ ಒಳಗೆ, ರೆಕ್ಕೆ ಹೊರಗೆ. 


೫೧೫ 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


ಪಕ್ಷಿಯ ಎರಡು ರೆಕ್ಕೆಯೊಳು, ಒಂದು ರೆಕ್ಕೆಯೊಳು ಚಂದ್ರನಡಗಿಪ್ಪ, 
ಒಂದು ರೆಕ್ಕೆಯೊಳುಸೂರ್ಯನಡಗಿಪ್ಪ. 
ಪಕ್ಷಿಯ ಕೊಂದು ಗೂಡಿನ ಹೊರಗಣ ರೆಕ್ಕೆಯೊಳಿಪ್ಪ 
ಚಂದ್ರ ಸೂರರ ಶೀತ ಉಷ್ಣವ ತೆಗೆಸಿ 
ರೆಕ್ಕೆಯ ಮುರಿದಾತನಲ್ಲದೆ ಶಿವಶರಣನಲ್ಲ ಕಾಣಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

{ ೧೪೫೩ || 
೧೧೧೭ 
ಪಲ್ಲ : ಮನವಿಕಾರ ಸುಟ್ಟದನು ಮನವಿಕಾರದ ಭ್ರಮೆಯ ಹೋರಟೆಯಾಗದೆಂ 

ಬನುವಿನಿಂ ತ್ರಿಲೋಕಯೆಲ್ಲ ಭಂಗಿತರಾಗಿ 

ಜನನ ಮರಣಕೆ ಬರುವ ಮನವು ನಿರ್ಮನವಾಗಲವ ಸತ್ಯ ನಿತ್ಯ ಶರಣ. 
ಪದ : ಹರಿದು ಮರ್ಕಟನ ವಿಕಾರಕಿಂದಲಿ ಮೇಣು 

ಸುರೆ ಸವಿದವನ ವಿಕಾರವದರಿಂದ ಧ 
ತುರಿಯ ಸೇವಿಸಿದವನ ವಿಕಾರಯಿವುತ್ರಿವಿಧಕ ಗೌರವಂ ಮನವಿಕಾರ 
ಚರಿಯ ಮದದ ಅಮಲು ತಲೆಗೇರಿ ತಾಮಸದಲಿಂ 
ಗಿರಿಯಂಧಕನವೋಲಿನಂತೆ ದೇವತಾ ಸತ್ಯ 
ಪುರುಷರುಂ ಶಿವಜ್ಞಾನ ಹೊಲಬನರಿಯದೆಕೆಟ್ಟುದನೇನ ಹೊಗಳೋ ನಾನು | ೧ | 
ಹರಿಯ ಮುಂದುಗೆಡಿಸಿ ಅಜನ ಶಿರವ ಕಳೆಸಿ 
ಸುರನ ಮೈಯೋನಿಯಂ ಮಾಡಿ ದೇವರ್ಕಳಂ 
ನೆರೆ ಕೆಡಿಸಿ ಯತಿ ಸದಸಾಧ್ಯರೆಲ್ಲರ ಸರೆಯ ಹಿಡಿದು ಭಂಗಿತರ ಮಾಡಿ 
ಧರೆಯ ಮನುಜರ ತಿಂದು ತೇಗಿ ಕಾಡುವ ಮನವ 
ನಿರಸನವಾಡಿ ನಿರ್ಮೋಹಿಯಾಗಿಹ ಸತ್ಯ 
ಶರಣರಡಿಧೂಳಿಯ ಚಮ್ಮಾವುಗೆಯ ಪೊರೆವೆನೆನಗಿದೆ ಸತ್ಯ ಮುಕ್ತಿ ಕಂಡಾ | ೨| 
ಇಳೆಪತಿಗೆ ಮಂತ್ರಿ, ತಾ ಮುಖ್ಯವಾದಂತೆ ಕಾಯ 
ದೊಳು ಚರಿಸುವ ಜೀವ ಪ್ರಾಣಿಯ ದಶವಾಯು 
ಗಳು ಅಷ್ಟಮದ ಸಪ್ತವ್ಯಸನ ಅರಿವರ್ಗ ಚತುರಂತಃಕರಣವಿಷ್ಟೆಲ್ಲಕೆ 
ಸಲೆ ಮನಂ ಮುಖ್ಯವಾಗಿಯೂ ಪಾಪ ಅನ್ಯಾಯವ 
ಗಳಿಸಿ ಯಮನಿಂಗೆ ಗುರಿಮಾಡಿ ಬಂಧಿಸಿ ಜನರ 
ಕೊಲ್ಲಿಸುತಿಹ ವಿಧಿಗಂಜಿ ನಿಮ್ಮ ಮೊರೆಹೊಕ್ಕನೆಲೆ ಕಾಯೋ ಶಂಭುವೆ. | ೩ | 
ಚಣಚಣಕ್ಕೆ ಪಾತಾಳಲೋಕಕ್ಕೆದುವ ಮನಂ 
ಚಣಚಣಕ್ಕೆ ಆಕಾಶದತ್ತ ಹಾರುವ ಮನಂ 
ಚಣಚಣಕ್ಕೆ ಸಪ್ತಸಮುದ್ರವ ಚರಿಸಿಬರುವುದೀ ಮನಮರುತ ಸರ್ವಾಂಗದಿ 
ಚಣಕೊಂದು ಬುದ್ಧಿಯ ನೆನದು ಕಾಡುವ ಮನದ 


೫೧೬ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


ಗುಣದಿಂದ ನಾ ಕರ್ಮಶರಧಿಯೊಳು ಮುಣಗಿದೆನು 
ತ್ರಿಣಯ ನೀ ಕೈವಿಡಿದು ತೆಗೆದು ರಕ್ಷಿಸು ಎನ್ನ ಕರುಣಾಳು ದುರಿತಹರನೆ | ೪ || 
ಮನದಿಂದ ನೊಂದೆ ನಾ ಮನದಿಂದೆ ಬೆಂದೆ ನಾ 
ಮನದಿಂದ ಕಂದಿ ಕುಂದಿಯೆ ಕುಸಿದು ಭವಗಿರಿಯ 
ನನುದಿನಂ ಸುತ್ತುತ್ತಿರ್ದೆನು ಅಂಧಕನ ತೆರದಿ ಮನದ ನಸು 
ಗುನ್ನಿ ಚುರಿಚಿತನವು ಸರ್ವಾಂಗವೆಲ್ಲವ ಕೊಂಡು 
ತಿನಿಸಿದ್ದು ಮನದ ಗಂಧೆಯ ತುರಿಸಿ ತುರಿಸನೇ ಹಂಬಲಿಸಿ 
ಕನಲುತಿರ್ದೆನು ಎನ್ನ ಗುಣವ ನೋಡದೆ ಕಾಯೊ ಕಾಯೋ ಕರುಣಾಳುವೆ | ೨ || 


ಪಾಪಿಮನ ಠಕ್ಕಮನ ಸರ್ವರೊಳು 
ಕೋಪಿಮನ ಕುಕ್ಕಮನ ಕಾಕುಮನ 
ಜಾಪಿಮನ ಹೇವಮನ ಹೆಬಗಮನ ಗುಣಧರ್ಮಕರ್ಮದಿಂದ 
ತಾಪಸಬಡುತಿರ್ದೆ ಗಾಯವಡೆದ ಉರಗ 
ನಾಪರಿಯಲೆನ್ನ ನೆರಳಿಸಿ ಒರಲಿಸುವ ಮನದ 
ರೂಪನಳಿದು ಜ್ಞಾನವಿತ್ತು ಸಲವಯ್ಯಾ ಚಿದ್ರೂಪ ಚಿನ್ಮಯ ಶಂಭುವೆ. | ೬ || 
ಕೂಳಮನ ಕುರಿಮನ ಸರ್ವಚಾಂ 
ಡಾಲಿಮನ ಪರಧನ ಪರಸ್ತ್ರೀಯರನ್ಯಕ್ಕೆ 
ಕೋಳುಗೊಂಬುವ ಹೆಡ್ಡಮನ ಜಿಡ್ಡುಮನ ಜಾಳುಮನ 
ಹಾಳುಮನದ ಪಾಳೆಯವು ಹಲವು ಪರಿಯ ಮನದ 
ಗಾಡಿಗೆ ಸಿಲ್ಕಿ ಕಾಲಕರ್ಮಕ್ಕೆ ಗುರಿಯಾದೆನಿದ ಪರಿಹರಿಸಿ 
ಶೂಲಿ ಸರಸಿಜನ ಕಪಾಲಿ ಶಿರಮಾಲಿ ರಕ್ಷಿಸು ಕರುಣಾಂಬುನಿಧಿ ಗಿರಿಜೇಶನೆ | ೭|| 
ಅಂಗಗೂಡಿನೊಳು ಮನಪಕ್ತಿ ಹೊರಗಿರುವ ಪ 
ಕಂಗಳೆರಡರೊಳು ಉಡುಪತಿ ಭಾನುವಂ ಪಿಡಿದು 
ಜಂಗಿಟ್ಟು ಭೂಯ್ಯೋಮ ಮಧ್ಯದೊಳು ಚರಿಸುತಿರಲೆತಿ ಸಿದ್ಧ ಸಾಧ್ಯರೆಲ್ಲ 
ಭಂಗಬಡುವರು ಮನವೆಂಬ ಪಕ್ಷಿಯ ಮುರಿದು 
ನುಂಗಬಲ್ಲಡೆ ಸತ್ಯಶಿವಯೋಗಿಶರಣ ನಿ 
ರ್ಭಂಗ ನಿರ್ಲಿಪ ನಿರ್ಮನ ನಿರಾಭಾರಿಯಾಗಿಹರೆನ್ನ ಪ್ರಾಣಲಿಂಗ. | ೮ || 
ಹರನ ಶ್ರೀಪಾದದೊಳು ಮನವನಿಟ್ಟಿಹ ಸತ್ಯ 
ಶರಣಬಸವೇಶ ಪ್ರಭುರಾಯ ಮೋಳಿಗೆ ಮಾರ 
ಗುರುಭಕ್ತನೆಂಬಣ್ಣದಾಸಿ ಕೇಶಯ್ಯನೋಹಿಲದೇವನುದುಟಯ್ಯ 
ಮರುಳಶಂಕರ ಮುಖ್ಯವಾದ ಪ್ರಮಥರ ದಿವ್ಯ 
ಚರಣದಲಿ ಮನವ ಮಗಿಸಿದ ದಾಸೋಹಿಗಳ 
ವರಪ್ರಸಾದಕ್ಕೆ ಯೋಗ್ಯನ ಮಾಡು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ . | ೯ || 

|| ೧೪೬ || 


೧೭ 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


ಅಶಾಬದ್ಧನಿರಸನಸ್ಥಲ 
ಸೂತ್ರ : ಇಂತು ಮನೋವಿಕಾರದ ನಿರಸನವ ಮಾಡಿ, ಆ ಮನೋವಿಕಾರದ ಭ್ರಮಯೊಳು 

ಹೊದ್ದಿ ಹೊದ್ದದಿರುವ ಶಿವಶರಣಂಗೆ ತ್ರಯೋದಶದಲ್ಲಿ ಅಶಾಬದ್ಧನಿರಸನಸ್ಥಲ 
ವಾದುದು. 


೧೧೧೮ 
ಆಶೆಯಾಮಿಷವೆಂಬ ಮಾಯಾಪಾಶಕೆನ್ನ ಗುರಿಮಾಡಿ ನೀ ಸಿಕ್ಕದೆ 
ನಿರ್ಮಾಯನಾಗಿ ಮಾಯಕದ ಬಲೆಯೊಳಿಟ್ಟೆನ್ನ. 
ಅದು ಎಂತೆಂದರೆ : 
ನೆನೆವ ಮನಕಾಸೆಯನೆ ತೋರಿದೆ, 
ನೋಡುವ ಕಂಗಳಿಗಾಸೆಯನೆನೋಡಿಸಿದೆ, 
ನುಡಿವ ಜಿ . ಗೆ ಆಸೆಯನೆ ನುಡಿಸಿದೆ, 
ಕೇಳುವ ಕರ್ಣಕೆ ಆಸೆಯನ ಕೇಳಿಸಿದೆ, 
ವಾಸಿಸುವ ನಾಸಿಕಕೆ ಆಸೆಯನೆ ವಾಸಿಸಿದೆ , 
ಮುಟ್ಟುವ ಹಸಕ್ಕೆ ಆಸೆಯನೆ ಮುಟ್ಟಿಸಿದೆ. 
ಆಸೆಯನೆ ಕಳೆದು, ನಿರಾಸೆಯಾಗಿಪ್ಪ ಶರಣರ ಪಾದಕ್ಕೆ 
ನಮೋ ನಮೋ ಎಂಬೆನಯ್ಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೧೪೭ || 


ဂဂဂ 
ಮಾನಸ ವಾಚಿಕ ಕಾಯಿಕದಲ್ಲಿ 
ಆಸೆಯನೆ ಮುಂದುಗೊಳಿಸಿದೆಯಯ್ಯಾ, 
ಅದು ಎಂತೆಂದರೆ : 
ಮನಸ್ಸು ನಿಮ್ಮ ನೆನೆಯದೆ ಅನ್ಯಕ್ಕೆ ಹರಿದು 
ಪರಧನ ಪರಸ್ತ್ರೀಯರಾಸೆಯನೆ ನೆನವುದು. 
ವಾಚಿಕ ನಿಮ್ಮ ಸ್ತೋತ್ರಿಸದೆ ಒಡಲಾಸೆಯನೆ ನುಡಿವುದು. 
ಕಾಯಿಕ ನಿಮ್ಮ ಮುಟ್ಟಿ ಪೂಜಿಸದೆ 
ಅನ್ಯವನಾಸೆಗೈದು ಮುಟ್ಟುತ್ತಿಪ್ಪುದು. 
ಇಂತೀ ಮಾನಸ ವಾಚಿಕ ಕಾಯಿಕವೆಂಬ ತ್ರಿಕರಣದಲ್ಲಿ 
ಆಸೆಯನೆ ಮುಂದುಗೊಂಡುಯಿಪ್ಪ ಮಾನವರು ನಿರಾಸಕ್ತನನೆತ್ತ ಬಲ್ಲರಯ್ಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೧೪೮ || 
oo 
ಆಸೆಯೆಂಬುದು ಆರಾರನು ಕೆಡಿಸದಯ್ಯ ? 
ಸೀಮೆ ಭೂಮಿಗಾಸೆಗೈದು ಮಡಿದ ರಾಜರ 


ROES 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


ಹೇಳೆಂದರೊಂದುಕೋಟ್ಯಾನುಕೋಟಿ. 
ಹೊನ್ನು ಹೆಣ್ಣಿಗೆ ಆಸೆಗೈದು ಮಡಿದವರ 
ಹೇಳೆಂದರೊಂದುಕೋಟ್ಯಾನುಕೋಟಿ. 
ಹೆಣ್ಣು ವಿಷಯಕ್ಕೆ ಆಸೆಗೈದು ಮಡಿದವರೊಂದುಕೋಟ್ಯಾನುಕೋಟಿ. 
ಹೊನ್ನು ಹೆಣ್ಣು ಮಣ್ಣಿಗೆ ಆಸೆಗೈದು ಮಡಿದವರ ಕಾಂಬೆನಲ್ಲದೆ, 
ನಿನಗಾಡಿ ನಿರಾಸಕ್ತರಾಗಿ ಸತ್ತವರನಾರನೂ ಕಾಣೆನಯ್ಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೧೪೯ || 
೧೧೨೧ 
ಯತಿಗಳು ಆಸರೋಷವ ಕಳೆಯಲರಿಯದೆ ಮತಿಭ್ರಷ್ಟರಾದರು. 
ಸಿದ್ದರು ಆಸೆರೋಷವ ಕಳೆಯಲರಿಯದೆ ಬುದ್ಧಿಹೀನರಾದರು . 
ಯೋಗಿಗಳು ಆಸರೋಷವ ಕಳೆಯಲರಿಯದೆ ಹೆಗ್ಗರಾದರು. 
ಇಂತೀ ಯತಿ ಸಿದ್ದ ಸಾಧ್ಯಯೋಗಿಗಳನರಿಯದ ಆಸೆಬದವೆಂಬ ಮಾಯೆ 
ಕುರಿಮಾನವರನೆತ್ತಬಲ್ಲುದಯ್ಯ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

11 ೧೫೦ | | 


ಸಹಸ್ರಲಕ್ಷ ದ್ರವ್ಯದೊರೆದರೂ ಅದು ಸಾಲದೆಂಬುದೇ 
ಆಸೆಬದ್ದವೆಂಬ ಮಾಯೆ . 
ಸಹಸ್ರಲಕ್ಷ ಭೂಮಿದೊರೆದರೂ ಅದು ಸಾಲದೆಂಬುದೇ 
ಆಸೆಬದ್ದವೆಂಬ ಮಾಯೆ . 

ಅದು ಎಂತೆಂದರೆ : 
ಸಾಕ್ಷಿ : ಆಶಯಾ ಬದತೇ ಲೋಕಃಕರ್ಮಣಾ ಬಹುಚಿಂತಯಾ | 

ಆಶಾ ಚಲ ಪರಮಂ ದು : ಖಂ ನಿರಾಶಾ ಪರಮಂ ಸುಖಂ ||'' 
ಎಂದುದಾಗಿ, 
ಈ ಆಸೆ ರೋಷ ಅಮಿಷವೆಂಬ ಮಾಯಾಪಾಶದೊಳಗೆ ಸಿಲ್ಕಿ 
ನೋಂದೆ ಬೆಂದೆನಯ್ಯಾ , 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

೧೧೨೩ 
ತನುವೆಂಬ ಹೊಲದೊಳು ಜೀವವೆಂಬ ಒಕ್ಕಲಿಗ, 
ಅಜ್ಞಾನವೆಂಬ ಕೂರಿಗೆ, ಪಂಚೇಂದ್ರಿಯವೆಂಬ ತಾಳುಗಳಿಗೆ, 
ಪಂಚವಿಷಯವೆಂಬ ಸೆಡ್ಡಿಯಕೊಲನಿಕ್ಕಿ , 
ಚಿತ್ತವೆಂಬ ಸೆಡ್ಡಿಯಬಟ್ಟಲಿಗೆ ಬುದ್ದಿಯೆಂಬ ಹಸ್ತದಿಂದ 
ದಶವಾಯುಗಳೆಂಬ ಬೀಜವ ಬಿತ್ತಿ 
ಕರಣಾದಿಗುಣವೆಂಬ ಬೆಳೆಯ ಬೆಳೆವುತ್ತಿರೆ, 


|| ೧೫೧ || 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


೧೯. 


ಮನವಿಕಾರಭ್ರಮೆಯೆಂಬ ಮೂಷಕನ ಹಿಂಡು ಕವಿಯೆ , 
ಅದಕ್ಕೆ ರೋಷವೆಂಬ ಬಡಿಗಲ್ಲನೊಡ್ಡಿ, 
ಆಸೆಯೆಂಬ ಜಂಪವಿಟ್ಟು , ರೋಷವೆಂಬ ಬಡಿಗಲ್ಲು ಮೇಲೆ ಬೀಳೆ, 
ಒದ್ದಾಡಿ ಒರಿರಲಿ ಸಾಯುತಿರೆ, 
ತನುವೆಂಬ ಹೊಲನ ಕೆಡಿಸಿ, ಜೀವವೆಂಬ ಒಕ್ಕಲಿಗನ ಕೊಂದು, 
ಅಜ್ಞಾನವೆಂಬ ಕೂರಿಗೆಯನುರುಹಿ, 
ಪಂಚೇಂದ್ರಿಯವೆಂಬ ತಾಳ ಮುರಿದು, 
ಪಂಚವಿಷಯವೆಂಬ ಸೆಡ್ಡಿಯಕೋಲಸೀಳಿಬಿಟ್ಟು , 
ಚಿತ್ತವೆಂಬ ಸೆಡ್ಡಿಯಬಟ್ಟಲನೊಡದು, 
ಬುದ್ದಿಯೆಂಬ ಹಸ್ತದ ಸಂದ ತಪ್ಪಿಸಿ, 
ದಶವಾಯುಗಳೆಂಬ ಬೀಜವ ಹುರಿದು, 
ಕರಣೇಂದ್ರಿಯವೆಂಬ ಬೆಳೆಯ ಕೊಯಿದು ಕೆಡಿಸಿ, 
ನಿಃಕರಣವಾಗಿ ನಿಜಲಿಂಗಪದವ ಸಾರಿಪ್ಪ ಶರಣಂಗೆ 
ನಮೋ ನಮೋ ಎಂಬೆನಯ್ಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೧೫೨ || 


|| ೧೫೩ || 


೧೨೪ 
ಕಾಳರಕ್ಕಸಿಯ ಕೈಯೊಳಿಪ್ಪ ಶಿಶುವಿನ ಭ್ರಮೆ 
ಮೂರುಲೋಕಕ್ಕೆ ಕೊಂಡು ಭ್ರಮಿತರಾಗುವುದ ಕಂಡೆ. 
ಕಾಳರಕ್ಷಿಯ ಕೊಂದು, ಕಾಳ ರಕ್ಷಿಯ ಕೈಯೊಳಿಪ್ಪ ಶಿಶುವಿನ 
ಗೋಣ ಮುರಿದಾತನಲ್ಲದೆ ಶಿವಶರಣನಲ್ಲ ಕಾಣಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

o 
ಮೂರುಮುಖದ ಪತ್ನಿಯ ಹೆಸರಕ್ಷರವೆಂಟು. 
ಎರಡಕ್ಷರದಂಗನೆಯ ಸಂಗವ ಮಾಡುತ್ತಿರೆ 
ಸಂಗದಿಂದ ಹುಟ್ಟಿತೊಂದು ಹೆಬ್ಬುಲಿ. 
ಹೆಬ್ಬುಲಿಯ ಗಡಣದಿಂದ ಭೂಮಂಡಲವೆಲ್ಲ ನಡಗುವುದ ಕಂಡೆನು. 
ಮೂರುಮುಖದ ಪಕ್ಷಿಯ ಮುಖ ಒಂದಾಗಿ, 
ಕೆಳದಿಯರೈವರ ಕಡೆಗೆ ತಲೆದಿರುವಿ, ಎಂಟಕ್ಷರವ ಕೆಡಿಸಿ, 
ಎರಡಕ್ಷರದಂಗನೆಯ ಶಿರವನರಿದು, 
ಹುಟ್ಟಿದ ಹುಲಿಯ ಕೊಂದು, ಗಡಣೆಯ ತೂಲಗಿಸಿದಾತನಲ್ಲದೆ 
ನಿರಾಸಕ್ತನಲ್ಲ ಕಾಣಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 


| | ೧೫೪ || 


890 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


೧೧೨೬ 
ಲಿಂಗಾಸಕ್ತಂಗೆ ಅಂಗಾಸಕ್ತಿವುಂಟೇನಯ್ಯಾ ? 
ಜಂಗಮಾಸಕ್ತಂಗೆ ಅನ್ಯಸಂಗ ಪರಧನ ಪರಸ್ತ್ರೀಯಾರಾಸೆ ಉಂಟೇನಯ್ಯಾ ? 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ 
ನಿಮ್ಮಾಸೆಯೊಳು ಇಂಬುಗೊಂಡಾತಂಗೆ . 
ಜನ್ಮ ಮೃತ್ಯುವುಂಟೇನಯ್ಯಾ ? 

|| ೧೫೫ || 
೧೧೨೭ 
ರಾಗ : ಆಹೇರಿ 
ಪಲ್ಲ : ಆಸೆಬದ್ದವು ಬಿಡದು ಈ ಮನದ 

ಸಾಸಿರಬಗೆಯ ಬೋಧೆಯ ಹೇಳಡೆಳ್ಳಿನಿತು. 
ಪದ : ಮೋಷನ ದನಿಗೆ ಆಸೆಗೈದ ವ್ಯಾಘ್ರಬಂಧನ 

ಸೂಸಲೆನಾಸೆಗೈದುಮೂಷಕ ಮಡಿಯದೆ ? 
ಆಸೆಮಾಡದಿರು ಪರಧನ ಪರಸ್ತ್ರೀಯರಿಗೆ 
ರೋಷಧಿಪತಿಯ ಬಾಧೆಯಿದೆಯೆನೆ ನಾಚದೆ. 

| ೧ | 
ದಶದಿಕ್ಕು ಆನೆ ಸೇನೆ ಹೊನ್ನು ಭಂಡಾರ ಕೈ 
ವಶವಾಗಿ ಇದು ಸಾಲದೆಂಬುದೀ ಆಸೆಯೆಂಬ 
ಹಸುಗೂಸನೆತ್ತಲು ರೋಷವೆಂಬ ತಾಯಿ ಸುಳಿದು 
ವಸುಧೆಯ ಜನರ ತಿಂದು ತೇಗಿ ಕಾಡುವ ಮನದ 

| ೨ | 
ಆಸೆಯನಳಿದು ನಿರಾಸೆಯಾಗಿಹರೆ ಶರಣ 
ರಾ ಶಿಶುವಾಗೆನ್ನನಿರಿಸು ಕಂಡೆಲೆ ಜಗದೀಶ 
ಗುರು ಪಡುವಿಡಿ ಸಿದ್ದಮಲ್ಲಿನಾಥ ನಿಮ್ಮ 
ಭಾಷೆಯನಿತ್ತು ಮನವ ಸೆರೆಯ ಹಿಡಿಯಯ್ಯ ದೇವ. 

| ೩ || 
|| ೧೫೬ || 


ಶಿವನಧಿಕಾಂಕ್ಷೆಸ್ಥಲ 
ಸೂತ್ರ : ಇಂತು ಆಸೆಬದ್ದವೆಂಬ ಬಲೆಯೊಳು ಹೊದ್ದಿ ಹೊದ್ದದಿರುವ ಶರಣ, ಅನ್ಯಾಸಿಯ 

ತೊರೆದು ಶಿವನನಾಸೆಗೈವುತ್ತಿದ್ದ ಕಾರಣದಿಂ ಚತುರ್ದಶದಲ್ಲಿ ಶಿವನಧಿಕಾಂಕ್ಷಸ್ಥಲ 
ವಾದುದು. 

೧೧೨೮ 
ಆಸೆ ಮಾಡದಿರು ಅಧಮ ಚಾಂಡಾಲಿ ನರರಿಂಗೆ. 
ಆಸೆಗೈಯದಿರು 
ಹೊನ್ನು ಹೆಣ್ಣು ಮಣ್ಣಿನ ಮದದಮಲು ತಲೆಗೇರಿದ ಪಿಸುಣಿ ಮಾನವರ. 
ಆಸೆಗೈಯದಿರು ಪಾಪಿ ಮನವೆ . 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


೨೧. 


ಆಸೆ ಆಸೆಗೆ ಇನ್ನೊಮ್ಮೆ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆಂಬ 
ಸಮುದ್ರವನಾಸೆಗೈದರೆ ಹವಳ ಮುತ್ತನುಗಿವುದು. 

|| ೧೫೭ || 
o 
ಕೊಡುವವ ಮಾನವನೆಂದು ಒಡಲಾಸೆಯ ತೋರದಿರು, 
ಕೊಡುವವ ಮಾನವನಲ್ಲ, 
ಕೊಡುವವ ಕೊಂಬುವವ ಮಾನವರ ನಡುವಿಪ್ಪ 
ಮಹಾತ್ಮ ಸಂಜೀವಂಗೆ ಒಡಲಾಸೆತೋರಿಬೇಡಿಕೊ . 
ಜೀವನ ಬುದ್ದಿಯಿಂದ ನರನನಾಸೆಗೈಯದಿರು. 
ಆಸೆಗೈದರೆ ಕಾವವರಲ್ಲ , ಕೊಲ್ಲುವವರೂ ಅಲ್ಲ , 
ಕೊಡುವವರೂ ಅಲ್ಲ , ಬಿಡುವವರೂ ಅಲ್ಲ . 
ನಾಯ ಬಾಲವ ನಂಬಿ ಹೊಳೆಯ ಹಾದವರುಂಟೇ ? 
ವೃಷಭನ ಬಾಲವ ಪಿಡಿದರೆ ನದಿಯ ತಡಿಯ ಸೇರುವರಲ್ಲದೆ. 
ನಂಬು ನಂಬು ನಮ್ಮ ಪರಮಗುರು ಪಡುವಿಡಿ ಸಿದ್ದಮಲ್ಲನೆಂಬ 
ಮಹಾಭಾಗ್ಯವ ನಂಬಿದರೆ ನಿನಗೆ ಬಡತನವೆ ಆತ್ಮ ? 

|| ೧೮|| 
೧೧೩೦ 
ವಾರಿಯಿಲ್ಲದ ಕೆರೆಗೆ ಹಾರೈಸಿ ಬಂದ ತುರುವಿನತೆ, 
ಬೂರದ ಮರಕ್ಕೆ ಹಾರೈಸಿ ಬಂದ ಗಿಣಿಹಿಂಡಿನಂತೆ, 
ನಳಿನವಿಲ್ಲದ ಕೊಳಕೆರಗಿದಳಿವಿಂಡಿನಂತೆ, 
ಮಲಹರನ ಭಕ್ತಿಜ್ಞಾನ ವೈರಾಗ್ಯವಿಲ್ಲದ ಅಧಮರಿಗೆ ಆಸೆಮಾಡದಿರು : 
ಆಸೆ ಮಾಡಿದರೆ ವ್ಯರ್ಥ. 
ಆಸೆಮಾಡು ಆಸೆಮಾಡು ನಮ್ಮ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥನೆಂಬ ಧನಿಕನ. 


| | ೧೫೩೯ | 


೧೧೩೧ 


ಕಾಮಧೇನುವಲ್ಲದೆ ಸಾದಾ ಧರೆಯ ಗೋವುಗಳು 
ಪಂಚಾಮೃತವನೀಯಬಲ್ಲವೆ ? 
ಸರ್ವರ ತೃಪ್ತಿಂಗೆ ಕೇಳು ಆತ್ಮ 
ಕಲ್ಪವೃಕ್ಷ ಸ್ವಾದಫಲವೀವುದೆಂದು 
ಬೇವಿನಮರಕೆ ಹಾರೈಸಿಹೋದರೆ ಬರೆಕಾಯಿ . 
ಕಾಮಧೇನು ಕಲ್ಪವೃಕ್ಷಗಿಂದಲಿ ಮೀರಿದ 
ಕಾಮಾರಿಲಿಂಗ ನಿನ್ನ ಆತ್ಮದೊಳಿರಲು 
ಅದ ಮರದು ಅನ್ಯರಿಗೆ ಆಸೆಗೈಯದಿರು . 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


೧೬೦ || 


ಆಸೆಗೋ ಆಸೆಗೆ ನಮ್ಮ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವ. 

೧೧೩೨ 
ಒಡಲಾಸೆಗೆ ಅನ್ಯರ ಸೇವೆಯ ಮಾಡುವ 
ಕಡುಪಾಪಿಮನವೆ ಕೇಳು. 
ದಧಿಯ ಮಥನವ ಮಾಡೆ ಪಂಚಾಮೃತವ ಕೊಡುವುದಲ್ಲದೆ, 
ಉದಕವ ಕಡೆಯಲೇನಕೊಡದ ತೆರದಲ್ಲಿ 
ಅನ್ಯರನಾಸೆಗೈದರೆ 
ಪರುಷ ಮನೆಯೊಳಿರೆ ಪರರ ಹಣವ ಬೇಡಿ 
ಚಾಲಿವರಿವ ಮರುಳುಮಾನವನಂತೆ , 
ವರ ಅಮೃತಬಾವಿ ಗೃಹದೊಳಿರೆ ಸವುಳು ನೀರಿಂಗೆ 
ಚಾಲಿವರಿವ ಹೆಡ್ಡಮನುಜನಂತ, 
ಸರ್ವರ ಮನ ಧರ್ಮ ಕರ್ಮವನರಿವ ಪರಮಾತ್ಮ 
ನಿನ್ನ ಅಂಗೈಕರದೊಳಿರೆ ಪರರಾಸೆಗೈಯದಿರು , ಆಸೆಗೈಯದಿರು. 
ಆಸಗ್ಯ ಆಸೆಗೆ ನಮ್ಮ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವನಾಸಗೈದರೆ 
ನಿನಗೆ ಮುಕ್ತಿಯುಂಟು ಕೇಳಲೆ ಮನುಜ. 

೧೧೩೩ 
ರಾಗ : ಶುದ್ಧ ಆಹೇರಿ 
ಪಲ್ಲ : ಆಸೆ ಮಾಡದಿರು ಪರರಿಗೆ ಕೇಳು ಮನವೆ 

ದೋಷರಹಿತಲಿಂಗವಲ್ಲದನ್ಯರಿಗೆ ದಯವೆಂದು. 
ಪದ : ಜಲವಿಲ್ಲದ ಕೆರೆಗೆ ತುರು ಬಂದು ಹಿಂದಿರುಗುವಂತೆ 

ಫಲವಿಲ್ಲದ ಮರಕೆ ಗಿಣಿವಿಂಡು ಮುಸುಕಿದಂತೆ 
ನಳಿನವಿಲ್ಲದಕೊಳಕೆರಗಿದಳಿಚರದಂತೆ 
ಮಲಹರನ ಭಕ್ತಿಜ್ಞಾನವೈರಾಗ್ಯವಿಲ್ಲದವರಿಗೆ 
ಕಾಮಧೇನಲ್ಲದೆ ಸಾದಾಧರೆಯ ಗೋವುಗಳು [ ಪಂ 
ಚಾಮೃತವನೀಯಬಲ್ಲುದೆ ? ಕಲ್ಪವೃಕ್ಷವಲ್ಲದೆ ಬೇವು ಸ್ನಾ 
ದು ಫಲವನೀವುದೇ ? X X x ] ಪಡುವುದೆ 
ಕಾಮಾರಿಲಿಂಗವಲ್ಲದನ್ಯರಿಗೆ ದಯವೆಂದು 
ಕರಸೆರೆಯಲ್ಲಿ ಹಣ್ಣಿರೆ ಮರನೇರಿಕೊಯ್ಯುವರುಂಟೇ ? 
ಪರುಷ ಮನೆಯೊಳಿರೆ ಪರರ ಹಣದ ಬೇಡಲುಂಟೇ ? 


|| ೧೬೧ || 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


ಪರಬ್ರಹ್ಮ ಮೂಲವೃಕ್ಷ ಶರೀರದೊಳಿರೆ ಲೋಕ 
ನರರನಾಸೆಗೈವೆನೆಂಬ ಭಾಂತಿಯಾಕೆ ಮನುಜ ? 

|| ೩ | 
ದಧಿಯ ಮಥನವ ಮಾಡೆ ಪಂಚಾಮೃತವ ಕುಡುವುದು 
ಉದಕವ ಕಡೆಯಲೇನಕೊಡುವುದಾ ತೆರದಲ್ಲಿ 
ಸುಧಾಕರ ರತ್ನಲಿಂಗ ನಿನ್ನಿದಿರಿನಲ್ಲಿರುತಿರೆ : 
ಅಧಮರಾದನ್ಯರಿಗೆ ಆಸೆಗೈಯಲಿಬೇಡ. 
ಸರ್ವರ ಮನಧರ್ಮವನರಿವ ಪರಮಾತ್ಮ ನಿನ್ನ 
ಕರದೊಳಿರೆ ಅನ್ಯಸಂಗವ ಮಾಣಿಸಿ 
ಗುರು ಪಡುವಿಡಿ ಸಿದ್ದಮಲ್ಲಿನಾಥನೊಳು 
ಬೆರೆದು ನಿಶ್ಚಿಂತನಾಗಿರು ಕಂಡ್ಯ ಮನವೆ. 

|| ೧೬. ೨ || 
ಸಂಸಾರಹೇಯಸ್ಥಲ 
ಸೂತ್ರ : ಇಂತು ಶಿವನ ಅಧಿಕಾಂಕ್ಷೆಯೊಳಿಂಬುಗೊಂಡು ಶಿವಜ್ಞಾನವ ಹಿಂಗದೆಯಿಪ್ಪ 

ಶಿವಶರಣಂಗೆ ಸಂಸಾರಸಾಗರ ತೆರೆ ತಟ್ಟಿ ತಟ್ಟಿ ಅಣಿವುತಿರಲು [ ಪಂಚದಶದಲ್ಲಿ 
ಸಂಸಾರಹೇಯಸ್ಥಲವಾದುದು . 

೧೧೩೪ 
ಏನ ಹೇಳುವೆನಯ್ಯಾ ? ಸಂಸಾರಬಂಧನದಲ್ಲಿ ಕಂದಿಕುಂದಿದೆನಯಾ . 
ಅದು ಎಂತೆಂದರೆ : 
ಭಾನುವಿನ ಕಿರಣದಲ್ಲಿ ಬಾಡಿದ ಕಮಲದಂತಾದೆ. 
ಗಾಳಿಗುಲಿವ ತರಗೆಲೆಯಂತೆ, ಸಂಸಾರವೆಂಬ ಸುಂಟರಗಾಳಿ 
ಆಕಾಶಕ್ಕೆ ನೆರವಿ, ಭೂಕಾಂತೆಗೆನ್ನಬಿಟ್ಟು , 
ಕಣ್ಣು ಬಾಯೊಳು ಹುಡಿಯಂ ಹೊಯಿದು, 
ಮಣ್ಣಕಾಯವ ಮಣ್ಣಿಂಗೆ ಗುರಿಮಾಡಿ ಕಾಡುತಿಪ್ಪುದೀ 
ಸಂಸಾರವೆಂಬ ಹೆಮ್ಮಾರಿಯ ಬಾಯಿಗೆನ್ನನಿಕ್ಕದೆ ಕಾಯೋ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೧೬೩ || 
೧೧೩೫ 
ಇನ್ನೇವೆ ಇನ್ನೇವೆನಯ್ಯಾ ? 
ಸಂಸಾರಕೂಪದ ನೆಲೆಯಿಲ್ಲದ ಜಲದೊಳು ಎನ್ನ ಕೆಡವಿದೆ. 
ನೆಲೆಗಾಣದೆ ಹಲವು ದೆಸೆಗೆ ಹಂಬಲಿಸಿ 
ಮುಳುಮುಳುಗಿ ಏಳುತ್ತಿದ್ದೆನಯ್ಯಾ . 
“ ಸಂಸಾರಕೂಪಜಲಮುಚ್ಯತೇ ' ಎಂದುದಾಗಿ 
ಈ ಸಂಸಾರವೆಂಬ ಬಾವಿಯ ಜಲದೊಳು ಮುಳುಗಿರುವಂಗೆ 


೫೨೪ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


ದುರಿತಸಂಹರವೆಂಬ ತೊಟ್ಟಿಲಿಂಗೆ, 
ಕರುಣಾಕೃಪೆಯೆಂಬ ಸೇದೆಯ ಹಗ್ಗವ ಕಟ್ಟಿ ಇಳಿವಿಟ್ಟು 
ಎನ್ನನೆಳೆತೆಗೆದು ಕಾಯೊ ಕಾಯೊ ನಿಮ್ಮ ಧರ್ಮ ನಿಮ್ಮ ಧರ್ಮ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 


| | ೧೬೪ | | 


೧೧೩೬ 


ಕ್ಷೀರವನೊಲ್ಲದೆ ಹಂಸ ನೀದಂಗೆ ಹರಿವಂತೆ, 
ಕಮಲದ ಪರಿಮಳವನೋಲ್ಲದ ತುಂಬಿ ದತ್ತೂರ ಕುಸುಮಕ್ಕೆ ಹರಿವಂತೆ, 
ನಿನ್ನಸಂಗದಿಂದಾದ ತನುಮನ ನಿನ್ನನರಿಯದೆ 
ಸಂಸಾರಸಂಗಕ್ಕೆಳಸುವವು. ಇದಕಿನ್ನೆಂತೂ ಶಿವನೆ ! 
ನೀನೊಡ್ಡಿದ ಸಂಸಾರಬಂಧನವ ನೀನೆ ಪರಹರಿಸಯ್ಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೧೬೫ || 
೧೧೩೭ 
ನೆಲೆಯನರಿಯದ ಮನುಜರು ಜಲವ ಹೊಕ್ಕರೆ ಮುಳುಗುವರಲ್ಲದೆ 
ನೆಲೆಯಬಲ್ಲವರು ಮುಳುಗುವರೇನಯ್ಯಾ ? 
ಆ ತೆರದಿ, ನಾ ನೆಲೆಯನರಿಯದೆ ಸಂಸಾರವೆಂಬ ಸಾಗರ ಹೊಕ್ಕರೆ 
ಪ್ರಥಮದಲ್ಲಿ ಜಂಘಗೆ ಬಂತು, 
ದ್ವಿತೀಯೆಯಲ್ಲಿ ಮಣಿಪಾದಕ್ಕೆ ಬಂತು, 
ತೃತೀಯೆಯಲ್ಲಿ ಕಟಿಸ್ಥಾನಕ್ಕೆ ಬಂತು, 
ಚತುರ್ಥದಲ್ಲಿ ನಾಭಿತನಕ್ಕೆ ಬಂತು, 
ಪಂಚಮದಲ್ಲಿ ಉರಸ್ಥಾನಕ್ಕೆ ಬಂತು, 
ಆರನೆಯಲ್ಲಿ ಕಂಠಸ್ಥಾನಕ್ಕೆ ಬಂತು, 
ಏಳನೆಯಲ್ಲಿ ಸರ್ವಾಂಗವನೆಲ್ಲ ಮುಳುಗಿ 
ಸಲೆ ಸಾಯಲಾರದೆ ಒದ್ದಾಡುತ್ತಿರುವನ ಕಂಡು ಸುಮ್ಮನಿರದಿರೋ 
ಭೈತ್ರಾಧಿಪತಿಯೆ , 
ನಿನ್ನ ಕರುಣಕೃಪೆಯೆಂಬ ಭೈತ್ರವ ಎನ್ನ ಕಡೆಗೆ ತಂದು 
“ ಸಂಸಾರಸಾಗರಜಲಂ' ಎಂದುದಾಗಿ, 
ಸಂಸಾರಸಾಗರದ ನಟ್ಟನಡುವೆ ಮುಳುಗಿಪ್ಪವನನೆಳೆದು 
ತೆಗೆಯೊ ಅಘಹರನೆ ಅಮೃತಕರನೆ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೧೬೬ || 
೧೧೩೮ 
ಅಕಟಾ, ರಾಟಾಳದ ಘಟದಂತೆ ಭವಾರಣ್ಯದೊಳು ತಿರುಗಿತಿರುಗಿ 
ಸತ್ತು ಸತ್ತು ಹುಟ್ಟುವಂತಿದ್ದೆನಯ್ಯಾ . 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


೫೨೫ 


ಅದು ಎಂತೆಂದರೆ : 
ಶ್ರೇದಜ ಉದ್ವಿಜ ಜರಾಯುಜ ಅಂಡಜವೆಂಬ 
ನಾಲ್ಕು ತೆರದ ಮುಖ್ಯ ಆನೆ ಕಡೆ ಇರುವೆ ಮೊದಲು 
ಎಂಬತ್ತುನಾಲ್ಕು ಲಕ್ಷ ಜೀವರಾಶಿಯಲ್ಲಿ 
ಒಂದೊಂದು ಯೋನಿಯಲ್ಲಿ ಸಾವಿರಬಾರಿ ತಿರುಗಿ, 
ಆವಾವ ಜನ್ಮದಲ್ಲಿ ಆವಾವ ಆಹಾರವನುಂಡು, 
ಆವಾವ ಭೂಮಿಯಲ್ಲಿ ಪುಟ್ಟಿ , ಆವಾವ ಕರ್ಮವ ಕಂಡು, 

ಭಂಗ ಬಡುತ್ತಿದ್ದುದಯ್ಯಾ ಶರೀರ. 
ಸಾಕ್ಷಿ : “ ನಾನಾಯೋನಿಸಹಸ್ರಾಣಿ ಕೃತಂ ಚೈವ ತು ಮಾಯಯಾ| 

ಅನೇಕಂ ವಿವಿಧಾಹಾರಂ ಪೀತಾಶ್ಚ ವಿವಿಧಾಃ ಸನಾಃ || ” 
ಎಂದುದಾಗಿ, 
ಇಂತಪ್ಪ ಸಂಸಾರಭಾಂತಿನ ಬಲೆಯ ತೊಲಗಿಸಿ 
ನಿಃಸಂಸಾರಿಯಾಗಿಪ್ಪ ಶರಣರ ಪಾದಕ್ಕೆ ನಮೋ ನಮೋಯೆಂಬೆನಯ್ಯಾ 
ಪರಮಗುರು ಪಡುವಿಡಿ ಸಿದಮಲ್ಲಿನಾಥಪ್ರಭುವೆ. 

|| ೧೬೭ || 
೧೧೩೯ 
ಹಿಂದಣಜನ್ಮದಲ್ಲಿ ಗುರುವ ಮರೆದ ಕಾರಣ , 
ಹಿಂದಣಜನ್ಮದಲ್ಲಿ ಲಿಂಗವ ಮರೆದ ಕಾರಣ, 
ಹಿಂದಣಜನ್ಮದಲ್ಲಿ ಅರುಹು ಕುರುಹೆಂಬುದನರಿಯದಕಾರಣದಿಂ 
ಸಂಸಾರಬಂಧನಕ್ಕೆ ಗುರಿಯಾದೆನಯ್ಯಾ , 
ನಿನ್ನವರ ಮರೆದ ಕಾರಣದಿ ಅನ್ಯ ಭವಕ್ಕೆ ಎನ್ನ ಗುರಿ ಮಾಡಿದೆ. 
ಇನ್ನಾದರೂ ನಿಮ್ಮ ಸೊಮ್ಮೆಂಬ ಗುರುಲಿಂಗಜಂಗಮವ ಮರೆಯೆ . 
ಮರೆದರೆ ಮೂಗಿನ ಧಾರೆಯ ತೆಗೆವೆನು. 
ಸರ್ವ ಅಪರಾಧಿ, ಎನ್ನವಗುಣವ ನೋಡದೆ ಕಾಯೋ ಕಾಯೋ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೧೬೮ || 
೧೧೪೦ 
ಪಂಕದೊಳು ಬಿದ್ದ ಪಶುವಿನಂತೆ 
ಸಂಸಾರರಸವಿಷಯದ ಕೊಗ್ಗೆಸರ ನಟ್ಟನಡು ಹುದಿಲೊಳಿಪ್ಪವನ 
ಪಶುವಿನೊಡೆಯ ಪಶುವನರಸಿಕೊಂಡು ಬಂದು ಎಳೆತಗೆವಂತೆ 
ನರಪಶು ನನ್ನವನೆಂದು ಹುದಿಲೊಳಿಪ್ಪವನ ತೆಗೆದು 
ಕರುಣಜಲವೆಂಬ ನೀರೆರೆದು ಮೈದೊಳೆದು ತಲೆದಡಹಿ 
ಕಾಯಿದು ರಕ್ಷಣ್ಯವ ಮಾಡಿಕೊಳ್ಳಯ್ಯ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೧೬೯ || 


೫೨೬ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


|| ೧೭೦ || 


೧೪೧ 
ಆಸತ್ರೆ ಸಂಸಾರಸಂಗಕ್ಕೆ , ಬೇಸತ್ತೆ ಸಂಸಾರಸಂಗಕ್ಕೆ . 
ಸಂಸಾರಸಂಗದಿಂದ ಓಸರಿಸಿ ಒಯ್ಯನೆ ಕಂದಿ ಕುಂದಿ, 
ಭವಗಿರಿಯ ಸುತ್ತುತ್ತಿದ್ದೆನಯ್ಯಾ , 
ಅಯ್ಯಾ , ಅಯ್ಯಾ ಎಂದು ಹಿಯ್ಯನೆ ಒದರಿದರೆ 
' ಓ ' ಎನ್ನಲೂಕೆಲೋ ಅಯ್ಯ ? 
ನೀ ಪಡೆದ ಸಂಸಾರ ಸುಖ ದುಃಖ , ನೀನೆ ಬೇಗೆಯನಿಕ್ಕಿ , 
ನೀನೊಲ್ಲೆನೆಂದರೆ ನಾ ಬಿಡೆ, ನಾ ಬಿಡೆನಯ್ಯಾ 
ಪರಮಗುರು ಪಡುವಿಡಿ ಸಿದಮಲ್ಲಿನಾಥಪ್ರಭುವೆ. 

- ೧೧೪೨ 
ಕೆಚ್ಚಲ ಕಚ್ಚಿದ ಉಣ್ಣೆ 
ನಿಚ್ಛಾಮೃತದ ಸವಿಯನೆತ್ತಬಲ್ಲುದಯ್ಯಾ ? 
ಪಾಯಸದೊಳಿಹ ಸಟ್ಟುಗ ರುಚಿಯಬಲ್ಲುದೆ ? 
ಸರ್ವವ ಮುಟ್ಟಿ ಮೂಸುವ ಮಕ್ಷಿಕ ಶುಚಿಯ ಬಲ್ಲುದೇನಯ್ಯಾ ? 
ಸಂಸಾರದೋಷ ದುಸ್ಸಂಗ ದುಶ್ಚರಿತ್ರದೊಳಿಪ್ಪ ಮಾನವರು 
ಶಿವಜ್ಞಾನಾಮೃತದ ಸವಿಯನೆತ್ತ ಬಲ್ಲರಯ್ಯಾ ? ಉಣ್ಣೆಯಂತೆ. 
ಹುಗ್ಗಿಯೊಳಿಹ ಹುಟ್ಟು ತೊಳಸಬಲ್ಲುದಲ್ಲದೆ 
ಸವಿಯ ಬಲ್ಲುದೇನಯ್ಯಾ ? 
ವೇದಾಗಮವನೋದಿದ ಮಾನವರಲ್ಲ 
ಸಂಸಾರಬಂಧನವ ಕಳೆಯಬಲ್ಲರೇನಯ್ಯಾ ? 
ಮನಮಕ್ಷಿಕ ಸರ್ವದುಚ್ಚಿಷ್ಟವ ಮುಟ್ಟಿ ಮುಟ್ಟಿ 
ಹಲವುಕಡೆಗೆ ಹಾರುತಿರಲು, ಮಹದರುವನೆತ್ತ ಬಲ್ಲುದಯ್ಯಾ ! 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ . 


|| ೧೭೧ || 


ಮಾಯದ ಸಂಸಾರಬಲೆಯೊಳು ಸಿಲ್ಕಿ ಆಯಾಸಗೊಳುತ 
ಒರಿರಲಿ ಕರೆದರೆ ' ಓ ' ಎನ್ನಲೊಲ್ಲೆಯೇಕೋ ಅಯ್ಯಾ ? 
ಒಂದರ ಮುಂದೆ ಹುಲ್ಲು ಒಂದರ ಮುಂದೆ ಕಲ್ಲು ಹಾಕಿದಂತೆ 
ಮಾಡಬೇಡಯ್ಯಾ , 
ಒಬ್ಬರಿಗೊಲಿದು ಒಬ್ಬರ ಕಾಡಬೇಡಯ್ಯಾ , 
ನಿನಗೇಕೆ ಪ್ರಪಂಚದ ಗುಣ ? ನಿಃಪ್ರಪಂಚ ನಿರ್ಲಿಪ ನಿಜಗುಣ 
ಪರಮಗುರು ಪಡುವಿಡಿ ಸಿದಮಲ್ಲಿನಾಥಪ್ರಭುವೆ. 


|| ೧೨ || 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


೫೨೭ 


ಎಂದಾದರೂ ಸಂಸಾರದಂದುಗ ಬಿಡುದು ನೋಡಾ! 
ಎಂದಾದರೂ ಸಂಸಾರಬಂಧನ ಬಿಡದು ನೋಡಯ್ಯಾ ! 
ಎಂದಾದರೂ ಸಂಸಾರವಿಷಯ ಹಿಂಗದು ನೋಡಾ ! 
ಸಂಸಾರದಂದುಗ ಕಳೆದು ನಿರ್ದಂದುಗನಾಗಿಪ್ಪುದು ಎಂದೊ ಎಂದೊ ? 
ನಿಮ್ಮ ನೆನವು ನೆಲೆಗೊಂಬುದು ಎಂದೊ ಎಂದೊ ? 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 


|| ೧೭೩ || 


೧೧೪೫ 
ಹೆಳವರ ನಡುವೆ ಅಂಧಕರ ನಡುವೆ ಮನೆಬೆಂದಂತೆ ಸಂಸಾರ . 
ಅದು ಎಂತೆಂದರೆ : 
ಹೆಳವ ಅಡಿಯಿಟ್ಟು ನೊಂದಿಸಲಾರ, ಅಂಧಕ ಕಣ್ಣುಗಾಣ. 
ಅಜ್ಞಾನವೆಂಬುದೆ ಅಂಧಕನ ತೆರ, ಸುಜ್ಞಾನವೆಂಬುದ ಹೆಳವನ ತೆರ. 
ಅದು ಎಂತೆಂದರೆ : 
ಕರಣಗುಣ ಮನವಿಕಾರಂಗಳು ಹೆಚ್ಚಿಗೆ ನಡೆಯದೆ, 
ಕೈಕಾಲು ಮುರಿದು ಅಡಿಯಿಡಗೊಡದಕಾರಣ 
ಹೆಳವನೆಂಬ ಭಾವ. 
ಇಂತಿವರಿಬ್ಬರ ನಡುವೆ ಬೇವ ಮನೆಯೆಂದರೆ 
ಪಂಚಭೂತಸಂಬಂಧವಪ್ಪ ದೇಹ. 
ಈ ದೇಹಕ್ಕೆ ತಾಪತ್ರಯವೆಂಬ ಅಗ್ನಿ ಹತ್ತಿ 
ಸುಡುತ್ತಿದಕಾರಣದಿ ಅಗ್ನಿಯೆಂಬ ನಾಮ . 
ಮರಕೆ ಮರ ಹೊಸದು ಅಗ್ನಿ ಬಿದಂತೆ 
ತನುಗುಣ ಮನಗುಣ ಹೊಸೆದಾಡಿ ಕಾಯದೊಳುರಿದುರಿದು 
ಬೆಂದು ಜೀವ ಘೋರಸಂಸಾರ . 

ಅದು ಎಂತೆಂದರೆ : 
ಸಾಕ್ಷಿ : “ ಸಂಸಾರದು :ಖಕಾಂತಾರೇ ನಿಮಗ್ರಶ್ಚ ಮಹಾತಪೇ | 

ಚಕ್ರವದ್ರಮತೇ ದೇವಿ ಲಿಂಗಂ ನೈವ ಚ ದರ್ಶಿತಂ || ? 
ಎಂದುದಾಗಿ, ಇಂತಪ್ಪ ಸಂಸಾರವನೆಂತು ನೀಗುವೆನಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ ? 

೧೧೪೬ 
ಯೋನಿಯಲ್ಲಿ ಹುಟ್ಟಿ , ಯೋನಿಯನೆ ಬಯಸಿ, 
ಯೋನಿಯ ಮುಖಕೆ ಗುರಿಯಾಗಿ ಸತ್ತು ಸತ್ತು 
ಯೋನಿಯಂಬ ಗಾಣದಲ್ಲಿ ಹುಟ್ಟುತಿಪುದು 
' ಶಿವ' ನಿನ್ನ ನೆನಪ ಮರದ ಕಾರಣ. 


| | ೧೭೪ | | 


೫೨೮ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


ಅದು ಎಂತೆಂದರೆ : 
ಸಾಕ್ಷಿ : ಇದಂ ಗರ್ಭಗತಂ ಶ್ರುತ್ವಾ ಯೋನಿಯಂತ್ರಪ್ರಪೀಡನಂ | 

ಜಾಯತೇ ವಾಯುನಾ ವೇ ವಿಸ್ಮತೇ ವೈಷ್ಣವೇ ಶ್ರುತೇ || 
ಎಂದುದಾಗಿ , ಸಂಸಾರ ವಿಷಯದ ಸರ್ಪನ ವಿಷ ತಲೆಗೇರಿ 
ಮುಂದುಗಾಣದೆ ಅರುಹಿರಿಯರೆಲ್ಲ ಭಂಗಬಡುತ್ತಿದ್ದರು 
ನಿನ್ನನೆಂತು ಬಲ್ಲರಯ್ಯ ? 
ಸಂಸಾರವೆಂಬುದ ಮುಂದುಗೊಂಡು ನಿನ್ನ ಮರೆದೆನಯ್ಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 


|| ೧೭೫ | | 


|| ೧೭೬ || 


೧೧೪೭ 
ಹರಿಣಪಾದಮಾತ್ರದಷ್ಟು ಉಪಾಸಕೆ ( ?) 
ಹರಿ ಸುರ ಬ್ರಹ್ಮಾದಿಗಳು ನೆರೆ ಮೂರುಲೋಕವೆಲ್ಲ ಮರುಳಾಗಿ 
ವಿಷಯಭಂಗಿತರಾಗಿ ಭವಕೆ ಗುರಿಯಾದರಯ್ಯಾ . 

ಅದು ಎಂತೆಂದರೆ : 
ಸಾಕ್ಷಿ : ಹರಣಿಪದಮಾತ್ರೆಣಮೋನಸ್ಯ ( ?) ಜಗತ್ರಯಂ| 

ಸುಖ ಬಿಂದು ವಿಷಯಾಸ್ತತ ದುಃಖಪರ್ವತ ಏವ ಚ || (?) '' 
ಎಂದುದಾಗಿ, ಬಿಂದುಸುಖ ವಿಷಯಧಾವತಿಯ ದಂದುಗ, 
ಸಂಸಾರದು: ಖ ಪರ್ವತದಷ್ಟು ನೋಡ. 
ನಿಃಸಂಸಾರಿ ನಿರಾಭಾರಿಯಾಗಿ ನೋಡುತ್ತಿದೆಯಲ್ಲ ಜಗದಾಟವ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

೧೧೪೮ 
ಹೆಣ್ಣಿನ ಮುದ್ದುಮುಖ ಮೊಲೆ ಮೋಹನ ಮುಗುಳುನಗೆಯ 
ಕಣ್ಣಿಂದ ಕಂಡು ಕಾಮಾತುರದಿಂದ ತಿಲದಷ್ಟು ಸುಖಕ್ಕಾಗಿ 
ಬಣ್ಣಗುಂದಿ ಭ್ರಮಿತರಾದರು ನೋಡಾಮನುಜರು. 
ತೆರನರಿಯದೆ ಹೆಣ್ಣಿನ ಮುಖಕಳೆ ತನ್ನ ಕೆಡಿಸುವ 
ಬಣ್ಣದ ಛಾಯೆಯೆಂದರಿಯರುನೋಡಾ. 
ಹೆಣ್ಣಿನಸೋಲ್ನುಡಿ ತಮ್ಮ ಕಟ್ಟುವ ಪಾಶವೆಂದರಿಯದೆ 
ಹೆಣ್ಣಿನ ಮುಗುಳನಗೆ ತಮ್ಮ ಮುದ್ದಿಸಿ ಭವಕೆ ತರುವ 
ಮೋಹವೆಂದರಿಯರುನೋಡಾ, 
ಹೆಣ್ಣಿನ ಚುಂಬನ ತಮ್ಮ ಹೀರುವ ಭೂತವೆಂದರಿಯರು ನೋಡಾ. 
ಹೆಣ್ಣಿನ | ನೋಟತಮ್ಮ ಇರಿವ ಕಠಾರಿಯೆಂದರಿಯರು ನೋಡಾ. 
ಹೆಣ್ಣಿನ ಮೇಲೆ ತಮ್ಮ ಭವಕ್ಕಿಕ್ಕಿ ಈಡಿಸುವ ಗುಂಡೆಂದರಿಯರು ನೋಡಾ. 
ಹೆಣ್ಣಿನ ಯೋನಿ ತಮ್ಮ ತಿರುಹುವ ಗಾಣವೆಂದರಿಯರುನೋಡಾ. 
ಇಂತಪ್ಪ ಹೆಣ್ಣಿನ ಮುದ್ದುಮುಖ ಮೊಲೆನೋಟ ಮುಗುಳನಗೆ ಚುಂಬನ 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


೫೨೯ 


ಭವದ ಭ್ರಾಂತಿಗೆ ತರಿಸಿ ಹಿಂಡಿ ಹೀರಿ ಹಿಪ್ಪೆಯ ಮಾಡಿ 
ನುಂಗುವ ಮೃತ್ಯುದೇವತೆಯೆಂದರಿಯರುನೋಡಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೧೭೭ || 
೧೧೪೯ 
ಹೊನ್ನಿನಾಸೆ ತನುವಿನೊಳಿಂಬುಗೊಂಡು ಪನ್ನಗಧರ ನಿಮ್ಮ ಮರೆಸಿತಯ್ಯ . 
ಹೆಣ್ಣಿನ ವಿಷಯ ಮನದೊಳಿಂಬುಗೊಂಡು ಪನ್ನಗಧರ 
ನಿಮ್ಮಿಂದರಿವ ಜ್ಞಾನವ ಮರೆಸಿತಯ್ಯ . 
ಮಣ್ಣಿನಾಸೆ ತನು ಮನ ಬುದಿಯೊಳಿಂಬುಗೊಂಡು 
ಜ್ಞಾನದಿಂದರಿವ ಪುಣ್ಯಫಲವ ಮರೆಸಿತಯ್ಯ . 
ಹೊನ್ನು ಹೆಣ್ಣು ಮಣ್ಣುಮೂರೆಂಬ ಭಿನ್ನ ವಿಷಯವ ನೆಚ್ಚಿ. 
ಸಂಸಾರಸಾಗರದೊಳು ಮುಳುಗಿದವರು ನಿಮ್ಮನೆತ್ತ ಬಲ್ಲರಯ್ಯ 
ಪರಮಗುರು ಪಡುವಿಡಿ ಸಿದಮಲ್ಲಿನಾಥಪ್ರಭುವೆ . 

|| ೧೭೮ | | 
- ೧೧೫೦ 
ಸಂಸಾರಸುಖಕ್ಕೆ ಕಟ್ಟಿದ ಮನೆ, ಸಂಸಾರಸುಖಕ್ಕೆ ಕೊಂಡ ಹೆಣ್ಣು 
ಸಂಸಾರಸುಖಕ್ಕೆ ಆದ ಮಕ್ಕಳು, ಸಂಸಾರಸುಖಕ್ಕೆ ನೆರೆದ ಬಂಧುಬಳಗ , 
ಸಂಸಾರಸುಖಕ್ಕೆ ಗಳಿಸಿದ ದ್ರವ್ಯ , ಸಂಸಾರಸುಖಕ್ಕೆ ಹೊಂದಿದ ಕ್ಷೇತ್ರ ಬೇಸಾಯ , 
ಸಂಸಾರ ಸುಖ - ದುಃಖ ಘನವಾಗಿ ಸತ್ತು ಸತ್ತು ಹುಟ್ಟುವ ಮಾನವರು 
ನಿಃಸಂಸಾರದಿಂದ ನಿಮ್ಮನರಿದು, ನಿಮ್ಮ ಜ್ಞಾನದೊಳಿಂಬುಗೊಂಡು, 
ಭವವಿರಹಿತರಾಗುವುದಿದನೇನಬಲ್ಲರಯ್ಯ 
ಪರಮಗುರು ಪಡುವಿಡಿ ಸಿದಮಲ್ಲಿನಾಥಪ್ರಭುವೆ ? || ೧೭೯ || 

೧೧೫೧ 
ಮನೆ ಮಡದಿ ಮಕ್ಕಳು ದ್ರವ್ಯ ಬಂಧುಬಳಗವೆಂಬುದು 
ಸಂಸಾರವಲ್ಲ ಕಾಣಿರೋ . 
ಸಂಸಾರವಾವುದೆಂದರೆ ಹೇಳುವೆ ಕೇಳಿರಣ್ಣ 
ತನುವೆಂಬುದೆ ಮನೆ, ಪ್ರಾಣನಾಯಕನೆಂಬುವನೆನ್ನೊಡೆಯ, 
ಶರೀರಮಾಯೆಯೆಂಬುವಳ ಹೆಣ್ಣು 
ಪಂಚಭೂತವೆ ಮಕ್ಕಳು ಕಾಣಿರಣ್ಣ 
ಪಂಚೇಂದ್ರಿಯಮುಖದಲ್ಲಿ ಬಳಸುತಿಪ್ಪ ವಿಷಯವೆ ದ್ರವ್ಯಕಾಣಿರೊ . 
ಅರುವತ್ತಾರುಕೋಟಿಕರಣದೊಳಿಂಬುಗೊಂಡಿಪ್ಪುದೆ ಬಂಧುಬಳಗ. 
ಇಂತಪ್ಪ ಸಂಸಾರವನರಿಯದೆ, ತಮ್ಮ ತಿಂದು ತೇಗುವುದನರಿಯದೆ, 
ಹೋರಾಟದ ಸಂಸಾರವ ಕಂಡರೆ ಸಂಸಾರವೆಂದು ನುಡಿಯುತಿಪ್ಪರಯ್ಯ . 
ಈ ಸಂಸಾರಮಾಯೆಯ ಕಳೆದಿಪ್ಪವರೆನ್ನ ಪ್ರಾಣಲಿಂಗ ಕಾಣಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ . 

|| ೧೮೦ || 


೫೩೦ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


೧೦೫೨ 
ಬಲ್ಲೆನೆಂಬುವರ ಭ್ರಾಂತಿಗೊಳಗುಮಾಡಿತ್ತು ಮಾಯ , 
ಅರಿಯನೆಂಬುವರ ಅನಂತಭವವ ಸುತ್ತಿಸಿತ್ತು ಸಂಸಾರಮಾಯೆ , 
ವೀರರೆಂಬುವರ ಗಾರುಮಾಡಿತ್ತು ಮಾಯ , 
ಧೀರನೆಂಬುವರ ಎದೆಯ ನಡುಗಿಸಿತ್ತು ಸಂಸಾರಮಾಯೆ , 
ಯತಿಗಳೆಂಬುವರ ಏಡಿಶಾಡಿಕಾಡಿತ್ತು ಸಂಸಾರಮಾಯೆ , 
ಜತಿಗಳೆಂಬುವರ ಜನ್ಮವ ಮೃತ್ಯುವಿಗೆ ಈಡುಮಾಡಿತ್ತು ಮಾಯ 
ಸಿದರೆಂಬುವರ ಬುದಿಗೆಡಿಸಿತ್ತು ಸಂಸಾರವಾಯ 
ಸಾಧ್ಯರೆಂಬುವರ ಬೋಧೆಗೊಳಗುಮಾಡಿತ್ತು ಮಾಯ . 
ಯತಿ ಸಿದ್ದ ಸಾಧ್ಯರೆಂಬುವರ ಮತಿಭ್ರಷ್ಟರ ಮಾಡಿ ಕಾಡೂದದು. 
ನೀನಿಕ್ಕಿದ ಸಂಸಾರಮಾಯದ ವಿಗಡ ಸರ್ವರ ಬಾಯಂ ಟೊಣೆದೆ 
ಹೋಯಿತಯ್ಯ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 


|| ೧೮೧ || 


- ೧೧೫೩ 


ತೆರಣಿಯ ಹುಳು ತನ್ನ ಮನೆಯೊಳು ತಾನೆ 
ನುಲಿ ಸುತ್ತಿಕೊಂಡು ಸಾವಂತೆ, 
ಎನ್ನ ಸಂಸಾರ ಸುಖ ದುಃಖ ಎನ್ನನೆ ಸುತ್ತಿಕೊಂಡು 
ಕಾಲಮೃತ್ಯುವಿಂಗೆ ಗುರಿಮಾಡಿ ಕಾಡುತಿಪ್ಪುದು ನೋಡಯ್ಯಾ , 
ಈ ಸಂಸಾರ ಸುಖ ದುಃಖವ ನೀಗಿ ನಿಶ್ಚಿಂತದಲ್ಲಿಪ್ಪುದೆಂದೊಯಂದೊ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೧೮೨ || 
೧೧೫೪ 
ಕುಣಪಕೂಗದಕಿಂದ ಮುನ್ನ , 
ಶಾಸ್ತ್ರ ತೆರೆಮುಸುಕದಕಿಂದ ಮುನ್ನವೆ 
ಸಂಸಾರಪಾಶವ ಸುಟ್ಟು ನಿಃಸಂಸಾರಿಯಾಗಿಪ್ಪ 
ಅಚಲರ ತೋರಿಬದುಕಿಸೋ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. . 

೧೧೫೫ 
ಹೊತ್ತುಹೋಗಿಕತ್ತಲೆಯಾಗದಕಿಂದ ಮೊದಲೆ, 
ಇತ್ತಣ ಮಾಯವಳದು ಅತ್ತಣ ರೂಹು ನೆಲೆಗೊಂಡು 
ಹೊತ್ತಾರೆ ಬೆಯಿಗೆ ಯ ] ೦ಬ ಮಿಥ್ಯವನಳಿದು , 
ಸಂಸಾರಬಂಧನವ ಕಳೆದು ನಿರ್ಬಂಧನವಶರಾಗಿಪ್ಪ 
ಸತ್ಯಸದಾಚಾರಿಗಳ ಪಾದವ ತೋರಿ ಬದುಕಿಸು . 


|| ೧೮೩ || 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


೫೩೧ 


ಗಡಗಡನುರುಳುವೆ ಎನ್ನವಸರವಂ ಕಳೆಯಯ್ಯ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 


|| ೧೮೪ | | 


೧೧೫೬ 


ಮುಂಡೆಗೆ ಮುತೈದೆತನ ಬಂದಂದಿಗೆ, 
ಗಂಡ ಬಂದು ಹೆಂಡತಿಯನಪ್ಪಿದಂದಿಗೆ, 
ಸಾಯದ ಮಗ ಹುಟ್ಟಿದಂದಿಗೆ, 
ಅಂಗೈಯೊಳಗಣ ಮೋಲೆ ಅಮೃತವ ಕರೆದಂದಿಗೆ, 
ಮಾಯದ ಬಲೆಯ ಸಂಸಾರಬಂಧನ ಹಿಂಗಿದಾಗಳೆ 
ನಿರ್ಮಾಯಕ ನಿರಾಭಾರಿ ನಿಶ್ಚಲಶರಣ 
ಪರಮಗುರು ಪಡುವಿಡಿ ಸಿದಮಲ್ಲಿನಾಥಪ್ರಭುವೆ. 

|| ೧೮ || 
೧೧೫೭ 
ನಡೆಯಲಾರದ ಹೆಳವಂಗೆ ಅಂಧ ಹೆಂಡತಿ ದೊರೆತರೆ 
ನಡೆವುದೇನಯ್ಯಾ ಅವರ ಜೀ [ ವಿ] ತರೂಪ ? 
ನುಡಿಯಿಲ್ಲದ ಮೂಕಮಾನವಂಗೆ ಅರಸುಪಟ್ಟಬಂದರೆ, 
ಪ್ರಜೆ ಪರಿವಾರ ರಾಜ್ಯವ ನಡೆಸಿಕೊಳ್ಳಬಲ್ಲನೇನಯ್ಯಾ ? 
ಅಜ್ಞಾನಗುಣ ಮಾಯಕ ಹರಿವನಕ 
ಸುಜ್ಞಾನಸಂಸಾರವುಂಟೇನಯ್ಯಾ ? 
ಜೀವನ ಬುದಿಗುಣವುಳ್ಳನಕ ಪರಮಾತ್ಮನಬೋಧೆಗೆ ಹರಿಯೆ 
ಸ್ವರ ಚಿತ್ತನಯ್ಯಾ ! 
ಸಂಸಾರಮಾಯ ಪ್ರಾಣವಾಗಿಪ್ಪವರಿಗೆ ನಿಃಸಂಸಾರವುಂಟೇನಯ್ಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥ ಪ್ರಭುವೆ ? 

|| ೧೮೬ || 
೧೧೫೮ 
ಆನೆಯ ಹೆಣಕ್ಕೆ ಕೋಡಗ ಶೋಕಂಗೈವುದ ಕಂಡೆ. 
ಮಾಗಿಗಂಜಿದಕೋಗಿಲೆ ಮರುಜೇವಣಿಗೆಯ 
ಬೆಟ್ಟದೊಳಡಗುವುದ ಕಂಡೆನು. 
ಸಾಗರದ ಮೇಲೆ ಹಾರುವ ಹಂಸ ಭ್ರಮರನ ಗೆಣೆವಿಡಿಯಲಿ. 
ಯತಿ ಸಿದ ಸಾಧ್ಯರೆಲ್ಲ ಸಂಸಾರಭರಿತರಾದರೇನುಚೋದ್ಯ ಹೇಳಾ 
ಪರಮಗುರು ಪಡುವಿಡಿ ಸಿದಮಲ್ಲಿನಾಥಪ್ರಭುವೆ ? 

|| ೧೮೭ || 


೧೧೫೯ 
ಹಳ್ಳದೊಳುತೇಲಿಹೋಗುವ ಕಂಬಕೆ ತೋರೆನೆರೆಗಳು ಮುಸುಕಿ 
ಹೋಗುತಿದೆ ನೋಡಾ! 
ತೊರೆನೆರೆಗಳ ಸಂಭ್ರಮದಲ್ಲಿ ಹೋಗುವ ಸ್ತಂಭ 


೩೨ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


ಆರಿಗೆ ಕಾಣಬಾರದು ನೋಡಾ! 
ಹಳ್ಳವ ಬಸೆ, ತೊರೆನೆರೆಗಳ ಕೆಡಿಸಿ, 
ಹಳ್ಳದೊಳಿಹ ಕಂಬದೊಳಿಪ್ಪ ಮಾಣಿಕ್ಯವ 
ಸಾಧಿಸಿಕೊಳಬಲ್ಲರೆ ನಿಃಸಂಸಾರಿ ನಿರಾಭಾರಿ ಕಾಣಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೧೮೮ || 
- ೧೧೬೦ 

ಇ[ ರಿ] ವಾಕಳದೆರಡುಕೋಡು ಧರೆಯಾಕಾಶಕ್ಕೆ ಬೆಳೆದಿಪ್ಪುದ ಕಂಡೆನು 
ಆಕಳಕೊಂಬಿನ ಭಯಕೆ ರಂಭೆಯರು 
ಅಮೃತವ ತೊರೆಗಿಳಿಸಲಾರದೆ 
ಕರೆವ ಮಗಿಯೊಳಡಗುವುದ ಕಂಡೆನು. 
ಕೊಂಬ ಮುರಿದು, ಗೋವತುರಿಸಿ, 
ರಂಭೆಯರು ಕರೆದ ಅಮೃತವ ದಣಿಯಲುಂಡು 
ನಿಸ್ಸಂಸಾರಿಯಾಗಿಪ್ಪರ ತೋರಿ ಬದುಕಿಸು 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೧೮೯ || 
೧೧೬೧ 
ಸಾಸುವೆಯ ಮೇಲೆ ಸಾಗರ ಹರಿವುದ ಕಂಡೆನು. 
ರಾಶಿಯನೊಕ್ಕುವ ಒಕ್ಕಲಿಗ ರಾಶಿಯ ನುಂಗುವುದ ಕಂಡೆನು. 
ಮಾಸಿದ ಕಪ್ಪಡವ ಅಂಗಕ್ಕೆ ತೊಟ್ಟ ಅಂಗನೆ, 
ಮೂರುಲೋಕವ ಏಡಿಸುವುದ ಕಂಡೆನು . 
ಮುಂಡ ಕುಣಿಯದ ಮುನ್ನ ಲೋಕವೆಲ್ಲ ಭಂಡಾಗಿ, 
ಸಂಸಾರಬಂಧನರಾಗಿರುವುದ ಕಂಡೆನಯ್ಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೧೯೦ || 
೧೧೨ 
ಅತ್ತಿಯಹಣ್ಣಿಗಾಗಿ ಬಂದು ಸಿಕ್ಕಿದ ಪಿಕಳಿಯಂತೆ 
ವ್ಯರ್ಥ ಕಾಯ್ರಸವಿಷಯಕ್ಕಾಸೆಗೈದು ಸತ್ತು ಸತ್ತು ಹುಟ್ಟಿ 
ಭವಕ್ಕೆ ಗುರಿಯಾಗಿ, 
ಮಾಯಾಬಲೆಯ ಸಂಸಾರಬಂಧನದೊಳು ಬಂದು ಸಿಕ್ಕಿದೆನಯ್ಯಾ. 
ಮಾಯೆಯ ಹರಿದು, ಸಂಸಾರಬಂಧನವ ಕೆಡಿಸಿ , 
ಭವರೋಗಕ್ಕೆ ವೈದ್ಯನ ಮಾಡೋ ಶಿವ ವಿಶ್ವಕುಟುಂಬಿ ಮಹಾದೇವ 

| | ೧೧ || 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ . 

೧೧೬೩ 
ಅಂಗಗುಣಸಂಸಾರಿಗೆ ಲಿಂಗಗುಣಸಂಸಾರವುಂಟೇನಯ್ಯಾ ? 
ಲಿಂಗಗುಣಸಂಸಾರಿಗೆ ಅಂಗಗುಣಸಂಸಾರವುಂಟೇನಯ್ಯಾ ? 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


ಈ ಲಿಂಗ ಅಂಗವೆಂಬ ಉಭಯ ಮಧ್ಯೆ ಜ್ಞಾನಸಂಸಾರಿಯಾಗಿಪ್ಪ 
ಶರಣ ಬಸವಣ್ಣ ಚೆನ್ನಬಸವಣ್ಣ ಪ್ರಭುರಾಯ 
ಮೋಳಿಗೆಯ್ಯಗಳು ಮುಖ್ಯವಾದ ಏಳುನೂರಾ ಎಪ್ಪತ್ತು 
ಅಮರಗಣಂಗಳ ಪಾದಕ್ಕೆ ನಮೋ ನಮೋ ಎಂಬೆನಯ್ಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೧೯೨ || 
ဂဂင် 
ಅರ್ಥ ಪ್ರಾಣ ಅಭಿಮಾನವ ಗುರುಲಿಂಗಜಂಗಮಕ್ಕೆ ಸವೆದು, 
ಸಂಸಾರಬಂಧನವ ಕಳೆದ ಸಂಸಾರಿಗಳಿಗೆ ಸದ್ಭಕ್ತರಿಗೆ 
ಸಂಸಾರಿಗಳೆನಬಹುದೆ ? ಎನಲಾಗದು. 
ಅದು ಎಂತೆಂದರೆ : 
ಚಂದ್ರಮನ ಕಿರಣದೊಳು ಬಿಸಿಯುಂಟೇನಯ್ಯಾ ? 
ಪರಮಾತ್ಮನ ಬೆರೆದ ನಿಬ್ಬೆರಗಿನ] ಶರಣರಿಗೆ ಸಂಸಾರ ಉಂಟೇನಯ್ಯಾ ? 
ತನುಸಂಸಾರಂಭವ ಗುರುವಿಂಗಿತ್ತು 
ಮನಸಂಸಾರಂಭವ ಲಿಂಗಕ್ಕಿತ್ತು , ಧನಸಂಸಾರಂಭವ ಜಂಗಮಕ್ಕಿತ್ತು 
ನಿಸಂಸಾರಿಯಾಗಿಪ್ಪ 
ಶರಣ ಬಸವಣ್ಣ ಚೆನ್ನಬಸವಣ್ಣಪ್ರಭುರಾಯ ಮುಖ್ಯವಾದ 
ಪ್ರಮಥಗಣಂಗಳ ಪಾದಕ್ಕೆ ನಮೋ ನಮೋ ಎಂಬೆನಯ್ಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೧೯೩ || 
೧೧೬೫ 
ರಾಗ : ಧನಶ್ರೀ 
ಪಲ್ಲ : ಬಂಧನ ಸಂಸಾರದಂದುಗದ ದಾಳಿಯಲ್ಲಿ 

ನೊಂದು ಬೆಂದೆನೊ ಎನ್ನ ಹುಲ್ಲು 

ತಂಬಿಸು ಗುರುವ ಭವಹರ ನಿತ್ಯನಿರ್ಮಳಾತ್ಮಕ ಶಂಭುವೆ. 
ಪದ : ಹಲವು ಜನ್ಮದಿ ಹುಟ್ಟಿ ಹಲವಾಹಾರವನುಂಡು 

ಹಲವು ಭೂಮಿಯ ಮೆಟ್ಟಿ ಹಲವು ಕರ್ಮವ ಕಂಡು 
ಹಲವು ಭವಕೀಡಾಗಿ ಹಲವು ಹಂಬಲಿಸುತ್ತಿರುವ 
ಹೊಲೆಜನ್ಮ ಸಂಸಾರ ಮಾಯಾರಕ್ಕಸಿ ತುಡುರೆ 
ನಿಲ್ಲಲಾರದಲಿ ನಿನ್ನ ಮರೆಹೊಕ್ಕೆ ಎನ್ನ ಕೊಡದೆ 
ಗೆಲಿದು ದುರಿತಹರ ಕರುಣಾಳು ಪರಮಗುರುವೆ. 

| ೧ | 
ಸಟೆ ಠಕ್ಕು ಠೇಳಿ ಅಟಮಟದ ಬಂಧನದ 
ಕುಟಿಲಸಂಸಾರಸಾಗರದ ತೊರೆನೆರೆಗಳೊಳು 
ಪುಟನೆಗೆದು ತಲೆ ಮುಣುಗುತಲಿರುವನ ಕಂಡು 


೫೩೪ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


ನಿಟಿಲಾಕ್ಷ ಕೃಪೆಯೆಂಬ ಹಡಗವನು ತಂದೋಲಿ| 
ತಟಕೆನ್ನನೆಳೆದು ತಗೆದೀಗ ಇನಿತಾತ್ಮ 
ಘಟದೊಳಗೆ ಜ್ಞಾನಜ್ಯೋತಿಯ ತೀವು ಪರಮಗುರುವೆ. 

| ೨ | 
ರಸವಿಷಯ ಮೋಹನದಕೂಪಜಲದೊಳು ಮುಳುಗಿ 
ದೆಸೆದೆಸೆಗೆ ಚಾಲಿವರಿವನ ಕಂಡು ಬೇಗದಲಿ 
ವಿಷಕಂಠ ದುರಿತಸಂಹರ ಕರುಣಾಕರ ತೊಟ್ಟಿಲಿಗೆ 
ಎಸೆವ ಹಗ್ಗವ ಕಟ್ಟಿ ಎಳೆದು ತಗೆಯೆನ್ನ ರಂ 
ಬಿಸುತ ಸಂತೈಸಿ ದುಃಖದಲ್ಲಿ ಭೋರ್ಗರೆದಳುವ 
ಶಿಶುವ ಬೋಳೆಸುವಂದದಲೆನ್ನ ಬೋಲೈಸು ಅಸಮಾಕ್ಷ ಪರಮಗುರುವೆ. ೩ || 
ತೆರಣಿಯ ಹುಳು ನೂಲು ಸುತ್ತಿಕೊಂಡು ಎಸೆವ 
ತೆರದಿ ಈ ಸಂಸಾರ ಸುಖದುಃಖ ಎನ್ನನು ಸುತ್ತಿ 
ಪರಿಭವಕ್ಕೆ ಗುರಿಯಾಗಿ ಯೋನಿಯಂತ್ರದ 
ತಿರುಗಿಯೆ ಬರುತಲಿರ್ದೆನು ಘೋರ ಅರಣ್ಯದೊಳು ಸುತ್ತಿ 
ಹರಹರ ನಿಮ್ಮ ಸ್ಮರಣೆಯ ಮರೆದ ಕಾರಣದಿ 
ದುರಿತನ್ಯಾಯದ ಬಂಧನಕೆ ಗುರಿಯಾಗಿದ್ದೆನಯ್ಯಾ ಶಿವನೆ. 
ಮಾಯಾಸಂಸಾರಸರ್ಪನ ವಿಷವು ತಲೆಗೇರಿ 
ನೋಯುತಿದ್ದೆನು ಹಲವುವಿಧದಾಸೆಪಾಶದಲಿ 
ಬೇಯುವವನ ಕಂಡು ನೀ ಬೇಗಲೊಯಿದ್ಯವ ಮಾಡಿಯೆ 
ಶವವನುಳುವಿಕೋ ಭವರೋಗವೈದ್ಯ 
ನಿತ್ಯ ಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭು 
ನೀವಲ್ಲದೆನಗತ್ಯವಿಲ್ಲ ಕಾಯೋ ಕಾಯೋ ದೇವಾ. 

| ೫ || 
|| ೧೯೪ || 


ಗುರುಕರುಣಸ್ಥಲ 
ಸೂತ್ರ : ಇಂತು ಸಂಸಾರವ ಮಾಡಿದ ಮಹಾಮಹಿಮನು ತನ್ನ ಮುಖವ ನೋಡುವರೆ ಇದಿರಲಿ 

ಕನ್ನಡಿವಿಡಿದಲ್ಲದೆ ಕಾಣಬಾರದು, ಆ ತೆರದಿ ಗುರುಕುರಣವೆಂಬ ಕನ್ನಡಿಯನುಂಟು 
ಮಾಡಿಕೊಂಡು ಆತ್ಮದೊಳಡಗಿಹ ಪರಬ್ರಹ್ಮವ ನೋಡಬೇಕಾದ ಕಾರಣ 
ಶಿವಶರಣಂಗೆ ಗುರುವೆ ಅಧಿಕವಾಗಿ ಸೇವಿಸುತ್ತಿರೆ ಆ ಶಿವಶರಣನು ಗುರುಕರುಣವ 
ಪಡೆವುತಿದ್ದನು. ಷೋಡಶದಲ್ಲಿ ಗುರು ಕರುಣಸ್ಥಲವಾದುದು. 


೧೧೬೬ 
ಗಗನದ ತನವ ಕಳೆವರೆ ರವಿ ಅಧಿಕ ನೋಡಾ. 
ವಿಪಿನದ ತರುಗಿರಿಕಾಷ್ಠವೆಲ್ಲಕೆಯು ಸುರತರು ಅಧಿಕ ನೋಡಾ. 
ನವರತ್ನ ಮಾಣಿಕ್ಯ ಮೌಕಿಕ ವಜ್ರ ಪುಷ್ಯರಾಗ 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


೫೩೫. 


ಅರ್ಥಭಾಗ್ಯವೆಲ್ಲಕ್ಕೆಯಾ ಪರುಷವಧಿಕ ನೋಡಾ. 
ಧರೆಮೂರುಲೋಕದ ಗೋವುಗಳಿಗೆಲ್ಲ ಸುರಭಿಯಧಿಕನೋಡಾ. 
ಈರೇಳು ಭುವನ ಹದಿನಾಲ್ಕು ಲೋಕವೆಲ್ಲಕ್ಕೆಯಾ 

ಗುರುವಿಂದಧಿಕವಿಲ್ಲನೋಡಾ. 
ಸಾಕ್ಷಿ : ' ನ ಗುರೋರಧಿಕಂ ನ ಗುರೋರಧಿಕಂ ನ ಗುರೋರಧಿಕಂ | 

ವಿದಿತಂ ವಿದಿತಂ ವಿದಿತಂ ವಿದಿತಂ ಶಿವಶಾಸನಂ || ' 
ಎಂದುದಾಗಿ, 
ಗುರುವಿಂದಧಿಕವಿಲ್ಲ ಗುರುವಿಂದಧಿಕವಿಲ್ಲ ಗುರುವೆ ಪರಮಾತ್ಮ 
ಎನ್ನ ಮಾನವಜನ್ಮದ ಹೊಲೆಯ ಕಳೆದು 
ಶಿವದೇಹಿಯ ಮಾಡಿದ ಪರಮಗುರು ಪಡುವಿಡಿ 
ಸಿದಮಲ್ಲಿನಾಥಪ್ರಭುವೆಂಬ ಗುರುವ ಮರೆದವರಿಗೆ ಇದೇ ನರಕ . || ೧೯೫ || 


೧೧೬೭ 
ಹಡಗ ಹರಿಗೋಲನಂಬಿದವರು 
ಕಡಲತೊರೆ ದಾಂಟರೇನಯ್ಯಾ ? 
ಧನು ಖಡವ ಪಿಡಿದು ಕಾಳಗವ ಮಾಡಿದವರು 
ರಣವ ಗೆಲ್ಲರೇನಯ್ಯಾ ? 
ಗುರುವ ನಂಬಿದವರು ಭವವ ಗೆಲ್ಲರೇನಯ್ಯಾ 
ಪರಮಗುರು ಪಡುವಿಡಿ ಸಿದಮಲ್ಲಿನಾಥಪ್ರಭುವೆ ? 

|| ೧೯೬ || 
- ೧೧೬೮ 
ಗುರುವೆ ಸುರತರುವೆ ಸಕಲಾಗಮದಿರವೆ 
ಮುಕ್ತಿಯಾಗರವೆ ಚಿದ್ದನಗುರುವೆ ಚಿತ್ಪಕಾಶಮೂರ್ತಿಗುರುವೆ. 
ಶ್ರೀಗುರುವೆ ಶಾಂತಿಕಳಾ ಗುರುವೆ ವಿದ್ಯಾಗುರುವೆ 
ಮದುರುವೆ ಜ್ಞಾನಗುರುವೆ ಪರಬ್ರಹ್ಮಗುರುವೆ 
ಪರಮಾನಂದಗುರುವೆ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ, 
ನಿಮ್ಮಡಿದಾವರೆಯೊಳಗೆನ್ನ ಮನವ ಭಂಗವ ಮಾಡಾ. || ೧೯೭ || 

೧೧೬೯ 
ಏನು ಸುಕೃತದ ಫಲವೋ , ಅದೇನು ಪುಣ್ಯವೋ , 
ಅದೇನು ಭಾಗ್ಯವೋ , ಅದೇನು ತಪಸಿನ ಫಲವೋ , 
ಅದೇನು ಕಾರಣವಾಗಿ ಗುರುಪಾದ ದೊರೆಯಿತ್ತು, 
ಗುರುಪಾದ ದರುಶನದಿಂದ ಕಿಂಕುರ್ವಾಣ ಭಯಭಕ್ತಿಯಿಂದಿರುತಿರೆ , 
ಗುರು ಕರುಣಿಸಿ ಇಷ್ಟಲಿಂಗವನೆನ್ನ ಕರಕೆ ಸೇರಿಸಿ, 
ಪೂರ್ವಜನ್ಮವ ಕಳೆದು ಪುನರ್ಜಾತನ ಮಾಡಿದ 


೫೩೬ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆಂಬ 
ಗುರುವ ಮರೆದವರಿಗೆ ಇದೇ ನರಕ. 


|| ೧೯೮ || 


|| ೧೯ || 


- ೧೧೭೦ 
ಹಿಂದೇನು ಸುಕೃತವ ಮಾಡಿದ ಕಾರಣ 
ಇಂದೆನಗೆ ಗುರುಪಾದ ದೊರೆಯಿತ್ತು ನೋಡಾ. 
ಗುರುವೆಂಬೆರಡಕ್ಷರದ ಸ್ಮರಣೆಯ ನೆನೆದು 
ಪರಿಭವವ ತಪ್ಪಿಸಿಕೊಂಡೆ ನೋಡಾ. 

ಗುರುವೆಂಬೆರಡಕ್ಷರವನೇನೆಂದು ಉಪಮಿಸವೆನಯ್ಯಾ , 
ಸಾಕ್ಷಿ : ಗುಕಾರಂ ಚ ಗುಣಾತೀತಂ ರುಕಾರಂ ರೂಪವರ್ಜನಮ್ | 

ಗುಣರೂಪಮಶೀತೋ ಯೋ ಸದೃಷ್ಟ : [ ಸ] ಗುರುಃಸ್ಮೃತಃ|| ” 
ಎಂದುದಾಗಿ, 
ಇಂತಪ್ಪ ಗುರುವನೆಂತು ಮರೆವೆನಯ್ಯಾ , 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆಂಬ 
ಗುರುವ ಮರೆದವರಿಗಿಂದೇ ನರಕ . 

- ೧೧೭೧ 
ಅಂದು ಸಹಸ್ರಜನ್ಮಾಂತರದಲ್ಲಿ ತಪೋಧ್ಯಾನವ ಮಾಡಿ 
ಪಡೆದಕಾರಣ ಮುಂದೆನಗೆ ಗುರುಪಾದ ದೊರೆಯಿತ್ತು 
ಆ ಗುರುಪಾದದರುಶನದಿಂದ ಹಿಂದೇಳು ಜನ್ಮಾಂತರದಲ್ಲಿ 
ಭವಾಂತರ ಹಿಂಗಿ, ಇಂದೆನಗೆ ಶಿವಲಿಂಗವ[ ನಿರಿಸೆ), 
ಶಿವದೇಹಿ ಶಿವಭಕ್ತಶಿವಮಾಹೇಶ್ವರನೆಂಬ 

ನಾಮ ನನಗಾಯಿತ್ತುನೋಡಾ. 
ಸಾಕ್ಷಿ : “ ಜನ್ಮಾಂತರಸಹಸ್ರೇಷು ತಪೋ ಧ್ಯಾನಂ ಸಮಾಚರೇತ್ || 

ನರಾಣಾಂಕ್ಷೀಣಪಾಪಾನಾಂ ಶಿವೇ ಭಕ್ತಿ : ಪ್ರಜಾಯತೇ ||'' 
ಎಂದುದಾಗಿ, 
ಹೀಗೆಂಬ ಸುಕೃತಫಲದಿಂದ ಭವಸಾಗರವ ದಾಂಟಿ 
ಭಕ್ತ ಬಸವಣ್ಣ ಮಾಹೇಶ್ವರ ಪ್ರಭುರಾಯರು ಮುಖ್ಯವಾದ 
ಪ್ರಮಥಗಣಂಗಳ ಲೆಂಕರ ಲೆಂಕನಾಗಿದ್ದೆನು ಕಾಣಾ 
ಪರಮಗುರು ಪಡುವಿಡಿ ಸಿದಮಲ್ಲಿನಾಥಪ್ರಭುವೆ . 

- ೧೧೭೨ 
ಗುರುವೆ ಬೇರೆ ಹರ ಬೇರೆಯೆಂಬ 
ಕುನ್ನಿ ಮಾನವ ನೀ ಕೇಳು. 
ಗುರು ಬೇರಲ್ಲ ಹರ ಬೇರಲ್ಲ ; ಗುರುವೂ ಹರನೂ ಒಂದೇ . 
ಗುರು ಕಿರಿದ ಮಾಡಿ, ಹರನ ಹಿರಿದು ಮಾಡಬಾರದು. 


|| ೨೦೦ || 


೫೩೭ 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


ಹರನ ಕಿರಿದು ಮಾಡಿ, ಗುರುವ ಹಿರಿದು ಮಾಡಬಾರದು. 
ಪಾರ್ವತಿಯೊ [ ಳು ] ಪರಮೇಶ ಗುರುವಿನ ಮಹಿಮೆ ಹೇಳಿದ. 
ಕೇಳರಿಯಾ ಮನುಜ ? 
ಅದು ಎಂತೆಂದರೆ. 
ಗುರುದೇವನು ಮಹಾದೇವನು, ಗುರುದೇವನೆ ಸದಾಶಿವನು, 

ಗುರುವಿಂದ ಪರವಿನ್ಯಾವುದೂ ಇಲ್ಲ, 
ಸಾಕ್ಷಿ : “ ಗುರುದೇವೋ ಮಹಾದೇವೋ ಗುರುದೇವಃಸದಾಶಿವ: | 

ಗುರುದೈವಾತ್ ಪರಾಸ್ತಿ ತಸ್ಯೆ ಶ್ರೀಗುರುವೇ ನಮ : ||'' 
ಎಂದುದಾಗಿ , 
ಹೀಗೆಂಬ ಗುರುವ ಮರೆದಾಗಳ ಭವಮಾಲೆ ತಪ್ಪದಯ್ಯಾ, 
( ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ . 

|| ೨೦೧ || 
೧೧೭೩ 
ಹಲವು ತರುಗಿರಿ ತೃಣಕಾಷ್ಪವೆಲ್ಲಕೆಯೂ ಒಂದೇ ಕಿಡಿ ಸಾಲದೇನಯ್ಯಾ ! 
ಹಲವು ಜನನದಲ್ಲಿ ಒದಗಿದ ಪಾಪಂಗಳ ಸುಡುವರೆ 

ಗುರುಕರುಣವೆಂಬ ಒಂದೇ ಕಿಡಿ ಸಾಲದೇನಯ್ಯಾ ? 
ಸಾಕ್ಷಿ : ಇಂಧನಂ ವಸಂಯುಕ್ತಂ ವೃಕ್ಷನಾಮ ನ ವಿದ್ಯತೇ | 

ಗುರುಸಂಸಾರಸಂಪನ್ನಃ ಸ ರುದ್ಯೋ ನಾತ್ರ ಸಂಶಯ : 11 '' 
ಎಂದುದಾಗಿ, 
ಅದು ಕಾರಣ, ಎನ್ನ ಭವವ ಕಳೆದು ಲಿಂಗದೇಹಿಯ ಮಾಡಿದ, 
ಮಾಂಸಪಿಂಡವ ಕಳೆದು ಮಂತ್ರಪಿಂಡವ ಮಾಡಿದ , 
ಪರಮಗುರು ಪಡುವಿಡಿ ಸಿದಮಲ್ಲಿನಾಥನೆಂಬ ಗುರುವ 
ಮರೆದವರಿಗೆ ಇದೇ ನರಕ. 

|| ೨೦೨ || 


೧೧೭೪ 
ಗುರುವ ನರನೆಂದು ನುಡಿವ ಕುರಿಮಾನವರ 
ನೆರೆಹೊರೆಯಲ್ಲಿರಲಾಗದು. 
ದೊರೆಸಂಗವಾದರೂ ನುಡಿಸಲಾಗದು. 
ನುಡಿಸಿದರೆ ಮಹಾನರಕವಯ್ಯಾ ! 
ಗುರುವೆ ಪರಶಿವನು, ಗುರುವೆ ಪರಬ್ರಹ್ಮ ಗುರುವು ಹರನಿಂದಲಧಿಕ. 
ಗುರುವಿನಿಂದ ಹರನಕಾರಲ್ಲದೆ, ಹರನಿಂದ ಗುರುವ ಕಾಣಬಾರದು. 
ಅದು ಎಂತೆಂದರೆ : 
ಮರ್ತ್ಯಲೋಕಕ್ಕೆನ್ನ ಮಾನವಶರೀರಿಯ ಮಾಡಿ ಕಳುಹಿ , 
ಎನ್ನ ಮಾನವಜನ್ಮದ ಬಂಧನ ಕಳೆದು , 
ಗುರುವಾಗಿ ಬಂದು ಮುಕ್ತಿಯ ತೋರಿಸಿ 


೫೩೮ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


ಕೈಲಾಸಕೆನ್ನ ಯೋಗ್ಯನ ಮಾಡಿದ. 
ಇಹದಲ್ಲಿ ಪುಣ್ಯ , ಪರದಲ್ಲಿ ಮುಕ್ತಿಯೆಂಬ ಇವನೆರಡು 
ಗುರುಪಾದದಲ್ಲಿಯೆ ಕಂಡೆನಯ್ಯಾ, 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೨೦೩ || 
೧೧೭೫ 
ಗುರುವೆಂಬೆರಡಕ್ಷರವು ಹರನಾಮವಲ್ಲದೆ ನರನಾಮವೇನಯ್ಯಾ ? 
ನರರ ನಾಮವೆನಲಾಗದು. 

ಗಿರಿಜೆಗೆ ಪರಮಾತ್ಮ ಹೇಳಿದ ವಾಕ್ಯವ ಕೇಳಿ ಅರಿಯಾ ಮನುಜ. 
ಸಾಕ್ಷಿ : “ ಗುಕಾರಂ ಮಮ ರೂಪಂಚ ರುಕಾರಂ ತವ ರೂಪಕಂ | 

ಉಭಯೋಃ ಸಂಗಮೋ ದೇವಃ ಗುರುರೂಪೇ ಮಹೇಶ್ವರಿ||' 
ಎಂದುದಾಗಿ, 
ಪಾಷಾಣದಮುಖದಲ್ಲಿ ಮರುಜೇವಣಿಗೆ ಉದಯವಾದಂತೆ, 
ನರಜನ್ಮಮುಖದಿ ಬಂದು ಎನ್ನ ಸರ್ವಜನ್ಮವ ಕಳೆದು 
ಪುನರ್ಜಾತನ ಮಾಡಿದ ಪರಮಗುರು 
ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆಂಬ ಗುರುವೆ ಎನ್ನ ಪ್ರಾಣ. || ೨೦೪ || 

೧೧೭೬ 
ಸದ್ಯೋಜಾತ ವಾಮದೇವ ಅಘೋರತತ್ಪುರುಷ ಈಶಾನ್ಯವೆಂಬ 
ಪರಶಿವನ ಪಂಚಮುಖವೆ ಪಂಚಕಳಸವೆಂದಿಕ್ಕಿ , 
ಹಸಿ - ಹಂದರದ ನಡುವೆ, ಶಿವಗಣಂಗಳ ಮಧ್ಯದಲ್ಲಿ 
ದೀಕ್ಷವನಿತ್ತು ದೀಕ್ಷವೆಂಬೆರಡಕ್ಷರದ ವರ್ಮವನರುಹಿದ. 
ದೀಕಾರವೆ ಲಿಂಗಸಂಬಂಧವೆಂದು, 

ಕಕಾರವೆ ಮಲತ್ರಯಂಗಳ ಕಳೆವುದೆಂದು ಅರುಹಿದ. 
ಸಾಕ್ಷಿ : 'ದೀಯತೇ ಲಿಂಗಸಂಬಂಧ: ಕ್ಷೀಯತೇ ಚ ಮಲತ್ರಯಂ| 

ದೀಯತೇ ಕ್ಷೀಯತೇ ಚೈವ ಶಿವದೀಕ್ಷಾಭಿಧೀಯತೇ ?? 
ಎಂದುದಾಗಿ, 
ದೀಕ್ಷದ ವರ್ಮವನರುಹಿ, ಅರುಹೆಂಬ ಸೂತ್ರವ ಹಿಡಿಸಿ, 
ಮರವೆಂಬ ಮಾಯವ ಕಳೆದು, ಹಸಮಸಕ ಸಂಯೋಗ ಮಾಡಿ, 
ನೆತ್ತಿಯೊಳಿಹ ಪರಬ್ರಹ್ಮವಸ್ತುವ ಇಂತೆನ್ನ 
ಕರ ಉರ ಶಿರ ಮನ ಜ್ಞಾನದೊಳು ನೆಲೆಗೊಳಿಸಿ, 
ಪ್ರಣವಮಂತ್ರವ ಕರ್ಣದಲ್ಲಿ ಹೇಳಿ, 
ಮಾಂಸಪಿಂಡವ ಕಳೆದು ಮಂತ್ರಪಿಂಡವ ಮಾಡಿದ ಗುರು 
ಪರಮಾತ್ಮನಲ್ಲದೆ ನರನೆನಬಹುದೇ ? ಎನಲಾಗದು. 
ಎಂದರೆ ಕುಂಭೀ ನಾಯಕ ನರಕದಲ್ಲಿಕ್ಕುವ ನಮ್ಮ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೨೦೫ || 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


೫೩೯ 


೧೧೭೭ 
ಹರಸ್ರಾವದಲ್ಲಿ ಹುಟ್ಟಿ ನರಸ್ರಾವವ ನೆನೆವ 
ಭಂಡರನೆನಗೊಮ್ಮೆ ತೋರದಿರಯ್ಯಾ ! 
ಹರಸ್ತಾವವೆಂದರೆ - ಗುರುವಿನ ಕರಕಮಲದಲ್ಲಿ ಹುಟ್ಟಿ 
ನರರ ತಂದೆತಾಯಿಗಳೆನಬಹುದೆ ? ಎನಲಾಗದು. 
ನಿಮಗೆ ತಂದೆ ತಾಯಿಗಳೆಂದರೆ ಹೇಳುವೆ ಕೇಳಿರೋ . 
ಗುರುವೆ ತಾಯಿ , ಗುರುವೆ ತಂದೆ, ಗುರುವೆ ಬಂಧು, 

ಗುರುವೆ ಬಳಗ , ಗುರುವಿನಿಂದ ಅಧಿಕವಾಗಿಪ್ಪರು ಇನ್ನಾರೂ ಇಲ್ಲ 
ಸಾಕ್ಷಿ : “ ಗುರುರ್ವಾತಾ ಗುರುಪಿತಾ ಗುರುಶ್ನ ಬಂಧುರೇವ ಚ | 

ಗುರುದೈವತಾತ್ಪರಂ ನಾಸ್ತಿ ತಸ್ಯೆ ಶ್ರೀ ಗುರುವೇ ನಮಃ||'' 
ಎಂದುದಾಗಿ, 
ಗುರುಪುತ್ರನಾಗಿ ನರರ ಹೆಸರ ಹೇಳುವ 
ನರಕಜೀವಿಯನೆನಗೊಮ್ಮೆತೋರದಿರಯ್ಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

11 ೨೦೬ || 
೧೧೭೮ 
ಗುರುದೀಕ್ಷೆಯ ಪಡೆದು, ಗುರುಲಿಂಗವ ಶಿರದಲ್ಲಿ ಧರಿಸಿ, 
ಗುರುಮಂತ್ರವ ಕರ್ಣದಲ್ಲಿ ಕೇಳಿ, ಗುರುಕುಮಾರ ತಾನಾಗಿ, 
ಮುಂಡೆಗೆ ಮುತ್ತೈದೆತನ ಬಂದಂತೆ ಭವದಂಡಲೆಯ ಕಳೆದು, 
ಶಿವಭಕ್ತನ ಮಾಡಿದ ಗುರುದೈವವನರಿಯದೆ, 
ಅನ್ಯದೈವವ ಹೊಗಳುವ ಕುನ್ನಿ ಮಾನವ ನೀ ಕೇಳಾ ! 
ಗರುದೇವರಲ್ಲದನ್ಯದೇವರ ಹೊಗಳಿದರೆ ನರಕವೆಂಬುದನರಿಯಾ. 
ಗುರುವೆ ಪರಬ್ರಹ್ಮ, ಪರಶಿವ. 
ಗುರುವಿನಿಂದ ಪರಮಾತ್ಮನ ನೆನಹು ಅಂಗದೊಳು ನೆಲೆಗೊಂಡಿತಯ್ಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೨೦೭ || 
೧೧೭೯ 
ಗುರುಹಸ್ತದಿಂದ ಹುಟ್ಟಿದ ಮೇಲೆ 
ಶಿವಭಕ್ತನೆಂಬ ನಾಮವಾದೀತಯ್ಯಾ ! 
ಗುರುಹಸ್ತದಿಂದ ಹುಟ್ಟದಿದ್ದರೆ ಶಿವಭಕ್ತನೆಂಬ ನಾಮವೆಲ್ಲಿಯದಯ್ಯಾ ? 
ತಮ್ಮ ಪೂರ್ವಜನ್ಮವನು ಗುರುವಿಂಗೊಪ್ಪಿಸಿ ಪುನರ್ಜಾತರಾಗಿ 
ಗುರುವಿನ ಕರುಣ ಕೃಪೆಯ ಪಡೆದ ಮೇಲೆ 
ಅನ್ಯಜೀವಿಯ ಹೊಗಳುವ ನರಕಜೀವಿಯನೆನಗೊಮ್ಮೆ ತೋರದಿರಯ್ಯಾ 
ಪರಮಗುರು ಪಡುವಿಡಿ ಸಿದಮಲ್ಲಿನಾಥಪ್ರಭುವೆ. 

|| ೨೦೮ || 


೫೪೦ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


HD 


೧೧೮೦ 
ಗುರು ನರನೆಂದು, ಸತ್ತನುಕೆಟ್ಟನುಯೆಂಬ ನರಕಜೀವಿ ನೀ ಕೇಳಾ. 
ಗುರು ಸತ್ತರೆ ಜಗವುಳಿಯಬಲ್ಲುದೆ ? 

ಗುರು ಅಳಿವವನೂ ಅಲ್ಲ ಉಳಿವವನೂ ಅಲ್ಲ 
ಸಾಕ್ಷಿ : “ ಸ್ವಾವರ ಜಂಗಮಾದರಂ ನಿರ್ಮಾಲ್ಯ ಸ್ಟಿರಮೇವ ಚ | ( ?) 

ಜ್ಞಾನವಂದಿತಪಾದಾಯ ತಸ್ಮಿ ಶ್ರೀಗುರುವೇ ನಮಃ|| ' 
ಎಂದುದಾಗಿ, 
ಗುರು ಸತ್ಯ ಕೆಟ್ಟ ಎಂದು ಬಸುರ ಹೋಯಿದುಕೊಂಡು ಅಳುತಿಪ್ಪ 
ಕುರಿಮಾನವರಿಂಗೆ ಗುರುವಿಲ್ಲ ಲಿಂಗವಿಲ್ಲ 
ಜಂಗಮವಿಲ್ಲ ಪಾದೋದಕ ಪ್ರಸಾದವಿಲ್ಲವಯ್ಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

೧೧೮೧ 
ಗುರುದೀಕ್ಷೆಯಿಲ್ಲದ ಶಿಲೆಯ ಕೊರಳಲ್ಲಿ ಕಟ್ಟಿಕೊಂಡು 
ಲಿಂಗವೆಂದು ನುಡಿವ ಚಾಂಡಾಲಿ ನೀ ಕೇಳಾ. 
ಗುರುದೀಕ್ಷೆಯಿಲ್ಲದುದು ಶಿಲೆಯಲ್ಲದೆ, ಲಿಂಗವಲ್ಲ 
ಅದು ಎಂತೆಂದರೆ : 
ಭಿತ್ತಿಯ ಮೇಲಣ ಚಿತ್ರಕ್ಕೆ ಚೈತನ್ಯವುಂಟೇನಯ್ಯಾ ? 
ಗುರುದೀಕ್ಷವಿಲ್ಲದ ಲಿಂಗಕ್ಕೆ ಪ್ರಾಣಕಳೆಯುಂಟೇನಯ್ಯಾ ? 
ಪ್ರೇತಲಿಂಗವ ಕೊರಳಲ್ಲಿ ಕಟ್ಟಿ ಭೂತಪ್ರಾಣಿಗಳಾಗಿ 

ಲಿಂಗವಂತರೆಂಬ ಪಾಷಂಡಿಗಳ ನೋಡಾ! 
ಸಾಕ್ಷಿ : “ಪ್ರೇತಲಿಂಗ ಸಂಸ್ಕಾರಿ ಭೂತಪ್ರಾಣೀ ನ ಜಾನಾತಿ'' 

ಎಂದುದಾಗಿ, 
ಹೆಸರಿನ ಲಿಂಗ, ಹೆಸರಿನ ಗುರುವಾದರೆ 
ಅಸಮಾಕ್ಷನ ನೆನಹು ನೆಲೆಗೊಳ್ಳದು ಕಾಣಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೨೧೦ || 
- ೧೧೮೨ 
ಗುರು ಸಂಸಾರಿ , ಶಿಷ್ಯ ಯತಿಯಾದರೇನಯ್ಯಾ ! 
ಗುನುವಿನೆಡೆಗೆ ಶಿಷ್ಯ ಭಕ್ತಿಕಿಂಕುರ್ವಾಣವಿರಬೇಕಯ್ಯಾ. 
ಇಲ್ಲದ ಅಹಂಕಾರದಲ್ಲಿ 
' ನಾ ಯತಿ, ಗುರು ಸಂಸಾರಿ ' ಎಂಬ ಭಾವ 
ಅಂಗದೊಳು ಹೊಳೆದರೆಕೂಗಿದೆ ಕೂಗಿಡೆ ನರಕದಲ್ಲಿಕ್ಕುವ 
ನಮ್ಮ ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. || ೨೧೧ || 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


೫೪೧ 


೧೧೮೩ 
ಗುರು ಸಹಜವಾಗಿರೆ, 
ಶಿಷ್ಯ ಸತ್ಯ ಪವಾಡಪುರುಷನಾದರೂ ಆಗಲಿ. 
ಶಿಷ್ಯನ ಭಾವಕ್ಕೆ ಗುರು ಹೆಚ್ಚಲ್ಲದೆ, 
ಗುರುವಿನ ಭಾವಕ್ಕೆ ಶಿಷ್ಯ ಹೆಚ್ಚೇ ? 
“ ನಾ ಪವಾಡಪುರುಷ, ಗುರು ಸಹಜಮಾನವ ಭಾವ ' ಎಂಬ 
ಅಂಗದೊಳು ಹುಟ್ಟಿತಾದರೆ ಇಪ್ಪತ್ತೆಂಟುಕೋಟಿನರಕದಲ್ಲಿಕ್ಕುವ 
ನಮ್ಮ ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. || ೨೧೨ || 

೧೧೮೪ 
ಪುರುಷನಿಂದ ಸತಿ ಹಿರಿಯಳಾದರೂ ಆಗಲಿ, 
ಹಸೆಹಂದರವನಿಕ್ಕಿ ಮದುವೆಯ ಮಾಡಿದ ಮೇಲೆ 
ಪುರುಷನಿಂದ ಕಿರಿಯಳು ನೋಡಾ. 
ಗುರುವಿಗಿಂದ ಶಿಷ್ಯ ಅರುಹುಳಾತನಾದರೂ ಆಗಲಿ, 
ಶಿಷ್ಯನ ಭಾವಕ್ಕೆ ಗುರು ಅಧಿಕ ನೋಡಾ. 
ನಾನರುಹುಳ್ಳಾತ, ಗುರುವಿಗರುಹುವಿಲ್ಲೆಂದು ಜರೆದು ನುಡಿವ ನುಡಿ 
ಅಂಗದೊಳು ಹೊಳೆದರೆ ಕುಂಭಿನಿಯ ಪಾಪದೊಳಿಕ್ಕುವ 
ನಮ್ಮ ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. || ೨೧೩ || 

೧೧೮೫ 
ಗುರುವಿನಲ್ಲಿ ಗುಣ ವಿದ್ಯೆ ಕುಲ ಬಾಲ್ಯ ಯೌವನ 
ವೃದ್ದನೆಂದು ಅರಸಲುಂಟೇ ? ಅರಸಿದರೆ ಮಹಾಪಾತಕ. 
ಸಾಕ್ಷಿ : “ ಆಚಾರ್ಯ ಬಾಲಬುದಿಶ್ಚ ನರಬುದಿಸ್ತಥೈವ ಚ | 

ಅಸಿಷ್ಟ ಬುದಿಭಾವೇನ ಕೌರವಂ ನರಕಂ ವ್ರಜೇತ್ || ೨ 
ಎಂದುದಾಗಿ, 
ಎನ್ನ ಗುರು ಬಾಲನೂ ಅಲ್ಲ ಯವನನೂ ಅಲ್ಯ ವೃದ್ದನೂ ಅಲ್ಲ. 
ಮೃತರಹಿತ ಪರಶಿವ. 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆಂಬ 
ಗುರುವ ಮರೆದವರಿಗೆ ಇದೇ ನರಕ . 

| | ೨೧೪ || 


೧೧೮೬ 


ಗುರುಲಿಂಗವಿದ್ದ ಊರುಸೀಮೆಯ ಕಂಡಾಕ್ಷಣವೆ 
ತುರಗ ಅಂದಣಾದಿಗಳನಿಳಿದು, ಭಯಭಕ್ತಿಕ್ತಿಂಕುರ್ವಾಣದಿಂದ 
ಹೋಗಿ, ಗುರುವಿನ ಪಾದೋದಕವ ಕೊಂಬುದು ಶಿಷ್ಯಗೆ ನೀತಿ. 


୫୨୭ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


ಸಾಕ್ಷಿ : ಶಿಷ್ಟೂ ಗುರುತಂ ಗ್ರಾಮಂ ಪ್ರವೇಶಿತಂ ವಾಹನಾದಿಕಂ | 

ವರ್ಜಯೇತ್ ಗೃಹಸಾಮಿಪ್ಯಂ ಛಂದಯೋಶ್ಚ ವಿಪಾದುಕಃ || ?” 
ಎಂದುದಾಗಿ , 
ಹೀಗೆಂಬುದನರಿಯದೆ ಅಹಂಕಾರದಲ್ಲಿ ಬೆಬ್ಬನೆ ಬೆರತು, 
ಗುರುವಿದ್ದ ಊರುಸೀಮೆಯೊಳು ಅಂದಣ ಕುದುರೆಯನೇರಿ 
ನಡೆದರೆ ರೌರವ ನರಕದಲ್ಲಿಕ್ಕುವ 
ನಮ್ಮ ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. || ೨೧೫ | | 


|| ೨೧೬ | | 


೧೧೮೭ 
ಗುರುವರಿಯದವನೆಂದುದಾಸೀನವ ಮಾಡಿ 
ನೆರೆ ಬಲ್ಲವರನರಸಿ , ಭಕ್ತಿಯ ಮಾಡುವ 

ಪಾಪಿ ಮಾನವ ನೀ ಕೇಳು. 
ಸಾಕ್ಷಿ : “ ಗುರ ಸನ್ನಿಹಿತೇ ಯನ್ನು ಪೂಜಾಯಾಮನ್ಯಮಾನಸ : || 

ಸ ಪಾಪೀ ನರಕಂ ಯಾತಿ ಕಾಲಸೂತ್ರಮಿವೋತ್ಸರೇತ್ || ” 
ಎಂದುದಾಗಿ, 
ಗುರುವರಿಯದವನೂ ಅಲ್ಲ ಬಲ್ಲವನೂ ಅಲ್ಲ 
ಗುರು ನಿರಂಜನ, ಗುರು ಪರಶಿವ, 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

- ೧೧೮೮ 
ಸರ್ವರಲ್ಲಿ ಹುಸಿಯನಾಡಿದರೆ ಆಡಲಿ, 
ಗುರುವಿನೆಡೆಗೆ ಹುಸಿಯಿಲ್ಲದಿರಬೇಕು. 
ಸರ್ಪ ಕಡೆಯಲೆಲ್ಲ ಡೊಂಕಾಗಿ ಚರಿಸುತ್ತ 
ಹುತ್ತದೆಡೆಗೆ ಸಸಿನವಾಗಿಹೋದಂತೆ. 
ಅನ್ಯರೆಡೆಗೆ ಹುಸಿ ಠಕ್ಕು ಠಾಳಿ ಇದ್ದರೂ ಇರಲಿ, 
ಗುರುವಿನೆಡೆಗೆ ಹುಸಿಬೇಡ. 
ಕೊಟ್ಟೆ ಕೊಂಡೆನೆಂದು ನುಡಿದು ಕೊಡದೆ ವಾಚಾಳತ್ವವಾದರೆ 
ಬ್ರಾಹ್ಮಣನ ಕೊಂದ ಪಾಪದಷ್ಟು ಪಾಪ 

ನಿಮಗಂಡಿವವು ಕಾಣಿರೊ ! 
ಸಾಕ್ಷಿ : ' ಯೋ ಶುದ್ದಿ ಗೋಪಾದಪ್ರೋಕ್ತಂ ಗುರುರಂಫ್ರಿನುತಸ್ಯ ಚ || 

ವಾಗ್ವದನ್ಯಪ್ರದಾನೇನ ಬ್ರಹ್ಮಹತ್ಯಾಸಮಾಹಿತ: ( ?) || ' 
ಎಂದುದಾಗಿ, 
ಇಂತಪ್ಪ ಗುರುವಿನೆಡೆಗೆ ಹುಸಿ[ ದು ] ಜೀವಿಸೆನಯ್ಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 


| | ೨೭ | | 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


೫೪೩ 


- ೧೧೮೯ 
ಧ್ಯಾನಕೆಲ್ಲ ಮೂಲಗುರುವಿನ ಮೂರ್ತಿ ಕಾಣಿರೊ ! 
ಪೂಜೆಗೆಲ್ಲ ಮೂಲ ಗುರುವಿನ ಪಾದ ಕಾಣಿರೋ ! 
ಮಂತ್ರಕೆಲ್ಲ ಮೂಲ ಗುರುವಿನ ವಾಕ್ಯ ಕಾಣಿರೋ ! 
ಮುಕ್ತಿಗೆಲ್ಲ ಮೂಲಗುರುವಿನ ಕೃಪೆ ಕಾಣಿರೊ ! 

ಗುರು ಹೇಳಿದಂತಿಹುದೆ ವೇದಾಗಮಶಾಸ್ತ್ರ ಕಾಣಿರೋ ! 
ಸಾಕ್ಷಿ : " ಧ್ಯಾನಮೂಲಂಗುರೋರ್ಮೂತಿ್ರ: ಪೂಜಾಮೂಲಂಗುರೋಃ ಪದಂ: | 

ಮಂತ್ರಮೂಲಂ ಗುರೋರ್ವಾಕ್ಯಂ | ಮುಕ್ತಿಮೂಲಂ ಗುರೋಃ ಕೃಪಾ|| ” 
ಎಂದುದಾಗಿ, 
ಗುರುಮೂರ್ತಿಯ ಧ್ಯಾನದಲ್ಲಿ ನೀನೇಯಾದೆ, 
ಅನ್ಯವ ಧ್ಯಾನಿಸುವ ಅಜ್ಞಾನಿ ನೀ ಕೇಳಾ. 
ಗುರುಪಾದಪೂಜೆಯ ಮಾಡದೆ ಅನ್ಯಪೂಜೆಯ ಮಾಡುವ 
ಅಧಮ ಚಾಂಡಾಲಿ ಮಾನವ ನೀ ಕೇಳಾ. 
ಗುರುಮಂತ್ರವ ಜಪಿಸದೆ ಅನ್ಯಮಂತ್ರವ ಜಪಿಸುವ 
ಅನಾಮಿಕ ಹೊಲೆಯ ನೀ ಕೇಳಾ. 
ಗುರುಕೃಪೆಯ ಪಡೆಯದೆ 
ಅನ್ಯದೈವದ ಕೃಪೆಯ ಪಡೆದೆನೆಂಬ ಪಾಪಿ ನೀ ಕೇಳಾ. 
ಗುರುಕರುಣ ಕೃಪೆಯ ಪಡೆದರೆ ಹರಿದು ಹೋಹುದು 
ನಿನ್ನ ಪೂರ್ವಜನ್ಮದ ಹೊಲೆ. 
ಗುರುವನರಿಯದೆ, ಲಿಂಗವನರಿಯದೆ, ಜಂಗಮವನರಿಯದೆ, 
ಅನ್ಯದೈವ ಕೊಟ್ಟಿತೆಂದು ಅನ್ಯವ ಹೊಗಳಿದರೆ 
ಎಂದೆಂದಿಗೂ ಭವಹಿಂಗದೆಂದಾತ 
ನಮ್ಮ ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. || ೨೧೮ || 

೧೧೯೦ 
ಗುರುಶಿಷ್ಯ ಸಂಬಂಧಕೆ ಹೋರಾಡಿ, ಧರೆಯೆಲ್ಲ ಬಂಡಾದರು ನೋಡಾ. 
ಗುರುವಿನ ಭವವ ಶಿಷ್ಯನರಿಯ , 
ಶಿಷ್ಯನ ಭವವ ಗುರುವರಿಯ . 
ಜ್ಞಾನಹೀನ ಗುರುವಿಂಗೆ ಜ್ಞಾನಹೀನ ಶಿಷ್ಯನಾದರೆ 

ಅವರ ಪಾತಕಕೆ ಕಡೆ ಏನಯ್ಯಾ ? 
ಸಾಕ್ಷಿ : ಜ್ಞಾನಹೀನಗುರೋ ಪ್ರಾಪ್ತಂ ಶಿಷ್ಯಜ್ಞಾನಂ ನ ಸಿದ್ದತಿ || 

ಮೂಲಸ್ಪಿನ್ನೇ ಯಥಾವೃಕ್ಷ ಗಂಧ: ಪುಷ್ಪಂ ಫಲಂ ತಥಾ | 
ಎಂದುದಾಗಿ, 
ಹೀಗೆಂಬುದನರಿಯದೆ, ಹೊನ್ನು ವಸ್ತ್ರದಾಸೆಗೆ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 
ಲಿಂಗವ ಮಾರಿಕೊಂಡುಂಬ ಗುರು ಶಿವದ್ರೋಹಿ, 
ಲಿಂಗವ ಕೊಂಬ ಶಿಷ್ಯ ನರದ್ರೋಹಿ. 
ಇಂತಪ್ಪ ಗುರು ಶಿಷ್ಯ ಸಂಬಂಧವನೋಡಿನೋಡಿ ನಗುತಿದ್ದ 
ನಮ್ಮ ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. || ೨೧೯ || 

೧೧೯೧ 
ಅಂಧಕ ಅಂಧಕರು ಕರವಿಡಿದರಣ್ಯದೊಳು 
ಹೋಗುತೊಂದು ಕೊಳ್ಳವ ಬಿದ್ದು ಚಾಲಿವರಿವಂತೆ, 
ಅಜ್ಞಾನಿ ಗುರುವಿಂಗೆ ಅಜ್ಞಾನಿ ಶಿಷ್ಯನಾದರೆ 
ಅವರ ಪಾತಕಕೆ ಕಡೆಯೇನಯ್ಯಾ ! 
ಹೆಸರಿನ ಗುರುವಿಗೆ ಹೆಸರಿನ ಶಿಷ್ಯನಾಗಿ 
ಗುರು - ಶಿಷ್ಯ ಸಂಬಂಧಕ್ಕೆ ಹೋರಾಡಿ 
ಒಡಲಾಸೆಗೆ ಲಿಂಗವ ಮಾರಿಕೊಂಬ ಕಡುಪಾಪಿಗೆ 

ಗುರುತ್ವವುಂಟೇನಯ್ಯಾ ? ಗುರುವಿಲ್ಲ 
ಸಾಕ್ಷಿ : ' ನಾಮಧಾರಕ ಶಿಷ್ಯತ್ವ ನಾಮಧಾರೀ ಗುರುಸ್ತಥಾ | 

ಅಂಧಕೋಂಧಕರಾಬದ್ರೋ ದ್ವಿವಿಧಂ ಪಾತಕಂ ಭವೇತ್ ||'' 
ಎಂದುದಾಗಿ, 
ಬುದ್ಧಿಹೀನ ಶಿಷ್ಯಂಗೆ ಉಪದೇಶವ ಕೊಟ್ಟ ಗುರುವ 
ಎದ್ದೆದ್ದಿ ತೆಗೆಯುವರು ರೌರವ ನರಕದಲ್ಲಿ ಎಂದಾತ 
ನಮ್ಮ ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

೧೧೯೨ 
ಬೀರ ಜಟ್ಟಿ ಮೈಲಾರ ಮಾರಿ ಮಸಣೆಯೆಂಬ 
ಅನ್ಯದೈವವು ಮನೆಯೊಳಿರುತಿರೆ , ಅದ ವಿಚಾರಿಸದೆ , 
ನಿನ್ನ ಚಿತ್ಕಳೆ ಪರಬ್ರಹ್ಮಲಿಂಗವನವರಿಗೆ ಕೊಟ್ಟು, 
ಹೊನ್ನು ಹಣವ ಬೇಡಿ ಕೊಂಡು ಒಡಲ ಹೊರೆದು 
ಗುರುವೆಂದುಕೊಂಬ ಗುರುವೆ ನೀ ಕೇಳಾ. 
ವಿಚಾರಹೀನರಿಗೆ ಉಪದೇಶವ ಕೊಟ್ಟರೆ ಅವಿಚಾರಿ 

ನೀನಹುದನರಿಯಾ ? 
ಸಾಕ್ಷಿ : “ ಅನ್ಯದೈವಪೂಜಕಸ್ಯ ಗುರೋರುಪದೇಶಃ ನಾಸ್ತಿನಾಸ್ತಿ || 

ಅವಿಚಾರಂ ತದೀಕ್ಷಣಾತ್ ರೌರವಂ ನರಕಂ ವ್ರಜೇತ್ || ” 
ಎಂದುದಾಗಿ, 
ಮುನ್ನ ಯಮಪಾತಕಕೆ ಗುರಿಯಾಗುವ ಸಂದೇಹಿಗಳ 
ಗುರು ಶಿಷ್ಯ ಸಂಬಂಧವ ಕಂಡು ನಸುನಗುತ್ತಿದ್ದನಯ್ಯಾ 
ನಮ್ಮ ಪರುಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. || ೨೨೧ || 


| | ೨೨೦ | | 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


೫೪೫ 


೧೧೯೩ 
ಪಟ್ಟವ ಕಟ್ಟಿದ ಮೇಲೆ ಲಕ್ಷಣವನರಸಲುಂಟೇನಯ್ಯಾ ? 
ಕೊಡುಂಡು ಜಾತಿಭೇದವನರಸಲುಂಟೇನಯ್ಯಾ ? 
ಅನ್ಯಭವಿಗೆ ಲಿಂಗುಪದೇಶವಕೊಟ್ಟು, 
ಅವನಲ್ಲುಣಬಾರದೆಂದು ಕುಲಕಂಜಿ, ಒಣ ಪಡಿಯ 
ತಂದು , ಬೆರಸಿ ಪಾಕವ ಮಾಡಿ ಉಂಬ ಅಜ್ಞಾನಿ ಗುರು ನೀ ಕೇಳಾ. 
ನಿನ್ನ ಚಿತ್ಕಳಾಪರಬ್ರಹ್ಮಲಿಂಗವನವರಿಗೆ ಕುಡುವಾಗ 
“ ಅವರು ಮಾಡಿದ ದೋಷ ಎನ್ನನಂಡಲೆವವುಕೊಡಲಮ್ಮೆ ' 
ಎಂಬ ಭಾವ ನಿನ್ನಲ್ಲರಿಯದೆ, 
ಕಾಂಚಾಣ ಕಪ್ಪಡದಾಸೆಗೆ ದೀಕವ ಮಾಡಿ, 
ಹಿಂದೆ ಉಣಬಾರದೆಂಬ ಶೀಲವ ಹಿಡಿದರೆ, 
ಮುಂದೆ ಯಮದಂಡನೆ ಬರುವುದನರಿಯಾ ? 
ಇಂತೀ ಅಜ್ಞಾನಿಗಳ ಗುರು ಶಿಷ್ಯ ಸಂಬಂಧಕ್ಕೆ ಎಂತು ಮೆಚ್ಚುವನಯ್ಯಾ 
ನಮ್ಮ ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. - || ೨೨೨ || 

೧೧೯೪ 
ಜ್ಞಾನ ಗುರುವಿಗೆ ಜ್ಞಾನ ಶಿಷ್ಯನಾದರೆ 
ಜೇನುತುಪ್ಪದೊಳು ಮಧುರ ಬೆರೆದಂತೆ. 
ಅಜ್ಞಾನಿ ಗುರುವಿಂಗೆ ಅಜ್ಞಾನಿ ಶಿಷ್ಯನಾದರೆ 
ಅಮವಾಸೆಯ ಮುಂದಣ ಕಾಳದೊಳುಮೋಡಕವಿದು 
ಘೋರಾಂಧಕಾರ ಕತ್ತಲೆಯಾಂದತೆ . 
ಎನ್ನ ಗುರು ಶಿಷ್ಯ ಸಂಬಂಧ ಇಂತಲ್ಲವಯ್ಯಾ ! 
ಎನ್ನ ಗುರು ಜ್ಞಾನಿಯ ಅಜ್ಞಾನಿಯಲ್ಲ 
ಜ್ಞಾನಿಯಜ್ಞಾನಿಯಿಬ್ಬರಿಗೆ ಸುಜ್ಞಾನವನೀವ ನಿಬ್ಬೆರಗಿ ಪರಮಾತ್ಮ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೨೨೩ || 
೧೧೯೫ 
ಗುರುದೈವದ ಮುಂದೆ ಪರದೈವವ ಹೊಗಳುವ 
ಕರ್ಮಿ ನೀ ಕೇಳಾ. 
ಗುರುದೈವವಿದ್ದ ಮೇಲೆ ಪರದೈವ ಸಲ್ಲದು. 
ಪರದೈವವಿದ್ದ ಮೇಲೆ ಗುರುದೈವ ಸಲ್ಲದು. 
ಪರದೈವವಿದ್ದು ಗುರುದೈವವೆಂದು ನುಡಿದುಕೊಂಡು ನಡೆದರೆ 
ನೆರೆ ನರಕದಲಿಕ್ಕುವ 
ನಮ್ಮ ಪರಮಗುರು ಪಡುವಿಡಿ ಸಿದಮಲ್ಲಿನಾಥಪ್ರಭುವೆ. || ೨೨೪ || 


೪೬ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


೧೧೯೬ 


ರಾಗ : ಮಲಹರಿ 
ಪಲ್ಲ : ಗುರು ಕರುಣಾಕರ ಪರಶಿವ ಪರಮ 

ಗುರು ಭವಹರ ಚಿನ್ಮಯ ಚಿದ್ರೂಪ 

ಗುರುವೆ ನಿರಂಜನ ನಿರ್ಮಳ ನಿಃಖಳಗುರುವೆ ಸುರತುರವೆ . 
ಪದ : ವ ವಿಪಿನ ತರು ಕಾಷ್ಪವ ಸುಡುವಂ 

ತೆನ್ನ ಭವದ ಗೊಂಡಾರಣ್ಯವ 
ನೆನ್ನಯ ಗುರುಕರುಣಗ್ನಿಯಲ್ಲಿ ಉರುಹಿ 
ಮುನ್ನಿನ ಸುಕೃತದ ದೆಸೆಯಲಿ ಗುರುಕೃಪೆ 
ಅನ್ಯಥಾ ಭಾಗ್ಯವ ಪಡೆದೆನು ಪರುಷದ 
ಸನ್ನಿಧಿಯಲಿಹ ಲೋಹ ಪರಿಗು ಸಯುಕ್ತ 
ಅಂಗಾತ್ಮನ ಪ್ರಾಣನ ಭವಿತನಗಳ 
ಹಿಂಗಿಸಿ ಅವಿರಳ ಪರಬ್ರಹ್ಮದ ಮಹಾ 
ಲಿಂಗವ ಕರ ಉರ ಶಿರ ಮನ ಭಾವದಲ್ಲಿ 
ಸಂಗವ ಮಾಡಿಯೆ ಪ್ರಕೃತಿ ವಿಕೃತಿ ವಿಷ 
ಯಂಗಳನೆಲ್ಲವ ತೊರಸಿ ಗಣಂಗಳ 
ಡಿಂಗರಿಗನ ಮಾಡಿದೆನ್ನಯ ಗುರುಮಹಿಮೆ . 
ದುರ್ಲಿಬಿತಂಗಳ ತೊಡದು ವಿಭೂತಿ 
ಧರಿಸ ಕಲಿಸಿ ಫಣಿಯೊಳು ರುದ್ರಾಕ್ಷಿಯ 
ಸರಮಾಲೆಯ ತೊಡಕಲಿಸಿ ಷಡ 
ಕ್ಷರಿಯ ಸ್ಮರಿಸ ಕಲಿಸಿ ' ಶಿವಧ್ಯಾನವ ಹಿಂಗದ 
ಲಿರು ನೀ ಕಂದಾ' ಯೆಂದು ಅಭಯಕರ 
ಶಿರದೊಳು ಮಡುಗಿಯ ಸಲುಹಿದ ಗುರು ನಿತ್ಯ . 


| ೨ || 


| 


೩ | | 


ರಂಬಿಸಿ ನಿಲ್ಲದಳುವಿಂಗೆ ಕಂದೆಗೆ ಮೇಣ್ 
ರಂಭೆ ಸನವನೂಡಿಯ ಸಲಹುವ ತೆರ 
ಹಂಬಲಿಸಿ ಭಯಪಡುತಿಹಗೆ ಸೂರ್ಯನೀನೆ 
ಶಂಭು ಚರಣತೀರ್ಥಪ್ರಸಾದವ 
ನುಂಬಕಲಿಸಿಯ ಅನ್ಯಹಾರದ 
ಬೆಂಬಳಿಗಳ ಕೆಡಿಸಿದೆನ್ನಯ ಗುರು ಮಹಿಮೆ . 
ಮಾಡಕಲಿಸಿದ ಲಿಂಗದ ಸೇವೆಯ ಸದಾ 
ನೀಡಕಲಿಸಿದ ಜಂಗಮಕಮೃತಾನ್ನವ 
ಬೇಡಕಲಿಸಿ ಮುಕ್ತಿಯ ಫಲಪದವ 


೪೭ 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 

ಗೂಡಕಲಿಸಿ ಶಿವಾನಂದದಾ ಲೀಲೆಯೊ 
೪ಾಡಕಲಿಸಿ ನಿಜ ನಿತ್ಯ ನಿರ್ಮಳನ 
ಮಾಡಿದ ಗುರುವರ ಸಿದ್ದಮಲ್ಲೇಶಾ 


| ೫ | 


|| ೨೨೫ || 


ಲಿಂಗಧಾರಣಸ್ಥಲ 
ಸೂತ್ರ : ಇಂತು ಗುರುಕರುಣಕಟಾಕ್ಷವೆಂಬ ಅಗ್ನಿಯಲ್ಲಿ ನೆರೆ ಭವರಾಣ್ಯದ ತರುಕಾಷ್ಠವನೆಲ್ಲ 

ಸುಟ್ಟುರುಹಿದ ಮಹಾಶರಣಂಗೆ ಲಿಂಗಸಂಗ ಬೇಕಾದ ಕಾರಣ ಸಪ್ರದಶದಲ್ಲಿ 
ಲಿಂಗಧಾರಣಸ್ಥಲವಾದುದು. 

೧೧೯೬೭ 
ಶರಧಿಯನಾರಾಧಿಸಿದರೆ ಹವಳ ಮೌಕಿಕಗಳನೀವುದು ನೋಡಾ! 
ಗಿರಿಯನಾರಾಧಿಸಿದರೆ ಬಯಸಿದ ಮೂಲಿಕೆಗಳನೀವುದು ನೋಡಾ! 
ಗುರುವನಾರಾಧಿಸಿದರೆ ಗುರುಕರುಣ ಜಲಸಮುದ್ರದ ತೆರೆಯೊಳು 
ಲಿಂಗವೆಂಬ ಸುವಸ್ತುವನೊಗೆಯಿತ್ತು ನೋಡಾ! 
ಆ ಲಿಂಗ ಎನ್ನ ಸೋಂಕಿ , ಅಂಗ ಚಿನ್ನವಾಗಿ, 
ಲಿಂಗವ ಪೂಜಿಸಿ ಭವಂಗಳ ದಾಂಟಿ ನಿರ್ಭವನಾಗಿದ್ದೆನು ಕಾಣಾ 
ಪರಮಗುರು ಪಡುವಿಡಿ ಸಿದಮಲ್ಲಿನಾಥಪ್ರಭುವೆ. 

|| ೨೨೬ || 
೧೧೯೮ 
ತ್ರಿವಿಧ ತನುವಿಗೆ ತ್ರಿವಿಧ ದೀಕ್ಷೆ. 
ತ್ರಿವಿಧ ದೀಕ್ಷೆಗೆ ತ್ರಿವಿಧ ಲಿಂಗ, 
ತ್ರಿವಿಧ ಲಿಂಗಕ್ಕೆ ತ್ರಿವಿಧ ಕರವ ತೋರಿದ ಗುರುವೆ ಶರಣು. 
ಅದು ಎಂತೆಂದರೆ : 
ಕಾಯದ ಕರದಲ್ಲಿ ಇಷ್ಟಲಿಂಗವ ಕೊಟ್ಟು 
ಸ್ಕೂಲತನುವಿನ ಪೂರ್ವಾಶ್ರಯವ ಕಳೆದು 
ಕ್ರಿಯಾದೀಕ್ಷೆಯ ಮಾಡಿದ ಗುರುವೆ ಶರಣು. 
ಮನದ ಕರದಲ್ಲಿ ಪ್ರಾಣಲಿಂಗವಕೊಟ್ಟು 
ಸೂಕ್ಷ್ಮ ತನುವಿನ ಪೂರ್ವಾಶ್ರಯವ ಕಳೆದು 
ಪ್ರಣಮಪಂಚಾಕ್ಷರಿಯ ಕರ್ಣದಲ್ಲಿ ಹೇಳಿ, 
ಮಂತ್ರದೀಕ್ಷೆಯ ಮಾಡಿದ ಗುರುವೆ ಶರಣು. 
ಭಾವದ ಕರದಲ್ಲಿ ಭಾವಲಿಂಗವ ಕೊಟ್ಟು 
ಕಾರಣತನುವಿನ ಪೂರ್ವಾಶ್ರಯವ ಕಳೆದು 
ಮಸ್ತಕದಲ್ಲಿ ಹಸ್ತವ ಮಡುಗಿ 
ವೇಧಾದೀಕ್ಷೆಯನಿತ್ತ ಮದ್ದುರುವೆ ಶರಣು. 


೫೪೮ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


ನಿಮ್ಮ ಪಾದದಡಿದಾವರೆಯೊಳು ಮನವ ಶೃಂಗನ ಮಾಡಿಸು 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೨೨೭ || 
೧೧೯೯ 
ಬಡವನೆಡವಿ ಧನಕಂಡಂತೆ, ಭವಪಡುವನ ಕರದೊಳು 
ಮೃಡಮೂರ್ತಿಲಿಂಗವ ಕಂಡೆನಲ್ಲ | 
ಬಿಡದೆ ಅರಸುವ ಬಳ್ಳಿ ಕಾಲತೊಡರಿ ಬಂದಂತೆ 
ಭವಭವಾಂತರದಲರಸಿದರೂ ಕಾಣದ 
ಕಾಲಸಂಹರದೊಡೆಯನ ಕಂಡೆನಲ್ಲ ಎನ್ನ ಕರದೊಳು! 
ವೇದಾತೀತ ನಿರಂಜನನೆಂಬ ಲಿಂಗವ ಕಂಡೆನಲ್ಲ ಎನ್ನ ಕರದೊಳು! 
ಹರಿಯಜರ ಮಧ್ಯದಲ್ಲಿ ಉರಿವುತಿಹ ಪರಂಜ್ಯೋತಿಲಿಂಗನ 
ಕಂಡೆನಲ್ಲ ಎನ್ನ ಕರದೊಳು ! 
ಕಂಡು ಕಂಡು ಬಿಡಲಾರದ ಸುವಸ್ತುವ ಕಂಡೆನಲ್ಲ ಎನ್ನ ಕರದೊಳು. 
ಆಹಾ ಎನ್ನ ಪುಣ್ಯವೆ ! ಆಹಾ ಎನ್ನ ಭಾಗ್ಯವೆ ! 
ಆಹಾ ಎನ್ನ ಪ್ರಾಣದ ನಲ್ಲನೆಂಬ ಪರಮಾತ್ಮಲಿಂಗವನಪ್ಪಿ 
ಅಗಲದಂತೆ ಮಾಡು ಕಂಡ್ಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೨೨೮ || 
- ೧೨೦೦ 
ಹೆಳವನಿದ್ದೆಸೆಗೆ ಜಲನಿಧಿ ನಡೆತಂದಂತೆ, 
ಕರುಣಜಲಮೂರ್ತಿಲಿಂಗ ಎನ್ನ ಕರಸ್ಥಲಕೆ ನಡೆತಂದನಲ್ಲ ! 
ರೋಗಿಯಲ್ಲಿಗೆ ಅಮೃತವೆ ಮೈಯಾಗಿ ನಡೆತಂದಂತೆ, 
ಭವರೋಗದ ಪಾಪಿ ಪಿಸುಣಮಾನವನಿದ್ದೆಡೆಗೆ 
ಅಮೃತಕರಮೂರ್ತಿ ನಡೆತಂದನಲ್ಲ ಎನ್ನ ಕರದೊಳು!. 
ಘೋರಾಂಧಕಾರದ ಕತ್ತಲೆಯೊಳು ತೋಳಲಿ ಬಳಲುವ 
ಕಮಲದೆಡೆಗೆಸೂರ್ಯನುದಯವಾದಂತೆ, 
ಮಾಯಾತಮಂಧವೆಂಬ ಕತ್ತಲೆಯೋಳು ತೋಳಲಿಬಳಲುವ 
[ ವೇಳೆಯೊಳು] ದ್ಯುಮಣಿಕೋಟಿಪ್ರಕಾಶಲಿಂಗವ 
ಕಂಡೆನಲ್ಲಾ ಎನ್ನ ಕರದೊಳು ! 
ಹಗಲೆ ಬಳಲುವ ಕುಸುಮದೆಡೆಗೆ, ಇರುಳುಗವಿದು, 
ಶಶಿ ಉದಯವಾದಂತೆ, 
ಹಗಲು ಇರುಳೆಂಬ ಬಂಧನದ ಬಯಕೆಗೆ ಸಿಕ್ಕಿದ 
ಮಾನವನೆಡೆಗೆ ಶಶಿಕಾಂತಲಿಂಗ ಉದಯವಾದನಲ್ಲ ಎನ್ನ ಕರದೊಳು ! 
ಸುದತಿ ಬಯಸಲು ಪುರುಷಾತ್ಮ ಕೈಸಾರಿದಂತೆ 
ಹಲವು ಜನನದಿ ಬಯಸಿ ಬಳಸಿದರೂ ಸಿಲ್ಕದ 


೫೪೯ 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


ಲಿಂಗವೆನ್ನ ಕೈಸಾರಿತಲ್ಲ ! 
ಪರವೆ ಗೂಡಾಗಿಪ್ಪ ಲಿಂಗವ ಕಂಡೆನಲ್ಲ ಎನ್ನ ಕರದೊಳು! 
ಶರೀರದೊಳು ಪರಿಪೂರ್ಣವಾಗಿಹ ಲಿಂಗವ 

ಕಂಡೆನಲ್ಲ ಎನ್ನ ಕರದೊಳು! 
ಸಾಕ್ಷಿ : ' ಪರಂ ಗೂಢಂ ಶರೀರಸ್ತಂ ಲಿಂಗಕ್ಷೇತ್ರವನಾಮಯಮ್ | 

ಯಥೆಶ್ವರಂ ಹ್ಯಾದಿ ತೇಜ: ತಲ್ಲಿಗಂ ಪಂಚಸಂಜ್ಞಕಂ || ” 
ಎಂಬ ಪಂಚಸಂಜ್ಜೆಯನೊಳಕೊಂಡ ಲಿಂಗವು 
ಎನ್ನ ಕರಸ್ಥಲ ಉರಸ್ಸಲ ಶಿರಸ್ಸಲ ಮನಸ್ಸಲ ಜ್ಞಾನಸ್ಪಲ ಭಾವಸ್ಪಲ 
ಪರಿಪೂರ್ಣವಾಗಿ ' ಲಿಂಗದಷ್ಟಸ್ಯ ದೇಹನಂ', 
ಸರ್ವಾಂಗದೊಳಗೆಲ್ಲಲಿಂಗಮಯವಾಗಿ 
ಲಿಂಗಲಿಂಗ ಸಂಗಸಂಗಯಂಬಾ ಪರಮಹರುಷದೊಳಲಾಡುತಿದನಲ್ಲಾ 
ಪರಮಗುರು ಪಡುವಿಡಿ ಸಿದಮಲ್ಲಿನಾಥಪ್ರಭುವೆ. 

|| ೨೨೯ || 


೧೨೦೧ 
ಕಂಡೆನೆನ್ನ ಕರದೊಳು ಕರುಣವರಮೂರ್ತಿಲಿಂಗವ. 
ಕಂಡೆನೆನ್ನ ಕರದೊಳು ಆತ್ಮಲಿಂಗವ. 
ಕಂಡೆನೆನ್ನ ಕರದೊಳು ಚಿನ್ನಯ ಚಿದ್ರೂಪ ಚಿತ್ರಕಾಶಲಿಂಗವ. 
ಕಂಡೆನೆನ್ನ ಕರದೊಳು ಮನಾತೀತಮಗೋಚರ ಲಿಂಗವ. 
ಕಂಡೆನೆನ್ನ ಕರದೊಳು ನಿರ್ನಾಮ ನಿರ್ಗುಣ ನಿರಂಜನ ನಿರವಯಲಿಂಗವ . 

ಕಂಡೆನೆನ್ನ ಕರದೊಳು ಮಹಾಲಿಂಗವ . 
ಸಾಕ್ಷಿ : ' ಮಹಾಲಿಂಗಮಿದಂ ದೇವಿ ಮನೋತೀತಮಗೊಚರಂ | 

ನಿರ್ನಾಮ ನಿರ್ಗುಣಂ ನಿತ್ಯಂ ನಿರಂಜನ ನಿರಾಮಯಂ||'' 
ಎಂದೆನಿಸುವ ಲಿಂಗವ ಕಂಡೆನಲ್ಲ ಎನ್ನ ಕರದೊಳು! 
ಆ ಲಿಂಗವೆನ್ನ ಕರಸ್ಥಲಕ್ಕೆ ಇಷ್ಟಲಿಂಗವಾಗಿ, 
ಮನಸ್ಸಲಕ್ಕೆ ಪ್ರಾಣಲಿಂಗವಾಗಿ, ಭಾವಸ್ಪಲಕ್ಕೆ ಭಾವಲಿಂಗವಾಗಿ ; 
ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗವೆಂಬ ಮೂರುಲಿಂಗವೆ 
ಆರುಲಿಂಗವಾಗಿ, ಆರುಲಿಂಗವೆ ಮೂವತ್ತಾರು ಲಿಂಗವಾಗಿ , 
ಮೂವತ್ತಾರು ಲಿಂಗವೆ ಇನ್ನೂರ ಹದಿನಾರು ಲಿಂಗವಾಗಿ, 
ಸರ್ವಾಂಗವೆಲ್ಲ ಲಿಂಗಮಯವಾಗಿ, ಸರ್ವತೋಮುಖದ 
ಲಿಂಗವೆ ಗೂಡಾಗಿಪ್ಪ ಶರಣ ಬಸವಣ್ಣ 
ಚನ್ನಬಸವಣ್ಣಪ್ರಭುರಾಯ ಮುಖ್ಯವಾದ 
ಅಸಂಖ್ಯಾತ ಮಹಾಗಣಂಗಳ ಲೆಂಕರ ಲೆಂಕನಂದೆನಿಸಯ್ಯಾ 
ಪರಮಗುರು ಪದುವಿಡಿ ಸಿದಮಲ್ಲಿನಾಥಪ್ರಭುವೆ. 


೫೫೦ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


೧೨೦೨ 
ಗುರು ಕರುಣಿಸೆ ಇಷ್ಟಲಿಂಗವೆನ್ನ ಕರವ ಸೇರಲು 
ಸರ್ವಾಂಗವೆಲ್ಲ ಲಿಂಗಮಯವಾದುದು ನೋಡಾ! 
ಅದು ಎಂತೆಂದರೆ : 
ಇಷ್ಟಲಿಂಗದಿಂದ ಪ್ರಾಣಲಿಂಗ, ಪ್ರಾಣಲಿಂಗದಿಂದ 
ಭಾವಲಿಂಗತ್ರಯಗಳಾದವು. 
ಒಂದೊಂದು ಲಿಂಗದಲ್ಲಿ ಎರಡು ಲಿಂಗ ಹುಟ್ಟಿದವು : 
[ ಇಷ್ಟಲಿಂಗದಿಂದ ಆಚಾರಲಿಂಗ ಗುರುಲಿಂಗ ಹುಟ್ಟಿದವು. 
ಪ್ರಾಣಲಿಂಗದಿಂದ ಶಿವಲಿಂಗ ಜಂಗಮಲಿಂಗ ಹುಟ್ಟಿದವು. 
ಭಾವಲಿಂಗದಿಂದ ಪ್ರಸಾದಲಿಂಗ ಮಹಾಲಿಂಗವೆಂಬೆರಡು ಲಿಂಗ ಹುಟ್ಟಿದವು.] 
ಇಂತೀ ಷಧಲಿಂಗದಲ್ಲಿ ಷಡ್ತಿಧಸಂಬಂಧ : 
ಘ್ರಾಣದಲ್ಲಿ ಆಚಾರಲಿಂಗ ಸಂಬಂಧ . 
ಜಿಹ್ನೆಯಲ್ಲಿ ಗುರುಲಿಂಗ ಸಂಬಂಧ. 
ನೇತ್ರದಲ್ಲಿ ಶಿವಲಿಂಗ ಸಂಬಂಧ. 
ತ್ವಕ್ಕಿನಲ್ಲಿ ಜಂಗಮಲಿಂಗ ಸಂಬಂಧ . 
ಶೋತ್ರದಲ್ಲಿ ಪ್ರಸಾದಲಿಂಗ ಸಂಬಂಧ. 
ಹೃದಯದಲ್ಲಿ ಮಹಾಲಿಂಗ ಸಂಬಂಧ. 
ಆಚಾರಲಿಂಗದರಿವು ಗಂಧ, ಗುರುಲಿಂಗದರಿವು ರಸ , 
ಶಿವಲಿಂಗದರಿವುರೂಪು, ಜಂಗಮಲಿಂಗದರಿವು ಸ್ಪರುಶನ, 
ಪ್ರಸಾದಲಿಂಗದರಿವು ಶಬ, ಮಹಾಲಿಂಗದರಿವು ಪರಿಣಾಮ . 
ಒಂದೊಂದು ಲಿಂಗದಲ್ಲಿ ಆರುಲಿಂಗವಾದವು : 
ಆಚಾರಲಿಂಗದಲ್ಲಿ ಗುರುಲಿಂಗ ಶಿವಲಿಂಗ ಜಂಗಮಲಿಂಗ 
ಪ್ರಸಾದಲಿಂಗ ಮಹಾಲಿಂಗವೆಂಬೈದು ಲಿಂಗವುಂಟು. 
ಗುರುಲಿಂಗದಲ್ಲಿ ಆಚಾರಲಿಂಗ ಶಿವಲಿಂಗ ಜಂಗಮಲಿಂಗ 
ಪ್ರಸಾದಲಿಂಗ ಮಹಾಲಿಂಗವೆಂಬೈದು ಲಿಂಗವುಂಟು. 
ಶಿವಲಿಂಗದಲ್ಲಿ ಆಚಾರಲಿಂಗ ಗುರುಲಿಂಗ ಜಂಗಮಲಿಂಗ 
ಪ್ರಸಾದಲಿಂಗ ಮಹಾಲಿಂಗವೆಂಬೈದು ಲಿಂಗವುಂಟು. 
ಪ್ರಸಾದಲಿಂಗದಲ್ಲಿ ಆಚಾರಲಿಂಗ ಗುರುಲಿಂಗ ಶಿವಲಿಂಗ 
ಜಂಗಮಲಿಂಗ ಮಹಾಲಿಂಗವೆಂಬೈದು ಲಿಂಗವುಂಟು. 
ಇಂತಿವೆಲ್ಲಕೂಡಿಮೂವತ್ತಾರು ಲಿಂಗ. 
ಆ ಮೂವತ್ತಾರು ಲಿಂಗದಲ್ಲಿ ಒಂದೊಂದು ಲಿಂಗದಲ್ಲಿ ಆರುಲಿಂಗ ಕೂಡಲೆ 
ಇನ್ನೂರ ಹದಿನಾರು ಲಿಂಗವಾದವು. 
ಅಂಗಪ್ರಭೆಯಲ್ಲಿ ಲಿಂಗಪ್ರಭೆಯಾಗಿ , ಲಿಂಗಪ್ರಭೆಯಲ್ಲಿ ಅಂಗಪ್ರಭೆಯಾಗಿ, 
ಅಂಗಲಿಂಗಸಂಬಂಧಿಯಾಗಿದ್ದೆನು ಕಾಣಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 


| ೨೩೧ | | 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


೫೫೧ 


೧೨೦೩ 
ಅಂತರಂಗದಲ್ಲಿ ಜ್ಞಾನಪರಿಪೂರ್ಣನಾಗಿ ಸರ್ವಾಂಗವೆಲ್ಲ 
ಲಿಂಗಮಯವೆಂದು ಜ್ಞಾನದ ಕಣ್ಣಲಿ ಕಂಡು, 
ಅರುಹು ಪರಮಾರ್ಥನೊಳು ಬೆರದು, ಅಚಲಿತಶರಣನಾದೆನೆಂದು, 
ಬಹಿರಂಗದಲ್ಲಿ ಗುರುಕರುಣದ ಇಷ್ಟಲಿಂಗಧಾರಣವಿಲ್ಲದಿರಬಹುದೇ ? 
ಇರಬಾರದು ; ಇದರೆ ಮಹಾನರಕ . 
ಮೂರುಕಣ್ಣುಳ್ಳ ಶಿವನಾದರೂ ಆಗಲಿ , 
ಅಂಗದ ಮೇಲೆ ಇಷ್ಟಲಿಂಗವಿಲ್ಲದೆ 
ಸುಜ್ಞಾನಿಶರಣನಾದನೆಂದು ನುಡಿದುಕೊಂಡು ನಡೆದರೆ 
ಅದ ನಮ್ಮ ಪುರಾತರು ಮೆಚ್ಚುವರೆ ? ಮೆಚ್ಚರು. 
ಮೆಚ್ಚರಾಗಿ ನಾಯಕನರಕ ತಪ್ಪದು. 
ಪರಮಗುರು ಪಡುವಿಡಿ ಸಿದಮಲ್ಲಿನಾಥಪ್ರಭುವೆ . 

೧೨೦೪ 
ಅಂಗದ ಮೇಲೆ ಲಿಂಗವಿಪ್ಪ ಶಿವಭಕ್ತನ ಕಂಡರೆ 
ಸಂಗಯ್ಯನ ಸಮವೆಂಬೆನಯ್ಯಾ . 
ಲಿಂಗವಿಲ್ಲದೆ ನಾಲ್ಕು ವೇದವನೋದುವ ವಿಪ್ರನಾದರೂ ಆಗಲಿ, 
ಹೊಲೆಮಾದಿಗರೇಳು ಜಾತಿಗಿಂತ ಕಡೆಯೆಂಬೆನಯ್ಯಾ , 
ತಾಯಿಲ್ಲದ ಮಕ್ಕಳಂತೆ, ಗಂಡನಿಲ್ಲದ ಮುಂಡೆಗೆ 
ಮುತ್ತೈದೆತನವುಂಟೇನಯ್ಯಾ ? 

ಲಿಂಗವಿಲ್ಲದ ಭವಿ ಏನನೋದಿಏನ ಹಾಡಿದರೂ ವ್ಯರ್ಥ. 
ಸಾಕ್ಷಿ : ' ಮಾತಾ ನಾಸ್ತಿ ಯಥಾ ಸುತಂ ಪತಿರ್ನಾಸ್ತಿ ಯಥಾ ನಾರೀ | 

ಲಿಂಗಂ ನಾಸ್ತಿ ಯಥಾ ಪ್ರಾಣಂ ತಸ್ಯ ಜನ್ಮ ನಿರರ್ಥಕಂ ! ” 
ಇಂತೆಂಬುದನರಿಯದೆ ವಾಗದೆ, ತದಿಂದ 
ತನುಲಿಂಗ ಮನಲಿಂಗ ಪ್ರಾಣಲಿಂಗವೆಂಬ ಹೊಲೆಯರ 
ಮುಖವನೆನಗೊಮ್ಮೆ ತೋರದಿರಯ್ಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

೧೨೦೫ 
ತನುಲಿಂಗವೆಂದೆಂಬ ಅದೆ, ತಿಯ ಮಾತ ಕೇಳಲಾಗದು . 
ಮನಲಿಂಗವೆಂದೆಂಬ ಮೂರ್ಖನ ಮಾತ ಕೇಳಲಾಗದು. 
ಪ್ರಾಣಲಿಂಗವೆಂದೆಂಬ ಪ್ರಪಂಚಗಳ ಮಾತ ಕೇಳಲಾಗದು. 
ತನುಲಿಂಗವಾದರೆ ಹೊನ್ನು ಹೆಣ್ಣು ಮಣ್ಣುಮೂರೆಂಬ 
ಅನ್ಯವಿಷಯಕ್ಕೆ ಸಿಲ್ಕಿ ಅನಂತ ಪಾಡಿಗೆ ಗುರಿಯಾಗಬಹುದೇ ? 
ಮನಲಿಂಗವಾದರೆ ಮನವಿಕಾರದ ಭ್ರಮೆಯಲ್ಲಿ 


|| ೨೩೩ 11 


೫೫೨ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


ತೊಳಲಿ ಬಳಲಿ ಅಜ್ಞಾನಕ್ಕೆ ಗುರಿಯಾಗಬಹುದೇ ? 
ಪ್ರಾಣಲಿಂಗವಾದರೆ ಪ್ರಳಯಕ್ಕೆ ಗುರಿಯಾಗಿ 
ಸತ್ತು ಸತ್ತು ಹೂಳಿಸಿಕೊಳ್ಳಬಹುದೇ ? 
ತನು ಮನ ಪ್ರಾಣಲಿಂಗವಾದರೆ ಜನನ ಮರಣವೆಂಬ 
ಅಣಲಿಂಗೆ ಗುರಿಯಾಗಿ ನಾನಾ ಯೋನಿಯಲ್ಲಿ ತಿರುಗಬಹುದೇನಯ್ಯಾ ? 
ತನು ಮನ ಪ್ರಾಣವಾ ಘನಮಹಾಲಿಂಗಕ್ಕೆ ಸರಿಯೆಂದು 
ಅಜ್ಞಾನದಿಂದ ತನುವೆ ಲಿಂಗ ಮನವೆ ಲಿಂಗ ಪ್ರಾಣವೆ ಲಿಂಗವೆಂದು 
ಇಷ್ಟಲಿಂಗವ ಜರಿದು ನುಡಿವ ಭ್ರಷ್ಟ ಬಿನುಗು ದುರಾಚಾರಿ 
ಹೊಲೆಯರ ನಾಯಕನರಕದಲ್ಲಿಕ್ಕುವ 
ನಮ್ಮ ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. . || ೨೩೪ || 

೧೨೦೬ 
ಬರುತ ಬರುತ ಅರಣ್ಯದೊಳಗೊಂದು ಬಟ್ಟೆಯ ಕಂಡೆನು . 
ಆ ಬಟ್ಟೆಯಗೊಂಡು ಬರುತಲೋಂದು ಸಾಗರವ ಕಂಡೆನು . 
ಸಾಗರದ ನಡುವೊಂದರಕಂಡೆನು. 
ಊರಮುಂದೊಂದು ಭವಹರವೆಂಬ ವೃಕ್ಷವ ಕಂಡೆನು. 
ಆ ವೃಕ್ಷವನಾರಾಧಿಸಿದರೆ ಪರಮಾರ್ಥವೆಂಬ ಹಣ್ಣ 
ಕರದೊಳಗೆ ಧರಿಸಿತ್ತು ನೋಡಾ. 
ಕರದ ಹಣ್ಣು ಉರವ ತಾಗಿ, ಉರದ ಹಣ್ಣು ಶಿರವ ತಾಗಿ, 
ಶಿರದ ಹಣ್ಣು ಮವನ ತಾಗಿ, ಮನದ ಹಣ್ಣು ಭಾವವ ತಾಗಿ, 
ಭಾವದ ಹಣ್ಣು ಸರ್ವಕರಣಂಗಳನೆಲ್ಲವ ತಾಗಿ, 
ಸರ್ವಾಂಗದೊಳು ಪರಿಪೂರ್ಣವಾದುದಿದೇನುಚೋದ್ಯ ಹೇಳಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ ! 

|| ೨೩೫ | | 
೧೨೦೭ 
ಹುಟ್ಟದ ಮುನ್ನ ಬೆಳೆವ ಶಿಶುವ ಹೆಸರಿಟ್ಟು ಕರೆವವರಾರೂಯಿಲ್ಲ, 
ಬೆಳೆಯದ ಮುನ್ನ ಹುಟ್ಟಿದ ಶಿಶುವ ಹೆಸರಿಟ್ಟು ಕರೆವವರಾ[ರೂಯಿಲ್ಲ ] 
ಶಿಶುವಿನ ತಂದೆ ತಾಯಿಯ ಕುರುಹ ಬಲ್ಲವರು ಮುನ್ನವೆ ಇಲ್ಲ, 
ಮುನ್ನವೆಂಬ ಶಬ್ದವ ಎನ್ನೊಳಡಗಿಸಿ ಚಿಹ್ನವಡಸಿದ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೨೩೬ || 
೧೨೦೮ 
ಹುಟ್ಟಿದ ಶಿಶುವಿಗೆ ಮೊಲೆ ಮುಡಿ ಜವ್ವನ ಬಂದು , 
ಬಟ್ಟೆಯೊಳು ನಿಂದು ಆಕಾರವಿಡಿದು ಬಂದ 
ನಲ್ಲನ ಕೈಯ ಒತ್ತೆಯ ಹಿಡಿವುದ ಕಂಡು ಬೆರಗಾದೆನಯ್ಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೨೩೭ || 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


೫೫೩ 


೧೨೦೯ 
ಮಣಿಮಾಡದೊಳಡಗಿಹ ಮಾಣಿಕಕ್ಕೆ 
ಮಣಿ ಇಡಲಳವಲ್ಲ, 
ಮಾಣಿಕದ ಪ್ರಭೆಯಲ್ಲಿ ಕಾಣಬಹುದಾಕಾರಮೂರ್ತಿಯ . 
ಅಂತರಂಗದ ಜ್ಞಾನ ಬಹಿರಂಗದ ಕ್ರಿಯೆಯೊಳೊಮ್ಮೆ 
ಸರ್ವಾಂಗದೊಳು ಲಿಂಗವ ಸಂತೈಸಿಪ್ಪ ಸದ್ಭಕ್ತರ 
ಪಾದಕ್ಕೆ ನಮೋ ನಮೋ ಎಂಬೆನಯ್ಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೨೩೮ || 
೧೨೧೦ 
ನಿರಾಕಾರ ಪರಬ್ರಹ್ಮವಸ್ತು ಎನ್ನ ಕರಸಲಕೆ ಆಕಾರವಾಗಿ ಬಂದರೆ 
ಹೊಗಳಲಮ್ಮೆ , ಹೊಗಳದಿರಲಮ್ಮೆ . 
ಅದೇನು ಕಾರಣವೆಂದರೆ : 
ಬ್ರಹ್ಮ ವಿಷ್ಣು ರುದ್ರರ ಸುತ್ತಿಗೆ ನಿಲುಕದ ವಸ್ತುವನ್ನ 
ನಮ್ಮಲು ನಾ ಬದುಕಿದೆನಯ್ಯಾ ನಾ ಬದುಕಿದೆನಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೨೩ || 
- ೧೨೧೧ 
ಮುಂಡದ ಮೇಲಣ ತಲೆಯ ಮೂರ್ತವ ಅಂಗೈ ಮೇಲೆಗೂಡಿ, 
ಅಂಗೈ ಮೇಲೆಯ ಮೂರ್ತವ ಮುಂಡದ ತಲೆಗೂಡಿ, 
ಕಂಡು ಸುಖಿಯಲ್ಲದೆ ಲಿಂಗಾಂಗಸಂಬಂಧಿಯಲ್ಲಾ 
ಅಂಗಲಿಂಗಸಂಬಂಧಿಯಲ್ಲಾ 
ಬರಿಯ ಮಾತಿನ ಬಣಗರ ಮೆಚ್ಚುವನೆ 
ನಮ್ಮ ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. || ೨೪೦ || 

೧೨೧ 
ಲಿಂಗವ ಧ್ಯಾನಿಸುವನ ಅಂಗ ಕೈಲಾಸದ ರಾಜ್ಯಾಂಗಣ ಕಾಣಿರೊ . 
ಲಿಂಗವ ನೋಡುವ ಕಂಗಳು ಪರಮಾತ್ಮನಿದಿರಲಿ ಕಟ್ಟಿಹ 
ನಿಲವುಗನ್ನಡಿ ಕಾಣಿರೊ . 
ಲಿಂಗವ ಕೊಂಡಾಡುವನ ಜಿಹ್ನೆ ಕೈಲಾಸದಲ್ಲಿ ಸಾರುವ 
ಪಾರಿಗಂಟೆ ಕಾಣಿರೊ 
ಲಿಂಗದ ಶ್ರುತಿಯ ಕೇಳುವನ ( ಕಿವಿ) ಮಾಣಿಕ ಮುತ್ತಂ 
ಮುಚ್ಚಿಡುವ ಕರಡಿಗೆ ಕಾಣಿರೋ . 
ಲಿಂಗವ ಮುಟ್ಟಿ ಪೂಜಿಸಿದವನ ಹಸ್ತ ಸುಹಸ್ತ ಕಾಣಿರೊ . 
ಇಂತೀ ಲಿಂಗಾಂಗಸಂಗಮರಸದಲ್ಲಿಪ್ಪ ಶರಣಂಗೆ 


୫୫୫୫ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


ಅಂಗವಿಕಾರವುಂಟೇನಯ್ಯಾ ? 
ಭೂತ ಸೋಂಕಿದ ಮೇಲೆ ಆತ್ಮನಗುಣ ಉಂಟೇನಯ್ಯಾ ? 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆಂಬ 
ಲಿಂಗ ಸೋಂಕಿದ ಮೇಲೆ ಅಂಗಗುಣವುಂಟೇನಯ್ಯಾ ? 


|| ೨೪೧ || 


೧೨೧೩ 
ಕೈಲಾಸವೆಂಬುದು ಬೇರಿಲ್ಲಾ ಕಾಣಿರೋ ! 
ಲಿಂಗಾಂಗಸಂಗಮರಸದಲ್ಲಿಪ್ಪ ಶರಣನ 
ಅಂತರಂಗದಲ್ಲಿ ಕೈಲಾಸವಿಪ್ಪುದು. 
ಎಂತಿಪುದೆಂದರೆ ಹೇಳುವೆ ಕೇಳಿರಣ್ಣಾ : 
ಆಚಾರ -ಕ್ರಿಯೆಗಳೆಂಬಕೋಟೆ- ಕೊತ್ತಳಂಗಳು , 
ಶುಚಿ - ಶೀಲಗಳೆಂಬ ಅಗಳಂಗಳು, 
ಪುಣ್ಯ - ಪಾಪಗಳೆಂಬೆರಡನೋಡಿನಡೆದುದೆ 
ಕೈಲಾಸದ ಹೆಬ್ಬಾಗಿಲು ಕಾಣಿರೊ . 
ಧರ್ಮಸಂಜೆಗಳೆಂಬ ದಾರುವಂದಲಗಳು, 
ಕರ್ಮವ ಮೆಟ್ಟಿ ನಡೆದುದೆ ಹೊಸ್ತಿಲಸ್ತರ. 
ಶಿವಭಕ್ತಿ ಕೀರ್ತಿವಡೆದ ವಾರ್ತೆಯೆಂಬ 
ಹುಲಿಮುಖ ಡೆಂಕಣಿ ಮೇರುವ ಕಾಣಿರೊ . 
ಜ್ಞಾನ ಸುಜ್ಞಾನದೊಳು ಬೆರಸುತಿಪ್ಪುದೆ 
ಸೋಮಬೀದಿಸೂರ್ಯಬೀದಿ ಕಾಣಿರೊ . 
ಅರುವೆಂಬುದನಾಚರಿಸುವುದೆ 
ಶಿವ ಮೂರ್ತವಮಾಡುವ ಸಿಂಹಾಸನ ಕಾಣಿರೋ . 
ಮರವೆಂಬ ಮಾಯವ ಮೆಟ್ಟಿ ನಡೆದುದೆ 
ಸಿಂಹಾಸನವನೇರುವುದಕ್ಕೆ ಪಾವಟಿಗೆ ಕಾಣಿರಣ್ಣ 
ಇಂತಪ್ಪ ಶೃಂಗಾರವೆಲ್ಲ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭು 
ಒಲಿದ ಶಿವಶರಣನಂತರಂಗದಲ್ಲಿ ಇದ್ದಿತ್ತು. 

೧೨೧೪ 
ಜ್ಯೋತಿಇದ್ದ ಗೃಹಕ್ಕೆ ತಮವುಂಟೇನಯ್ಯಾ ? 
ಪರಂಜ್ಯೋತಿಲಿಂಗದ ಸಂಗದ ಬೆಳಗಲಿಹ ಮಹಾತ್ಮನಿಗೆ 
ಮಾಯಾತಮಂಧದ ಭೀತಿಯುಂಟೇನಯ್ಯಾ ? 
ಕಂಠೀರವ] ನಿಹ ವನದೊಳು ಕರಿವುಂಟೇನಯ್ಯಾ ? 
ಲಿಂಗವೆಂಬ ಸಿಂಹದ ಮರೆಯಬಿದ್ದಾತಂಗೆ 
ಅಷ್ಟಮದವೆಂಬ ಕರಿಯ ಭಯವುಂಟೇನಯಾ ? 


|| ೨೪೨ || 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


೫೫ 


ಗರುಡನಿದ್ದ ಸ್ಥಾನದಲ್ಲಿಗೆ ಉರಗನ ಭಯವುಂಟೇನಯ್ಯಾ ? 
ಪರಮಾತ್ಮನೊಳುಬೆರೆದ ನಿಬ್ಬೆರಗಿ ಶರಣಂಗೆ 
ಕುಂಡಲಿಸರ್ಪನ ಭಯವುಂಟೇನಯ್ಯಾ ? 
ಆನೆಯ ಮೇಲೆಹೋಗುವ ಮಾನವನಿಗೆ ಶ್ವಾನನ ಭಯವುಂಟೇನಯ್ಯಾ ? 
ಲಿಂಗಾಂಗಸಮರಸವೆಂಬ ಮದ ತಲೆಗೇರಿಹೋಗುವ 
ಶಿವಶರಣಂಗೆ ಪಂಚೇಂದ್ರಿಯವೆಂಬ ಶ್ವಾನನ ಭಯವುಂಟೇನಯ್ಯಾ ? 
ಉರಿವುತಿಹ ಅಗ್ನಿಗೆ ಸೀತದ ಭಯವುಂಟೇನಯ್ಯಾ ? 
ಗುರುಕರುಣಾಗ್ನಿಯಲ್ಲಿ ಭವದಗನಾದ ಶರಣಂಗೆ 
ಅನ್ಯಭಯಭೀತಿಯ ಚಳಿ ಉಂಟೇನಯ್ಯಾ ? 
ಉರಗಮುಟ್ಟಲು ಸರ್ವಾಂಗವನೆಲ್ಲ ವಿಷಕೊಂಡಂತೆ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆಂಬ 
ಲಿಂಗಸೋಂಕಿದವರೆಲ್ಲ ಸರ್ವಾಂಗಲಿಂಗಿಗಳಾದುದ ನೋಡಾ || ೨೪೩ !! 


OR 
ರಾಗ : ಭೈರವಿ 
ಪಲ್ಲ : ಕರಸ್ಥಲದ ಲಿಂಗ ಕೈಸೇರಿ ಇರು 

ತಿರಲನ್ಯ ಭಯಗಳುಂಟೆ ಗುರುವೆ ? 
ಪದ : ಕಂಠೀರ[ ವನಿಹ ವನದೊಳು ಕರಿಯಭಯ 

ವುಂಟೇ ಇನ್ನಾ ತೆರದೊಳು 
ಬಂಟಾಯುಧವಿರೆ ಕರದೊಳುಸೂಜಿಯ ಮೊನೆಯ 
ತುಂಟಕದ ಭಯಗಳುಂಟೆ ಗುರವೆ ? 
ಕರಿಯನೇರಿ ಪೋಗುತಿರಲು ಶುನಿ ಬಗುಳುತ 
ಬರುತಿರುವ ಭಯಗಳುಂಟೆ ನೋಡಾ. 
ಹರನೆನ್ನ ಕರದೊಳಿರಲು ಪಂಚೇಂದ್ರಿ 
ದುರಿತ ಭಯದಂಜಿಕೆಯುಂಟೆ ಗುರುವೆ ? 


| ೩ | 


ದ್ಯುಮಣಿಗುರಿಯ ಭಯಗಳುಂಟೆ ? ಅಷ್ಟದಳ 
ಕಮಲದೊಳು ಸುಳಿವ ಹಂಸ ತಾನೆ 
ಭ್ರಮರನಂತೆ ಕರಕಮಲದ ಲಿಂಗವ ತಾ 
ಭ್ರಮಿಸೆರಗೆ ಭಯಗಳುಂಟೆ ಗುರುವೆ ? 
ಉರಿಯುತಿರೆ ಜ್ಯೋತಿಗೃಹದಿ ತಮ ನಡೆದು 
ಬರುವ ಭೀತಿಯುಂಟೆ ನೋಡಾ. 
ಪರಂಜ್ಯೋತಿರ್ಲಿಂಗಯೆನ್ನ ಅಂಗಾಕಾರದೆ 
ಇರೆ ಮಾಯದ ಭೀತಿಯುಂಟೆ ಗುರುವೆ ? 


| 


೪ || 


೫೫೬ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


| ೫ || 


ಉರಗ ಮುಟ್ಟಲು ಓರ್ವನ ತನು ವಿಷದಿ 
ಭರಿತವಾದಂತೆ ಶರಣ 
ಶರೀರವನು ಸೊನ್ನು ಸೋಂಕಿ 
ಸರ್ವಾಂಗ ಕಾರಣಲಿಂಗವಾಗೆ ಭಯವೆ ಗುರುವೆ ? 
ಅಗಲದೆ ಸರ್ವಾಂಗದಿ ಭರಿತವಾದಂತೆ ಶರಣ ಶಿವಲಿಂಗ 
ಝಗಝಗಿಸುತಿದೆಕೋಯೆಂದು ನುಡಿದು 
ಪೊಗಳ ಹೇಮಗಲ್ಲ ಹಂಪ ಪಡುವಿಡಿಯ 
ಬಗೆಯ ಗುರು ರಾಚನಿರವು ತಾನೆ 


|| ೨೪೪ || 


ಅನ್ಯದೈವನಿರಸನಸ್ಥಲ 
ಸೂತ್ರ : ಇಂತು ಲಿಂಗನಿಷ್ಠಾಪರದಲ್ಲಿ ಆಚರಿಸುವ ಶರಣನ ಅಂಗವ ಬಿಟ್ಟು ಲಿಂಗ 

ನಿಮಿಷಾರ್ಧ ಹಿಂಗದೆ ಲಿಂಗ ತತ್ಸಂಗದಲ್ಲಿರುತಿರೆ, ಆ ಶರಣಂಗೆ ಅನ್ಯದೈವ 
ಹೇಯವಾಗಿ ತೋರುತಿರೆ ಅಷ್ಟಾದಶದಲ್ಲಿ ಅನ್ಯದೈವನಿರಸನಸ್ಥಲವಾದುದು. 

- ೧೨೧೬ 
ಪರುಷ ಮನೆಯೊಳಿರುತಿರೆ ಪಾಷಾಣಕೆ ಚಾಲಿವರಿವಂತೆ, 
ಸುಧೆ ಇರಲು ಅಂಬಲಿ ಬಯಸುವನಂತೆ, 
ಗುರುಕರುಣದ ಇಷ್ಟಲಿಂಗ ತನ್ನ ಕರದೊಳಿರುತಿರೆ 
ಅದ ಮರೆದು 
ಸೂಳೆಗೆ ಹುಟ್ಟಿದ ಮಗುವುಕಂಡ ಕಂಡವರಿಗೆ 
“ ಅಪ್ಪಾ ” ಎಂದು ಕರೆವಂತೆ, 
ಈ ಸಂತೆಸೊಳೆಮಕ್ಕಳಿಗೆ ಒಂದು ದೇವರು ನಿತ್ಯವಲ್ಲ ! 
ಹಲವು ಕಲ್ಲಿಗೆರಗಿ ಕುಲಕೋಟಿನರಕಕಿಳಿವ ಹೊಲೆಯರ 
ಮುಖವನೆನಗೊಮ್ಮೆ ತೋರದಿರಯ್ಯ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

೧೨೧೭ 
ಹಸಿಹಂದರದಿ ಪಡೆದ ಗಂಡನ ವಂಚಿಸಿ , 
ವಿಷಯಾತುರದಿ ಪಿಸುಣಮಾನವರನಪ್ಪುವ ಹಾದರಗಿತ್ತಿಯಂತೆ, 
ಪಂಚಕಳಸವಿಕ್ಕಿ ದೇವಭಕ್ತರ ನಡುವೆ ಹಸ್ತಮಸ್ತಕ ಸಂಯೋಗವ ಮಾಡಿ 
ಗುರುಕರುಣಿಸಿ ಕೊಟ್ಟ ಪ್ರಾಣಲಿಂಗವನವಿಶ್ವಾಸವ ಮಾಡಿ, 
ಕ್ಷೇತ್ರ ಜಾತ್ರಿ ಲಿಂಗವ ಕಂಡು, ವಿಶ್ವಾಸವಿಟ್ಟು ಎರಗುವ 
ಪಂಚಮಹಾಪಾತಕರ ನೋಡಾ! 


| | ೨೪೫ | | 


೫೫೭ 


|| ೨೪ 


|| 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 
ಸಾಕ್ಷಿ : 'ಪ್ರಾಣಲಿಂಗಮವಿಶ್ವಸ್ಯ ತೀರ್ಥಲಿಂಗಂ ವಿಶೇಷಯೇತ್ | 

ಪ್ರಸಾದನಿಷ್ಪಲಂ ಚೈವ ಗೌರವಂ ನರಕಂ ವ್ರಜೇತ್ || ೨ 
ಎಂದುದಾಗಿ, 

ಮತ್ತೊಮ್ಮೆ ಗ್ರಂಥಸಾಕ್ಷಿಯ ಕೇಳು ಮುಂದರಿಯದ ಮಾನವ . 
ಸಾಕ್ಷಿ : ' ಇದಂ ತೀರ್ಥಮಿದಂ ತೀರ್ಥ೦ ಭ್ರಮಂತಿ ತಾಮಸಾ ನರಾಃ| 

ಶಿವಜ್ಞಾನಂ ನ ಜಾನಂತಿ ಸರ್ವತೀರ್ಥ೦ ನಿರರ್ಥಕಂ || ? 
ಎಂದುದಾಗಿ , 
ಇಂತೆಂಬುದನರಿಯದೆ, ಅಜ್ಞಾನದ ಕ್ರಾಂತಿಯಲ್ಲಿ 
ಅನ್ಯಲಿಂಗವನಾಶ್ರಯಿಸುವ 
ಕುನ್ನಿಗಳಿಗೆ ಗುರುವಿಲ್ಲ ಜಂಗಮವಿಲ್ಲ 
ಪಾದೋದಕವಿಲ್ಲ ಪ್ರಸಾದವಿಲ್ಲವಾಗಿ ಮುಕ್ತಿಯೆಂಬುದು 
ಎಂದಿಗೂ ಇಲ್ಲವಾಗಿ ಕೌರವನರಕದಲ್ಲಿಕ್ಕುವ ನಮ್ಮ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

೧೨೧೮ 
ಇಷ್ಟಲಿಂಗವ ಮರೆದು ಬರಿಯ ಕಲ್ಲಿಗೆರಗುವ 
ಭ್ರಷ್ಟಂಗಿನ್ನೆಲ್ಲಿಯ ಶಿವಾಚಾರವಯ್ಯಾ ! 
ಖಡ್ಗವ ಬಿಟ್ಟುಕೊಲುವಿಡಿದು ಕಾಳಗವ ಮಾಡಿದರೆ 
ತಲೆ ಹೋಗುವುದನರಿಯಾ ಮನುಜ. 
ಲಿಂಗವ ಬಿಟ್ಟು ಅನ್ಯಲಿಂಗವ ಪೂಜೆಮಾಡಿದರೆ 

ನರಕವೆಂಬುದನರಿಯಾ ಪಾಪಿ. 
ಸಾಕ್ಷಿ : ಇಷ್ಟಲಿಂಗೇ ಪರೇತ್ ಚ ಭಾವಾದನ್ಯತ್ರ ಗಚ್ಛತಿ | 

ಸಕಿಷಮವಾಪ್ರೋತಿಪೂಜಯನ್ ನಿಫಲೋ ಭವೇತ್|!'' 
ಎಂಬ ವಚನವನರಿಯದೆ ಮುಂದುಗಾಣದನ್ಯದೈವಕರಗುವ 
ಅಂಧಕರಿಗೆಂದೆಂದು ಭವಹಿಂಗದೆಂದಾತ ನಮ್ಮ 
ಪರಮಗುರು ಪಡುವಿಡಿ ಸಿದಮಲ್ಲಿನಾಥಪ್ರಭುವೆ. 

೧೨೧೯ 
ಶಿವಾಚಾರಸಂಪನ್ನನಾಗಿ ಶಿವಭಕ್ತನೆನಿಸಿಕೊಂಡು 
ಶಿವಲಿಂಗವು ಕರಸ್ಥಲ ಉರಸ್ಸಲ ಶಿರಸ್ಥಲದಲ್ಲಿರುತಿರೆ 
ಅದ ಮರೆದು, ಹಲವು ದೇವರ ಪೂಜೆಮಾಡಿ, 
ಹಲವು ದೇವರ ಬಳಿಯಲ್ಲಿ ನೀರ ಕುಡಿದು, 
ಹಲವು ದೇವರ ನೈವೇದ್ಯವ ತಿಂಬ ಹೊಲೆಯನ 
ಶಿವಭಕ್ತನೆನಬಹುದೆ ? ಎನಲಾಗದು . 
ಅದೇನು ಕಾರಣವೆಂದರೆ, ಅದಕ್ಕೆ ಸಾಕ್ಷಿ : 


|| ೨೪೭ || 


res 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


“ ಶಿವಾಚಾರೇಣ ಸಂಪನ್ನಃ ಪ್ರಸಾದಂ ಭುಂಜತೇ ಯದಿ | 
ಅಪ್ರಸಾದೀ ಅನಾಚಾರೀ ಸರ್ವಭಕಶ್ನ ವಾಯಸ: ||'' 
ಎಂಬುದನರಿಯದೆ, 

ಮತ್ತೆ ಕೇಳು ಗ್ರಂಥ ಸಾಕ್ಷಿಯ ಮನುಜ : 
ಸಾಕ್ಷಿ : ಲಿಂಗಾರ್ಚನೈಕ ಪರಾಣಾಂ ಅನ್ಯದೈವಂತು ಪೂಜನಂ | | 

ಶ್ವಾನಯೋನಿಶತಂ ಗತ್ವಾ ಗೌರವಂ ನರಕಂ ವ್ರಜೇತ್ || ” 

ಎಂಬುದನರಿಯದೆ, ಮತ್ತೆ ಮೇಣ್‌, 
ಸಾಕ್ಷಿ : “ ಶಿವಲಿಂಗಂ ಪರಿತ್ಯಜ್ಯ ಅನ್ಯದೈವಮುಪಾಸತೇ | 

ಪ್ರಸಾದಂ ನಿಷ್ಪಲಂ ಚೈವ ಗೌರವಂ ನರಕಂ ವ್ರಜೇತ್ ||' 
ಹೀಗೆಂಬುದನರಿಯದೆ, 
ಲಿಂಗವಿದ್ದು ಅನ್ಯದೈವಂಗಳಿಗೆರಗಿ, ಆಚಾರಭ್ರಷ್ಟನಾಗಿ 
ಪಾದೋದಕ ಪ್ರಸಾದವ ಕೊಂಡರೆ ಎಂದೆಂದಿಗೂ ಭವಹಿಂಗದು. 
ಅದೇನುಕಾರಣ ಹಿಂಗದೆಂದರೆ ಹೇಳುವೆ ಕೇಳಿರಣ್ಣಾ : 
ಹೆಗ್ಗಣವನೊಳಹೊಗಿಸಿ ನೆಲಗಟ್ಟ ಹೊರೆದಂತೆ , 
ಅನ್ಯಕೆ ಹರಿವ ದುರ್ಗುಣವ ಕೆಡೆಮೆಟ್ಟಿದೆ 
ಶಿವಭಕ್ತರೆಂದೆಂದು ನುಡಿದುಕೊಂಡು ನಡೆದರೆ, 
ಹಂದಿ ನಾಯಿ ನರಿ ವಾಯಸನ ಜನ್ಮ ತಪ್ಪದೆಂದಾತ 
ನಮ್ಮ ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 


|| ೨೪೮ || 


ܘܦܦܘ 


ಭವಿ ಭಕ್ತರೆಂಬೆರಡು ವಿವರವಾಯಿತುನೋಡಾ ಅಯ್ಯಾ , 
ಭವಿಗೆ ಶೈವ, ಭಕ್ತಂಗೆ ವೀರಶೈವ. 
ಭವಿ ಶೈವಲಿಂಗವ ಪೂಜೆಮಾಡಿದರೆ 
ಅವರ ಭಾವಕ್ಕೆ ಒಲಿವನಲ್ಲದೆ, 
ಶಿವಭಕ್ತ ಶೈವಲಿಂಗವ ಪೂಜೆಮಾಡಿದರೆ ತಪ್ಪದು ನರಕ . 
ಅದು ಕಾರಣವೆಂದರೆ : 
ಶಿವಲಿಂಗ ಕರಸ್ಥಲದಲ್ಲಿರುತಿರೆ ಆ ಲಿಂಗದ ಪೂಜೆಯ ಮಾಡಿ, 
ವರವ ಪಡೆಯಲರಿಯದೆ, ಅನ್ಯಲಿಂಗಕ್ಕೆ ಹರಿದು ಹೋಗಿ, 
ಗಡಗಡನುರುಳಿ, ಆ ಲಿಂಗದೇವಾಲಯವ ಪ್ರದಕ್ಷಣ ಮಾಡಿದರೆ, 
ಕುನ್ನಿ ಬೂದಿಯೊಳಗೆ ಹೊರಳಿ ಲಟಪಟನೆ ಝಾಡಿಸಿ ಎದ್ದು 
ತುಡುಗಿಗೆ ಮನೆಯೊಳು ಹೊಕ್ಕು ಸುತ್ತುತ್ತಿರೆ 
ನಡುನೆತ್ತಿಯ ಮೇಲೆ ಬಡಿವಂತೆ, 
ಏನೆಂದು ಸಟೆಮಾಡನಯ್ಯಾ ಇಂತಪ್ಪ ಅಜ್ಞಾನಿಗಳ, 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ ? 


|| ೨೪೯ || 


88886 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


ܘܦܦܘ 


ಲಿಂಗಕ್ಕೆರಗದೆ ಅನ್ಯದೈವಂಗಳಿಗೆರಗುವಾತನ ತಲೆ 
ಸುಡುಗಾಡಿನಲ್ಲುರುಳುವ ಓಡುವಿಂಗೆ ಸರಿಯೆಂಬೆ . 
ಲಿಂಗಪೂಜೆಯ ಮಾಡದೆ, ಅನ್ಯದೈವಂಗಳ ಪೂಜೆಯ ಮಾಡುವನ ಕರವ 
ಹೆಂಡವ ಜಾಲಿಸುವ ಕರವೆಂಬೆ . 
ಲಿಂಗದ ಪೂಜೆಗಡಿಯಿಡದೆ ಅನ್ಯಲಿಂಗಕೆ ಅಡಿಯಿಡುವನ ಕಾಲು 
ಇಮ್ಮನದ ಹುಳುವಿಂಗೆ ಸರಿಯೆಂಬೆನು. 
ಇಂತಪ್ಪ ಲಿಂಗಾಂಗಸಂಗ ಸಮರಸವನರಿಯದೆ 
ಭ್ರಾಂತಿಭವಿಗಳಂತೆ ಅನ್ಯಲಿಂಗಕ್ಕೆ ಹರಿವ ಜಡದೇಹಿಗಳು 
ಎಂತು ಶಿವಭಕ್ತಜಂಗಮವೆಂಬೆನಯ್ಯ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 


| | ೨೦ | | 


೧೨೨೨ 


ಹುಟ್ಟಿದಂದು ತನುವ ಸೋಂಕಿದ ಲಿಂಗವ, 
ಸಾವಾಗ ಶರೀರದೊಡನೆ ಹೂಳಿಸಿಕೊಂಬ ಲಿಂಗವ ಬಿಟ್ಟು 
ಬಟ್ಟೆ ಬಟ್ಟೆಯಲ್ಲಿ ಕಂಡ ಕಲ್ಲಿಗೆರಗುವ 
ಭ್ರಷ್ಟಹೀನ ಹೊಲೆಯರನೋಡಾ! 
ಇಂತಪ್ಪವರ ಶಿವಭಕ್ತರೆನಬಹುದೆ ? ಎನಲಾಗದು. 
ಶಿವಭಕರಾರೆಂದಡೆ ಹೇಳುವೆ ಕೇಳಿರಣ್ಣಾ ; 
ಗುರುಲಿಂಗಜಂಗಮವೆ ಶಿವನೆಂದು ನಂಬಿಪ್ಪಾತನ ಶಿವಭಕ್ತ 
ಗುರುವ ನಂಬದೆ, ಲಿಂಗವ ನಂಬದೆ, ಜಂಗಮವ ನಂಬದೆ 
ಕಿರುಕುಳದೈವಕ್ಕೆ ಹರಕೆಯ ಹೊರುವವ 
ಭಕ್ತನೂ ಅಲ್ಲ ಭವಿಯೂ ಅಲ್ಲ. 
ಇಂತಿವೆರಡರೊಳು ಒಂದೂ ಅಲ್ಲಾದ ಎಡ್ಡಗಳ ನಾನೇನೆಂಬೆನಯ್ಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೨೫೧ || 
೧೨೨೩ 
ಶೈವರು ಕಟ್ಟಿದ ಗುಡಿಯ ಹೊಗದ ಭಾಷೆ, 
ಶೈವರು ನಟ್ಟ ಲಿಂಗವ ಪೂಜಿಸದ ಭಾಷೆಯ 
ವಿವರವನೆನಗೆ ಪಾಲಿಸಯಾ ! 
ದೇಹದ ದೇವಾಲಯದ ಮಧ್ಯದಲ್ಲಿ ಭಾವಿಸುತಿಪ್ಪ 
ಶಿವಲಿಂಗದ ಗೊತಿನ ಸುಖದ ಪರಿಣಾಮದ 
ಭಕ್ತಿಯ ನಿರಾವಲಂಬವನೆನಗೆ ಕೃಪವಾಡಯ್ಯ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೨೫೨ || 


೫೬೦ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


೧೨೨೪ 
ಕೊಡುವಾತ ಶಿವ, ಕೊಂಬಾತ ಶಿವ , ಹುಟ್ಟಿಸುವಾತ ಶಿವ, 
ಕೊಲ್ಲುವಾತ ಶಿವನೆಂಬ ದೃಷ್ಟವನರಿಯದೆ, 
ನಡುಮನೆಯಲೊಂದು ದೇವರ ಜಗುಲಿಯನಿಕ್ಕಿ 
ಅದರ ಮೇಲೆ ಹಲವು ಕಲ್ಲು ಕಂಚು ಬೆಳ್ಳಿ ತಾಮ್ರದ 
ಪಾತ್ರೆಯನಿಟ್ಟು ಪೂಜೆ ಮಾಡಿ, 
ತಲೆ, ಹೊಟ್ಟೆ, ಕಣ್ಣುಬೇನೆ ಹಲವು ವ್ಯಾಧಿ ದಿನ ತಮ್ಮ ಕಾಡುವಾಗ 
ನಮ್ಮನೆದೇವರೊಡ್ಡಿದ ಕಂಟಕವೆಂದು ಬೇಡಿಕೊಂಡು 
ಹರಕೆಯ ಮಾಡಿ, 
ತನ್ನ ಸವಿಸುಖವ ಕೊಂಡು ಪರಿಣಾಮಿಸಿ, 
ವಿಧಿ ವಿಘ್ನ ಹೋದಮೇಲೆ ಪರದೇವರು ಕಾಯಿತೆಂದು ನುಡಿವವರ 
ಲೋಕದ ಗಾದೆಯ ಕಂಡು ನಾ ಬೆರಗಾದೆನೆಂದರೆ : 
ಹುಟ್ಟಿಸಿದ ಶಿವ ಪರಮಾತ್ಮ ಭಕ್ಷಿಸಿಕೊಂಡೊಯ್ಯುವಾಗ 
ಕಟ್ಟೆಯ ಮೇಲಣ ಕಲ್ಲು ಕಾಯುವುದೆ ? ಕಾಯದಯ್ಯ . 
ಮತ್ತೆ ಹೇಳುವೆ ಕೇಳಿರಣ್ಣಾ : 
ಸಿರಿ ತೊಲಗಿ ದರಿದ್ರ ಎಡೆಗೊಂಡು, ಮನೆಯೊಳಿಹ 
ಚಿನ್ನ ಬೆಳ್ಳಿ ತಾಮ್ರ ಕಂಚಿನ ಪ್ರತಿಮೆಯನೆಲ್ಲ ಒತ್ತೆಯ ಹಾಕಿ, 
ಹಣವ ತಂದು, ಉದರವ ಹೊರೆವಗೆ ಎತ್ತಹೋದನಯ್ಯಾ 
ಅವರ ಮನೆಯೊಳಿಹ ಮಿಥ್ಯದೈವ ? 
ಅಕ್ಕಸಾಲೆಯ ಮನೆಯ ಕುಪ್ಪಟೆಯಲುರಿವುತಿಹ ಅಗ್ನಿದೇವತೆಗೆ 
ಗುರಿಯಾಗಿ ಹೋದವಯ್ಯಾ . 
ಸರ್ವದೇವಪಿತ ಶಂಭುವೆಂಬುದನರಿಯದೆ 
ಶಿವನಿಂದ ಹುಟ್ಟಿ, ಶಿವನಿಂದ ಬೆಳೆದು, ಶಿವದೈವವ ಮರೆದು, 
ಅನ್ಯದೈವವ ಹೊಗಳುವ 
ಕುನ್ನಿಮಾನವರ ಕಂಡು ನಾ ಬೆರಗಾದೆನಯ್ಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ . 


|| ೨೫೩ || 


s 
ܦܦܘ 


ಮುಂದೆ ಮಾಡಿದ ಕರ್ಮ ಬೆನ್ನಟ್ಟಿ ಬರುವಾಗ, 
ಅದಕಿನ್ನು ದೇವರ ಹರಕೆಯೆಂದು ನುಡಿಯಲೇಕೆ ? 
ಭ್ರಷ್ಟರಿರಾ ಕೇಳಿರೆ , 
ಮಾನವನಾಗಿ ಹುಟ್ಟಿ , ಕೊರಳಲ್ಲಿ ಕವಡಿಯ ಕಟ್ಟಿ , 
ಶ್ವಾನನಾಗಿ ಬೊಗಳುವುದು ಮುನ್ನಿನ ಕರ್ಮದ ದೆಸೆಯಲ್ಲದೆ, 
ವಗ್ಗನ ಕರೆತಂದು, ಮೈಲಾರನ ಹರಕೆ ಮುಟ್ಟಿತೆಂದು 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


೫೬೧ 


ನೀಡುವವನೊಬ್ಬ ಹಳೆನಾಯಿ . 
ಮೈಲಾರನ ಪೂಜಿಸುವರೆಲ್ಲ ನಾಯಾಗಿ ಹುಟ್ಟುವುದು ತಪ್ಪದು. 
ಉಟ್ಟುದ ಬಿಟ್ಟು ಅರಣ್ಯವಾಸಿಯ ಕಂಡರೆ ಬತ್ತಲೆ ಐದನೆ 
ಲಜ್ಜೆಭಂಡನೆಂದು ನುಡಿವರು. 
ಯೋನಿಯ ತೆರೆದು, ಬತ್ತಲೆಯಾಗಿ, ಚಿಕ್ಕದು ದೊಡ್ಡದು, 
ಹೆಣ್ಣು ಗಂಡು ಊರು ರಾಜ್ಯವೆಲ್ಲ ನೋಡುವಂದದಿ ನಡೆವರು . 
ನಡೆದು ನಮ್ಮ ಮಲ್ಲಾರಿಯ ಹರಕೆ ಮುಟ್ಟಿತೆಂದು ನುಡಿವ 
ತೊಟ್ಟಿಗಳು ಇದು ತಮ್ಮ ಪೂರ್ವದ ಕರ್ಮವೆಂದರಿಯರು ನೋಡಾ. 
ಕಬ್ಬಿಣವಂಕಿಯ ತಮ್ಮ ತನುವಿಗೆ ಸಿಕ್ಕಿಸಿಕೊಂಡು 
ಪಾಶದಲ್ಲಿ ಹಳಿಗೆ ಕಟ್ಟಿ , ಅಂತರದಲ್ಲಿ ತಿರುವಿ, 
ಸಿಡಿಯಂದಾಡಿ, ಉಡುಚು ಮಾರಿ ಮಸಣಿಯೆಂಬ 
ಕೇತು ಭೂತ ದೈವವ ಪೂಜೆಮಾಡುವವರಲ್ಲ 
ಪ್ರೇತಭೂತಗಳಾಗಿ ಹುಟ್ಟುವದು ತಪ್ಪದು ನೋಡಾ. 
ಗುರುಲಿಂಗಜಂಗಮ ನಿಂದಿಸುವ ನಾಲಗೆಗೆ ಶಸವನೂರಿಸುವ, 
ಗುರುಲಿಂಗಜಂಗಮಕೆರಗದೆ ಪರದೈವಕರಗುವನ 
ತಲೆಯೊಳು ಬೆಂಕಿಯ ಹೊರಿಸುವ, ಶಿವನರಿಯಬಾರದೆ ? 
ಗುರುಲಿಂಗಜಂಗಮಕಡಿಯಿಡದೆ , 
ಪರದೈವಕಡಿಯಿಡುವನ ಕಾಲಿಂಗೆ 
ಕೆಂಡವನಿಕ್ಕುವ ಶಿವನರಿಯಬಾರದೆ ? 
ಇದು ನಮ್ಮ ದೇವರ ಹರಕೆ , 
ಅಗ್ನಿಗೊಂಡ ಗುಗ್ಗುಳ ಶಸ್ತ್ರವೆಂದು ನುಡಿವರು. 
ಚಿಮಿಕಿ ಡೆಂಕಣಿ ಕಿಚ್ಚಿನಕೊಂಡ ಇರಿವ ಶಸ್ತ್ರಕದ ಮಟ್ಟಿಗೆ 
ಇಂತಿವು ಮುಖ್ಯವಾದ ನಾನಾ ಬಾಧನೆಗಳೆಲ್ಲ ಯಮನಲ್ಲುಂಟು. 
ಯಮನಲ್ಲುಂಟಾದ ದೃಷ್ಟಾಂತವ ಮರ್ತ್ಯದಲ್ಲುಂಟು ಮಾಡಿಕೊಂಡು 
ಬಾಧನೆಗೆ ಸಿಲ್ಕಿ , ದೇವರ ಹರಕೆಯು ಮುಟ್ಟಿತೆಂದು ನುಡಿವ 
ಅಜ್ಞಾನಿ ಹೊಲೆಯರ ಕಂಡು ನನ್ನೊಳು ನಾ ಬೆರಗಾಗುತ್ತಿದೆನಯ್ಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

೧೨೨೬ 
ಹರಲಿಂಗಕೆ ಹರಿ ಅಜಾಸುರರು ಸರಿಯೆಂಬ 
ಕುರಿಮಾನವ ನೀ ಕೇಳಾ. 
ಹರ ನಿತ್ಯ , ಹರಿಯಜಾಸುರರು ಅನಿತ್ಯ . 
ಅದೇನು ಕಾರಣವೆಂದರೆ : 
ಹರಿಗೆ ಹತ್ತು ಪ್ರಳಯ , ಬ್ರಹ್ಮಂಗೆ ಅನಂತಪ್ರಳಯ , 


|| ೨೫೪ | | 


೫೬ ೨ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


ಸುರರ ಪ್ರಳಯವೆಂದರೆ ಅಳವಲ್ಲ 
ಪ್ರಳಯಕ್ಕೆ ಗುರಿಯಾಗಿ ಸತ್ತು ಸತ್ತು ಹುಟ್ಟುವ ಅನಿತ್ಯದೈವವ ತಂದು 
ನಿತ್ಯವುಳ್ಳ ಶಿವಂಗೆ ಸರಿಯೆಂಬ ವಾಗತಿಯ ಕಂಡರೆ 
ನೆತ್ತಿಯ ಮೇಲೆ ಟೊಂಗನಿಕ್ಕೆಂದಾತ ನಮ್ಮ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 


| | ೨೫೧೫ || 


e 
ܦܦܘ 


ಸರ್ವದೇವಪಿತ ಶಂಭುವೆಂಬ ನಾಮ ಹರಗೆ ಸಲ್ಲುವುದಲ್ಲದೆ 
ಹರಿಗೆ ಸಲ್ಲುದೆ ? ಸಲ್ಲದು. 
ಅದೇನು ಕಾರಣವೆಂದರೆ : 
ಸರ್ವದೈವವು ಹುಟ್ಟಿ [ ಸ] ಬಲ್ಲ ಕೊಲ್ಲಬಲ್ಲ 
ಸರ್ವದೈವದಿಂದ ಪೂಜೆ ಪುನಸ್ಕಾರವ ಕೊಳಬಲ್ಲ ಪರಮಾತ್ಮನಿಗೆ 
ಕುರಿದೈವ ಸರಿಯೆನಬಹುದೆ ? ಬಾರದು. 
ತಾ ಸಾವದೇವರು, ನಿಮ್ಮ ವಿಷ್ಣು ಮತ್ತಾರ ಕಾಯಬಲ್ಲುದು, ಹೇಳಿ ? 
ಹರಿ ಹತ್ತು ಪ್ರಳಯಕ್ಕೆ ಗುರಿಯಾದಲ್ಲಿ 
ಹರನೆ ಲಿಂಗವಾಗಿ ರಕ್ಷಣ್ಯವ ಮಾಡಿದುದು ಸಟೆಯೆನಿಪ್ಪ 
ಹರನ ಕಿರಿ[ ದು ) ಮಾಡಿ ಹರಿಯ ಹಿರಿದೆಂದು ನುಡಿವ ಚಾಂಡಾಲಿಯ 
ಬಾಯಲ್ಲಿ ಕಾದ ಸುಣ್ಣದ ಗಾರೆಯ ಹೊಯ್ಯದೆ ಬಿಡುವನೆ 
ನಮ್ಮ ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. || ೨೫೬ || 


ܘܦܦܘ 


ಹರಿಯ ನಯನ ಹರನ ಶ್ರೀಪಾದದೊಳು ಅಡಕವಾದುದ 
ಸಟೆಯೆಂಬ ವಿಪ್ರ ನೀ ಕೇಳಾ. 
ಹರಿ ಸಹಸ್ರಕಮಲದಲ್ಲಿ ಹರನ ಶ್ರೀಪಾದದ ಪೂಜೆ ಮಾಡುತಿರೆ, 
ಒಂದರಳು ಕುಂದಿದರೆ ನಯನಕಮಲವನೇರಿಸಿ, 
ಶಿವನ ಪಾದಕೃಪೆಯಿಂದ ಶಂಖ ಚಕ್ರವ ಪಡೆದುದು ಹುಸಿಯೆ ? ಹುಸಿಯಲ್ಲ 
ಮತ್ತೆ ಹೇಳುವೆ ಕೇಳು ದ್ವಿಜ. 
ಹರಿಯಜರಿಬ್ಬರು ಹರನ ಶ್ರೀಪಾದಮಗುಟವ ಕಾಣೆನೆಂದು 

ವರಗೃಧ್ರಗಳಾದುದು ಸಟೆಯೇ ? 
ಸಾಕ್ಷಿ : ಯುಗಸಂಯುಕ್ತ ಉಭಯ ಚ ದೃಷ್ಟ, ಬ್ರಾಹ್ಮಣ 

ರಾಜಸಬದ್ದ ವರಗೃಧ್ರ | ' ( ?) 
ಎಂದುದಾಗಿ , 
ಹದ್ದು ಹೆಬ್ಬಂದಿಯಾಗಿ ಶ್ರೀಪರಮಾತ್ಮನ ಮಗುಟಚರಣವ ಕಾಣದೆ 
ತೊಳಲಿ ಬಳಲುತಿರಲು, 
ಹರಿಯಜರ ಮಧ್ಯದಲ್ಲಿ ಉರಿಲಿಂಗವಾದ ಪರಮಾತ್ಮನ ನಿಲವನರಿಯದೆ, 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


೫೬೩ 


|| ೨೫೭ || 


| ೧ | 


ಅನ್ಯದೈವವ ತಂದು ಪನ್ನಗಧರಗೆ ಸರಿಯೆಂಬ 
ಕುನ್ನಿಮಾನವರ ತಲೆಕೆಳಗಾಗಿ ನರಕಕ್ಕೆ ಕೆಡುವುದ ಮಾನೆ 
ನಮ್ಮ ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

- ೧೨೨೯ 
ರಾಗ : ದೇಶವರಾಳಿ 
ಪಲ್ಲ : ಗುರುಕರುಣದ ಇಷ್ಟಲಿಂಗವ 

ಜರಿದನ್ಯದೈವಕ್ಕೆರಗುವ 

ಕುರಿಗಳ ಶಿವಭಕ್ತರೆನಬಹುದೆ ? 
ಪದ : ಪತಿಯಿರಲು ಪರಪುರುಷಗೆ 

ಗತಿಯಾಗಿ ತಿರುಗುವ ಹೊಲತಿಯ 
ಮತಿಯಂತೆ ಸಜ್ಜನೆಯೆನಬಹುದೆ ? 
ಸಿತಕಂಠಲಿಂಗ ಕರದೊಳಿರೆ ಪರ 
ಪ್ರತುಮೆಗೆರಗುವ ಹೊಲೆಯನ 
ಕೃತಿಯೊಳು ಶಿವಭಕ್ತನೆನಬಹುದೆ ? 
ಮಾರಿ ಮಸಣಿ ಮೈಲಾರನ ಬಳಿ 
ನೀರ ಕುಡಿದು ಅವರೆಂಜಲ 
ಮಾರಾರಿಲಿಂಗಕ್ಕೆರೆದುಂ] ಬ ಸಮ 
ಗಾರನ ಯಮರಾಜ ಬಾಧಿಸಿ 
ರೌರವ ನರಕದೊಳಿಕ್ಕುವನಿದ 
ಧರಣಿಯೊಳು ತಿಳಿದು ನೋಡಿ . 
ತಲೆಯೊಳು ಕಿಚ್ಚು ತಳಿಗೆ ಶಸ್ತ್ರ 
ಸಲೆ ಬೇವಿನುಡುಗೆ ಬೆನ್ನಲಿ ಸಿಡಿ 
ಹಲವು ಹರಕೆಯನು ಪರದೈವ 
ಗಳಿಗೆ ಮಾಡುವ ಕ್ಷೀಣ ಅಜ್ಞಾನಿ 
ಹೊಲೆಯ ತಾ ಶಿವಭಕ್ತನೆಂದೆನೆ ಮುಂದೆ 
ಕುಲಕೋಟಿ ನರಕದೊಳಿಕ್ಕುವ ನೇಮ . 
ಗುರುಲಿಂಗಜಂಗಮವೆಂಬವು 
ಪರಶಿವನ ಚಿದ್ರೂಪವೆಂಬುದ 
ನರಿಯದ ಹಲವು ದೈವಗಳಿ 
ಗೆರಗಿ ಸೂಳೆಯಂತೆ ತಿರುಗುವ 
ನರನ ಲಿಂಗವಂತನೆಂದೆನ್ನೆ ಮುಂದೆ 
ಹರ ಶಿಕ್ಷೆಯ ಮಾಡುವ ನನಗೆ. 


| ೨ | 


| ೩ || 


| 


೪ || 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


ಶಿವನೆ ದೈವ ಲಿಂಗಾಂಗಿಯೆ ಕುಲಜ 
ಭವಿಗಳೆಲ್ಲರು ಅಕುಲಜರೊ 
ಬವರ ಧರೆಯೊಳುಸುರಿದೆ 
ಹವಿನೇತ್ರ ಪಡುವಿಡಿ ಸಿದ್ದಮಲ್ಲನೆಂ 
ಬುವನ ಸರ್ವಕನೆಂದು ನಂಬಿದ 
ಅವ ನಿತ್ಯ ಸತ್ಯ ಸಜ್ಜನನೆಂಬೆ. 


| 


೫ | 


|| ೨೫೮ || 


ವಿಭೂತಿಯ ಸ್ಥಲ 
ಸೂತ್ರ : ಇಂತು ಅನ್ಯದೈವವ ನಿರಸನವ ಮಾಡಿ, ಅನ್ಯದೈವಂಗಳ ಭಜನೆಯೊಳು ಹೊದ್ದಿ 

ಹೊದ್ದದೆ ಲಿಂಗನ ಗೂಡಾಗಿ, ಲಿಂಗತತ್ಸಂಗದಲ್ಲಿರುತಿರುವ ದಿವ್ಯಜ್ಞಾನಿ ಶರಣಂಗೆ 
ಶಿವಸ್ವರೂಪವಪ್ಪ ಶ್ರೀ ವಿಭೂತಿಯ ಧರಿಸಬೇಕಾದ ಕಾರಣ ನವದಶದಲ್ಲಿ ಶ್ರೀ 
ವಿಭೂತಿಸ್ಥಲವಾದುದು. 

೧೨೩೦ 
ಕಾಮನ ಸುಟ್ಟು ವಿಭೂತಿಯಿಲ್ಲದಂದಿನ, 
ಕಾಲನ ಸುಟ್ಟು ವಿಭೂತಿಯಿಲ್ಲದಂದಿನ , 
ತ್ರಿಪುರ ಸುಟ್ಟು ವಿಭೂತಿಯಿಲ್ಲದಂದಿನ, 
ಪಂಚಮುಖದಲ್ಲಿ ಜನಿಸಿದ ಪಂಚಗವ್ಯ 
ಗೋಮಯದಿಂದಾದ ಚಿದ್ಭಸ್ಮವಿದು ಅಪರಂಪಾರವೆಂದು 
ಜಪಿಸಿದ ಎನ್ನ ಪರಿಭವವ ದಾಟಿಸಿದ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೨೫೯ | | 
- ೧೨೩೧ 
ಜನನಭಯದಮೂಲದ ಬೇರ ಕಿತ್ತು ಸುಟ್ಟುರುಹುವ ಭಸ್ಮ 
ಮರಣಭಯದಮೂಲದ ದುರಿತ ದುಃಕೃತವನಿಟ್ಟೋರೆಸುವ 
ಶ್ರೀ ಮಹಾಭಸ್ಮ 
ಹಣೆಯೊಳಿಹ ದುರಿತಲಿಖಿತವ ತೊಡೆದು ದೂರಮಾಡುತ್ತಿಪ್ಪ ಭಸ್ಮ 
ತ್ರಿಣಯನ ಸಾಲೋಕ್ಯಪದದ ಬಯಕೆಯ ತೋರುವ ಭಸ್ಮ 
ಮರ್ತ್ಯಲೋಕದ ಯತಿ ಸಿದ್ಧ ಸಾಧ್ಯರು ಮಹಾಗಣಂಗಳ 
ಮುಕ್ತರ ಮಾಡುತಿಪ್ಪ ಭಸ್ಮ 
ತ್ರಿಣಯನ ಸಾಲೋಕ್ಯದ ದೇವಗಣಂಗಳ 
ನಿತ್ಯರ ತೋರುವ ಚಿದ್ಭಸ್ಮ , ಚಿದಾನಂದ ಭಸ್ಮ 
ಇದು ಶುದ್ದ ಪರಶಿವನ ಚಿದ್ರೂಪವೆಂದು ಮುದದೆ ಧರಿಸಿ, 
ಭವಸಾಗರವ ದಾಂಟಿ ನಿತ್ಯನಾಗಿದ್ದೆನು ಕಾಣಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೨೬೦ || 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


೫೬೫ 


೧೨೩೨ 
ಹಲವು ಜನ್ಮದಲೊದಗಿದ ಪಾಪವ ತೊಲಗಿಸುವುದಕ್ಕೆ ಶ್ರೀವಿಭೂತಿ. 
ಮಲಿನದೇಹದ ಹೊಲೆಯ ಕಳೆವುದಕ್ಕೆ ಶ್ರೀವಿಭೂತಿ. 
ದುರಿತವ ಕಡೆಮೆಟ್ಟುವರೆ ಶ್ರೀವಿಭೂತಿ 
ದುಕೃತ್ಯವ ನಿಟ್ಟೂರೆಸುವರೆ ಶ್ರೀವಿಭೂತಿ. 
ಮಲತ್ರಯಂಗಳನಳಿವರೆ ಶ್ರೀವಿಭೂತಿ. 
ಅಷ್ಟಮದಂಗಳ ಸುಟ್ಟು ಸೂರೆಬರುವುದಕ್ಕೆ ಶ್ರೀವಿಭೂತಿ. 
ತನುಮದ ವ್ಯಸನ ವರ್ಗ ಗುಣಕರಣ ಮಲಮಾಯಕಂಗಳ 
ಸುಟ್ಟು ಸೂರೆಮಾಡುವುದು ಶ್ರೀವಿಭೂತಿ. 
ಪಣೆಯೋಳು ಧರಿಸ ಕಲಿಸಿ, ಒಳಗೆ ಹೊರಗೆ ತೋಳಗಿ ಬೆಳಗಿ 
ತೋರಿದ ಚಿನ್ನಯ ಚಿದ್ರೂಪ 
ಪರಮಗುರು ಪಡುವಿಡಿ ಸಿದಮಲ್ಲಿನಾಥಪ್ರಭುವೆ. 

|| ೨೬೧ || 
೧೨೩೩ 
ಬೆಟ್ಟದಷ್ಟು ಕರ್ಮವುಳ್ಳರೆ ಬೊಟ್ಟಿನಷ್ಟು ಶ್ರೀವಿಭೂತಿಯ ಧರಿಸಲು 
ಬಟ್ಟಬಯಲಾಗಿ ದುರಿತನ್ಯಾಯ ದೆಸೆಗೆಟ್ಟು ಓಡುವವು. 
ನೈಷ್ಠೆಯುಳ್ಳ ಶ್ರೀವಿಭೂತಿ ಧರಿಸಿಪ್ಪ ಸದ್ಭಕ್ತಂಗೆ 
ಕಾಲಮೃತ್ಯು, ಅಪಮೃತ್ಯು, ಮಾರಿಗಳೆಂಬವು ಮುಟ್ಟಲಮ್ಮವು. 
ಬ್ರಹ್ಮರಾಕ್ಷಸ ಪ್ರೇತಪಿಶಾಚಿಗಳು ಬಿಟ್ಟೋಡುವವು 
ಶ್ರೀವಿಭೂತಿಯ ಕಾಣುತ್ತಲೆ. 
ಮಂತ್ರ ಸರ್ವಕಲ್ಲ ಶ್ರೀವಿಭೂತಿಯಧಿಕ ನೋಡಾ. 
ಯಂತ್ರ ಸರ್ವಕಲ್ಲಶ್ರೀವಿಭೂತಿ ಅಧಿಕ ನೋಡಾ. 
ಸರ್ವ ಜಪತಪನೇಮ ನಿತ್ಯ ಹೋಮ ಗಂಗಾಸ್ನಾನ 
ಅನುಷ್ಠಾನವೆಲ್ಲಕೆಯಾ ಶ್ರೀವಿಭೂತಿ ಅಧಿಕ ನೋಡಾ. 
ಸರ್ವಕ್ರಿಯೆಗೆ ಶ್ರೀ ವಿಭೂತಿಯಧಿಕ ನೋಡಾ. 
ಸರ್ವವಶ್ಯಕ ಶ್ರೀವಿಭೂತಿಯಧಿಕ ನೋಡಾ. 
ಶ್ರೀ ವಿಭೂತಿಯಿಲ್ಲದಲಾವ ಕಾರ್ಯವೂ ಸಾಧ್ಯವಾಗದು. 

ಶ್ರೀವಿಭೂತಿ ವೃಷಭಾಕಾರ,ಶ್ರೀವಿಭೂತಿ ಚಿದಂಗ. 
ಸಾಕ್ಷಿ : ಅನಾದಿ ಶಾಶ್ವತಂ ನಿತ್ಯಂ ಚೈತನ್ಯಂ ಚಿತ್ವ ರೂಪಕಂ | 

ಚಿದಂಗಂ ಋಷಭಾಕಾರಂ ಚಿದ್ಭಸ್ಮ ಲಿಂಗಧಾರಣಂ || ' 
ಎಂದೆಂಬ ಶ್ರೀವಿಭೂತಿಯ ಸಂದುಸಂದು ಅವಯವಂಗಳು 
ರೋಮರೋಮ ಅಪಾದಮಸ್ತಕ ಪರಿಯಂತರದಲ್ಲು 
ಧರಿಸಿ ಶಿವದೇಹಿಯಾದೆನು ನೋಡಾ. 
ಅದು ಎಂತೆಂದರೆ : 


೫೬೬ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


ಸಾಕ್ಷಿ : “ ಅಪಾದಮಸ್ತಕಾಂತಂ ಚ ರೋಮಾದೌ ಭವತೇ ಶಿವಃ | 

ಸ್ವಕಾಯಮುಚ್ಯತೇ ಲಿಂಗಂ ವಿಭೂತ್ತೂದೂಳನಾದ್ ಭವೇತ್ | 
ಹೀಗೆಂಬ ವಿಭೂತಿಯ ಧರಿಸಿ, ಭವಸಾಗರವ ದಾಟಿ 
ನಿತ್ಯನಾಗಿದ್ದೆನು ಕಾಣಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ . 

|| ೨೨|| 
೧೨೩೪ 
ವೇದಕ್ಕೆಯಾ ( ಮುಖ್ಯ )ಶ್ರೀವಿಭೂತಿ, 
ಶಾಸ್ತ್ರಕ್ಕೆಯಾ ಮುಖ್ಯ ಶ್ರೀವಿಭೂತಿ, 
ಪೌರಾಣಕ್ಕೆ ಯಾ ) ಮುಖ್ಯ ಶ್ರೀವಿಭೂತಿ, 
ಆಗಮಕ್ಕೆಯಾ ಮುಖ್ಯ ಶ್ರೀವಿಭೂತಿ. 
ವೇದಾಗಮಶಾಸ್ತ್ರಪುರಾಣವನೋದುವ ವಿಪ್ರನಾದರೂ ಆಗಲಿ, 
ಶ್ರೀವಿಭೂತಿ ಶ್ರೀ ಪಂಚಾಕ್ಷರಿಯಿಲ್ಲದೆ ಓದಿದ ಓದು ವ್ಯರ್ಥ. 
ಶ್ರೀವಿಭೂತಿಯ ಧರಿಸಿ, ಶ್ರೀ ಪಂಚಾಕ್ಷರಿಯ ನೆನೆದು, 
ಏಳು ಜನ್ಮದಲ್ಲಿ ಹೊರೆಯ ಕಳೆದು, ಶಿವದೇಹಿಯಾದೆನು ನೋಡಾ. 

ಅದು ಎಂತೆಂದರೆ : 
ಸಾಕ್ಷಿ : " ನಮಃ ಶಿವಾಯೇತಿ ಮಂತ್ರಂ ಯಂ ಕರೋತಿತ್ರಿಪುಂಡ್ರಕಂ | 

ಸಪ್ತಜನ್ಮಕೃತಂ ಪಾಪಂ ತತ್‌ಕ್ಷಣೇನ ವಿನಶ್ಯತಿ|| ” 
ಎಂದುದಾಗಿ, 
ಪರಮಾತ್ಮನ ಸ್ವರೂಪವುಳ್ಳ ಶ್ರೀ ವಿಭೂತಿಯ ಸರ್ವಾಂಗವೆಲ್ಲಕೆಯೂ 
ಉದೂಳನವ ಮಾಡಿ ಪರಮಪದದಲ್ಲಿ ಓಲಾಡುತಿದ್ದೆನು ಕಾಣಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೨೬೩ || 
೧೨೩೫ 
ತ್ರಿಪುಂಡ್ರ ತ್ರಿದೇವರುತ್ಪತ್ಯಸಿತಿಲಯವ ಕೆಡಿಸುವುದೆಂದು 
ಭಾಳೊಳು ಶ್ರೀ ವಿಭೂತಿಯ ಧರಿಸಕಲಿಸಿದನಯ್ಯಾ ಶ್ರೀಗುರು. 
ಅದು ಎಂತೆಂದರೆ : 
ಪ್ರಥಮಪುಂಡ್ರ ಬ್ರಹ್ಮನ ಉತ್ಪತ್ಯವ ಕೆಡಿಸುವುದೆಂದು, 
ದ್ವಿತೀಯಪುಂಡ ವಿಷ್ಣುವಿನ ಸ್ಥಿತಿಗತಿಯ ಕೆಡಿಸುವುದೆಂದು 
ತೃತೀಯಪುಂಡ್ರ ರುದ್ರನ ಲಯದ ಹೊಡೆಗಿಚ್ಚ 
ಕೆಡಿಸುವುದೆಂದು ಅರುಹಿದ 
ಪರಮಗುರು ಪಡುವಿಡಿ ಸಿದಮಲ್ಲಿನಾಥಪ್ರಭುವೆ. . 

|| ೨೬೪ || 


೧೨೩೬ 


ನೆತ್ತಿಯಲ್ಲಿ ಶ್ರೀ ವಿಭೂತಿಯ ಧರಿಸಿ 
ಮಿಥ್ಯದೈವಕರಗದ ಭಾಷೆ. 


೫ 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


ನಯನದಲ್ಲಿ ಶ್ರೀ ವಿಭೂತಿಯ ಧರಿಸಿ 
ಪರಧನ ಪರಸ್ತ್ರೀಯರ ನೋಡದ ಭಾಷೆ. 
ಭಾಳೋಳು ವಿಭೂತಿಯ ಧರಿಸಿ 
ಗಂಧ ಚಂದನಾದಿಗಳ ಪೂಸದ ಭಾಷೆ. 
ಕರ್ಣದಲ್ಲಿ ವಿಭೂತಿಯ ಧರಿಸಿ ಶಿವನಿಂದ್ಯವಕೇಳದ ಭಾಷೆ. 
ನಾಸಿಕದಲ್ಲಿ ವಿಭೂತಿಯ ಧರಿಸಿ 
ಲಿಂಗಸಂಗವಲ್ಲದನ್ಯವ ವಾಸಿಸದ ಭಾಷೆ. 
ಜಿಹ್ನೆಗೆ ಶ್ರೀ ವಿಭೂತಿಯ ಧರಿಸಿ 
ಲಿಂಗ ಜಂಗಮ ಪ್ರಸಾದವಲ್ಲದನ್ಯವಸೇವಿಸದ ಭಾಷೆ . 
ಕಂಠದಲ್ಲಿ ವಿಭೂತಿಯ ಧರಿಸಿ ಅನ್ಯಕೆ ಸೆರಗೊಡದ ಭಾಷೆ. 
ಭುಜದಲ್ಲಿ ವಿಭೂತಿಯ ಧರಿಸಿ 
ಸತ್ಯ ಸದಾಚಾರವ ಭುಜಗೊಟ್ಟಾನುವ ಭಾಷೆ. 
ತೋಳಿನಲ್ಲಿ ವಿಭೂತಿಯ ಧರಿಸಿ ಪರಧನವನಪ್ಪದ ಭಾಷೆ. 
ಮುಂಗೈಯಲ್ಲಿ ವಿಭೂತಿಯ ಧರಿಸಿ 
ಅನ್ಯರಿಗೆ ಕೈಯೊಡ್ಡಿಬೇಡದ ಭಾಷೆ . 
ಅಂಗೈಯಲ್ಲಿ ವಿಭೂತಿಯ ಧರಿಸಿ 
ಲಿಂಗವಲ್ಲದನ್ಯದೈವವ ಪೂಜಿಸದ ಭಾಷೆ . 
ಇಂತಿವು ಮುಖ್ಯವಾದ ಸಾನಂಗಳಲ್ಲಿ 
ಶ್ರೀ ವಿಭೂತಿಯನೊಲಿದು ಧರಿಸಿ 
ಶಿವಸತ್ಯ ಶಿವದೇಹಿಯಾದ ನೋಡಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 


|| ೨೬೫ || 


೧೨೩೭ 
ಶ್ರೀ ವಿಭೂತಿಯಿಲ್ಲದವನ ಹಣೆಯ ಸುಡುಯೆಂದಿತ್ತು ಪೌರಾಣ. 
ಶಿವಾಲಯವಿಲ್ಲದ ಗ್ರಾಮವ ಸುಡುಯಂದಿತ್ತು ಪೌರಾಣ. 
ಶಿವಾರ್ಚನೆಯಿಲ್ಲದವನ ಜನ್ಮವ ಸುಡುಯೆಂದಿತ್ತು ಪೌರಾಣ. 
ಶ್ರೀ ಶಿವಸ್ತುತಿಯಿಲ್ಲದವನ ಆಗಮವ ಸುಡುಯಂದಿತ್ತು ಪೌರಾಣ. 

ಅದು ಎಂತೆಂದರೆ : 
ಸಾಕ್ಷಿ : ಧಿಗ್ ಭಸ್ಮರಹಿತಂ ಭಾಳಂ ಧಿಗ್ ಗ್ರಾಮಮಶಿವಾಲಯಂ || 

ಧಿಗ್ ಗನೀಶಾಶ್ರಿತಂ ಜನ್ಮ ಧಿಗ್ವಿದ್ಯಾವಶಿವಾಶ್ರಯಾಂ||' 
ಎಂದುದಾಗಿ, 
ಎಲ್ಲಿ ಲಿಂಗಾರ್ಚನೆಯಿಲ್ಲ ಎಲ್ಲಿ ತ್ರಿಪುಂಡ್ರವಿಲ್ಲ 
ಎಲ್ಲಿ ರುದ್ರಜಪವಿಲ್ಲ 
ಅವನ ಮನೆ ಹೊಲೆಮಾದಿಗನ ಮನೆಯ ಸರಿಯಂದಿತ್ತು ಪೌರಾಣ. 


೫೬೮ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


ಅದು ಎಂತೆಂದರೆ : 
ಸಾಕ್ಷಿ : ' ಯತ್ರ ಲಿಂಗಾರ್ಚನಂ ನಾಸ್ತಿ ನಾಸ್ತಿಯತ್ರ ತ್ರಿಪುಂಡ್ರಕಂ | 

ಯತ್ರ ರುದ್ರ ಜಪಂ ನಾಸ್ತಿ ತತ್ ಚಾಂಡಾಲ ಗುರೋಗ್ರ್ರಹಂ117” 
ಹೀಗೆಂಬುದನರಿಯದೆ ವಾಗತದಿಂದ 
ಶ್ರೀವಿಭೂತಿಯ ಪೂಸದೆ, ಶ್ರೀರುದ್ರಾಕ್ಷಿಯ ಧರಿಸದೆ, 
ಶಿವಲಿಂಗದ ಪೂಜೆಯನನುದಿನ ಮಾಡದೆ, 
ಶಿವನಿರೂಪದಿಂದಲಾವರಣವನರಿಯದೆ, 
ಶಿವನ ಸಾಧಿಸೇನೆಂಬ ಅಜ್ಞಾನಿಗಳ ಕಂಡು ನಾ ಬೆರಗಾದೆನಯ್ಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೨೬೬ || 
೧೨೩೮ 
ಭಸಿತದ ಮೇಲೆ ಅನ್ಯದೇವರ ಬಂಡಾರವನಿಡುವ 
ಅನಾಮಿಕ ಹೊಲೆಯನ ಶಿವಭಕ್ತನೆಂದು ಕರೆಯಬಹುದೆ ? ಕರೆಯಬಾರದು. 
ಕರೆದವರಿಗೆ ಮಹಾದೋಷ. 
ತೊತ್ತಿನಮೇಲೆ ಗರತಿಯಲ್ಲದೆ, ಗರತಿಯ ಮೇಲೆತೊತ್ತೆ ? 
ಮಿಥ್ಯದೈವದ ಗಂಟಲಗಾಣವೆಂಬ ಶ್ರೀ ವಿಭೂತಿಯ ಧರಿಸಿ , 
ಶಿವಪದ ಸಾಧಿಸಲರಿಯದೆ ಮಣ್ಣು ಪಟ್ಟಿಯ ಧರಿಸಿ ಕೆಡುವ 
ಕುನ್ನಿಗಳ ನಾನೇನೆಂಬೆನಯ್ಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೨೬೭ || 
೧೨೩೯ 
ಭಕಾರ ಭವಬಂಧನ ಕರ್ಮವ ಕಳೆವುದೆಂದು, 
ಸಿಕಾರ ಶಿವಪದದ ಬಯಕೆಯ ತೋರುವುದೆಂದು, 
ತಕಾರ ತಾಮಸಗುಣ ಕಳೆವುದೆಂದು ನಿರೂಪಿಸಿ 
ಶ್ರೀಭಸಿತವ ಧರಿಸಕಲಿಸಿದೆಯಲ್ಲ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೨೬೮ || 
೧೨೪೦ 
ವಿಕಾರ ಈ ಜನ್ಮದ ಹೊರೆಯ ಕಳೆವುದೆಂದು, 
ಭೂಕಾರ ಭೂತ ಪಿಶಾಚಿಗಳ ಗ್ರಹಗಳ ನಿಟ್ಟೋರಸುವ ಅರಿಯೆಂದು, 
ತಿಕಾರ ಅಂತರಂಗದ ಒಳಹೊರಗೆ ಇಡಿದಿಹ ತಿಮಿರಕೆ ಜ್ಯೋತಿಸ್ವರೂಪವೆಂದು 
ಶ್ರೀ ವಿಭೂತಿಯ ಧರಿಸ ಕಲಿಸಿದನಯ್ಯಾ ಶ್ರೀಗುರು. 
ಪಂಚಗವ್ಯ ಗೋಮಯದಿಂದುದಯವಾದಶ್ರೀವಿಭೂತಿ 
ಪಂಚಭೂತದ ಪೂರ್ವಗ್ರಹವ ಕಳೆವುದೆಂದು ನಿರೂಪಿಸಿ ಧರಿಸಿದನಯ್ಯಾ . 
ಇಂತಪ್ಪ ಶ್ರೀ ವಿಭೂತಿಯ ಸಂತತ ಧರಿಸಿ ನಿಶ್ಚಿಂತನಾಗಿದ್ದೆನು ಕಾಣಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೨೬೯ || 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


೫೬೯ 


೧೨೪೧ 
ರಾಗ : ಪಹಾಡಿ 
ಪಲ್ಲ : ಭಸಿತವಿದು ಶಿವರೂಪೆಂದು 

ನೊಸಲೊಳು ಧರಿಸಿದಡವ ನಿತ್ಯ . 
ಪದ : ಭವಬಂಧನಕೆ ಅರಿಯು ಭಕಾರವು 

ಶಿವಪದದ ಬಯಕೆಯನೀವ ಸಿಕಾರವು 
ಕವಿವ ತಾಮಸಗುಣಹಾರ ತಕಾರವೆಂದು 
ವಿವರಿಸಿ ಶ್ರೀ ಭಸಿತವನೆನ್ನ ಭಾಳೋಳು 
ತವೆ ಪೂಸಕಲಿಸಿದ ಗುರುವ ನೆನೆದು ನಾ 
ಜವನ ಪಾಶವನು ಸುಟ್ಟು ನಿಟ್ಟೂರೆಸಿದೆನು . 
ಈ ಜನ್ಮದ ಹೊಲೆಗಳೆವ ' ವಿ'ಕಾರವು 
ಸಾಜ ಭೂತಭಯ ಭೀತಿಗೆ ' ಭೂ 'ಕಾರವು 
ರಾಜಿಪ ತಿಮಿರಕೆ ಜ್ಯೋತಿ' ತಿ' ಕಾರವೆಂದು 
ಮೂಜಗಪಾಲಗೆ ಸಿತಗೊರಳನಾಮವು 
ಸೂಚಿಸುತಿಹ [ ವಿ]ಭೂತಿಯ ಧರಿಸಿಯೇ 
ನೀ ಜೀವಿಸು ಮಗನೆಂದು ಅರುಹಿದ ಗುರುವೆ. 
ಪ್ರಥಮಪುಂಡ್ರ ಬ್ರಹ್ಮತ್ಯಕರ 
ದ್ವಿತೀಯಪುಂಡ್ರ ವಿಷ್ಣುವಿನ ಸ್ಥಿತಿಗತಿಕ್ಷಯಂ 
ತೃತೀಯ ಪುಂಡ್ರ ರುದ್ರನ ಲಯಗೆಡವುದೆಂದು 
ಪ್ರತಿಯಿಲ್ಲ ತ್ರಿಪುಂಡ್ರವ ಭಾಳೋಳು 
ಸದವಕಾಲ ಧರಿಸಿದಡವ 
ನಿತ್ಯನೆಂದುನ್ನತಿ ಪೊಗಳೆ ವೇದ ಅಷ್ಟ ಪೌರಾಣದಲ್ಲಿ 
ಪಂಚಗವ್ಯ ಗೋಮಯದಿ ಜನಿಸಿಯೆ 
ಪಂಚಮುಖಗೆ ಆಭರಣವೆನಿಸಿ ತನು 
ಪಂಚಭೂತಂಗಳನಳಿದು ಪಣೆಯೊಳಿರುವ 
ಸಂಚಿತ ಪ್ರಾರಬ್ಲಾಗಾಮಿ ತ್ರೆಗಳ 
ಹಂಚುಹರಿಯ ಮಾಡುರುಹುವ ಭಸ್ಮ ಪ್ರ 
ಪಂಚಿಲ್ಲದೆ ಧರಿಸಿದಡವ ಮುಕ್ತ . 
ಚಿದಂಗ ವೃಷಭಾಕಾರ ವಿಭೂತಿಯ 
ಅದ ಸರ್ವಾಂಗಕುದೂಳನ ಮಾಡಿದ 
ಸದ್ಬಕನೆ ಶಿವ ತಾನೆಂದು 
ಮುದದಿ ಪೊಗಳುತಿಹ ವೇದಾಗಮಗಳು 


| ೪ || 


೫೭೦ 


ಸಂಕೀರ್ಣ ವಚನಸಂಪುಟ ಒಂಬತ್ತು 


ಮಿದ ನೀ ಧರಿಸೆಂದೆನಗರುಹಿದ ಗುರು 
ಮದಹರ ಪಡುವಿಡಿ ಸಿದ್ದಮಲ್ಲೇಶಾ. 


| 


೫ || 


II ೨೭೦ || 


ರುದ್ರಾಕ್ಷಿಯಸ್ಥಲ 
ಸೂತ್ರ : ಇಂತು ಶ್ರೀ ವಿಭೂತಿಯ ಧರಿಸಿ ಶಿವದೇಹಿಯಾದ ಶಿವಜ್ಞಾನಸಂಪನ್ನ ಶರಣಂಗೆ 

ಶಿವನ ಆಭರಣವೆನಿಸುವ ಶ್ರೀ ರುದ್ರಾಕ್ಷಿಯ ಧರಿಸಬೇಕಾದ ಕಾರಣ ವಿಂಶತಿಯಲ್ಲಿ 
ರುದ್ರಾಕ್ಷಿಯಸ್ಥಲವಾದುದು. 

- ೧೨೪೨ 
ಧರಿಸಿರಣ್ಣ ಶ್ರೀ ವಿಭೂತಿಯ, ಧರಿಸಿರಣ್ಣ ಶ್ರೀ ರುದ್ರಾಕ್ಷಿಯ , 
ಸ್ಮರಿಸಿರಣ್ಣ ಶ್ರೀ ಪಂಚಾಕ್ಷರಿಯ . 
ಶ್ರೀ ವಿಭೂತಿಯ ಹೂಸದೆ, ಶ್ರೀ ರುದ್ರಾಕ್ಷಿಯ ಧರಿಸದೆ, 
ಶ್ರೀ ಪಂಚಾಕ್ಷರಿಯ ನೆನೆಯದೆ 
ಶಿವಪದವ ಸಾಧಿಸಿದೆನೆಂದರೆ ಸಾಧ್ಯವಾಗದು ಕಾಣಿರಣ್ಣಾ ! 
ಕಣ್ಣು ಕಾಲು ಕಿವಿಯಿಲ್ಲದಿರೆ ಶರೀರಕೆ ಒಪ್ಪವಹುದೆ ? 
ಮುಕ್ಕಣ್ಣನ ಆಭರಣವೆನಿಸುವ ಭಸ್ಮ ರುದ್ರಾಕ್ಷಿ ಷಡಕ್ಷರಿಯಿಂದಲೆನ್ನ 
ಭವದಗ್ಧವಾಗಿ ನಿತ್ಯ ಮುಕ್ತನಾಗಿದ್ದೆನು ಕಾಣಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೨೭೧ || 
೧೨೪೩ 
ಹರ ತ್ರಿಪುರದಹನದಲ್ಲಿ [ ಈಕ್ಷಿಸಿ] ನೋಡಲಾಕ್ಷಣ 
ನಯನಜಲದೊರೆದು ಉದಯವಾದಶ್ರೀರುದ್ರಾಕ್ಷಿ, 
ಪರಮ ಮುನಿಗಳಿಗೆ ಮೋಕ್ಷಾರ್ಥವನೀವ ಶ್ರೀರುದ್ರಾಕ್ಷಿ, 
ಧರೆಯ ಸದ್ಭಕ್ತರುಗಳ ಪಾಲನಮಾಡಿ ತೋರುವಶ್ರೀರುದ್ರಾಕ್ಷಿ, 
ಕರ್ಮಶರಧಿಯ ನಿಟ್ಟೂರಸುವುದಕ್ಕೆ ಶ್ರೀರುದ್ರಾಕ್ಷಿ, 
ದರುಶನವ ಮಾಡಿದರೆ ಲಕ್ಷಪುಣ್ಯ , ಸ್ಪರುಶನವ ಮಾಡಿದರೆಕೋಟಿಫಲಂ, 
ಧರಿಸಿದಡಂ ದಶಶತಕೋಟಿಫಲಂ 

ಇನಿತು ಫಲವಪ್ಪುದು ಶ್ರೀ ರುದ್ರಾಕ್ಷಿಯಿಂ. 
ಸಾಕ್ಷಿ : “ ಲಕ್ಷಂ ತದರ್ಶನಾತ್ಪುಣ್ಯಂಕೋಟಿಃಸಂಸ್ಪರ್ಶನಾದಪಿ | 

ದಶಕೋಟಿಶತಂ ಪುಣ್ಯಂ ಧಾರಣಾತ್ ಲಭತೇ ನರಃ || ” 
ಹೀಗೆನಿಸುವ ರುದ್ರಾಕ್ಷಿಯ ಧರಿಸಿ, 
ರುದ್ರಪದವಿಯನೈದುವುದು ತಪ್ಪದು ನೋಡಾ! 
ಅದು ಹೇಗೆಂದರೆ : ಆವನೊಬ್ಬನು ಕೊರಳಲ್ಲಿ ರುದ್ರಾಕ್ಷಿಯ ಧರಿಸೆ 
ಅವನ ಕುಲಕೋಟಿಸಹವಾಗಿ ಶಿವಲೋಕವನೈದರೆ ? 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


೫೭೧ 


ಅದಕೆ ಶ್ರುತಿ ದೃಷ್ಟವುಂಟೇಯೆಂದರೆ ಉಂಟು. 
ಸಾಕ್ಷಿ : ರುದ್ರಾಕ್ಷಾಶ್ರಿತಕಂಠಶ್ಚ ಗೃಹೇ ತಿಷ್ಠತಿ ಯೋ ನರಃ | 

ಕುಲೈಕಂ ವಿಂಶಯುಕ್ತಂ ಚ ಶಿವಲೋಕೇ ಮಹೀಯತೇ || ” 
ಏಂದೆನಿಸುವ ರುದ್ರಾಕ್ಷಿಯ ಮೂಲಬ್ರಹ್ಮನೆಂದಿತ್ತು ಪೌರಾಣ. 
ರುದ್ರಾಕ್ಷಿಯ ಗಳ ವಿಷ್ಣುವೆಂದಿತ್ತು ಪೌರಾಣ. 
ರುದ್ರಾಕ್ಷಿಯ ಮುಖ ಸದಾಶಿವನೆಂದಿತ್ತು ಪೌರಾಣ. 

ರುದ್ರಾಕ್ಷಿಯ ಸರ್ವಾಂಗವೆಲ್ಲ ಸರ್ವದೇವರೆಂದಿತ್ತು ಪೌರಾಣ. 
ಸಾಕ್ಷಿ : ' ರುದ್ರಾಕ್ಷಿಮೂಲಂಬ್ರಹ್ಮಾ ಚ ತನ್ನಾಳಂ ವಿಷ್ಣುರುಚ್ಯತೇ || 

ಮುಖಂ ಸದಾಶಿವಂ ಪ್ರೋಕ್ತಂಬಿಂದು: ಸರ್ವತ್ರ ದೇವತಾ ||'' 
ಎಂದೆನಿಸುವ ರುದ್ರಾಕ್ಷಿಯ ಧರಿಸಿ ರುದ್ರನಾಗಿದ್ದನು. 
“ ಅತಏವ ರುದ್ರಾಕ್ಷಿಧಾರಣಂ ರುದ್ರಾ ' ಯೆಂದಿತ್ತು ವೇದ. 
ರುದ್ರಾಕ್ಷಿಯ ಧರಿಸಿ ಶುಚಿಗ್ರೂಪನಾಗಿದ್ದೆನು ಕಾಣಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 


|| ೨೨|| 


೧೨೪೪ 


ಶಿರದೊಳು ಧರಿಸಲುಕೋಟಿಫಲ 
ಕರ್ಣದೊಳು ಧರಿಸಲು ದಶಕೋಟಿ ಫಲ 
ಕೊರಳೊಳು ಧರಿಸಲು ಶತಕೋಟಿಫಲ. 

ಬಾಹುವಿನೊಳು ಧರಿಸಲು ಸಾವಿರ ಫಲವೆಂದಿಹುದು ದೃಷ್ಟ . 
ಸಾಕ್ಷಿ : “ ಶಿರಸಾ ಧಾರಣಾತ್ರೋಟಿಕರ್ಣಯೋರ್ದಶಕೋಟಿ ಚ | 

ಶತಂಕೋಟಿ ಗಳೇ ಬದಂ ಸಾಹಸ್ರಂ ಬಾಹುಧಾರಣಾತ್ ||”” 
ಎಂದುದಾಗಿ, 
ಹಸ್ತ ಬಾಹು ಉರ ಕಂಠ ಕರ್ಣ ಮಸ್ತಕದಲ್ಲಿ 
ಶ್ರೀ ರುದ್ರಾಕ್ಷಿಯ ಧರಿಸಿ ನಿತ್ಯ ಮುಕ್ತನಾಗಿದ್ದೆನು ಕಾಣಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 


|| ೨೭೩ || 


೧೨೪೫ 


ಶಿಲೆ ಮೌಕಿಕ ಪದ್ರಾಕ್ಷಿ ಸುವರ್ಣ ಸಲೆ ಪುತ್ರಂಜಿ ಮೊದಲಾದ 
ಇಂತಿವರಲ್ಲಿ ಜಪವ ಮಾಡಿದರೆ ಒಂದೊಂದಕೊಂದು ಫಲವಿಹುದು. 

ಶ್ರೀ ರುದ್ರಾಕ್ಷಿಯ ಧರಿಸಲು ಅನಂತಫಲವೆಂದಿತ್ತು ಪೌರಾಣ. 
ಸಾಕ್ಷಿ : ಅಂಗುಲೀ ಜಪಸಂಖ್ಯಾಭಿರೇಕೈಕಾಂತು ವರಾನನೇ | 

ರೇಖಾಯಾಷ್ಟಗುಣಂ ಪೊಕ್ಕಂ ಪುತ್ರಜೀವಿಪರ್ದಶ || ' 
ಎಂದುದಾಗಿ, 
“ ಶಂಖಪ್ಪತಗುಣವಿಂದ್ಯಾತ್ಸವಾಳಸ್ತುಸಹಸ್ರಕಂ | 
ಸ್ಪಟಿಕೈರ್ದಶಸಾಹಸ್ರಂ ಮೌಕಕ೦ ಲಕ್ಷಮೇವ ಚ ||'' 


೫೭ ೨ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


ಎಂದುದಾಗಿ, 
' ಪದ್ಮಾಕಿರ್ದಶಲಕಂತು ಸುವರ್ಣಕೋಟಿರುಚ್ಯತೇ | 
ದಶಕೋಟಿಕುಶಾಂತೆ ರುದ್ರಾಕ್ಷಿಯನಂತ ಫಲ || ' ( ?). 
ಎಂದೆನಿಸುವ ರುದ್ರಾಕ್ಷಿಯ ಧರಿಸಿ ರುದ್ರನಾಗಿದೆನು ಕಾಣಾ 
ಪರಮಗುರು ಪಡುವಿಡಿ ಸಿದಮಲ್ಲಿನಾಥಪ್ರಭುವೆ. 


|| ೨೭೪ || 


೧೨೪೬ 


ರಾಗ : ನಾದ ರಾಮಕ್ರೀ 
ಪಲ್ಲ : ಧರಿಸಿರೋ ಶ್ರೀ ರುದ್ರಾಕ್ಷಿಯ ಬಾಹು 

ಉರ ಕಂಠ ಕರ್ಣ ಮಸ್ತಕದಲ್ಲಿ ಒಲಿದು. 
ಪವ : ಹರನ ಜಲದಲ್ಲುದಯವಾಗಿ ಮುನಿ 

ವರ ವಿಶ್ವಾಮಿತ್ರ ಗೌತಮ ವಶಿಷ್ಟರ 
ನೆರೆ ಮುಕ್ತರ ಮಾಡಿ ಕೈಲಾಸಪದದೊಳ 
ಗಿರಿಸುವ ಭಸಿತ ರುದ್ರಾಕ್ಷಿಯನೊಲಿದು. 
ನೆತ್ತಿಯೊಳಗೆ ತ್ರಯ ಶಿಖರೇಕ ಮೇಣ್ 
ಚಿತ್ತಸಮಸ್ತಕೆ ಧಾರಣಗಳು ಅದ 
ರೋತಿಲಿ ಕರ್ಣಕುಂಡಲಕೆ ಏಕ್ಕೆ 
ಕೆಂದು ವಿಸ್ತರಿಸಿ ರುದ್ರಾಕ್ಷಿಯನೊಲಿದು. 
ಕೊರಳೊಳು ಬತ್ತೀಸ ಉರದೊಳು ಮಹಾ 
ಸರ ಅಷ್ಟಶತಮಾಲೆಯನುವೆ ನೀವು 
ಕರಕಂಕಣಕೆ ದಶಬಾಹುಪೊರಕೆ 
ನೆರೆ ಷೋಡಶ ರುದ್ರಾಕ್ಷಿಯನೊಲಿದು. 
ಕರದಂಫ್ರಿಮಾಲೆಗೆ ದಶವೇಕ ಮಹಾಜಪ 
ಸರ (ಕೂಡಿಕೊಂಡು ಲೇಸೆಂದು] ಮೇಣ್ 
ವಿರಚಿಸಿ ಶಿವಪೂಜೆಯನು ಮಾಡೆ ಕರ್ಮ 
ಗಿರಿಗೊಪ್ರಿವೆನಿಪ ರುದ್ರಾಕ್ಷಿಯನೊಲಿದು. 
ಇನಿತು ತೆರದ ರುದ್ರಾಕ್ಷಿಯ ಮಹಾ 
ಘನವೆಂಬಲ್ಲಿ ಮುಕ್ತಿಯ ಸಾರ 
ತ್ರಿಣಯ ಸದ್ಗುರು ಪಡುವಿಡಿ ಸಿದಮಲ್ಲನಾ 
ನೆನವತೋರುವ ತತ್ವಚಿಂತಾಮಣಿಯನೊಲಿದು. 


| ೩ | 


| ೨ | 


|| ೨೭ | | 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


೫೭೩ 


ಪಂಚಾಕ್ಷರಿಯಸ್ಥಲ 
ಸೂತ್ರ : ಇಂತು ಶ್ರೀವಿಭೂತಿಶ್ರೀರುದ್ರಾಕ್ಷಿಯನೊಲಿದು ಧರಿಸಿ ಶಿವಲಿಂಗದ ತತ್ಸಂಗದಲ್ಲಿ 

ಇರುತಿಪ್ಪ ಶರಣಂಗೆ ಶಿವಮಂತ್ರವ ಸದಾ ಬಿಡದೆ ಜಪಿಸಬೇಕಾದ ಕಾರಣ 
ಏಕವಿಂಶತಿಯಲ್ಲಿ ಶ್ರೀಪಂಚಾಕ್ಷರಿಯಸ್ಥಲವಾದುದು. 

೧೨೪೭ 
ಏನೆಂದು ಉಪಮಿಸುವೆನಯ್ಯಾ ಶ್ರೀಪಂಚಾಕ್ಷರಿಯ ! 
ಏನೆಂದು ಬಣ್ಣಿಸುವೆನಯ್ಯಾ ಶ್ರೀಪಂಚಾಕ್ಷರಿಯ ! 
ನೆನೆವಡೆನ್ನ ಮನ ಸಾಲದು, ನುಡಿವಡೆನ್ನ ಜಿಹ್ನೆ ಸಾಲದು, 
ಕೇಳುವಡೆನ್ನ ಕರ್ಣ ಸಾಲದು. 
ಮನಮುಟ್ಟಿ ನೆನೆದು ಶ್ರೀ ಪಂಚಾಕ್ಷರಿಯ , 
ಜಿ . ಮುಟ್ಟಿ ಸ್ತುತಿಸಿಶ್ರೀಪಂಚಾಕ್ಷರಿಯ , 
ಕರ್ಣಮುಟ್ಟಿ ಕೇಳಿಶ್ರೀಪಂಚಾಕ್ಷರಿಯ 
ನಾನು ಅಡಿಗಡಿಗೆ ನಿತ್ಯಮುಕ್ತನಾಗಿದ್ದೆನು ಕಾಣಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೨೭೬ || 
೧೨೪೮ 
ಪುಣ್ಯಫಲಕೆ ಬೀಜಶ್ರೀಪಂಚಾಕ್ಷರಿ, 
ಪಾಪಗಿರಿಗೆ ವಜ್ರ ಶ್ರೀಪಂಚಾಕ್ಷರಿ, 
ಶ್ರೀಗುರುಕೃಪೆಯನೊಲಿಸುವರೆ ಶ್ರೀಪಂಚಾಕ್ಷರಿ, 
ಲಿಂಗದೆಡೆಗೆ ನಡೆಸೋಪಾನ ಶ್ರೀಪಂಚಾಕ್ಷರಿ , 
ಜಂಗಮಕೆ ತವರ್ಮನೆ ಶ್ರೀಪಂಚಾಕ್ಷರಿ. 
ಶ್ರೀ ಗುರುಲಿಂಗಜಂಗಮ ನಿತ್ಯಮುಕ್ತರ ಮಾಡಿತೋರುವ 
ಶ್ರೀಪಂಚಾಕ್ಷರಿಯ ಅರಿತು ನೆನೆದರೆ ಅನಂತಕೋಟಿಪುಣ್ಯ , 
ಮರೆತು ನೆನೆದರೆ ಮಹಾಕೋಟಿ ಪುಣ್ಯ . 
ಅರಿತು ಅರಿಯದೆ, ಮರೆತು ಮರೆಯದೆ ಸದಾವಕಾಲದಲ್ಲಿ 
'ನಮಃಶಿವಾಯ ' ಎಂದು ಜಪಿಸುತಿಪ್ಪ ಶಿವಶರಣರ 
ಪಾದಧ್ಯಾನದಲ್ಲಿಪ್ಪ ಕೃಪೆಯನೆನಗೆ ಪಾಲಿಸಯ್ಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

೧೨೪೯ 
ಶ್ರೀಪಂಚಾಕ್ಷರಿಯ ಮೂಲದ ಹೊಲಬ ತಿಳಿಯಬಲ್ಲಾತನೆ 
ವೇದಾಂತವಬಲ್ಲಾತನೆಂಬೆ. 
ಶ್ರೀಪಂಚಾಕ್ಷರಿಯ ಮೂಲದ ಹೊಲಬ ತಿಳಿಯಬಲ್ಲಾತನೆ 
ಸಿದ್ದಾಂತವ ಬಲ್ಲಾತನೆಂಬೆ. 


|| ೨೭೭ || 


೫೭೪ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


|| ೨೭೮ || 


ಶ್ರೀಪಂಚಾಕ್ಷರಿಯ ಮೂಲವ ಬಲ್ಲಾತನೆ 
ವೇದ ಶಾಸ್ತ್ರ ಪುರಾಣ ಆಗಮವ ಬಲ್ಲಾತನೆಂಬೆ . 
ಶ್ರೀಪಂಚಾಕ್ಷರಿಯ ಧ್ಯಾನವ ಧ್ಯಾನಿಸಲರಿಯದೆ 
ವೇದಾಗಮವನೋದುತ್ತಿದ್ದೆವೆಂಬ ಪಿಸುಣರ ಓದೆಲ್ಲ 
ಕುಂಬಿಯ ಮೇಲೆಕುಳಿತು ಒದರುವ ವಾಯಸನಸರಿಯೆಂಬೆನಯ್ಯಾ , 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

- ೧೨೫೦ 
ಶ್ರೀ ಪಂಚಾಕ್ಷರಿಯುಳ್ಳ ಅಗ್ರಜ ವಿಪ್ರನಿಂದಧಿಕ ನೋಡಾ! 
ಶ್ರೀ ಪಂಚಾಕ್ಷರಿಯುಳ್ಳ ಅಂತ್ಯಜ ವಿಪ್ರನಿಂದಧಿಕ ನೋಡಾ! 
ಶ್ರೀ ಪಂಚಾಕ್ಷರಿಯನಾವಾತನಾದರೂ ನೆನೆದರೆ 
ರುದ್ರನಪ್ಪುದು ತಪ್ಪದು ನೋಡಾ ಅಯ್ಯಾ ! 

ಅದೆಂತೆಂದರೆ : 
ಸಾಕ್ಷಿ : ' ಅಗ್ರಜೋ ಅಂತ್ಯಜೋ ವಾಪಿ ಮೂರ್ಖೋವಾ ಪಂಡಿತೋsಪಿವಾ| 

ಜಪೇತ್ ಪಂಚಾಕ್ಷರೀಂ ನಿತ್ಯಂ ಸ ರುದ್ಯೋ ನಾತ್ರ ಸಂಶಯಃ|| ” 
ಎಂದಿತ್ತು ದೃಷ್ಟ .. 
“ ಓಂ ನಮಃ ಶಿವಾಯ ' ಯೆಂಬ ಆರಕ್ಷರವ ನೆನೆಯಲರಿಯದೆ 
ಜಪ ತಪ ನೇಮ ನಿತ್ಯ ಅನುಷ್ಠಾನ ಪೂಜೆಗಳೆಲ್ಲ 

ನಿಷ್ಪಲವೆಂದಿತ್ತು ರಹಸ್ಯದಲ್ಲಿ 
ಸಾಕ್ಷಿ : " ಷಡಕ್ಷರಮಿದಂ ಖ್ಯಾತಂ ಷಡಾನನಂ ಷಡನ್ವಿತಂ। 

ಷಡ್ಡಿಧಂಯೋನ ಜಾನಾತಿ ಪೂಜಾಯಾಂನಿಫಲಂ [ ಭವೇತ್| ” 
ಎಂಬ ಷಡಕ್ಷರಿಯ ಸಂಭ್ರಮದಲ್ಲಿ ನೆನೆದು, ಭವಾಂಬೋಧಿಯ ದಾಂಟಿ, 
ಸ್ವಯಂಭುವಾಗಿದ್ದೆನು ಕಾಣಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೨೭೯ || 
- ೧೨೫೧. 
ನಕಾರ ನರಜನ್ಮದ ಹೊಲೆಯ ಕಳೆದು, 
ಮಕಾರ ಮಾಂಸಪಿಂಡದ ಹೊಲೆಯ ಕಳೆದು ಮಂತ್ರಪಿಂಡವ ಮಾಡಿತಯ್ಯಾ . 
ಶಿಕಾರ ಶಿವದೇಹಿಯ ಮಾಡಿತಯ್ಯ , 
ವಕಾರ ಒಳಹೊರಗೆ ತೊಳಗಿ ಬೆಳಗಿ ಶುದ್ದನಮಾಡಿತಯ್ಯ , 
ಯಕಾರ ಎನ್ನ ಭವವ ಹಿಂಗಿಸಿತಯ್ಯ . 
ಓಂಕಾರ ಪ್ರಾಣ ಜೀವಾತ್ಮ ದೇಹದ ಮಧ್ಯದೊಳು 
ಸರ್ವಪೂರ್ಣಮಯವಾಗಿದ್ದಿತಯ್ಯಾ . 
ಇಂತೀ ಷಡಕ್ಷರಿಯ ಮಂತ್ರವ ಜಪಿಸಿ , 
ಅಂತಕನ ಪಾಶವ ಸುಟ್ಟು ನಿಟ್ಟೂರಸಿದೆನು ಕಾಣಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೨೮೦ || 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


೫೭೫ 


ណ8១ 
ಪಂಚಾಕ್ಷರವೆ ಶಿವನ ಪಂಚಮುಖದಿಂದಲುದಯವಾಗಿ 
ಪಂಚತತ್ವಸ್ವರೂಪವಾಯಿತ್ತುನೋಡಾ. 
ಆ ಪಂಚಸ್ವರೂಪಿಂದಲೆ ಬ್ರಹ್ಮಾಂಡ ನಿರ್ಮಿತವಾಯಿತ್ತು 
ಆ ಬ್ರಹ್ಮಾಂಡದಿಂದ ಪಿಂಡಾಂಡ ನಿರ್ಮಿತವಾಯಿತ್ತು 
ಅದು ಎಂತೆಂದರೆ ಹೇಳುವೆ ಕೇಳಿರಣ್ಣಾ : 
ಸದ್ಯೋಜಾತಮುಖದಲ್ಲಿ ನಕಾರ ಪುಟ್ಟಿತ್ತು , 
ಆ ನಕಾರದಿಂದ ಪೃಥ್ವಿ ಪುಟ್ಟಿತ್ತು , 
ವಾಮದೇವಮುಖದಲ್ಲಿ ಮಕಾರ ಪುಟ್ಟಿತ್ತು 
ಆ ಮಕಾರದಿಂದ ಅಪ್ಪು ಪುಟ್ಟಿತ್ತು , 
ಅಘೋರಮುಖದಲ್ಲಿ ಶಿಕಾರ ಜನನ . 
ಆ ಶಿಕಾರದಿಂದ ಅಗ್ನಿ ಪುಟ್ಟಿತ್ತು , 
ತತ್ಪುರುಷಮುಖದಲ್ಲಿ ವಕಾರ ಪುಟ್ಟಿತ್ತು , 
ಆ ವಕಾರದಿಂದ ವಾಯು ಪುಟ್ಟಿತ್ತು , 
ಈಶಾನಮುಖದಲ್ಲಿ ಯಕಾರ ಜನನ, 
ಆ ಯಕಾರದಿಂದ ಆಕಾಶ ಹುಟ್ಟಿತ್ತು , 
ಈ ಪಂಚತತ್ವಸ್ವರೂಪಿಂದ ಬ್ರಹ್ಮಾಂಡ ನಿರ್ಮಿತವಾಯಿತ್ತು, 
ಆ ಬ್ರಹ್ಮಾಂಡದಿಂದ ಪಿಂಡಾಂಡ ನಿರ್ಮಿತವಾಯಿತ್ತು, 
ಹೇಗೆ ನಿರ್ಮಿತವಾಯಿತ್ತೆಂದರೆ, 
ಪೃಥ್ವಿ ಅಪ್ ತೇಜ ವಾಯು ಆಕಾಶವೆಂಬ ಪಂಚಭೂತಂಗಳಿಂದವೆ 
ಪಂಚವಿಂಶತಿತತ್ವಂಗಳುತ್ಪತ್ಯವಾದವು. 
ಆ ಪಂಚವಿಂಶತಿ ತಂಗಳಿಂದವೆ ಶರೀರವಾಯಿತ್ತು 
ನಕಾರದಿಂದ ಕರ್ಮೇಂದ್ರಿಯಂಗಳ ಜನನ. 
ಮಕಾರದಿಂದ ಪಂಚವಿಷಯಂಗಳುತೃತ್ಯ . 
ಶಿಕಾರದಿಂದ ಬುದೀಂದ್ರಿಯಗಳು ಜನನ. 
ವಕಾರದಿಂದ ಐದು ಪ್ರಾಣವಾಯುಗಳ ಜನನ . 
ಯಕಾರದಿಂದ ಅಂತಃಕರಣಚತುಷ್ಟಯಂಗಳು 
“ನಮಃಶಿವಾಯ ' 'ನಮಃಶಿವಾಯ ' ವೆಂಬ ಪಂಚಾಕ್ಷರದಿಂದವೆ 
ಉತ್ಪತ್ಯವೆಂದು ಹೇಳಲ್ಪಟ್ಟಿತ್ತಯ್ಯ 
ಪರಮಗುರು ಪಡುವಿಡಿ ಸಿದಮಲ್ಲಿನಾಥಪ್ರಭುವೆ. 

|| ೨೮೧ || 


೧೨೫೩ 


ಗುದದಲ್ಲಿ ಆಧಾರಚಕ್ರ , ಪೃಥ್ವಿಯೆಂಬ ಮಹಾಭೂತ, 
ಚತುಷ್ಮಣ, ಚೌದಳಪದ್ಮ , ಅಲ್ಲಿಯ ಅಕ್ಷರ ವಶಷಸವೆಂಬ 


೫೭೬ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


ನಾಲ್ಕು ಅಕ್ಷರ , ಅದರ ವರ್ಣ( ಪೀತು, ಅದಕ್ಕೆ ಅಧಿದೇವತೆ ಬ್ರಹ್ಮ), 
ಭಕ್ತ ಮುಖ, ಕ್ರಿಯಾಶಕ್ತಿ, ಆಚಾರಲಿಂಗ , ನಕಾರ ಸ್ವಾಯತ. 
ಲಿಂಗಸ್ಥಾನದಲ್ಲಿ ಸ್ವಾಧಿಷ್ಠಾನಚಕ್ರ , ಅಪ್ಪುವೆಂಬ ಮಹಾಭೂತ, ಧನುರ್ಗತಿ, 
ಷಡುದಳಪದ್ಮ, ಅಲ್ಲಿಯ ಅಕ್ಷರವಾರು ಬ ಭ ಮ ಯ ರ ಲ ; 
ಅದರ ವರ್ಣ (ಶ್ವೇತ), ಅಧಿದೇವತೆ [ ವಿಷ್ಣು , ಮಹೇಶ ಮುಖ , 
ಜ್ಞಾನಶಕ್ತಿ ಗುರುಲಿಂಗ, ಅಲ್ಲಿ ಮಕಾರ ಸ್ವಾಯತ. 
ನಾಭಿಸ್ತಾನದಲ್ಲಿ ಮಣಿಪೂರಕಚಕ್ರ , ತೇಜವೆಂಬ ಮಹಾಭೂತ, 
ತ್ರಿಕೋಣ, ದಶದಳಪದ್ಮ, ಅಲ್ಲಿಯ ಅಕ್ಷರ ಹತ್ತು ; 
ಡಢಣ ತಥದಧನ ಪಫ, ಅದಕ್ಕೆ ( ಹರಿತವರ್ಣ, 
ಅಧಿದೇವತೆ ( ರುದ್ರ ], ಪ್ರಸಾದ ಮುಖ , ಇಚ್ಛಾಶಕ್ತಿ , 
ಶಿವಲಿಂಗ, ಶಿಕಾರ ಸ್ವಾಯತ. 
ಹೃದಯಸ್ತಾನದಲ್ಲಿ ಅನಾಹತಚಕ್ರ , ವಾಯುವೆಂಬ ಮಹಾಭೂತ, 
ಷಟ್ಟೋಣ, ದ್ವಿದರದಳಪದ್ಮ, ಅಲ್ಲಿಯ ಅಕ್ಷರ ಹನ್ನೆರದು : 
ಕ ಖ ಗ ಘ ಚ ಚ ಛ ಜ ಝ ಞ ಟ ಠ ಅದರ ವರ್ಣ 
( ಮಾಂಜಿಷ್ಟ , ಅದಕ್ಕೆ ಅಧಿದೇವತೆ ( ಈಶ್ವರ), 
ಪ್ರಾಣಲಿಂಗಿ ಮುಖ , ( ಆದಿಶಕ್ತಿ ಜಂಗಮಲಿಂಗ, 
ಅಲ್ಲಿ ವಕಾರ ಸ್ವಾಯತ. 
ಕಂಠಸ್ತಾನದಲ್ಲಿ ವಿಶುದಿಚಕ್ರ , ಆಕಾಶವೆಂಬ ಮಹಾಭೂತ, 
ವರ್ತುಲಾಕಾರ , ಷೋಡಷದಳಪದ್ಮ , ಅಲ್ಲಿಯ ಅಕ್ಷರ 
ಹದಿನಾರು : ಅ ಆ ಇ ಈ ಉ ಊ ಋ ಋ ಲೈ ಲ್ಪ ಏ ಐ 
ಓ ಔ ಅಂ ಅಃ , ಅದಕ್ಕೆ ವರ್ಣ (ಕಪೋತ], 
ಅಧಿದೇವತೆ ಸದಾಶಿವನು , ಶರಣ ಮುಖ , ( ಪರಾ] ಶಕ್ತಿ , 
[ ಪ್ರಸಾದಲಿಂಗ, ಯಕಾರ ಸ್ವಾಯತ. 
ಭೂಮಧ್ಯದಲ್ಲಿ ಆಜ್ಞಾಚಕ್ರ , ಮನವೆಂಬ ಮಹಾಭೂತ, ದ್ವಿದಳಪದ್ಮ |, 
ಅಲ್ಲಿಯ ಅಕ್ಷರವೆರಡು : ಹಷ ವೆಂಬ [ ಅಕ್ಷರು, 
ಮಾಣಿಕ್ಯ ವರ್ಣ, ಅದಕ್ಕೆ ಅಧಿದೇವತೆ ಮಹೇಶ್ವರ), 
ಐಕ್ಯ ಮುಖ , ಕ್ರಿಯಾಶಕ್ತಿ ಮಹಾಲಿಂಗ, ಓಂಕಾರ ಸ್ವಾಯತ. 
ಇಂತೀ ಷಡುಚಕ್ರದ, ಷಡುಸ್ತಳದ , ಷಡುಲಿಂಗದ , 
ಷಡುಶಕ್ತಿಯರಿಗೆ ಷಡಕ್ಷರವೆ ಪ್ರಾಣವಾಗಿ ವಿರಾಜಿಸುತ್ತಿದಿತಯ್ಯ 
ಪರಮಗುರು ಪದುವಿಡಿ ಸಿದಮಲ್ಲಿನಾಥಪ್ರಭುವೆ. 

|| ೨೮೨ || 
- ೧೨೫೪ 
ಮಂತ್ರವ ಬಲ್ಲೆವೆಂದು ಪರಮನುಜರಿಗೆ ಭೂತಪ್ರೇತ ಪಿಶಾಚಿಗಳು 
ಹೊಡೆದರೆ ಬಿಡಿಸುವ ಸಂತೆಸೂಳೆಯ ಮಕ್ಕಳು ನೀವುಕೇಳಿರೋ . 
ನಿಮ್ಮ ತನುವಿನೊಳಿಹ ಪಂಚಭೂತಂಗಳು ನಿಮ್ಮ ತಿಂದು ತೇಗುತಿಹವು. 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


೫೭೭ 


ಅವನೇಕೆ ನೀವು ಬಿಡಿಸಿಕೊಳ್ಳಲಾರದಾದಿರೊ ? 
ಆಳುವ ಪಂಚಭೂತಶರೀರದ ಹೊಲೆಯ ಕಳೆದು 
ಶಿವದೇಹಿಯಮಾಡುವುದೆ ಶಿವಪಂಚಾಕ್ಷರಿ. 
ಜನನ ಮರಣಗಳ ನಿಟ್ಟೂರಸುವುದೆ ಶ್ರೀಪಂಚಾಕ್ಷರಿ . 
ಕಾಲಮೃತ್ಯು ಅಪಮೃತ್ಯು ಮಾರಿಗಳನೋಡಿಸುವುದೆ ಶ್ರೀಪಂಚಾಕ್ಷರಿ. 
ನಿತ್ಯ ಮುಕ್ತಿಯ ತೋರುವುದೆ ಶ್ರೀಪಂಚಾಕ್ಷರಿ. 
ಸತ್ಯ ಜಗದೊಳಿರಿಸುವ ಪಂಚಾಕ್ಷರಿ. 
ಏಳುಕೋಟಿಮಹಾಮಂತ್ರಕೆ ತಾಯಿ ಶ್ರೀಪಂಚಾಕ್ಷರಿ 
ಎಂಬುದನರಿಯದೆ, ಕಳ್ಳಮಂತ್ರವ ಕಲಿತು, ಕಾಳುಭವಕೀಡಾಗಿ 

ಕಾಳೊಡಲ ಹೊರೆವ ಮಾನವರು ನೀವುಕೇಳಿರೋ . 
ಸಾಕ್ಷಿ : “ ಸಪ್ತಕೋಟಿಮಹಾಮಂತ್ರಾ , ಉಪಮಂತ್ರಾನೇಕಶಃ | 

ಪಂಚಾಕ್ಷರಾಂ ಪ್ರಲೀಯಂತೇ ಪುನಸ್ತಥೈವ ನಿರ್ಗತಾಃ ||'' 
ಎಂದೆಂಬ ಮಂತ್ರವನರಿಯದೆ, 
ಅಂಧಕರಂತೆ ಕಾಣದೆ ಹುಡುಕುವ ಸಂದೇಹಿಗಳಿಗಹುದೇನಯಾ 
' ನಮಃ ಶಿವಾಯ ' ' ನಮ : ಶಿವಾಯ ' ಎಂಬ ಮಂತ್ರ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ ? 

|| ೨೮೩ || 
೧೨೫೫ 
ಜಪಿಸಿರೊ ಜಪಿಸಿರೊ ಶ್ರೀ ಪಂಚಾಕ್ಷರಿಯ . 
ಜಪದಿಂದ ರುದ್ರನಪ್ಪುದು ತಪ್ಪದು ನೋಡಾ! 
ಶ್ರೀ ಪಂಚಾಕ್ಷರಿಯನಿಂಬುಗೊಳದವನ ಅಂಗ ಹಾಳು. 
ಶ್ರೀ ಪಂಚಾಕ್ಷರಿಯ ನೆನೆಯದವ ಜಿಹ್ನೆ, ಹೇಳು. 
ಶ್ರೀ ಪಂಚಾಕರಿಯ ಕೇಳದವನ ಕರ್ಣ ಹಾಳು. 
ನಡೆವೆಡೆಯಲ್ಲಿ ನುಡಿವೆಡೆಯಲ್ಲಿಕೊಡುವೆಡೆಯಲ್ಲಿ 
ಕೊಂಬೆಡೆಯಲ್ಲಿ ಜಾಗ್ರ ಸ್ವಪ್ನ ಸುಷುಪ್ತಿಯಲ್ಲಿ ಬಿಡದೆ 
ಪಂಚಾಕ್ಷರಿಯೆಂಬ ಮಂತ್ರವನೆ 
' ನಮಃ ಶಿವಾಯ ' ' ನಮಃ ಶಿವಾಯ ' ' ನಮಃ ಶಿವಾಯ ' ಯೆಂದು 
ಜಪಿಸಿ, ಒಡಲ ದುಗುರ್ಣವ ಕೆಡಿಸಿ , 
ಮೃಡ ನಿಮ್ಮ ನೆನೆದು ನಾ ಬದುಕಿದೆನಯ್ಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೨೮೪ || 
- ೧೨೫೬ 
ಕಂದ : ಬಣ್ಣಿಪರಳವೆ ಶ್ರೀ ಪಂಚಾಕ್ಷರಿ 

ಉನ್ನತ ಮಹಿಮೆಯ ತ್ರಿಜಗದೊಳಗಂ 
ಎನ್ನಯ ಬಡಮತಿಯುಳ್ಳಷ್ಟಂ 


೫೭೮ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


| ೨ | 


| 


೩ | 


ಇನ್ನಂ ಪೊಗಳ್ವೆ ಸಿದ್ಧಮಲ್ಲನ ಕೃಪೆಯಿಂ. 
ರಗಳೆ : ಗುರು ಮಹಿಮೆಯನೋಪ ಪಂಚಾಕ್ಷರಿಯು 

ನಾಗಭೂಷಣನರ್ತಿನಾಮ ಪಂಚಾಕ್ಷರಿಯು 
ನಡೆವುತಂ ನುಡಿವುತಂ ಶಿವನೆ ಪಂಚಾಕ್ಷರಿಯು 
ಕುಡುತಲಿ ಕೊಂಬುತಲಿ ಹರನೆ ಪಂಚಾಕ್ಷರಿಯು 
ಉಡುತಲಿ ಉಂಬುತಲಿ ಸದ್ಗುರುವೇ ಪಂಚಾಕ್ಷರಿಯು 
ಬಿಡದೆ ಜಪಿಸಲು ಸದ್ಯೋನ್ಮುಕ್ತಿ ಪಂಚಾಕ್ಷರಿಯು. 
ಸಟೆ ಠಕ್ಕು ಠಳಿಯಲ್ಲಿ ಬಿಡದೆ ಪಂಚಾಕ್ಷರಿಯು 
ದಿಟಪುಟದಲ್ಲಿ ಆವಾ ಪಂಚಾಕ್ಷರಿಯು 
ಕುಟಿಲ ವಿಷಯಂಗಳೊಲಿದು ಪಂಚಾಕ್ಷರಿಯು 
ನಟಿಸಿ ಜಪಿಸಲು ಮುಕ್ತಿ ಈವ ಪಂಚಾಕ್ಷರಿಯು. 
ಮಂತ್ರಯೇಟಿಗೆ ತಾಯಿ ಪಂಚಾಕ್ಷರಿಯು 
ಅಂತ್ಯಜಾಗ್ರಜ ವಿಪ್ರರೆಲ್ಲ ಪಂಚಾಕ್ಷರಿಯು 
ಸಂತತಂ ಬಿಡದೆ ಜಪಿಸುವದು ಪಂಚಾಕ್ಷರಿಯು 
ಎಂತು ಬಣ್ಣಿಪರಳವಲ್ಲ ಪಂಚಾಕ್ಷರಿಯು. 
ಆದಿ ಪಂಚಾಕ್ಷರಿಯು ಅನಾದಿ ಪಂಚಾಕ್ಷರಿಯು 
ಭೇದ್ಯ ಪಂಚಾಕ್ಷರಿಯು ( ಅಭೇದ್ಯ ಪಂಚಾಕ್ಷರಿಯು) 
ಸಾಧಿಸುವಗೆ ಸತ್ಯ ನಿತ್ಯ ಪಂಚಾಕ್ಷರಿಯು 
ಬೋಧೆಶೃತಿತತಿಗಳಿಗೆ ಮಿಗಿಲು ಪಂಚಾಕ್ಷರಿಯು. 
ಪಂಚಾನನದುತ್ಪತ್ಯದಭವ ಪಂಚಾಕ್ಷರಿಯು | 
ಪಂಚಮಯ ಬ್ರಹ್ಮಮಯಂ ಜಗತ್ ಪಂಚಾಕ್ಷರಿಯು 
ಪಂಚವಿಂಶತಿತತ್ವಕಾದಿ ಪಂಚಾಕ್ಷರಿಯು 
ಪಂಚಶತಕೋಟಿಭುವನೇಶ ಪಂಚಾಕ್ಷರಿಯು. 
ಹರಿಯಜರ ಗರ್ವವ ಮುರಿವ ಪಂಚಾಕ್ಷರಿಯು 
ಉರಿಲಿಂಗವಾಗಿ ರಾಜಿಸುವ ಪಂಚಾಕ್ಷರಿಯು 
ಸ್ಮರಣೆಗೆ ಸರಿಯಿಲ್ಲ ಪ್ರಣವಪಂಚಾಕ್ಷರಿಯು 
ಸ್ಮರಿಸುವಾತನೆ ನಿತ್ಯಮುಕ್ತ ಪಂಚಾಕ್ಷರಿಯು. 
ಪರಮ ಮುನಿಗಳ ಕರ್ಣಾಭರಣ ಪಂಚಾಕ್ಷರಿಯು 
ಹರನ ಸಾಲೋಕ್ಯದ ಪದವನೀವ ಪಂಚಾಕ್ಷರಿಯು 
ಉರಗತೊಡೆಶಿವನನೊಲಿಸುವರೆ ಪಂಚಾಕ್ಷರಿಯು 
ಕರ್ಮಗಿರಿಗೊಜ ಸುಧರ್ಮ ಪಂಚಾಕ್ಷರಿಯು. 


| 


೩ | 


| ೬ | | 


| ೭ || 


| ೮ | 


೫೭೯ 


ಹೇಮಗಲ್ಲ ಹಂಪನಹೇಮಗಲ್ಲ ಷಟ್‌ಸ್ಥಲ 


| ೯ || 


| ೧೦ | 


ನಾನಾ ಜನ್ಮದಲ್ಲಿ ಹೊಲೆಯ ಕಳೆವ ಪಂಚಾಕ್ಷರಿಯು 
ಮನಸ್ಮರಣೆಗೆ ಸರಿಯಿಲ್ಲ ಪಂಚಾಕ್ಷರಿಯು 
ಜ್ಞಾನವೇದಿಕೆ ಮುಖ್ಯ ಪಂಚಾಕ್ಷರಿಯು 
ಧ್ಯಾನಿಸುವ ನೆರೆವ ತಾನೆ ಪಂಚಾಕ್ಷರಿಯು. 
ಏನ ಬೇಡಿದರೀವ ದಾನಿ ಪಂಚಾಕ್ಷರಿಯು 
ಸ್ವಾನುಜ್ಞಾನದಲ್ಲುದಿಸಿದಂಥ ಪಂಚಾಕ್ಷರಿಯು 
ಭಾನು ಅಘತಿಮಿರಕ್ಕೆ ತಾನೆ ಪಂಚಾಕ್ಷರಿಯು 
ಕ್ರಿತಿಭುವನಗಳ ಬೇಡಲೀವ ಪಂಚಾಕ್ಷರಿಯು. 
ಕಾನನ ಭವತರು ವ ಪಂಚಾಕ್ಷರಿಯು 
ಯತಿಗೆ ಯತಿತನವೀವ ಗತಿಯು ಪಂಚಾಕರಿಯು 
ಉನ್ನತ ಸಿದ್ದತ್ವವನೀವ ಸಿದ್ದಿ ಪಂಚಾಕ್ಷರಿಯು 
ಭಾನು ಅಘತಿಮಿರಕ್ಕೆ ತಾನೆ ಪಂಚಾಕ್ಷರಿಯು 
ಗತಿ ಮೋಕ್ಷಗಳ ಬೇಡೆ ಕುಡುವ ಪಂಚಾಕ್ಷರಿಯು. 
ಅವಲಂಬಿಗೆ ಅವಲಂಬ ಪಂಚಾಕ್ಷರಿಯು 
ನಿರಾವಲಂಬಿಗೆ ನಿರಾವಲಂಬ ಪಂಚಾಕ್ಷರಿಯು 
ಕಾವ ಸಂಹರ ಭಜಪರಿಗೆ ಪಂಚಾಕ್ಷರಿಯು 
ಮಾವದ್ಯುಮಣಿಧರನನೊಲಿಪ ಪಂಚಾಕ್ಷರಿಯು. 
ಅರಿವರ್ಗಗಳ ಮುರಿವ ಶತೃ ಪಂಚಾಕ್ಷರಿಯು 
ಕರಿಗಳೆಂಟನು ಹೊಡೆವ ಸಿಂಹ ಪಂಚಾಕ್ಷರಿಯು 
ಹರಿವ ದಶವಾಯುಗಳನಳಿವ ಪಂಚಾಕ್ಷರಿಯು 
ನೆರೆ ಸಪ್ತವ್ಯಸನಗಳಿಗೊಮ್ಮೆ ಪಂಚಾಕ್ಷರಿಯು. 
ತ್ರಿಗುಣಗಳ ಕೆಡಿಪ ನಿರ್ಗುಣವು ಪಂಚಾಕ್ಷರಿಯು 
ಅಘವೈದೇಂದ್ರಿಯಕೆ ಲಿಂಗೇಂದ್ರಿಯ ಪಂಚಾಕ್ಷರಿಯು 
ಮಿಗೆ ಕರ್ಮೆಂದ್ರಿಗಳ ತೆರೆತೆಗೆವ ಪಂಚಾಕ್ಷರಿಯು 
ಝಗಝಗಿಸಿ ಸರ್ವಾಂಗಪೂರ್ಣ ಪಂಚಾಕ್ಷರಿಯು. 
ಷಡೂರ್ಮಿಗಳ ಗಡವನಳಿವ ಪಂಚಾಕ್ಷರಿಯು 
ಷಡುಕರ್ಮಗಳ ಮೆಟ್ಟಿನಿಲುವ ಪಂಚಾಕ್ಷರಿಯು 
ಷಡುವೇಕದಂತಿಗೆ ನಾಥ ಪಂಚಾಕ್ಷರಿಯು 
ಬಿಡದೆ ಜಪಿಸಿದಡವ ಮುಕ್ತ ಪಂಚಾಕ್ಷರಿಯು. 
ಸಂಸಾರಸಾಗರಕೆ ಹಡಗ ಪಂಚಾಕ್ಷರಿಯು 
ವಂಶಗಳನಳಿದ ನಿರ್ವಂಶ ಪಂಚಾಕ್ಷರಿಯು 


| ೧೨ || 


| ೧೩ | 


| ೧೪ | | 


| ೧೩ | 


ROSO 


- ಸಂಕೀರ್ಣ ವಚನಸಂಪುಟ: ಒಂಬತ್ತು 


| ೧೬ || 


. | ೧೭ || 


| ೧೮ || 


| ೧೯ || 


ಸಂಶಯವಿಲ್ಲದಲಿ ನಿಸ್ಸಂಶಯ ಪಂಚಾಕ್ಷರಿಯು 
ವಿಂಶಾರ್ಥ ಬಿಡದೆ ಜಪಿಸುವದು ಪಂಚಾಕ್ಷರಿಯು. 
ಗುರುಕೃಪಕಧಿಕದಿ ಭವದ ಪಂಚಾಕ್ಷರಿಯು 
ಕರದ ಲಿಂಗಬೆಳಗು ಪ್ರಣಮಪಂಚಾಕ್ಷರಿಯು 
ನೆರೆಶೋತ್ರಬೋಧೆನಿರ್ಬೋಧೆ ಪಂಚಾಕ್ಷರಿಯು 
ನಿರುತ ಜಪಿಸುವನೆ ನಿರಾಪೇಕ್ಷ ಪಂಚಾಕ್ಷರಿಯು. 
ದೀಕ್ಷಾ ಪಂಚಾಕ್ಷರಿಯು ದೀಕ್ಷ ಪಂಚಾಕ್ಷರಿಯು 
ಮೋಕ್ಷಾ ಪಂಚಾಕ್ಷರಿಯು ಮೋಕ್ಷ ಪಂಚಾಕ್ಷರಿಯು 
ಶಿಕ್ಷಾ ಪಂಚಾಕ್ಷರಿಯು ಶಿಕ್ಷ ಪಂಚಾಕ್ಷರಿಯು 
ಭಿಕ್ಷಾ ಪಂಚಾಕ್ಷರಿಯು ಭಿಕ್ಷ ಪಂಚಾಕ್ಷರಿಯು 
ಚಿದ್ಭಸ್ಮದೊಳುವಾಭರಣ ಪಂಚಾಕ್ಷರಿಯು 
ಚಿನ್ಮಣಿಗಳ ಸ್ನಾನ ಸ್ನಾನ ಪಂಚಾಕ್ಷರಿಯು 
ಚಿದಂಗ ಸರ್ವದೊಳು ಪೂರ್ಣ ಪಂಚಾಕ್ಷರಿಯು 
ಚಿದಂಗ ಲಿಂಗಸಂಗಸಂಯೋಗ ಪಂಚಾಕ್ಷರಿಯು. . 
ಪಾದಸಲಿಲಂ ಪ್ರಸಾದಾದಿ ಪಂಚಾಕ್ಷರಿಯು 
ಆದಿಕ್ಷೇತ್ರಕ್ಕೆ ವೀರಶೈವ ಪಂಚಾಕ್ಷರಿಯು 
ಸಾಧಿಸುವ ಸದ್ಭಕ್ತಿಯನೀವ ಪಂಚಾಕ್ಷರಿಯು 
ಓದುವಾತನ ವೇದವಿತ್ತು ಪಂಚಾಕ್ಷರಿಯು. 
ಅಷ್ಟಾವರಣಕೆ ಮಹಾಶ್ರೇಷ್ಠ ಪಂಚಾಕ್ಷರಿಯು 
ದುಷ್ಟನಿಗ್ರಹ ಶಿಷ್ಟಪಾಲ ಪಂಚಾಕ್ಷರಿಯು 
ಮುಟ್ಟಿ ನೆನದರೆ ಮುಕ್ತಿಸಾರ ಪಂಚಾಕ್ಷರಿಯು 
ಇಷ್ಟಪ್ರಾಣಭಾವದೀಶ ಪಂಚಾಕ್ಷರಿಯು. 
ಭಕ್ತಿಯುಕ್ತಿಯು ಮಹಾಬೆಳಗು ಪಂಚಾಕ್ಷರಿಯು 
ನಿತ್ಯನೆನೆವರಿಗೆ ತವರ್ಮನೆಯು ಪಂಚಾಕ್ಷರಿಯು 
ಸತ್ಯಸದ್ದುಣಮಣಿಹಾರ ಪಂಚಾಕ್ಷರಿಯು 
ವಿತ್ತಸೀ ನಿರಾಸೆ ಮಹೇಶ ಪಂಚಾಕ್ಷರಿಯು. 
ಪರಧನ ಪರಸ್ಸಿಗೆಳಸ ಪಂಚಾಕ್ಷರಿಯು 
ನಿರುತ ಮಹೇಶ್ವರಾಚಾರ ಪಂಚಾಕ್ಷರಿಯು 
ಪರಮ ಪ್ರಸಾದಿಸ್ಥಲ ತಾನೆ ಪಂಚಾಕ್ಷರಿಯು 
ಈ ಪರಿಯ ತೋರೆ ಮಹಾಮೂರುತಿ ಪಂಚಾಕ್ಷರಿಯು 
ತಾ ಪರಬ್ರಹ್ಮ ನಿನಾದ ಪಂಚಾಕ್ಷರಿಯು 


| ೨೦ || 


೨೧ | 


. 


| ೨೨ || 


| ೨೩ | 


| ೨೪ | | 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


೫೮೧ 


| ೨೫ || 


| ೨೬ | 


| ೨೭ | | 


| ೨೮ || 


ತಟ್ಟಿ ಮುಟ್ಟುವ ರುಚಿ ಶಿವಾರ್ಪಣ ಪಂಚಾಕ್ಷರಿಯು 
ಕೊಟ್ಟುಕೊಂಬುವ ಪ್ರಸಾದಾಂಗ ಪಂಚಾಕ್ಷರಿಯು 
ನಷ್ಟ ಶರೀರಕೆ ನೈಷ್ಠೆವೀವ ಪಂಚಾಕ್ಷರಿಯು 
ಭ್ರಷ್ಟ ಅದ್ರೆ ತಿಗತೀತ ಪಂಚಾಕ್ಷರಿಯು. 
ಸೂಲತನುವಿಗೆ ಇಷ್ಟಲಿಂಗ ಪಂಚಾಕರಿಯು 
ಮೇಲೆಸೂಕ್ಷ ಕೆ ಪ್ರಾಣಲಿಂಗ ಪಂಚಾಕ್ಷರಿಯು 
ಲೀಲೆ ಕಾರಣ ಭಾವಲಿಂಗ ಪಂಚಾಕರಿಯು 
ಬಾಳ ತನುವಿಗೆ ತ್ರಿಲಿಂಗ ಪಂಚಾಕ್ಷರಿಯು. 
ಪ್ರಾಣಲಿಂಗದ ಹೊಲಬು ತಾನೆ ಪಂಚಾಕ್ಷರಿಯು 
ಕಾಣಿಸುವ ಇಷ್ಟರೊಳು ಭಾವ ಪಂಚಾಕ್ಷರಿಯು 
ಮಾಣದೊಳಹೊರಗೆ ಬೆಳಗು ಪಂಚಾಕ್ಷರಿಯು 
ಕೋಣಿಯೊಳು ಮಿಗಿಲೆನಿಪ ಬಿರಿದು ಪಂಚಾಕ್ಷರಿಯು. 
ಆರು ಚಕ್ರಕೆ ಆಧಾರ ಪಂಚಾಕ್ಷರಿಯು 
ಆರು ಅಧಿದೈವಗಳ ಮೀರ ಪಂಚಾಕರಿಯು 
ಆರು ವರ್ಣಗಳ ಬಗೆದೋರ್ವ ಪಂಚಾಕ್ಷರಿಯು 
ಆರು ಚಾಲ್ವಿಸೈದಕ್ಷರಂಗ ಪಂಚಾಕ್ಷರಿಯು. 
ಆರು ಶಕ್ತಿಗಳ ಆರಂಗ ಪಂಚಾಕ್ಷರಿಯು 
ಆರು ಭಕ್ತಿಗಳ ಚಿದ್ರೂಪ ಪಂಚಾಕ್ಷರಿಯು 
ಆರು ಲಿಂಗದ ಮೂಲಬೇರು ಪಂಚಾಕ್ಷರಿಯು 
ಆರು ತತ್ವವಿಚಾರ ಪಂಚಾಕ್ಷರಿಯು. 
ಯೋಗಷ್ಟ, ಶಿವಮುಖವ ಮಾಡ್ಡ ಪಂಚಾಕ್ಷರಿಯು 
ನಾಗಕುಂಡಲ ಊರ್ಧ್ವವಕ್ಕೆ ಪಂಚಾಕ್ಷರಿಯು 
ಜಾಗ್ರ ಸ್ವಪ್ನ ಸುಷುಪ್ತಿಯಲ್ಲಿ ಪಂಚಾಕ್ಷರಿಯು 
ಸಾಗಿಸಿ ಸುಜ್ಞಾನವೀವ ಪಂಚಾಕ್ಷರಿಯು. 
ಇಷ್ಟ ಪ್ರಾಣಲಿಂಗ ಹೊಲಿಗೆ ಪಂಚಾಕ್ಷರಿಯು 
ಅಷ್ಟದಳಕಮಲದ ಪೀಠ ಪಂಚಾಕ್ಷರಿಯು 
ದೃಷ್ಟಿ ಅನುಮಿಷಭಾವ ಪಂಚಾಕ್ಷರಿಯು 
ಕೊಟ್ಟು ಸಲಹುವದಷ್ಟ ಪಂಚಾಕ್ಷರಿಯು. 
ತನು ಸೆಜ್ಜೆ ಪ್ರಾಣವೆ ಲಿಂಗ ಪಂಚಾಕ್ಷರಿಯು 
ಮನ ಪೂಜಾರಿಯು ಭಾವ ಪುಷ್ಪ ಪಂಚಾಕ್ಷರಿಯು 
ಇನಿತು ಕೂಡುವುದು ಶಿವಶರಣ ಪಂಚಾಕ್ಷರಿಯು 
ಬಿನುಗಿಗಳವಡದ ಈ ಸತ್ಯ ಪಂಚಾಕ್ಷರಿಯು. 


| ೨೯ | 


. | ೩೦ || 


೫೮ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


| ೩೩ | 


| ೩೪ | 


| 


೩ 


| 


| ೩೬ | | 


ಶರಣಸ್ಥಲದಂಗ ವೈರಾಗ್ಯ ಪಂಚಾಕ್ಷರಿಯು 
ಶರಣಸತಿ ಲಿಂಗಪತಿ ತಾನೆ ಪಂಚಾಕ್ಷರಿಯು 
ಶರಣುವೊಕ್ಕರ ಕಾವ ಬಿರಿದು ಪಂಚಾಕ್ಷರಿಯು 
ಶರಣಗಣರಿಗೆ ಮಾತಪಿತನು ಪಂಚಾಕ್ಷರಿಯು. 
ಶರಣಂಗೆ ಸುಜ್ಞಾನದಿರವು ಪಂಚಾಕ್ಷರಿಯು 
ಶರಣಂಗೆ ಮುಕ್ತಿಯಾಗರವು ಪಂಚಾಕ್ಷರಿಯು 
ಶರಣಂಗೆ ಭಕ್ತಿಯ ಸೋಪಾನ ಪಂಚಾಕ್ಷರಿಯು 
ಶರಣಂಗೆ ಪರಮಜಲಕೂಪ ಪಂಚಾಕ್ಷರಿಯು. 
ಶರಣಂಗೆ ಶೈವದ ಗೃಹವು ಪಂಚಾಕ್ಷರಿಯು 
ಶರಣರಿಗೆ ಸುರಧೇನು ಅಮೃತ ಪಂಚಾಕ್ಷರಿಯು 
ಶರಣರಿಗೆ ಕಲ್ಪತರು ಫಲವು ಪಂಚಾಕ್ಷರಿಯು 
ಶರಣರಿಗೆ ಚಿಂತಾಮಣಿ ತಾನೆ ಪಂಚಾಕ್ಷರಿಯು. 
ಶರಣಪದ ಬೇಡುವರಿಗೀವ ಪಂಚಾಕ್ಷರಿಯು 
ಶರಣ ನಡೆನುಡಿ ಪೂರ್ಣಮಯವು ಪಂಚಾಕ್ಷರಿಯು 
ಶರಣರಿಗೆ ಶಿವನಚ್ಚು ಮೆಚ್ಚು ಪಂಚಾಕ್ಷರಿಯು 
ಶರಣರ್ದೂಷಣರೆಡೆಗಿಚ್ಚು ಪಂಚಾಕ್ಷರಿಯು. 
ಶರಣು ಶಿವಾನಂದ ಜಲಗಡಲು ಪಂಚಾಕ್ಷರಿಯು 
ಶರಣರ ಶರೀರ ಮೇಲೆ ಹೊದಿಕೆಯು ಪಂಚಾಕ್ಷರಿಯು 
ಶರಣು ಕೃತ್ಯಕ್ಕೆ ವೈದ್ಯ ಕಾಣಾ ಪಂಚಾಕ್ಷರಿಯು 
ಶರಣು ಸುಜ್ಞಾನದರ್ಪಣವು ಪಂಚಾಕ್ಷರಿಯು. 
ಶರಣ ಚಿದ್ರೂಪದ ಬಯಕೆಯಳಿದ ಪಂಚಾಕ್ಷರಿಯು 
ಶರಣಪ್ರೈಶ್ವರ್ಯದೊಳಗಿಡದ ಪಂಚಾಕ್ಷರಿಯು 
ಶರಣಪೂಜಿಸಿ ಫಲವ ಬೇಡುವ ಪಂಚಾಕ್ಷರಿಯು 
ಶರಣೋಜ್ರಪಂಜರದ ಬಿರಿದು ಪಂಚಾಕ್ಷರಿಯು. 
ಶರಣಾಸೆ ರೋಷವನಳಿವ ಪಂಚಾಕ್ಷರಿಯು 
ಶರಣಾಸೆಯ ಮೊಹಲತೆ ಚಿವುಟುವ ಪಂಚಾಕ್ಷರಿಯು 
ಶರಣಜ್ಞಾನದತರು ಕುಠಾರ ಪಂಚಾಕ್ಷರಿಯು 
ಶರಣರುದಯಾಸ್ತಮಾನ ತಾನೆ ಪಂಚಾಕ್ಷರಿಯು. 
ಶರಣರ ನಡೆನುಡಿ ಒಂದು ಮಾಡಿದ ಪಂಚಾಕ್ಷರಿಯು 
ಶರಣ ಸಂಸಾರಕಿಕ್ಕಿಡದ ಪಂಚಾಕ್ಷರಿಯು 
ಶರಣಗುಣ ಚಿಹ್ನಕೊರೆಶಿಲೆಯು ಪಂಚಾಕ್ಷರಿಯು 
ಶರಣರೊಡಗೂಡಿದಾನಂದ ಪಂಚಾಕ್ಷರಿಯು. 


| ೩೭ || 


| ೩೮ || 


| ೩೯ | 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


೫೮೩ 


| ೪೧ | 


| ೪೨ | 


| ೪೩ || 


| ೪ 


|| 


ಶರಣರ ಕರ್ಣದಾಭರಣ ಪಂಚಾಕ್ಷರಿಯು 
ಶರಣ ನುಡಿವ ಮಹಾವಸ್ತು ಪಂಚಾಕ್ಷರಿಯು 
ಶರಣಕೇಳುವ ಕೀರ್ತಿವಾರ್ತೆ ಪಂಚಾಕ್ಷರಿಯು 
ಶರಣಾಸರ ಬೇಸರಗಳ ಕಳವ ಪಂಚಾಕ್ಷರಿಯು. 
ಶರಣರ ಚರಿತ್ರೆಯ ಬರೆವ ಲಿಖಿತ ಪಂಚಾಕ್ಷರಿಯು 
ಶರಣೀಶ ಲಾಂಛನಕಿಡದ ಪಂಚಾಕ್ಷರಿಯು 
ಶರಣ ತನು ಬಾಳಳಿದ ಬೋಧೆಪಂಚಾಕ್ಷರಿಯು 
ಶರಣನ ಮನ ಜೋಳಮಾಡಿರುವ ಪಂಚಾಕ್ಷರಿಯು. 
ಶರಣಂಗೆ ಪರತತ್ವಬೋಧನೆ ಪಂಚಾಕ್ಷರಿಯು 
ಶರಣ ಪರವು ಶಾಂತಿ ಭಧೂಳ ಪಂಚಾಕ್ಷರಿಯು 
ಶರಣ ಪರಬ್ರಹ್ಮಮಣಿ ಪಂಚಾಕ್ಷರಿಯು 
ಶರಣ ಪರಾತ್ಪರವು ಪಂಚಾಕ್ಷರಿಯು, 
ಶರಣಂಗೆ ದೃಢವೆಂಬ ದಂಡ ಪಂಚಾಕ್ಷರಿಯು 
ಶರಣ ಕರ್ಮವ ಸುಟ್ಟಗ್ನಿ ಪಂಚಾಕ್ಷರಿಯು 
ಶರಣ ತೃಪ್ತಿಗೆ ನಿತ್ಯಾಮೃತ ಪಂಚಾಕ್ಷರಿಯು 
ಶರಣ ಹಿಡಿದ ವ್ರತವೈಕ್ಯ ಪಂಚಾಕ್ಷರಿಯು. 
ಶರಣ ಪೂಜಿಪ ಪೂಜೆ ಐಕ್ಯ ಪಂಚಾಕ್ಷರಿಯು 
ಶರಣಂಗೆ ಐಕ್ಯಪದವೀವ ಪಂಚಾಕ್ಷರಿಯು 
ಶರಣ ಮಾಡುವ ಕ್ರಿಯಾತ ಪಂಚಾಕ್ಷರಿಯು 
ಶರಣಂಗೆ ಇವು ನಾಸ್ತಿ ಪಂಚಾಕ್ಷರಿಯು. 
ನೇಮ ನಿತ್ಯಂಗಳು ಲಿಂಗೈಕ್ಯ ಪಂಚಾಕ್ಷರಿಯು 
ಕಾಮ ಧರ್ಮ ಮೋಕ್ಷತ್ರಯಕ್ಕೆ ಪಂಚಾಕ್ಷರಿಯು 
ಕಾಮಿಸುವ ಬಾಹ್ಯಕ್ಕಿಲ್ಲದೈತ್ಯ ಪಂಚಾಕ್ಷರಿಯು 
ನಾಮರೂಪಿಲ್ಲದ ನಿರ್ನಾಮ ಪಂಚಾಕ್ಷರಿಯು. 
ಮಾನಸ್ವಾಚಕ ತ್ರಿಕರಗೈಕ್ಯ ಪಂಚಾಕ್ಷರಿಯು 
ಜ್ಞಾನ ಜ್ಞಾತೃಜೇಯದೈಕ್ಯ ಪಂಚಾಕ್ಷರಿಯು 
ಸ್ವಾನುಭಾವವು ಲಿಂಗದೊಳ್ಳೆಕ್ಯ ಪಂಚಾಕ್ಷರಿಯು 
ಮೋನಮುಗಂ ತಾನಾದೈತ್ಯ ಪಂಚಾಕ್ಷರಿಯು. 
ನಡೆವ ಕಾಲೆಟ್ಟ , ಲಿಂಗೈಕ್ಯ ಪಂಚಾಕ್ಷರಿಯು 
ಷಡುರೂಪುಗೆಟ್ಟ ನೇತ್ರಕ್ಯ ಪಂಚಾಕ್ಷರಿಯು 
ಜಡ ಘ್ರಾಣೇಂದ್ರಿಲ್ಲದ ಲಿಂಗೈಕ್ಯ ಪಂಚಾಕ್ಷರಿಯು 
ಷಡುಯಿಂದ್ರಿಯಕೆ ಷಡುಲಿಂಗೈಕ್ಯ ಪಂಚಾಕ್ಷರಿಯು 
ಷಡುಸ್ಥಲವ ಮೀರಿರ್ದ ಲಿಂಗೈಕ್ಯ ಪಂಚಾಕ್ಷರಿಯು. 


| 


೪ 


|| 


| ೪೬ | 


| ೪೭ | 


| ೪೮ || 


೫೮ . 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


೪೯ || 


| ೫೦ | 


| ೧ | 


| ೩೨ || 


ಭಕ್ತಿಸ್ಪಲದಾಸೆಳೆದೈತ್ಯ ಪಂಚಾಕ್ಷರಿಯು | 
ವ್ಯಕ್ತ ಮಹೇಶ್ವರ ಭಜನೈಕ್ಯ ಪಂಚಾಕ್ಷರಿಯು 
ಮುಕಪ್ರಸಾದಿ ಸ್ಥಲದೈತ್ಯ ಪಂಚಾಕ್ಷರಿಯು 
ಸತ್ಯ ಪ್ರಾಣಲಿಂಗವೆನ್ನದೈತ್ಯ ಪಂಚಾಕ್ಷರಿಯು 
ಶರಣಸ್ಥಲದಾಸೆಳಿದೈತ್ಯ ಪಂಚಾಕ್ಷರಿಯುವ 
ನಿರವಯಲ ಬೆರದ ಮಹಾಐಕ್ಯ ಪಂಚಾಕ್ಷರಿಯು 
ಉರಿವುಂಡ ಕರ್ಪುರದ ತೆರನು ಪಂಚಾಕ್ಷರಿಯು 
ಸರ[ ವು ಸರವು ಬರದಂತೆ ಮಾಡ್ಡ ಪಂಚಾಕ್ಷರಿಯು. 
ಪರಿಮಳ ವಾಯು ಸಂಗದಂತೆ ಪಂಚಾಕ್ಷರಿಯು 
ನಿರವಯಲಪ್ಪಿದಂತೆ ಪಂಚಾಕ್ಷರಿಯು 
ನೆರೆ ಮಾಡಿತೋರುವ ನಿತ್ಯ ಪಂಚಾಕ್ಷರಿಯು 
ಪರಮ ಬೋಧೆಯನೇನ ಹಳ್ಳಿ ಪಂಚಾಕ್ಷರಿಯು. 
ನಕಾರ ಮಕಾರ ಭಕ್ತ ಮಹೇಶ ಪಂಚಾಕ್ಷರಿಯು 
ಶಿಕಾರವೆ ಪ್ರಸಾದಿಸ್ಥಲದಂಗ ಪಂಚಾಕ್ಷರಿಯು 
ವಕಾರವೆ ಪ್ರಾಣಲಿಂಗಿ ತಾನೆ ಪಂಚಾಕ್ಷರಿಯು 
ಯಕಾರಂ ಓಂಕಾರಂ ಶರಣ್ಯಕ್ಕೆ ಪಂಚಾಕ್ಷರಿಯು. 
ಷಡಕ್ಷರ ಷಡುಸ್ಥಲದ ಬೀಜ ಪಂಚಾಕ್ಷರಿಯು 
ಷಡುಭಕ್ತಿಗಳ ಮುಖವು ಪಂಚಾಕ್ಷರಿಯು 
ಬಿಡದೆ ಸರ್ವತೋಮುಖವಾದ ಪಂಚಾಕರಿಯು 
ಷಡುದರುಶನಕೆ ಮುಖ್ಯವಾದ ಪಂಚಾಕ್ಷರಿಯು. 
ಪರಮ ಪಂಚಾಕ್ಷರಿಯು ಪ್ರಣವ ಪಂಚಾಕ್ಷರಿಯು 
ಅರಿವು ಪಂಚಾಕ್ಷರಿಯು ಚರವು ಪಂಚಾಕ್ಷರಿಯು 
ಸಿರಿಯು ಪಂಚಾಕ್ಷರಿಯು ಕರುಣ ಪಂಚಾಕ್ಷರಿಯು 
ಹರುಷ ಪಂಚಾಕ್ಷರಿಯು ನಿಧಿಯು ಪಂಚಾಕ್ಷರಿಯು. 
ನಿತ್ಯ ಪಂಚಾಕ್ಷರಿಯು ಮುಕ್ತ ಪಂಚಾಕ್ಷರಿಯು 
ಸತ್ಯ ಪಂಚಾಕ್ಷರಿಯು ವ್ಯಕ್ತಪಂಚಾಕ್ಷರಿಯು 
ಭಕ್ತ ಪಂಚಾಕ್ಷರಿಯು ಯುಕ್ತ ಪಂಚಾಕ್ಷರಿಯು 
ಮೌಕಿಕ ಮಾಣಿಕಹಾರ ಪಂಚಾಕ್ಷರಿಯು. 
ಹರನೆ ಪಂಚಾಕ್ಷರಿಯು ಗುರುವೆ ಪಂಚಾಕ್ಷರಿಯು 
ಇರವೆ ಪಂಚಾಕ್ಷರಿಯು ಪರವೆ ಪಂಚಾಕ್ಷರಿಯು 
ಸರ್ವ ಪಂಚಾಕ್ಷರಿಯು ಹೊರೆವ ಪಂಚಾಕ್ಷರಿಯು 
ಸ್ಥಿರವೇ ಪಂಚಾಕ್ಷರಿಯು ಅರಿವು ಪಂಚಾಕ್ಷರಿಯು. 


18 


| ೫೩ | 


3 


| ೫೪ | 


|| ೫ || 


| ೫೬ | 


Bress 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


ಸ್ಕೂಲ ಪಂಚಾಕ್ಷರಿಯು ಸೂಕ್ಷ್ಮ ಪಂಚಾಕ್ಷರಿಯು 
ಲೀಲೆ ಪಂಚಾಕ್ಷರಿಯು ಕಾರಣ ಪಂಚಾಕ್ಷರಿಯು 
ಶೂಲಿ ಪಂಚಾಕ್ಷರಿಯು ಪೀಠ ಪಂಚಾಕ್ಷರಿಯು 
ಲೋಲ ಪಂಚಾಕ್ಷರಿಯು ಚಲ್ಯ ಪಂಚಾಕ್ಷರಿಯು. 

| ೫೭ | 
ಯಂತ್ರ ಪಂಚಾಕ್ಷರಿಯು ಮಂತ್ರ ಪಂಚಾಕ್ಷರಿಯು 
ಸಂತು ಪಂಚಾಕ್ಷರಿಯು ನಿಸ್ಸಂತು ಪಂಚಾಕ್ಷರಿಯು 
ಚಿಂತ ಪಂಚಾಕ್ಷರಿಯು ನಿಶ್ಚಿಂತ ಪಂಚಾಕ್ಷರಿಯು 
ಇಂತು ಪಂಚಾಕ್ಷರಿಯು ಜಪಿಸಿ ಪಂಚಾಕ್ಷರಿಯು. 

| ೫೮ | 
ಕಂದ : ನಮಃ ಶಿವಾಯಯೆಂಬೀ 

ಅಮಲ ತೆರದ ನಾಮವನೋಡಿಜಪಿಸಲಿರುತಂ 
ಉಮೆಯರಸನನ್ನೊಲಿಸುವ 
ಕ್ರಮವಿದೆಂದು ಪೊಗಳ್ವೆ ಸಿದ್ದಮಲ್ಲನ ಕೃಪೆಯಿಂ. 
ಷಡುಸ್ಥಲ ಪಂಚಾಕ್ಷರಿಯನು 
ಬಿಡದೆ ಜಪಿಸಲು ಮುಕ್ತಿಯೆಂದು ಪೊಗಳ 
ಹೇಮಗಲ್ಲಂ ತನ್ನ ದೃಢಮೂರ್ತಿ 
ಶಂಭು ಗುರುರಾಯ ಪಡುವಿಡಿ ಸಿದ್ದಮಲ್ಲಿನಾಥ ಕೃಪೆಯಿಂ. 

| ೨ | 
ಷಡುಸ್ಥಲ ಪಂಚಾಕ್ಷರಿಯ ರಗಳೆ ಸಂಪೂರ್ಣಂ 

|| ೨೮೫ || 
ಅಷ್ಟಾವರಣ ಮಹಾತೈಯಸ್ಥಲ 
ಸೂತ್ರ : ಇಂತು ಪಂಚಾಕ್ಷರಿಯ ಸ್ಥಲದಲ್ಲಿ ಆಚರಿಸಿದ ಶಿವಜ್ಞಾನಿ ಶರಣಂಗೆ ಅಷ್ಟಾ ವರಣದ 

ಮಹಾತ್ಮ ಬೇಕಾದ ಕಾರಣ ದೈವಿಂಶತಿಯಲ್ಲಿ ಅಷ್ಟಾವರಣ ಮಹಾಯಸ್ಥಲ 
ವಾದುದು. 


882 . 
ಅಷ್ಟಾವರಣದಲ್ಲಿ ವೈಷ್ಣವಾರಿಯಾಗದನ್ನಕ್ಕರ 
ಭಕ್ತಿಸ್ಥಲವೆಂತು ಅಳವಡುವುದಯ್ಯಾ ! 
ಅಷ್ಟಾವರಣದಲ್ಲಿ ನೈಷ್ಠೆವಾರಿಯಾಗದನ್ನಕ್ಕರ 
ಮಹೇಶ್ವರಸ್ಥಲವೆಂತು ಅಳವಡುವುದಯ್ಯಾ ! 
ಅಷ್ಟಾವರಣದಲ್ಲಿ ನೈಷ್ಠವಾರಿಯಾಗದನ್ನಕ್ಕರ 
ಪ್ರಸಾದಿಸ್ಥಲವೆಂತು ಅಳವಡುವುದಯ್ಯಾ ! 
ಅಷ್ಟಾವರಣದಲ್ಲಿ ನೈಷ್ಟೆವಾರಿಯಾಗದನ್ನಕ್ಕರ 
ಪ್ರಾಣಲಿಂಗಿಸ್ಥಲವೆಂತು ಅಳವಡುವುದಯ್ಯಾ 
ಅಷ್ಟಾವರಣದಲ್ಲಿ ನೈಷ್ಠೆವಾರಿಯಾಗದನ್ನಕ್ಕರ 
ಶರಣಸ್ಥಲವೆಂತು ಅಳವಡುವುದಯ್ಯಾ ! 


೫೮೬ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


|| ೨೮೭ || 


ಅಷ್ಟಾವರಣದಲ್ಲಿ ನೈಷ್ಟೆವಾರಿಯಾಗದನ್ನಕ್ಕರ 
ಐಕ್ಯಸ್ಥಲವೆಂತು ಅಳವಡುವುದಯ್ಯಾ ! 
ಭಕ್ತ ಮಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯಸ್ಥಲವೆಂಬ 
ಷಡುಸ್ಥಲಕ್ಕೆ ಅಷ್ಟಾವರಣವೆ ಮುಖ್ಯ ಕಾಣಾ .. 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೨೮೬ || 
೧೨೫೮ 
ಗುರು ಲಿಂಗಜಂಗಮ ವಿಭೂತಿ ರುದ್ರಾಕ್ಷಿ ಪಂಚಾಕ್ಷರಿ 
ಪಾದೋದಕ ಪ್ರಸಾದವೆಂಬವು ಅಷ್ಟಾವರಣವು 
ಪರಶಿವನಿಂದುದಯವಾದವು. 
ಪರಶಿವನಿಂದುತ್ಪತ್ಯವಾದ ವಸ್ತುವ ಪರಶಿವನೆಂದು ಕಾಣ್ಣುದಲ್ಲದೆ 
ಅನ್ಯವೆಂದು ಕಂಡಿರಿಯಾದರೆ ಕೂಗಿದೆ ಕೂಗಿದೆ 
ನರಕದಲ್ಲಿಕ್ಕುವ ನಮ್ಮ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

೧೨೫೯ 
ಗುರುವಾದಾತನು ಪರಶಿವ ತಾನೆ ನೋಡಾ! 
ಲಿಂಗವಾದಾತನು ಪರಶಿವ ತಾನೆ ನೋಡಾ! 
ಜಂಗಮವಾದಾತನು ಪರಶಿವ ತಾನೆ ನೋಡಾ! 
ವಿಭೂತಿಯಾದಾತನು ಪರಶಿವ ತಾನೆ ನೋಡಾ! 
ರುದ್ರಾಕ್ಷಿಯಾದಾತನು ಪರಶಿವ ತಾನೆ ನೋಡಾ! 
ಪಾದೋದಕವಾದಾತನು ಪರಶಿವ ತಾನೆ ನೋಡಾ! 
ಪ್ರಸಾದವಾದಾತನು ಪರಶಿವ ತಾನೆ ನೋಡಾ! 
ಪಂಚಾಕ್ಷರಿಯಾದಾತನು ಪರಶಿವ ತಾನೆ ನೋಡಾ! 
ಇಂತು ಅಷ್ಟಾವರಣಮುಖದಲ್ಲಿ ನಿಂತು 
ಅಂತಕನ ಪಾಶವ ಸುಟ್ಟುರುಹಿದೆಯಲ್ಲ ಉರಗಧರ 
ಪರಮಗುರು ಪಡುವಿಡಿ ಸಿದ್ಧಮಲ್ಲಿನಾಥಪ್ರಭುವೆ. 

|| ೨೮೮ || 
೧೨೬೦ 
ಗುರುವಾಗಿ ಎನ್ನ ಅನಂತಜನ್ಮದ ಹೊಲೆಯ ಕಳದೆಯಲ್ಲಾ ದೇವಾ ! 
ಲಿಂಗವಾಗಿ ಬಂದು ಎನ್ನ ಕರಸ್ಥಲ ಉರಸ್ಥಲದಲ್ಲಿ ನಿಂದು 
ಎನ್ನ ಭವಿತನವ ಕಳದೆಯಲ್ಲಾ ದೇವಾ ! 
ಜಂಗಮವಾಗಿ ಬಂದು ಸುಳಿದು ಎನಗೆ 
ಮೋಕ್ಷಾರ್ಥದ ಬಟ್ಟೆಯ ತೋರಿದೆಯಲ್ಲಾ ದೇವಾ ! 
ವಿಭೂತಿಯಾಗಿ ಬಂದು ಎನ್ನ ಲಲಾಟ ಮುಖ್ಯ 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


೫೮೭ 


ನಾನಾ ಸ್ನಾನಂಗಳಲ್ಲಿ ನಿಂದೆಯಲ್ಲಾ ದೇವಾ ! 
ರುದ್ರಾಕ್ಷಿಯಾಗಿ ಬಂದು ಕೊರಳು ಮುಖ್ಯ ನಾನಾ ಸ್ಥಾನಂಗಳಲ್ಲಿ 
ಭೂಷಣವಾಗಿದೆಯಲ್ಲಾ ದೇವಾ ! 
ಷಡಕ್ಷರಿಯಾಗಿ ಬಂದು ಎನ್ನ ಜಿಹ್ನೆಯಲ್ಲಿ ನೆಲೆಗೊಂಡು 
“ ಓಂ ನಮಃ ಶಿವಾಯ ' ಎಂಬ ಪ್ರಣವ ಪಂಚಾಕ್ಷರಿಯನೆ 
ಸ್ಮರಿಸುತಿದ್ದೆಯಲ್ಲಾ ದೇವಾ! 
ಪಾದೋದಕವಾಗಿ ಬಂದು ಎನ್ನ ಅಂಗವ ಚಿನ್ನವ ಮಾಡಿದೆಯಲ್ಲಾ ದೇವಾ ! 
ಪ್ರಸಾದವಾಗಿ ಬಂದು ಎನಗೆ ಮುಕ್ತಿಯ ತೋರಿದೆಯಲ್ಲಾ ದೇವಾ ! 
ಅಷ್ಟಾವರಣದಮುಖದಲ್ಲಿ ಬಂದು ನಿಂದು ಎನ್ನ ಕಷ್ಟ ಬಡುವ 
ಭವಂಗಳ ತಪ್ಪಿಸಿ ನಿಂದ ನಿಲವ ನೀ ಬಲ್ಲೆಯಲ್ಲದೆ 
ಮತ್ತಾರು ಬಲ್ಲರು ಹೇಳಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೨೮೯ || 


೧೨೬೧ 
ಗುರುಕೃಪೆಯಿಲ್ಲದವನ ಕರ್ಮಹರಿಯದು. 
ಲಿಂಗ ಸೋಂಕದವನ ಅಂಗ ಚಿನ್ನವಡಿಯದು. 
ಜಂಗಮದರುಶನವಿಲ್ಲದವಂಗೆ ಮೋಕ್ಷಾರ್ಥಬಟ್ಟೆ ದೊರೆಯದು. 
ವಿಭೂತಿಯ ಧರಿಸದವಂಗೆ ದುರಿತಲಿಖಿತಂಗಳು ತೊಡೆಯವು. 
ರುದ್ರಾಕ್ಷಿಯ ಧರಿಸದವಂಗೆ ರುದ್ರಪದ ಸಾಧ್ಯವಾಗದು. 
ಪಂಚಾಕ್ಷರಿಯ ಜಪಿಸದವನ ಪಂಚಭೂತದ ಹೊಲೆಯಳಿಯದು. 
ಪಾದೋದಕವ ಕೊಳದವನ ಪರಿಭವಂಗಳು ಅಳಿಯವು. 
ಪ್ರಸಾದ ಸೋಂಕದವಂಗೆ ಮುಕ್ತಿಸಾಧ್ಯವಾಗದು. 
ಇಂತೀ ಅಷ್ಟಾವರಣದಲ್ಲಿ ನೈಷ್ಟೆವಾರಿಯಾಗದನ್ನಕ್ಕರ 
ದೇವನಲ್ಲ ಭಕ್ತನಲ್ಲ ಕಾಣಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

೧೨೬೨ 
ಅಜ್ಞಾನ ಕುಕರ್ಮದಿಂದ ಮುಸುಕಿದ ಕತ್ತಲೆಗೆ 
ಸುಜ್ಞಾನಜ್ಯೋತಿಎರೆಯಲ್ಪಟ್ಟ ಪರಮಗುರುವೆಂದಿತ್ತು ರಹಸ್ಯ . 
ಸಾಕ್ಷಿ : ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ | 

ಚಕ್ಷುರುನ್ನೀಲಿತಂ ಯೇನ ತಸ್ಮಿ ಶ್ರೀಗುರವೇ ನಮ :|| 
ಎಂದೆಂಬ ಗುರು. 
“ ಆಕಾಶೋ ಲಿಂಗಮೂಲಂ ಚ ಪೃಥ್ವಿ ತಸ್ಯಾದಿ ಪೀಠಕಂ | 
ಆಲಯಂ ಸರ್ವಭೂತಾನಾಂ ಲಯಂ ಚ ಲಿಂಗಮುಚ್ಯತೇ ||'' 
ಎಂದೆಂಬ ಲಿಂಗವು. 


|| ೨೯೦ || 


೫೮೮ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


“ ಜಕಾರಂ ಹಂಸವಾಹಸ್ಯ ಗಕಾರಂ ಗರುಢಧ್ವಜಂ| | 
ಮಕಾರಂ ರುದ್ರರೂಪಂ ಚ ತ್ರಿಮೂರ್ತ್ಯಾತ್ಮಕಜಂಗಮ :||'' 
ಎಂದೆಂಬ ಜಂಗಮವು. 
'ಶ್ರಾದ್ದಂ ಯಜ್ಞಂ ಜಪಂ ಹೋಮಂವೈಶ್ವದೇವಸುರಾರ್ಚನಂ | 
ಧೃತಿಪುಂಡ್ರಪೂತಾತ್ಮಾ ಮೃತ್ಯುಂ ಜಯತಿ ಮಾನವಃ|| ” 
ಎಂದೆಂಬ ವಿಭೂತಿ. 
“ ರುದ್ರಾಕ್ಷಿಧಾರಣಂ ಸರ್ವ೦ ಜಟಾಮಂಡಲಧಾರಿಣಿ| 
ಅಕ್ಷಮಾಲಾರ್ಪಿತಕರ ಕಮಂಡಲಕರಾನ್ವಿತಂ || 
ತ್ರಿಪುಂಡಾವಲಿಯುಕಾಂ | 
ಆಷಾಡೇನ ವಿರಾಜಿತಂ 
ಋಗ್ಯಜುಃಸಾಮ ರೂಪೇಣ| 
ಸೇವ ತಸ್ಕೃ ಸ್ವರ: ಇತಿ || 
ಶ್ರೀವ ಗಾಯಿತ್ರೆವ ವರಾನನೇ ||'' ( ?). 
ಎಂದೆಂಬ ವಿಭೂತಿ ರುದ್ರಾಕ್ಷಿ. 
“ ಜ್ಞಾನ ಪ್ರಾಣ ಬೀಜಂ ಚ ನಕಾರಂ ಚ ಆಚಾರಕಂ | 
ಮಕಾರಂ ಚ ಗುರೋರ್ಬಿಜಂ ಶಿಕಾರಂ ಲಿಂಗಮರ್ತ್ಯಕಂ || 
ವಕಾರಂ ಚ ಬೀಜಂ ಚ ಯಕಾರಂ ಪ್ರಾಸಕಂ | 
ಏವಂ ಬೀಜಾಕ್ಷರಂ ಜ್ಞಾತುಂ ದುರ್ಲಭಂ ಕಮಲಾನನೆ ! '' 
ಎಂದೆಂಬ ಷಡಕ್ಷರಿಮಂತ್ರವು. 
“ಶೋಷಣಂ ಪಾಪಪಂಕಸ್ಯ ದೀಪನಂ ಜ್ಞಾನತೇಜಸಃ | 
ಗುರುಪಾದೋದಕಂ ಪೀತ್ಯಾ ಸಂಸಾರದ್ರುಮನಾಶನಂ | ” 
ಎಂದೆಂಬ ಪಾದೋದಕವು. 
“ ಪ್ರಸಾದಂ ಗಿರಿಜಾದೇವಿ ಸಿದಕಿನ್ನರಗುಹ್ಯಕಃ| 
ವಿಷ್ಟು ಮುಖ್ಯಾಧಿದೇವಾನಾಮಗ್ರಾಹೋsಯಮಗೋಚರ :|| ” 
ಎಂದೆಂಬ ಪ್ರಸಾದವು. 
ಇನಿತು ತೆರದ ಅಷ್ಟಾವರಣದ ಶ್ರುತ ದೃಷ್ಟವ ಕಂಡು 
ಘನವೆಂದು ನಂಬಿದಾತನೆ ಸತ್ಯಸದಾಚಾರಿ ಕಾಣಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೨೯೧ || 
೧೨೬೩ 
ಹಲವು ಹಡಗವಾದರೇನಯ್ಯಾ ? ಸಮುದ್ರ ಒಂದೇ ನೋಡಾ! 
ಹಲವು ಪಕ್ಷಿ ಇದರೇನಯ್ಯಾ ? ಹಾರುವ ಪವನ ಒಂದೇ ನೋಡಾ! 
ಹಲವು ಉಡುರಾಜರಿದರೇನಯ್ಯಾ ? 
ಬೆಳಗಮಾಡಿತೋರುವ ಸೂರ ಒಂದೇ ನೋಡಾ! 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


ROSE 


ಹಲಬರಿಗೆ ಹಲವು ಗುರುರೂಪಾದ ತಾ ಪರಮಾತ್ಮ ಒಬ್ಬನೆನೋಡಾ! 
ಹಲಬರು ಕೈಯೊಳು ಬೆಲ್ಲ ಸೇರಿ ಹಲವಂಬಿಲೆಚ್ಚರದು | 
ಎಚ್ಚಾತನ ಕೈಯೋಜೆ. 
ಇದಿರಿನಲ್ಲಿ ತೋರುವ ಗುರು ಒಬ್ಬನೆ ನೋಡಾ! 
ಹಲವು ಲಿಂಗರೂಪಾದಾತ ಶ್ರೀಪರಮಾತ್ಮ ಒಬ್ಬನೆ ನೋಡಾ! 
ಹಲಬರ ಕಣ್ಣಿಗೆ ಹಲವು ಜಂಗಮರೂಪಾಗಿತೋರುವಾತ 
ಶ್ರೀ ಪರಮಾತ್ಮ ಒಬ್ಬನೆ ನೋಡಾ! 
ಹಲಬರ ಹಣೆಯಲ್ಲಿಹ ದುರ್ಲಿಖಿತಗಳ ತೊಡೆದು 
ಶ್ರೀ ವಿಭೂತಿಯಾಗಿ ನಿಂದಾತ ಶ್ರೀ ಪರಮಾತ್ಮ 
ಒಬ್ಬನೆನೋಡಾ. 
ಹಲಬರ ಕೊರಳಲ್ಲಿ ಶ್ರೀ ರುದ್ರಾಕ್ಷಿಯಾಗಿ ನಿಂದಾತ 
ಶ್ರೀ ಪರಮಾತ್ಮ ಒಬ್ಬನೆನೋಡಾ! 
ಹಲಬರ ಜಿಹ್ವಯ ಕೊನೆಯ ಮೊನೆಯಲ್ಲಿ 
ಶ್ರೀ ಪಂಚಾಕ್ಷರಿಯಾಗಿ ನಿಂದಾತ 
ಶ್ರೀ ಪರಮಾತ್ಮ ಒಬ್ಬನೆನೋಡಾ! 
ಹಲವು ಶಿವಭಕ್ತಜನಂಗಳಿಗೆ ಪಾದೋದಕ ಪ್ರಸಾದವಾಗಿ 
ಮುಕ್ತಿಯ ತೋರಿದಾತ ಶ್ರೀ ಪರಮಾತ್ಮ ಒಬ್ಬನೆ ನೋಡಾ! 
ಹಲಬರಿಗೆ ಹಲವು ರೂಪಾದಾತ ನಮ್ಮ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆಂಬ 
ಪರಶಿವನೊಬ್ಬನೆ ಕಾಣಿರೋ ! 

|| ೨೯೨ || 
೧೨೬೪ 
ರಾಗ : ಆಹೇರಿ 
ಪಲ್ಲ : ಹಿಂಗದೆನ್ನಯ ಮನಸು ಗುರುಪಾ 

ದಂಗಳ ಕೃಪೆಯ ಪಡೆವೆನೆಂಬ ಸುಗ್ಗಿಯೊಳಗೆ ಸಿಲ್ಕಿ . 
ಪದ : ಶ್ವೇದಜ, ಉದ್ದಿಜ, ಜರಾಯುಜ, ಅಂಡಜವೆಂಬ 

ಖ್ಯಾತಿಭವದೊಳು ಸಿಲ್ಕಿ ತೊಳಲಿ ಬಳಲಿ ಬಂದ 
ಆತ್ಮಶುದ್ದ ಮೂರೇಳುದೀಕ್ಷೆಯನಿತ್ತು ಶಿವಕುಲ 
ಜತನ ಮಾಡಿದ ನಿಜಗುರುಪಾದಾಂಬುಜವ ಕಂಡು. 
ನೆತ್ತಿಯೊಳಿಹ ಪರಬ್ರಹ್ಮವಸ್ತುವ ತೆಗೆದು 
ಬಿತ್ತೆನ್ನೀ ಕರಭೂಮಿಯಲ್ಲಿ ಪರತತ್ವವಂ 
ವಿಸ್ತರಿಸಿ ಮೂರು ಷಡ್ತಿಧ ಮೂವತ್ತಾರು ದುರ್ಗುಣ 
ಆತ್ಮ ಸರ್ವಲಿಂಗದೇಹಿಯ ಮಾಡ್ಡ ಗುರುಪದವ. 

| ೨ || 


60 


ಸಂಕೀರ್ಣ ವಚನಸಂಪುಟ ಒಂಬತ್ತು 


| ೩ || 


ಪರಶಾಂತಿಯೆಂಬ ವಿಭೂತಿಯ ಪಣೆಯೊಳ 
ಗೊರದು ಭವಾಂತರಕರ್ಮವೆಂದೆಂಬ 
ಗಿರಿಯನಿಡುವ ವಜಗುಂಡು ರುದ್ರಾಕ್ಷಿಯ 
ಕೊರಳೊಳು ಧರಿಸ ಕಲಿಸಿದ ಗುರುಪಾದವ. 
ವರಪಂಚಾಕ್ಷರಿಯ ದುರಿತಹರ ದುರ್ಗುಣನಾಶಂ 
ಪರತತ್ವಕಿದೇ ನಿತ್ಯಾನಂದ ನಿಜನೆಲೆಯೆಂದು 
ಒರೆದುಶೋದಿಸದಾಕಾಲದಿ ಪ್ರಣಮವೆನು 
ಚರಿಸೆಂದು ತೋರಿದ ಗುರುಪಾದಾಂಬುಜವ ಕಂಡು. 
ಭವರೋಗಕಿದೆ ವೈದ್ಯ ಶಿವಪಾದಾಂಬು ಪ್ರಸಾದ 
ಹವಿ ಪಾಪಗಿರಿ ತರುಮರವನು ಸುಡುವುದು 
ಪವಿತ್ರವಿದ ಸವಿದು ಮೂರಡಿಕ್ರಾಂತನಾಗಿ 
ಪಾಲಿಪ ನಿಜಗುರುಪಾದಾಂಬುಜವ ಕಂಡು. 
ಗುರುವಿಗೆ ತನುವು ಲಿಂಗಕೆ ಮನವು ಜಂಗಮಕೆ 
ವರಧನವನಿತ್ತು ಕಿಂಕರ ನೃತ್ಯ [ ಭಾವದಿಂ ಭವು 
ಶರಧಿಯ ದಾಂಟುವ ಹಡಗವೆಂ. 
ದೊರೆದು ಭಕ್ತಿಯ ಪಾಲಿಪ ನಿಜಗುರು ಪಾದವ. 
ಇಂತು ಶಿವನ ಅಷ್ಟಾವರಣದೊಳಗೆ ಮನ[ ವ ನಿಲಿಸಿ 
ಸಂತ ನಿರ್ಮ] ಲದೇಹಿಯಾಗಿ ಕೇಳ ನಿ 
ಶೃಂತ ಹೇಮಗಲ್ಲನೆಂದೊರೆದ ಗುರು ಪಡುವಿಡಿ 
ಶಾಂತ ರಾಜೇಶ್ವರನ ಪಾದಕಮಲಕೆ ಶೃಂಗನಾಗಿಹನು ಸದಾ]. 


| ೫ || 


| ೬ || 


| ೭ || 
|| ೨೯೩ || 


ಭಕ್ತಸ್ಥಲ 
ಸೂತ್ರ : ಇಂತು ಅಷ್ಟಾವರಣದ ಮಹಾತ್ಮಿಯಲ್ಲಿ ನಷ್ಟವಾರಿಯಾದ ವಿಮಲಜ್ಞಾನಿ ಶರಣಂಗೆ 
ಶಿವಭಕ್ತಿ ವಿಶೇಷವಾಗಿ ತೋರುತಿರೆ ತ್ರಯೋದ್ವಾದಶದಲ್ಲಿ ಭಕ್ತಸ್ಥಲವಾದುದು. 

೧೨೬೫ 
ಅಂದು ಆದಿಯಲ್ಲಿ ಶಿವ ಬೀಜವಾಗಿ ಬಂದ ಕಾರಣ 
ಮರ್ತ್ಯಕೆ ಶಿವಭಕ್ತ [ ರುದಯವಾಯಿತುನೋಡಯ್ಯ . 
ಅಂದು ಆದಿಯಲ್ಲಿ ಶಿವಬೀಜವಲ್ಲದಿದ್ದರೆ ಇಂದೆಲ್ಲಿಯದಯ್ಯಾ ? 
ಶಿವಭಕ್ತನೆಂಬ ಶ್ರೇಷ್ಠತ್ವನಾಮ ಧರೆಯ ಮನುಜರೆಲ್ಲರಿಗಹುದೇನಯ್ಯ ? 
ಶಿವಭಕ್ತಿಹಿಡಿದವರೆಲ್ಲ ಬಂಟರೆ ? ಶಕ್ತಿಯ ಸಾಧಿಸಿದವರೆಲ್ಲ ಜಟ್ಟಿಗಳೇ ? 
ಸ್ವರಗೈದ ಪಕ್ಷಿಗಳೆಲ್ಲ ಕೋಗಿಲೆಯಾಗಬಲ್ಲುದೆ ? 


REO 


೫೯೧ 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 

ಅಂಗಹೀನ ಮಾನವರೆಲ್ಲ ಲಿಂಗವ ಧರಿಸಿ ಲಿಂಗವಂತರೆಂದು 
ನುಡಿದುಕೊಂಡು ನಡೆದರೆ ಶಿವಭಕ್ತಿಸಾಧ್ಯವಾಗಬಲ್ಲುದೆ, 
ಜಗದ ಜಂಗುಳಿಯ ಮಾನವರಿಗೆ ? 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೨೯೪ | | 
೧೨೬೬ 
ಶಿವಂಗೂ ಶಿವಭಕ್ತಂಗೂ ಭಿನ್ನವುಂಟೇ ? ಇಲ್ಲ. 
ಅದೇನು ಕಾರಣವೆಂದರೆ ಪ್ರಸಾರವ ಮಾಡಿ ಹೇಳುವೆ ಕೇಳಿರಣ್ಣಾ . 
ವೃಕ್ಷಕ್ಕೂ ವೃಕ್ಷದಿಂದಾದ ಫಲಕ್ಕೂ ಭಿನ್ನವುಂಟೇ ? ಇಲ್ಲ, 
ಅಗ್ನಿಗೂ ಅಗ್ನಿಯಿಂದಾದ ಕಳೆಗೂ ಭಿನ್ನವುಂಟೇ ? ಇಲ್ಲ, 
ಚಂದ್ರಂಗೂ ಚಂದ್ರನಿಂದಾದ ಕಳೆಗೂ ಭಿನ್ನವುಂಟೇ ? ಇಲ್ಲ 
ಶಿವಂಗೂ ಶಿವನಿಂದಾದ ಭಕ್ತಂಗೂ ದೇಹ ಪ್ರಾಣದ ಹಾಗೆ. 
ಆದ ಕಾರಣ ಭಕಗಣಶೋಡಷಗಣ ದಶಗಣಂಗಳು 
ಮುಖ್ಯವಾದ ಏಳನೂರಾ ಎಪ್ಪತ್ತು ಅಮರಗಣಂಗಳೆಲ್ಲ 
ಬಸವಣ್ಣನಿಂದ ಮೋಕ್ಷಪಡೆದರು ಕಾಣಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೨೫ || 
೧೨೭ 
ಗುರುವಿನಲ್ಲಿ ಲಿಂಗವುಂಟು, ಜಂಗಮವುಂಟೆಂದು 
ಗುರುಭಕ್ತಿಯ ಮಾಡೆಂದುತೋರಿದಾತ ನಮ್ಮ ಬಸವಣ್ಣನಯ್ಯಾ . 
ಲಿಂಗದಲ್ಲಿ ಜಂಗಮವುಂಟೆಂದು, ಗುರುವುಂಟೆಂದು 
ಲಿಂಗಭಕ್ತಿಯ ಮಾಡೆಂದು ತೋರಿದಾತ ನಮ್ಮ ಬಸವಣ್ಣನಯ್ಯಾ. 
ಜಂಗಮದಲ್ಲಿ ಗುರುವುಂಟು, ಲಿಂಗವುಂಟು 
ಜಂಗಮ ಭಕ್ತಿಯ ಮಾಡೆಂದು ತೋರಿದಾತ ನಮ್ಮ ಬಸವಣ್ಣನಯ್ಯಾ . 
ಒಂದೇ ಮೂರ್ತಿಮೂರೆಂದಾತ ನಮ್ಮ ಬಸವಣ್ಣನಯ್ಯಾ . 
“ ಏಕಮೂರ್ತಿತ್ರಯೋರ್ಭಾಗಾ ' ಎಂದುದಾಗಿ, 
ಗುರು ಲಿಂಗಜಂಗಮವಾದಾತ ಒಬ್ಬನೆ ಶಿವನೆಂದು 
ಪ್ರಸಾರ ಮಾಡಿ ಭಕ್ತಿಯ ಬೆಳಸಿದಾತ ನಮ್ಮ ಬಸವಣ್ಣನಯ್ಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೨೬ || 
೧೨೬೮ 
ಬಸವಣ್ಣ ಶ್ರುತಿಸಿದ ವಾಕ್ಯದಿಂದ 
ಗುರುವೆಂಬ ಮಹಿಮೆಯ ಕಂಡೆನಯ್ಯಾ ! 
ಬಸವಣ್ಣ ಶ್ರುತಿಸಿದ ವಾಕ್ಯದಿಂದ ಲಿಂಗಸಾವಧಾನದ ಹೊತ್ತಿನ 
ಪರಿಣಾಮದ ಸುಖದ ಸುಗ್ಗಿಯ ಕಂಡೆನಯ್ಯಾ ! 
ಬಸವಣ್ಣ ಶ್ರುತಿಸಿದ ವಾಕ್ಯದಿಂದ ಪಾದೋದಕ ಪ್ರಸಾದವ 


೫೯೨ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


ನಿತ್ಯ ನಾ ಸೇವಿಸಿ ಭವದಗನಾದೆನಯ್ಯಾ ! 
ಬಸವಣ್ಣ ಶ್ರುತಿಸಿದ ವಾಕ್ಯದಿಂದ 
ಭಕ್ತಿ ಉನ್ನತವೆಂದು ನಂಬಿದೆನಯ್ಯಾ ! 
ಅದೇನು ಕಾರಣವೆಂದರೆ : 
ಸಿರಿಗಂಧದೊತ್ತಿಲಿಪ್ಪ ಜಾಲಿಗೆ ಪರಿಮಳ ಬಾರದಿಹುದೇನಯ್ಯಾ ? 
ಮರುಗದಗಿಡದೊತ್ತಿಲಿದ್ದ ಗರಗಕ್ಕೆ ಪರಿಮಳ ಬಾರದಿಹುದೇನಯ್ಯಾ ? 
ಬಸವಣ್ಣನ ಸೆರಗ ಸೋಂಕಿದ ಮನುಜರೆಲ್ಲ 
ಶಿವಗಣಂಗಳಾಗದಿಹರೇನಯ್ಯಾ ? 
ಇದು ಕಾರಣ, 
ಬಸವಣ್ಣನ ವಚನಾಮೃತವ ದಣಿಯಲುಂಡು ತೇಗಿದರೆ 
ಪಾತಕಕೋಟಿ ಪರಿಹಾರವಾಗದಿಹರೇನಯ್ಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ ? || ೨೯೭ || 

ល 
ಶಿವ ಗುರುವೆಂದು ನಂಬಿಪ್ಪಾತನ ಶಿವಭಕ್ತ 
ಶಿವ ಲಿಂಗವೆಂದು ನಂಬಿಪ್ರಾತನೆ ಶಿವಭಕ್ತ 
ಶಿವ ಜಂಗಮವೆಂದು ನಂಬಿಪ್ಪಾತನೆ ಶಿವಭಕ್ತ 
ಶಿವ ಪಾದೋದಕ ಪ್ರಸಾದವೆಂದು ನಂಬಿಪ್ಪಾತನೆ ಶಿವಭಕ್ತ 
ಗುರುಲಿಂಗಜಂಗಮದ ಪಾದೋದಕ ಪ್ರಸಾದದ 
ಬಂದ ಬಟ್ಟೆಯನರಿಯದೆ ಬರಿದೆ ಭಕ್ತರೆಂದು | 
ಅನ್ಯವನಾಶ್ರಯಿಸಿ ಅನ್ಯದೈವಕರಗುವ ಕುನ್ನಿಮಾನವರನೆಂತು 
ಭಕ್ತರೆಂಬೆನಯ್ಯಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೨೯೮ || 
೧೨೭೦ 
ಗುರುಲಿಂಗಜಂಗಮವ ನೆರೆ ನಂಬಿಪ್ರಾತನೆ ಶಿವಭಕ್ತ 
ಗುರುಲಿಂಗಜಂಗಮವೆ ಶಿವನೆಂದು 

ಅರ್ಥ ಪ್ರಾಣ ಅಭಿಮಾನವ ಸೇವಿಸುತ್ತಿಪ್ಪಾತನೆ ಶಿವಭಕ್ತ 
ಸಾಕ್ಷಿ : ಅರ್ಥಪ್ರಾಣಭಿಮಾನಂ ಚ ಗುಝ ಲಿಂಗೇ ತು ಜಂಗಮೇ | 

ತಲ್ಲಿಂಗ ಜಂಗಮದಲ್ಲಿ ಧನವಂಚಕನಾಗಿ ಮಾಡುವ ಭಕಿಯ 
ತೆರನೆಂತೆಂದರೆ : 
ನರಿಯ ಕೂಗುಸ್ವರ್ಗಕ್ಕೆ ಮುಟ್ಟುವುದೆ ? 
ಹರಭಕ್ತಿಯಲ್ಲಿ ನಿಜವನರಿಯದೆ ಮಾಡಿದ ಭಕ್ತಿ 
ಸಯಿಧಾನದ ಕೇಡು ಕಾಣಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ]. || ೨೯೯ || 


ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 


8862 


೧೨೭೧ 
ಭಕ್ತಿಯಿಲ್ಲದೆ ಗುರುಪೂಜೆಯ ಅನಂತಕಾಲ ಮಾಡಿದರೂ 
ವ್ಯರ್ಥವೆಂದಿತ್ತು ಗುರುವಚನ. 
ಭಕ್ತಿಯಿಲ್ಲದೆ ಧ್ಯಾನ ಮೌನ ಗಂಗಾಸ್ನಾನ ಜಪತಪ 
ನೇಮ - ನಿತ್ಯ ವ್ಯರ್ಥವೆಂದಿತ್ತು ಗುರುವಚನ. 
ಜಂಗಮತೃಪ್ತಿಯಿಲ್ಲದೆ ಲಿಂಗಕೆ 
ಪುಷ್ಪ ಪತ್ರಿಯನೇರಿಸಿ ಫಲವೇನು ? 
ಲಿಂಗಕ್ಕೆ ಜಂಗಮವೆ ಬಾಯಿಯೆಂದಿತ್ತು ಗುರುವಚನ. 
ವೃಕ್ಷಕ್ಕೆ ಭೂಮಿ ಬಾಯಿಯೆಂದು ನೀರನೆಸಿದರೆ 
ಮೇಲೆ ಪಲ್ಲವಿಸಿತ್ತು ನೋಡಾ! 
ಸಾವರಕ್ಕೆ ಜಂಗಮವೆ ಬಾಯಿಯಂದು ಪಡಿಪದಾರ್ಥವ 

ನೀಡಿದರೆ ಶಿವಂಗೆ ತೃಪ್ತಿಯೆಂದಿತ್ತು ರಹಸ್ಯ . 
ಸಾಕ್ಷಿ : ' ವೃಕಸ್ಯ ವದನಂ ಭೂಮಿ: ಸಾವರಸ್ಯತು ಜಂಗಮ : || 

ಮಮ ತೃಪರುಮಾದೇವಿ ಉಭಯೋರ್ಲಿಂಗ ಜಂಗಮತಾ || ” 
ಎಂದುದಾಗಿ, 
' ಸ್ವಾವರಾರ್ಪಿತನೈವೇದ್ಯಾತ್ ನ ತೃಪ್ತಿರ್ಮಮ ಪಾರ್ವತಿ || 
ಜಂಗಮರ್ಪಿತ ನೈವೇದ್ಯಾತ್ ಮಮ ತೃಪ್ತಿಶ್ಚ ಸರ್ವಥಾ | 
ಎಂದುದಾಗಿ, 
ಈ ಶ್ರುತ ದೃಷ್ಟ ಅನುಮಾನವ ಕಂಡು, 
ಮಾಡುವಾತನೆ ಸದ್ದನು ಕಾಣಾ 
ಪರಮಗುರು ಪಡುವಿಡಿ ಸಿದ್ಧಮಲ್ಲಿನಾಥಪ್ರಭುವೆ. 

|| ೩೦೦ || 
೧೨೨ 
ಶಿವಪೂಜೆಯ ಮಾಡುತಿದ್ದೆನೆಂಬ ಅಣ್ಣಗಳು ನೀವುಕೇಳಿರೋ . 
ಶಿವ ಮಹೇಶ್ವರರುಗಳು ಗೃಹದ ಮುಂದೆ ಬಂದು 
ಲಿಂಗಾರ್ಪಿತವೆಂಬ ಶಬ್ಬವಿಡಲು, 
ಜಪವ ಮಾಡುತ ನಾನೇಳಬಾರದೆಂದು ಬೆಬ್ಬನೆ ಬೆರತು, 
ಅಹಂಕಾರದಲ್ಲಿ ಸತಿ ಸುತರುಗಳ ಕೈಯಲ್ಲಿ ಬಿನ್ನಹವ ಮಾಡಿಸದೆ, 
ತಾನೆ ಭಕ್ತಿಕಿಂಕುರ್ವಾಣದಿಂದೆದ್ದು 
ಭಸ್ಮಾಂಗಿಗಳಿಗೆ ಆಸನವ ಕೊಟ್ಟು, 
ಮಾಡುವ ನಡೆನುಡಿಯು ಒಂದೇ ಆದರೆ, 
ಮೃಡಬೇರೆ ಒಂದೆ ಕಡೆ ಇರದೆ ಇವರೊ | ಡಲೋಳೆಪ್ಪನು 
ಕಾಣಿರೋ ನಮ್ಮ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 

|| ೩೦೧ || 


೫೯೪ 


ಸಂಕೀರ್ಣ ವಚನಸಂಪುಟ: ಒಂಬತ್ತು 


೧೨೭೩ 
ಇಷ್ಟಲಿಂಗದ ವೀರಶೈವ, ಪ್ರಾಣಲಿಂಗದ ವೀರಶೈವ, 
ಭಾವಲಿಂಗದ ವೀರಶೈವ. 
ತ್ರಿವಿಧ ಲಿಂಗದಲ್ಲಿ ವೈಷ್ಣವರಿಯಾದ ಶರಣನ ನೀವುನೋಡಣ್ಣ 
ಇಷ್ಟಲಿಂಗವ ಕಾಯಕರದಲ್ಲಿ ಹಿಡಿದ ಮೇಲೆ 
ಅನ್ಯದೈವಕೆ ತಲೆವಾಗದ ವೀರಶೈವಬೇಕು ಭಕ್ತಂಗೆ, 
ಮನದ ಕೈಯಲ್ಲಿ ಪ್ರಾಣಲಿಂಗವ ಹಿಡಿದ ಮೇಲೆ 
ಮಾಯಾ ಮೋಹನಿರಸನೆಯಾಗಿರುವ 
ವೀರಶೈವಬೇಕು ಭಕ್ತಂಗೆ. 
ಭಾವದ ಕೈಯಲ್ಲಿ ಭಾವಲಿಂಗವ ಹಿಡಿದ ಮೇಲೆ 
ಪರಧನ ಪರವಧು ಪರಾನ್ನವ 
ಬಯಸದ ವೀರಶೈವಬೇಕು ಭಕ್ತಂಗೆ. 
ಇಂತೀ ತ್ರಿವಿಧಲಿಂಗದ ವೀರಶೈವದೊಳಿಂಬುಗೊಂಡ 
ತ್ರಿಕರಣಶುದ್ದವಾದ ತ್ರಿವಿಧಸಂಪನ್ನ ಶರಣಂಗೆ 
ನಮೋ ನಮೋಯಂದು ಬದುಕಿದೆನು ಕಾಣಾ 
ಪರಮಗುರು ಪಡುವಿಡಿ ಸಿದ್ದಮಲ್ಲಿನಾಥಪ್ರಭುವೆ. 


|| ೩೦೨ || 


ಅನುಬಂಧ 


ವಚನಗಳ ಅಕಾರಾದಿ 


ಮೂರುಸಾವಿರ ಮುಕ್ತಿಮುನಿ ವಿರಚಿತ ಸರ್ವಾಚಾರ ಸಾರಾಮೃತಸುಧೆ 


೭೭ ಗ, ಘ 


೩ 


೯ಕ 


5 


ಅಂತೊಪ್ಪುವ 

೩೧ ಕರ್ಮಕಾಂಡಿಲಿಂಗ 
ಅನಂತ ತಪಸ್ಸಿನ ೪೩ ಕರ್ಮಜಡ ಜೀವ 

C 
ಅನಾದಿ ಪೂರ್ವಪುರಾತನ ೭೧ ಕರ್ಮ ಭೂಭಾರಿಗಳಾದಂಥ ೩೩ 
ಅನಾದಿ ಪ್ರಮಥಗಣ ನಿಜೋಪದೇಶ ೭೬ ಕಾಯದ ಕಳವಳದ 
ಅನಾದಿ ಪ್ರಥಮಗಣದಿರವ 
ಅನಾದಿ ಪ್ರಮಥಗಣ ಸನ್ಮಾನಿ 

ಗುರುಮಾರ್ಗಾಚಾರ ಲಿಂಗಾಂಗ ೪೧ 
ಅನಾದಿ ಪ್ರಮಥಗಣ ನಾಯಕ 

ಗುರುಮಾರ್ಗಾಚಾರ ಸನ್ಮಾನಿತ 
ಅನಾದಿ ಪ್ರಮಥಗಣ ನಾಯಕ 

ಘನಕ್ಕೆ ಮಹಾಘನ 
ಅನಾದಿ ಮೂಲಚಿತ್ತುವಿನ 

ಘನ ಗುರುಲಿಂಗ 
ಅನಾದಿ ಶರಣಜಂಗಮ 
ಅನಾದಿ ಶರಣಲಿಂಗ 

೩೦ಚ, ಜ 
ಅನಾದಿ ಹರಗಣಮಾರ್ಗದ ೬೯ ಚರಲಿಂಗ ಪ್ರಸನ್ನ 
ಅಯ್ಯಾ ತನತನಗೆ 

೧೯ಚಿದಾವರಣಮೂರ್ತಿ 
ಅಯ್ಯಾ ತಾನು ತಾನಾದ ೧೦೧ ಜನನಿ ಜಠರದಿಂದುದಯ 
ಅಯ್ಯಾ ನಾನು ನೀನು 

೧೦೦ ಜೀವಕ್ಕೆ ಸಂಜೀವನ 
ಅಯ್ಯಾ ನಿಜವೀರಶೈವೋದ್ದಾರ 

ತ, ದ 
ಅಲ್ಲಿಂದ ಲಿಂಗಾಂಗ 

ತನ್ನ ವಾಮಕರದಂಗುಲ 
ಆ, ಇ 

ತನುತ್ರಯಮಂಡಲಂಗಳಲ್ಲಿ 
ಆ ಕಲಕೇತಯ್ಯಗಳು 

೬೩ ದೀಕ್ಷಾತ್ರಯಂಗಳಿಗೆ 
ಆಚಾರದರುವಿನ 
ಆತ್ಮತ್ರಯ ಮಂಡಲಗಳಲ್ಲಿ 
ಆ ಹಿಂದೆ ಭಸಿತಕ್ಕೆಂದು 

ನಿಃಕಳಂಕ ಶ್ರೀಗುರುವಿನ 
ಇಂತೀ ಪಾತಕ ಸೂತಕ 

ನಿಃಕಳಂಕ ಶ್ರೀಗುರುವಿನ 
ಇಂತೆಂಬ ಭಕ್ತ ಜಂಗಮ 

ನಿಜಮೋಕ್ಷಮಂದಿರವ 

೭೦ 
ಇಂತೆಸೆವ ಅಂತರಂಗ 

ನಿಜವಿರತ ಜಂಗಮ 
ಇಂತೆಸೆವ ಸ್ಕೂಲಾಚಮನ 

ನಿಜವೀರಶೈವ ಸಂಪನ್ನರ 

೬೭ 
ಇತಲಾಗಿ ಅದೇ ನಿರಾಕಾರ 

ನಿಜವೀರಶೈವ ಸರ್ವಾಚಾರ ೪೯ 
ಇದುಬಹಿರಂಗದ * ನಿಜವೀರಶೈವಾಚಾರ 

೯೩ 
| ನಿರವಯರ್ಪಿತವಾದ 


೨ 


೮೯ 


೧೮ 


O 


೮8 


೫೯೮ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


೪೭ ಲ, ವ | 


eses 


೩೮ 


೪೫ 


ನಿರಾವಲಂಬ ಜಂಗಮ 

೨೬ ಭಕ್ತಿಗೆ ಲಿಂಗಾಚಾರ 
ನಿರುಪಮಿತವೆನಿಸಿ 

೯೪ ಮತ್ತಂ ಅಲ್ಲಿಂದ ಲಿಂಗ 
ಪ, ಭ, ಮ 

ಮನಕ್ಕೆ ಮಂಗಳವಾಗಿ 

ಮನತ್ರಯ ಮಂಡಲಂಗಳಲ್ಲಿ 
ಪರತತ್ವದಿರವನರಿಯದೆ 

ಮುಕ್ತಿಗೆ ನಿಜಮಂದಿರವಾಗಿ 
ಪರತತ್ವಮೂರ್ತಿ 
ಪರಮ ಕೈಲಾಸದ 
ಪರಮಗುರುಲಿಂಗ 

ಲೋಕಾರ್ಥದ ಸತಿ 
ಪರಮ ಪವಿತ್ರ ನಿರ್ಮಲ 

ವೀರಶೈವ ಸನ್ಮಾರ್ಗ 
ಪರಮ ಪವಿತ್ರ ಪರಿಣಾಮ - ೧೩ ವೀರಶೈವಾಚಾರಗುರು 
ಪರಮ ಪವಿತ್ರ ಹರಗಣ 
ಪರಮ ಪವಿತ್ರ ಭಕೋಪಹಾರ 

ಶರಣಸ್ಥಲ ತಾಮಸ 
ಪರಮ ಬೆಳಗಿನಿಂದೆಸೆವ 

ಶಿವಲಿಂಗ ಸಂಗವಾಗಿ 
ಪರಮಾನಂದಲಿಂಗ 

ಶಿವಶರಣಗಣಾರಾಧ್ಯರು 
ಪರಮಾನುಭಾವ 

ಶ್ರೀಗುರುಕರಜಾತರೆನಿಸಿ 
ಪರಮಾರಾಧ್ಯ ಜಂಗಮಾರಾಧನೆ 

ಶ್ರೀಗುರುಕರಜಾತರು 
ಪರಮಾರಾಧ್ಯ 

ಶ್ರೀಗುರುಕರುಣಕಟಾಕ್ಷದೊಳ್ 
ಪರಶಿವತತ್ವಶರೀರಮಂ 
ಪರಾತ್ಪರಚಿಹ್ನ 

ಶ್ರೀಗುರುಕರುಣಕಟಾಕ್ಷೆಯಿಂದ 

ಶ್ರೀಗುರು ಪರಮಾರಾಧ್ಯ 
ಪರಿಪೂರ್ಣಜ್ಞಾನಾನುಭವ 

ಸಚ್ಚಿದಾನಂದ ಬ್ರಹೋಪದೇಶ 
ಪರಿಪೂರ್ಣಾಂಗಲಿಂಗ 

ಸತ್ಯಶುದ್ದ ನಡೆನುಡಿ 
ಪರಿಪೂರ್ಣಾನಂದಜ್ಯೋತಿ 

ಸತ್ತು ಚಿತ್ರಾನಂದ ನಿತ್ಯ 
ಪಾವನಾರ್ಥವಾಗಿ 

ಸದಾಚಾರ ಲಿಂಗ 
ಪಿಂಡಸ್ಥಲ ಪಿಂಡಜ್ಞಾನಸ್ಥಲ 

ಸರ್ವಾಂಗಲಿಂಗ 
ಪಿಂಡ ಬ್ರಹ್ಮಾಂಡಾದಿ 

ಸಾಕಾರವಾದ ಇಷ್ಟಲಿಂಗ 
ಪೂರ್ವವನಳಿದುಳಿದು 
ಪ್ರಥಮದಲ್ಲಿ ಪೀಠಿಕಾಸೂತ್ರ 
ಪ್ರಸಾದಿಸ್ಥಲ ಗುರುಮಹಾತ್ಮಸ್ಥಲ ೮೭ ಹರಗುರುಮಾರ್ಗಾಚಾರ 
ಪ್ರಾಣಕ್ಕೆ ತಾಣವಾದ 

೬೦ ] ಹರಹರ ಶಿವಶಿವ 

ಮೆಟ್ಟೇರಿ ಶಿವಲಿಂಗನ ವಚನ 
ಆದಿ ಪರಶಿವನ 

೧೧೭ ಇಂದುಧರನಿಂದ 
ಆರಾರು ಅರಿದುದಿಲ್ಲ ೧೨೨ ಎಲೆ ಅಯ್ಯಾ 
ಆವಾವಸ್ಥಾನದಲ್ಲಿಯ ೧೧೬ ಎಲೆ ಅಯ್ಯಾ 


೩೯ 


ಳಿ 


೩೭ 


೯೮ 


೪೮ 


೮೧ 


೭೪ 


೧೨೦ 


೧೦೫ 


೧೦೭ 


೫೯೯ 


ವಚನಗಳ ಅಕಾರಾದಿ 


೧೨೧ 
೧೦೬ 


೧೧೫ 


೧೦೪ 


೧೦೯ 


೧೦೩ 


೧೨೩ || 


೫೨೧ 


ಡ# 


೮೪೨೦ | 


೨೫೭ 
೬೭೬ 
೩೦೮ 
೯೪೩ 


೮೯೩ | 


lo0 


ಎಲೆ ಅಯ್ಯಾ 

೧೧೮ ] ತಿರಿದುಂಬುವ 
ಎಲೆ ಅಯ್ಯಾ 

೧೧೯ ದೇವರೆಲ್ಲವ 
ಕಂಡುದ ಕಡೆಗಿಡು 

೧೧೪ ದೇವಿಯರೊಳಗೆ 
ಕಂಡುದ ಸ್ಥಿರವೆಂಬೋರಲ್ಲದೆ ೧೧೩ ] ನೆಲದ ನಿಧಾನವು 
ಕಾಣದುದನರಸುವರಲ್ಲದೆ ೧೧೦ ಪ್ರತಿಯಿಲ್ಲದೆದೇವನ 
ಕಾಮಕಾಲದೆ 

೧೦೮ ] ನೆಲೆಯಿಲ್ಲದ 
ಕಾಯಯ್ಯಕಾಯಯ್ಯ 

೧೧೧] ಮಾಯಘನವಾದರೆ 
ಕೊಟ್ಟುನೋಡುವ 

೧೨೪ ಮೂರ್ಖಂಗೆ 
ಚೌಡಿಗನಹುದಲ್ಲ 

ಷಣ್ಮುಖಸ್ವಾಮಿಗಳ ಷಟ್ಟಲ ವಚನ 

ಅಜಹರಿಸುರರೆಲ್ಲ 
ಅಂಗ ಆಪ್ತಸ್ಥಾನ 

ಅಡವಿಯಲ್ಲಿರ್ದ ಗೋವು 
ಅಂಗಕ್ಕೆ ಆಚಾರವೆ 

ಅಡಿಮುಡಿಯಿಲ್ಲದ ಪ್ರಸಾದ 
ಅಂಗಕ್ಕೆ ಇಷ್ಟಲಿಂಗದ 

ಅಣುವಿಂಗೆ ಅಣು 
ಅಂಗದ ಗುಣವಳಿಯದೆ 

೯೦೫ ] ಅಣುವಿಂಗೆ ಅಣು 
ಅಂಗವಿಕಾರಿಗೇಕೊ 

ಅನಂತಕಾಲ ಎನ್ನ 
ಅಂಜನ ಗಿರಿಯಲ್ಲಿ 

ಅನಂತಕೋಟಿಬ್ರಹ್ಮಾಂಡ 
ಅಂಜನದ ಬಲದಿಂದೆ 

ಅನಂತಕೋಟಿಯಜ್ಞ 
ಅಂಜನ ಸಿದ್ದಿಯ 

ಅನಂತಕೋಟಿಹೀನ 
ಅಂಜುವೆನಂಜುವೆನಯ್ಯ 

೫೮ ಅನಂತಸಾಧಕಂಗಳ 
ಅಂಡಜ ಇಪ್ಪತ್ತೊಂದು ೨೨] ಅನಾದಿ ಪರವಸ್ತುವು . 
ಅಂಡಾಭರಣರು ಘನವೆಂಬೆನೆ ೯೪ ] ಅನಾದಿ ಶಿವಾಂಶಿಕರಾದ 
ಅಂತರಂಗದಲ್ಲಿ ಅಖಂಡ 

೫೯ ] ಅನುಪಮ ಲಿಂಗದಲ್ಲಿ 
ಅಂತರಂಗದಲ್ಲಿ ಅರುಹಿನ - ೮೬೫ ] ಅನುಪಮ ಶರಣನ 
ಅಂದಿನ ಶರಣರಿಗೆ 

೭೯೮ ] ಅನುಭಾವ ಅನುಭಾವ 
ಅಂದೊಬ್ಬದೇವ 

೪೭೯ ] ಅನುಭಾವಿಗಳ ಸಂಗ 
ಅಂಧಕಂಗೆ ಕಣ್ಣು 

೩೦೬| ಅನುಭಾವಿಯಾದಡೆ 
ಅಂಬರದೇಶದ ಕುಂಭ 

೭೧೮ ] ಅಪ್ಪುವೆ ಅಂಗವಾದ 
ಅಂಬರದೊಳಗಣ ಅಮೃತದ ೬೯೮ ] ಅಯ್ಯಾ ಎನಗೆ 
ಅಕುಲಜ ಅಧಮ 

೩೫೨ ಅಯ್ಯಾ ನಿಮ್ಮನನ್ನ 
ಅಖಂಡಜ್ಞಾನಭರಿತ 

೯೪೮ ] ಅರಸನ ಕಾಣದ 
ಅಗ್ನಿಯ ಸಂಗದಿಂದೆ 

೮ರ್೪ ಅರಳಿಯ ಮರದೊಳಗಿರುವ 
ಅಗ್ನಿಯ ಅಂಗವಾದ 

೬೫೧ಅರಿದಲ್ಲಿ ಶರಣ 


< ೦೧ 


೨೫೩ 
೮೯೧ 
೩೩೧ 
೫೪೧ 


១៦ | 
೩೬೯ 


೯೩೯ 


೮೮೭ 
೮೮೮ 
೮೬೬ 
೯೫೦ 
೬೮೬ 
೮೪೮ 
೬೮೮ 
೬೫೦ 
೩೩೬ 
೭೬೦ 
೮೨೭ 
೮೨೧ 


೮೯೦ 


೬೦೦ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


PEN 


೮೩೬ 


೩೦೦ 


೫೬೧ 


೫೦೯ 


೩೬೩ 


೯೪೨ 


೪೮೨ 


೫೧೯ 


೫೨೦ 


೬೮೫ 


೩೭೭ 


೭೩೩ 


೭೪೦ 


೭೪೧ 


೭೩೨ 


ಅರಿದರಿದು ಗುರುಭಕ್ತಿಯು ೫೩೦ ಆಸೆವಿಡಿದು ಹಲವು 
ಅರಿಯದೆ ಒಂದುವೇಳೆ ೩೪೫ ಆಳವಿಲ್ಲದ ನಿರಾಳ 
ಅರ್ಥ ಗುರುವಿನಲ್ಲಿ 
ಅಲ್ಲದುದ ಹಿಡಿವನಲ್ಲ 

೫೫೪ 
ಅಶ್ವವ ಕೊಂದವ 

ಇಂದಿನ ಇರುಳಲ್ಲಿ 
ಅಷ್ಟಮೂರ್ತಿಗಳು 

ಇಂದು ಎನ್ನ ಮನೆಯಲ್ಲಿ 
ಅಹುದೆನಲಮ್ಮೆ 

ಇಂದು ನಾಳೆಯೆಂಬ 
ಇಂದ್ರ ಚಂದ್ರರು 

ಇಂದ್ರಿಯಂಗಳಿಪ್ಪೆಯಲ್ಲಿ 
ಆಕಾಶದಲ್ಲಿತೋರಿದ 

೯೫೧ ಇಕ್ಕಿದೆನು ಮುಂಡಿಗೆಯ 
ಆಕಾಶಮಂಡಲದೊಳಗೆ ೭೦೩ ಇಕ್ಕಿದೆನು ಮುಂಡಿಗೆಯ 
ಆಚಾರಲಿಂಗವಾಗಿ 

೫೨೯ ಇದಿರ ಹಳಿದು ತನ್ನ 
ಆಚಾರ ವಿಚಾರವೆಂದರಿಯರು ೪೯೬| ಇದಿರಿನಲ್ಲಿ ಜಂಗಮವು 
ಆಣವಮಲ ಮಾಯಾಮಲ ೫೬೭ ಇನ್ನು ಆಸನದ ಭೇದ 
ಆತನ ಆಳಾಪದಿಂದೆ 

೮೨೨ಇನ್ನು ತಾರಕಯೋಗದ 
ಆತನ ದಿವ್ಯರೂಪು 

೮೩೨ಇನ್ನು ತಾರಕಯೋಗದ 
ಆತ್ಮವೆ ಅಂಗವಾದ 

೬೫೪ ಇನ್ನು ಧಾರಣಯೋಗದ 
ಆದಿ ಪ್ರಸಾದ ಅನಾದಿಪ್ರಸಾದಿ ೬೫೯ | ಇನ್ನು ಪ್ರತ್ಯಾಹಾರದ 
ಆದಿಯ ಭಕ್ತ 

೪೪೪ ಇನ್ನು ಪ್ರಾಣಾಯಾಮದ 
ಆದಿಮಯ ಗುರು 

೨೯೭ ಇನ್ನು ಯೋಗೀಶ್ವರರ 
ಆದಿಯಲ್ಲಿಯೂ ನೀನೆ ೩೮೬ ಇನ್ನು ಸಮಾಧಿಯೋಗ 
ಆದಿಯಲ್ಲಿಶ್ರೀವಿಭೂತಿ ೩೨೫ | ಇನ್ನು ಹಠಯೋಗಕ್ಕೆ 
ಆದಿಯಾಧಾರವಿಲ್ಲದ 

೫೭೫ | ಇಮ್ಮನ ಭಕ್ತಂಗೆ 
ಆದಿಯಾಧಾರವಿಲ್ಲದಂದು ೨೪೪| ಇಷ್ಟಲಿಂಗಕ್ಕೆ ರೂಪು 
ಆದಿಯಾಧಾರವಿಲ್ಲದ ಮುನ್ನ ೭೮೧] ಇಷ್ಟಲಿಂಗಕ್ಕೆ ತನುವೆ 
ಆದಿಯಿಲ್ಲದ ಬಯಲು ೯೬೦ ] ಇಷ್ಟಲಿಂಗದ ನಿಜವ 
ಆಧಾರದಲ್ಲಿ ಗುರುಸಂಬಂಧ ೬೧೨] ಇಷ್ಟಲಿಂಗದಲ್ಲಿ ತನುವ 
ಆನೆಗಳೆಂಟನು ಒಂದು ೭೦೫ ಇಷ್ಟಲಿಂಗದಲ್ಲಿ ತನುವ 
ಆರೂ ಸಾಧಿಸಬಾರದ ೩೦೫ ಇಷ್ಟಲಿಂಗದಲ್ಲಿ ನೈಪೈ | 
ಆಲಸ್ಯವೇತಕೋ 

೩೨ಇಷ್ಟಲಿಂಗ ಪ್ರಾಣಲಿಂಗ 
ಆವ ಕಾಠ್ಯಕ್ಕಾದರೂ 

೩೨೪ ಇಷ್ಟಲಿಂಗವಾಗಿ ಎನ್ನ 
ಆವ ಜಾತಿಯಲ್ಲಿ 
ಆವನೊಬ್ಬನ ಹೃದಯದಲ್ಲಿ 

ಈಡಾ ಪಿಂಗಳೆಯಲ್ಲಿ 
ಅವನೊಬ್ಬನು ಉಪಪಾತಕ 

ಈ ಲಕ್ಷತ್ರಯಂಗಳನರಿದು 


೭೩೫ 


೭೩೪ 


೭೩೬ 


2 ೩೮ 


೭೩೦ 
೩೬೮ 


೯೦೭ 
೫೦೦ 
೫೬೮ 


නම්" 


೫೦೧ 
೮೭೬ 


೩೩೮ 


೩೩೪ 


೭ರ್೪ 


ವಚನಗಳ ಅಕಾರಾದಿ 


೬೦೧. 


ಈಶನ ಮರೆಯಲ್ಲಿ 
ಈ ಶಿವಷಡಕ್ಷರ 
ಈ ಹಠಯೋಗಕ್ಕೆ 


೨೮೪ 


೬೭೩ 
೩೨೬ 
೬೬೮. 


೭೧ 


೨೯೩ 


೭ ೨೫ 


೨೯೪ 


೪೩. ೯ 


೨೫೦ 
೬೫೬ 
೮೯೨ 
೪೬೭ 
೮೭೩ 
೪೪೩ 
೫೨೪ 


ಏ 


le 


C 


೫೨೪| ಎನ್ನ ಜನನ ಸೂತಕ 
೩೪೨ ಎನ್ನ ಜೀವಭಾವಿಯೆಂದೆನಿಸದೆ 
೭೩೧ ಎನ್ನ ತನು ಅಡುಗುವುದಕ್ಕೆ 

ಎನ್ನ ತನು ಎನ್ನ ಧನ 
ಎನ್ನ ತನು ನಿಮ್ಮ 
ಎನ್ನ ತನುವ ತನ್ನ 

ಎನ್ನ ತನುವ ಶೋಧಿಸಿ 
೪೩೯ 

ಎನ್ನ ತನುವಿನ ಮರೆಯಲ್ಲಿರ್ದ 

ಎನ್ನ ತನುವಿನೊಳಗೆ 
೨೫೮ ] ಎನ್ನ ತನುವಿನೊಳಗೆ 
೮೧೨] ಎನ್ನ ತನುವು ನಿಮ್ಮ 
೫೬೦ ಎನ್ನ ತನುವೆ ಬಸವಣ್ಣನು 
೯೧ ಎನ್ನ ತನುವೆ ಶ್ರೀಗುರು 

ಎನ್ನ ನಡೆನುಡಿ ಚೈತನ್ಯ 
೭೨೩ ] ಎನ್ನ ನಡೆವ ನಡೆ 
೭೫೫ ಎನ್ನ ನೇತ್ರಪ್ರಸಾದ 
೭೫೮ ಎನ್ನ ನೇತ್ರವು ನಿಮ್ಮ 
೬೭೦ಎನ್ನ ಪೃಥ್ವಿ ತತ್ವದಲ್ಲಿ 
೭೫೬ಎನ್ನ ಭವಪಾಶಂಗಳ 
೪೧oಎನ್ನ ಭವಭವದಲ್ಲಿ 
೪೯Oಎನ್ನ ಭಾವವ 
೪೮೫ ] ಎನ್ನ ಮಾನಾಪಮಾನವೆಲ್ಲ 
೨೯೯ ಎನ್ನ ಷಡ್ ಧಾತುಗಳೆಲ್ಲ 
೨೯೫ ಎನ್ನ ಸ್ಕೂಲತನುವಿನ 
೨೭೮ ] ಎನ್ನ ಸ್ಕೂಲತನುವೆಂಬ ಮನೆ 
೯೩೨ ಎನ್ನ ಸ್ಕೂಲತನುವೆಂಬ 
೫೭೭ಎನ್ನೊಡಲೊಳಗೆ ತೋರಿ 
೬೬೬ ] ಎಲೆ ಶಿವನೆ ನಿಮ್ಮಲ್ಲಿ 
೭೭೫ ] ಎಲೆ ಶಿವನೆ ನಿಮ್ಮಲ್ಲಿ 

ಎಲೆ ಶಿವನೆ ನೀವು 
೬೬೪ ಎಲ್ಲರಂತಲ್ಲ ನೋಡಿರೆ 
೬೫೬| ಎಲ್ಲಿ ನೋಡಿದಡಲ್ಲಿ 
೬೬೭ಏನೆಂಬೆನೇನೆಂಬೆನಯ್ಯಾ 
೪೮೪ | ಏಳುಕೋಟಿಮಹಾಮಂತ್ರ 


೭೮೪ 


ಉತ್ತರಗಿರಿಯ 
ಉನ್ಮನಿಯ ಮಂಟಪದಲ್ಲಿ 
ಉಪಾಧಿಯನಳಿದು 
ಎ , ಏ 
ಎಂದು ಅಷ್ಟತನುಗಳು 
ಎಂಬತ್ತುನಾಲ್ಕು ಲಕ್ಷ 
ಎಚ್ಚರವಿರಬೇಕು 
ಎನಗೆ ನೀನೆ ಚಿದ್ಭಾಂಡ 
ಎನ್ನಂಗದ ಮಧ್ಯ 
ಎನ್ನಂತರಂಗದ 
ಎನ್ನ ಆಧಾರಚಕ್ರವೆ 
ಎನ್ನ ಆಧಾರದಲ್ಲಿ 
ಎನ್ನ ಆಧಿ ವ್ಯಾಧಿಗಳೆಲ್ಲ 
ಎನ್ನ ಆರು ಚಕ್ರಂಗಳಲ್ಲಿ 
ಎನ್ನ ಕಂಗಳ ಮುಂದಣ 
ಎನ್ನ ಕಂಗಳು ನಿಮ್ಮ 
ಎನ್ನ ಕರಕಮಲ 
ಎನ್ನ ಕರಕಮಲ ಮಧ್ಯದಲ್ಲಿ 
ಎನ್ನ ಕರಸ್ಥಲದಲ್ಲಿ 
ಎನ್ನ ಕಾಯದ 
ಎನ್ನ ಕಾಯಕಲ್ಪಿತಂಗಳು 
ಎನ್ನ ಗರ್ವ ಅಹಂಕಾರವ 
ಎನ್ನ ಪ್ರಾಣ ಗಂಧವ 
ಎನ್ನ ಫ್ಯಾಣದ ಕೊನೆಯಲ್ಲಿ 
ಎನ್ನ ಘಾಣದ ಕೊನೆಯಲ್ಲಿ 
ಎನ್ನ ಘಾಣದ ಪರಿಣಾಮ 
ಎನ್ನ ಚಿತ್ರ ಸುಚಿತ್ರ 
ಎನ್ನ ಘಾಸಮರಸ 
ಎನ್ನ ಜನನ ಮರಣಂಗಳೆಲ್ಲ 


೨೮೩ 


೨೫೬ 


೨೮೫ 
೫೯೨ 


೩೪೮ 


೮೮೪ 


೩ರ್೪ 


مطع 


೭೬೧ 


೮೧೪ 


೫೯೭ 


೮೧೭ 


೯೪೫ 
೯೨೬ 
೩೩೯ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


೬೯೦ 
೯೧೫ 
೬೧೩ 
೪೭೭ 
೬೭೯ 


೪೪೯ 


೮೫೦ 

೨೪ 
೭೪೬ 


೨೭೬ 


೭೬೫ ) 


೫೭ಂ. 


೬೧೬ | 


೭೬೪ 


ಒ, ಓ 
ಒಂದು ವೇಳೆ ಲಿಂಗಕ್ಕೆ 
ಒಂಬತ್ತು ನಾಳದೊಳಗೆ 
ಒಬ್ಬರು ನಡೆದಾಚರಣೆ 
ಒಬ್ಬರೊಬ್ಬರ ಸಂಗವ 
ಒಮ್ಮೆ ಜ್ಞಾನಿಯೆನಿಸಿ 
ಒಮ್ಮೆ ಜ್ಞಾನಿಯೆನಿಸಿ 
ಒಮ್ಮೆ ನೀ ದೇವನಾದಲ್ಲಿ 
ಒಲ್ಲನು ಒಲ್ಲನಯ್ಯ 
ಒಲ್ಲೆನಯ್ಯ ಜಗದ 
ಒಳಗೆಂಬುದನರಿಯೆ 
ಒಳಗೆ ಕೂಡಿ ಹೊರಗೆ 
ಒಳಗೆ ಬೋಳಾಗಲರಿಯದೆ 
ಒಳಗೆ ತಿಳಿಯದೆ 
ಒಳಗೆ ನೋಡಿದಡೆ ನಿಮ್ಮನೆ 
ಒಳಗೆ ಲಿಂಗದಕೂಟ 
ಓಂಕಾರವೆಂಬ ಮರಕ್ಕೆ 
ಓಂ ನಮಃ ಶಿವಾಯ 
ಕ, ಖ 
ಕಂಡರೆ ಸಂತೋಷ 
ಕಟ್ಟಿದ ಬುತ್ತಿ 
ಕಟ್ಟಿದೆನು ಬಿರಿದು 
ಕಡಲ ಮಧ್ಯದಲ್ಲಿ 
ಕನಕ ಕಾಮಿನಿ 
ಕನ್ನಡಿಯ ನೋಡುವಲ್ಲಿ 
ಕಪ್ಪೆಯ ಶಿರದ ಮೇಲೆ 
ಕಮಲದ ಸಾಲುಗಳೊಳಗೆ 
ಕರ್ಮಸಾದಾಖ್ಯ 
ಕರಸ್ಥಲದ ಲಿಂಗವನು 
ಕಲ್ಪತರು ಕಾಡಮರ 
ಕಾಮದ ಕಳವಳದಲ್ಲಿ 
ಕಾಮವುಳ್ಳವಂಗೆ 
ಕಾಯಕಲ್ಪಿತಕ್ಕೆ ದೂರನು 


ಕಾಯೆ ಜೀವದ ಕೀಲವ | 
೬೧೪ ಕಾಯದ ಕಳವಳದಲ್ಲಿ 
೭೯೦] ಕಾಯದ ಕೈಮುಟ್ಟಿ 
೮೫೧ಕಾಯವ ದಂಡಿಸಿ 
೫೪೫ ] ಕಾಯವಿಲ್ಲದ ಪುರುಷನು 
೯೨೨ಕಾಯಕವಿಲ್ಲದ ಭಕ್ತ 
೫೨೫ ] ಕಾಯವೇ ಕೈಲಾಸವಾಗಿ 
೬೩೯ ] ಕಾರ್ಯವಿಲ್ಲದ ಪ್ರಸಾದ 
೫೫೯ ಕಾಲಕಲ್ಪಿತಂಗಳಿಲ್ಲದಂದು 
೫೮೧ ಕಾಲನೆಂಬ ಜಾಲಗಾರನು 
೭೬೬ ಕಾಲಿಲ್ಲದ ನಡೆ 

ಕಾಲಿಲ್ಲದೆ ನಡೆಯಬಲ್ಲಡೆ 
ಕಾಯದೊಳಗಣ ಮನಸ್ಸು 
ಕಾಲಲ್ಲಿ ಕಣ್ಣು ಮೂಡಿತ್ತಕಂಡೆ 

ಕಾಷ್ಠದಲ್ಲಿ ಅಗ್ನಿ 
೩೮೫ ] ಕಾಷ್ಠದಲ್ಲಿ ಬೊಂಬೆಯ 
೩೪೭ ] ಕಿಸುಕುಳದ ಕೀವು 
೩೪೬ ಕುಂಡಲಿಯ ಬಾಗಿಲಲ್ಲಿ 

ಕುಂಭ ಸಹಸ್ರ ಉದಕದೊಳಗೆ 
ಕುಚಿತ್ತವಳಿದು ಸುಚಿತ್ರ 

ಕುರುಹುವುಂಟೆ ಮರುಳೆ 
೫೫೮ ಕೆಟ್ಟೆ ಕೆಟ್ಟೆನಯ್ಯ 
೫೨೨ ಕೇಳಿಕೇಳಿರಯ್ಯ 

ಕೇಳಿಕೇಳಿರಯ್ಯ 
೪೭೮) ಕೇಳಿರೆ ಕೇಳಿರಾ 
೯೩೫ ಕೇಳಿರೆ ಕೇಳಿರಾ 
೬೯೯ ಕೇಳು ಕೇಳಯ್ಯ 
೭೧೨ |ಕೇಳುಕೇಳಯ್ಯ ಕರುಣೆ 
೭೭೪ ಕೇಳುವ ಸಂಗೀತ 
೬೨ ಕೋಳಿಕೂಗುವುದು 
೨೮೭ ಕ್ರಿಯವೆ ಅಧಿಕವೆಂಬ 
೭೯೩ ಕ್ರಿಯಾದೀಕ್ಷೆಯಿಂದ 
೩೮೮ ಕ್ರಿಯೆಯಲ್ಲಿ ಬಲ್ಲಿದರು 
೯೦೨ ಕೀರದ ರುಚಿಯ 


೯೩೪ 
೭೨ 
೭೫೪ 
೭೭೧ 
೫೦೨ 
೮೮೨ 
೨೬೬ 
೭೦೪ 
೬೯೪ 
೫೬೫ 
೫೦೮ 
೨೬೫ 
೭೮೦ 
೯೫೪ 


೮೨। 


೭೦೬| 


೮೪ಂ 
೯೧೦ 
೭೬೩ 


೯೨೦ 
೬೪೮ 


೩೮೧ 


೫೦೪ 


೬೪೫ 
ខB82 
೬೭೯ 


ವಚನಗಳ ಅಕಾರಾದಿ 


೬೦೩ 


೯೧೪ 


೨೮೦ 


೮೧ 


೨೭೯ 
೬೩೨ 
೮೦೫ 
೪೩೬ 


C 


೮೬೦ 


S 


0 


೮೦೩ 


೮೯೭ ಗುರುವಿನೊಡನೆ ಸಹಭೋಜನ 
೯೩೮ ಗುರುವೆನಲು ಕೊರೆವುದು 

ಗುರುವೆ ಪರತತ್ವವು 
ಗುರುವೆ ಲಿಂಗವೆಂದರಿದೆ 

ಗುರುಶಿಷ್ಯ ಸಂಬಂಧ 
೫೮೮| 

ಗುರುಸೇವೆಯಲ್ಲಿ 
೭೧೩ | 

ಗುರುಸ್ಥಲದ ಗಂಭೀರ 
ಗುರುಹರ ವಚನ 
ಗೋಸುಂಬೆ ಹುಳದಂತೆ 

ಘನತರದಿಷ್ಟಲಿಂಗದಲ್ಲಿ 
೪೨೪ 

ಘನಲಿಂಗದೇವರು ಘನಲಿಂಗ 

ಘನಮಹಾಲಿಂಗಕ್ಕೆ 
೩೩೦ 

ಘನಗಂಭೀರಮಹಾಘನ 
ಘನಕ್ಕೆ ಘನವಾದ 
ಘಲ್ಲು ಘಲ್ಲೆಂದಡೆ 

ಘ್ರಾಣೇಂದ್ರಿಯ ವಿಷಯ 
೬೧೧ 
೬೧೫ ] ಚ, ಛ 
೬೩೫ ಚಂದ್ರಶಿಲೆಯ 
೬೦೯ | ಚಂದ್ರಸಾಲೆಯಲ್ಲಿ 
೬೧೦ ] ಚಂದ್ರಸೂರ್ಯರೆನಿಸುವ 

೨೯ | ಚತುರ್ಭೂತಂಗಳ 
೫೩೧] ಚತುರ್ವೆದಿಗಳಾದ 
೫೧೭ಚರಣದೊಳಗೆ ಚರಣ 
೪೫೭ ಚಿತ್ತನಿರ್ಮಲವಾದಾತ್ಮನು 
೬೪ಂ| ಚಿತ್ತದೋಲ್ಲಭನಕಾಣದೆ 
೪೧೩ ] ಛಲವಿರಬೇಕು 


೪೮೩ 
೭೯೪ 
೪೮೭ 
೮೬೧ 
೮೯೪ 
೯೩೨ 

ပူပူ 
೮೩೦ 
೨೫೯ 


೨೯೬ 


ಕುತ್ ಪಿಪಾಸೆ 
ಖಂಡಿತ ಭಾವವಳಿದು 
ಗ, ಘ 
ಗಂಡನುಳ್ಳ ಗರತಿ 
ಗಂಡಸತ್ತನೆಂದು 
ಗಗನಮಂಟಪದಲ್ಲಿ 
ಗಗನವೆ ಅಂಗವಾದ 
ಗರ್ವಾಹಂಕಾರವಳಿದು 
ಗಾಳಿಬೀಸುವ 
ಗುರುಕರಜಾತನಾದೆನಾಗಿ , 
ಗುರು ಕರುಣಿಸಿಕೊಟ್ಟ 
ಗುರುಕಾರುಣ್ಯವ 
ಗುರುಚರಣವ ಪೂಜಿಸಿ 
ಗುರುದೀಕ್ಷೆಯಿಲ್ಲದೆ 
ಗುರುಪಾದೋದಕವ 
ಗುರುಪ್ರಸಾದವ ಕೊಂಬ 
ಗುರುಪ್ರಸಾದವನರಿಯದ 
ಗುರುಪ್ರಸಾದವಕೊಂಡು 
ಗುರುಪ್ರಸಾದಿಯಾದಡೆ 
ಗುರುಪ್ರಸಾದಿಯಾದಡೆ 
ಗುರುಪ್ರಸಾದಿಯಾದಡೆ 
ಗುರುಭಕ್ತನಾದಬಳಿಕ 
ಗುರುಭಕ್ತರಾದವರು 
ಗುರುಭಕ್ತಿಯಮಾಡಿದ 
ಗುರುಭಕ್ತಿಯಮಾಡಿದರೆ 
ಗುರುಲಿಂಗಜಂಗಮದಲ್ಲಿ 
ಗುರುವಚನದಿಂದಲ್ಲದೆ 
ಗುರುವ ನೋಡಿರೋ 
ಗುರುವಿಂಗಾದಡೂ 
ಗುರುವಿಂಗೆ ತನುವ 
ಗುರುವಿಡಿದು ಕುರುಹ 
ಗುರುವಿನಲ್ಲಿ ಗುಣವ 
ಗುರುವಿನಲ್ಲಿ ಭಕ್ತಿಯಿಲ್ಲ 


೮೦೪ 


೭೧೬ 


೮೩೬ 


೭೪೩ 


೭೪೮ 


೩೫೮ 
೮೭೨ 
೬೯೨ 
೮೧೯ 
೪೫೬ 


೨೮೧ 


೩೬೧ 


೫೩೪ 


೬೩೪ 


೨೯೧ 
8εε 


ಜಂಗಮಕ್ಕೆ ನೀಡಿದ 
೫೬೬ 
೪೦೪ 

ಜಂಗಮಕ್ಕೆ ಮಾತಾಪಿತ 
ಜಂಗಮ ಜಂಗಮವೆಂದು 
ಜಂಗಮದ ಘನವನು 

ಜಂಗಮದ ದರ್ಶನ 
೪೦೦ 

ಜಂಗಮದ ಪಾದತೀರ್ಥ 


೫೩೩ 


೬೩೩ 


೭೭೮ 


೬೦೪ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


೯೨೭ 
೭೬೮ 


೪೪೦ 


ಜಂಗಮದಲ್ಲಿ ರೂಪು 
ಜಂಗಮಲಿಂಗವೆ ನಮೋ 
ಜಂಗಮವ ಕಂಡು 
ಜಂಗಮವೆ ಜಗದೀಶ 
ಜಂಗಮವೆ ಜಗದ್ಭರಿತ 
ಜಗದ ಮಧ್ಯದಲ್ಲಿ 
ಜಗದೊಳಹೊರಗೆಲ್ಲ 
ಜಗವನೊಳಕೊಂಡ 
ಜಗವಾಗಬಲ್ಲ ನೋಡಿರೋ 
ಜಗವೆಲ್ಲ ಮುನಿದಡಂಜೆ 
ಜಡೆ ಬೋಳುಲೋಚು 
ಜನನವಿಲ್ಲದ ಶರಣ 
ಜಾತಿಧರ್ಮ 
ಜಾತಿಪೂರ್ವಾಶ್ರಯವ 
ಜೀವದೊಡೆಯನನಗಲಿ 
ಜೀವಭಾವದಿಂದ 
ಜ್ಞಾನದಿಂದಾದಡಾಗಲಿ 


೫೩೨ ] ತನುವಿನ ಕೈಯಲ್ಲಿ 
೫೨೬ ತನುವಿನಕೊನೆಯಲ್ಲಿ 
೩೯೨ ತನುವಿನ ಪ್ರಕೃತಿ 
೩೯೩ ತನುವಿನ ಮಧ್ಯದಲ್ಲಿ 
೩೫೭ ತನುವಿನವಗುಣಂಗಳ 
೮೨೨ ತನುವಿನ ವಿಕಾರದ 
೫೦೭ ತನುವಿನಲ್ಲಿ ಗುರುಭಕ್ತಿ 
೩೦೭] ತನುವಿಲ್ಲದೆ ಮಾಡಿ 
೫೧೫ ] ತನುವಿಹ ಪರಿಯಂತರ 

೫೮೫ ] ತನುವೆಂಬ ಗುಡಿ 
- ೫೬೯ತನುವೆ ಗುರುವೆಂದರಿದ 

೮೭೮ ] ತಮ್ಮೊಳಗೆ ತಾವು 
೩೩.೩ ತಾನೊಳ್ಳೆಯವನಾದಡೆ 
೪೯೩ | ತಾನೆ ಗುರುವಾಗಿ 
೮೨೫ ತಾಮಸಗುಣಂಗಳಲ್ಲಿ 
೬೨೪ ತಾರಕಾಕೃತಿ 
೩೦೧ತೆಂಗಿಗೆ ನೀರನೆರೆದಡೆ 

ತೆರಹಿಲ್ಲ ತೆರಹಿಲ್ಲ 

ತೊತ್ತಿಂಗೆ ಒಡತಿಯ 
೯೨೧ 

ತ್ರಿಕರಣಂಗಳು ಶುದ್ದನಾಗಿ 
೨೮೨ 

ತ್ರಿಕೂಟ ಗಿರಿಯಲ್ಲಿ 


೬೮೭ 
೭೭೩ 
೨೭೦ 
೬೪೪ 
೪೪೫ 
೯೨೯ 

೨೦ 
೪೩೨ 
೫ರ್೪ 
១៦ 
ပုဂ 


Cනට 


೬೪೭ 
೩೬೦ 
೯೪೬ 
೪೭೬ 
೬೦೮ 


೭೧೫ 


೫೨೭೩ಕೂಟವೆಂಬ ಭೂಮಧ್ಯ 


೭೫೨ 


೫೪೮ 


೫೪೭ ದ, ಧ 


2 ပုပ္ပ 


೫೫೧ 


ತಂದೆ ಕೇಳಯ್ಯ 
ತಂದೆ ತಾಯಿ ಬಂಧು 
ತಂದೆ ನೀನೇ ಅಯ್ಯ 
ತನ್ನ ಎಡೆಯಲ್ಲಿ ಕತ್ತೆ 
ತನ್ನ ತಾನರಿಯದೆ 
ತನ್ನನಲ್ಲದೆ ಅನ್ಯವ 
ತನು ಗುರುವಾದುದೆ ಶೀಲ 
ತನು ನಿಮ್ಮದಾದಬಳಿಕ 
ತನು ಲಿಂಗವಾದ 
ತನುವಕೊಟ್ಟು 
ತನು ವಂಚನೆಯಿಲ್ಲದೆ 
ತನುವ ಗುರುವಿಂಗೆ 
ತನುವ ನಿಮಗೆ 
ತನುವ ನಿಮಗೊಪ್ಪಿಸಿ 
ತನುವಿನ ಕೈಯಲ್ಲಿ 


೮೨೪ ದಕ್ಷಿಣಜ್ಯೋತಿಮಂಡಲ 
೮೫೬ ದಯವಿರಬೇಕು 
೯೩೦] ದರ್ಪಣದೊಳಗಣ 
೪೯೪ ದುರ್ಗುಣಿ ದುರಾಚಾರಿ 
೪೬೯ದೇವರದೇವ ಮಹಾಪ್ರಸಾದ 
೪೩೦ ] ದೇಹದ ವಾಸನೆ ಹರಿದು 
೩೯೮ ದೇಹವೆಂಬ ದೇಗುಲದೊಳಗೆ 
೪೪೭ ದ್ವೀಪ ಏಳರೊಳಗೆ 
೪೬೮] ಧರ್ಮ ಅರ್ಥ ಕಾಮ 
೮೮೬ ಧರ್ಮಾರ್ಥವಾಗಿ ದೀಕ್ಷೆಯ 


೫೨೮ 
eee 
೬೩೧ 
೭೧೦ 
೭೧೯ 


೭೮೯ 


೬೨೩ 
೩೮೩ 


ವಚನಗಳ ಅಕಾರಾದಿ 


೬೦೫ 


೪೦೬ 
೪೮ 
೭೦೮ 
೭೯೧ 
೪೨ 
೨೪೯ 
೫೯೧ 


೪ ೬೮ 


೪೯೭ 
೪೭೧ 
೩೨೫ 

ខ .១ 
೫೪೩ 
೭೬೭ 
೭೬೯ 
೬೧೨ 
೪೫೩ 


ನಂಜು ಅಮೃತವಾದುದ 
ನಂದಿವಾಹನನಾಗಿ 
ನಂಬಿರೊ ನಂಬಿರೊ 
ನಡೆದು ತಪ್ಪುವರಲ್ಲ 
ನಡೆಯೊಳಗೆ ನುಡಿ 
ನಡೆವ ಕಾಲದಲ್ಲಿ 
ನಡೆವ ಗತಿಯಲ್ಲಿ 
ನದಿನದಿಯ ಕೂಡಿದಂತೆ 
ನಲ್ಲನಕಾಣದೆ 
ನಲ್ಲನ ಕೂಡಿದ ಸುಖ 
ನವಖಂಡ ಮಂಡಲ 
ನವನಾಳಂಗಳ 
ನಳಿನಾಸನದಲ್ಲಿ 
ನಾದಬಿಂದುಕಳಾತೀತ 
ನಾದ ನಿಜವೆಂಬೆನೆ 
ನಾನಾದೇಶವ ತಿರುಗಿ 
ನಾನಾವರ್ಣದ ಕಾಷ್ಠವ 
ನಾನಿಹಪರಿಯಂತರ 
ನಾನೇನೆಂದೆನೆ 
ನಾಲ್ಕು ವರ್ಣ 
ನಾಸಿಕಾಗ್ರದಿಂ 
ನಿಚ್ಚ ನಿಚ್ಚ ಶರಣಂಗೆ 
ನಿತ್ಯ ಗುರುಲಿಂಗ 
ನಿತ್ಯ ನಿರಂಜನ 
ನಿತ್ಯ ಲಿಂಗಾರ್ಚನೆಯ 
ನಿತ್ಯ ಲಿಂಗಾರ್ಚನೆಯ 
ನಿಮ್ಮ ನೋಡಿನೋಡಿ 
ನಿಮ್ಮ ತೊತ್ತಿನ 
ನಿಮ್ಮ ಪ್ರಸಾದ 
ನಿಮ್ಮ ಪೂಜಿಸಿಹೆ 
ನಿಮ್ಮ ಸ್ವಲೀಲೆಯಿಂದ 
ನಿರುಪಮ ನಿರಾಳ 
ನಿರುಪಮ ಬಸವಣ್ಣ 


ನೀನೊಲಿದೊಡೆಕಲ್ಲೆಲ್ಲ 
೭೦೨ ] ನೀನೊಲಿದೊಡೆ ಜಗವೆಲ್ಲ 
೩೧೩ನೀರಮಂಟಪದೊಳು 
೬೦೪ ನೀರಿಲ್ಲದ ಭೂಮಿಯಲ್ಲಿ 
೫೯೦ ] ನೀರು ಗಟ್ಟಿಗೊಂಡು 
೫೮೯ ನೀವುನಿಮ್ಮ ಸ್ವಲೀಲೆ 
೯೧೮ ನುಡಿದಂತೆ ನಡೆ , 
೫೨೩ ನುಡಿಯಬೇಕು ಸತ್ಯ 
೯೫೩ನುಡಿಯಲಾಗದು ನುಡಿಯ 
೮೧೮ ನುಡಿಯಲ್ಲಿ ಎರಡು 
೮೩೮ ] ನುಡಿಯಲ್ಲಿ ಕರ್ಕಶ 
೭೦೦ನೆನಪಿಗೆಬಾರದ 
೭ರ್೫ ನೆರೆ ಹೊಲ್ಲ ದುರಾಚಾರಿಗಳ 
೭೦೯ ನೇತ್ರದಸೂತ್ರದಲ್ಲಿ 
೮೬೭ ನೇತ್ರವೆಂಬ ಸುವರ್ಣವ 
೯೩೬ ನೇಮವಿರಬೇಕು 
೪೧೬ ನೈಷ್ಠಿಕಭಾವ 
ರ್೪ಂನೈಷ್ಠೆ ನೆಲೆಗೊಳ್ಳಬೇಕು 
೯೨೮ ನೈಷ್ಠೆಯೆಂಬುದು 
೮೨೩ನೋಟಭಂಗ 
೩೪ನೋಡಬಾರದು ಪರಸತಿಯರ 
2ಅ ನೋಡಲಿಲ್ಲದ ಬಯಲು 
೮೪೧ನೋಡಿರೆ ನೋಡಿರೆ 

ನೋಡುನೋಡಯ್ಯ 
೭೭೯ ಪ, ಫ 
೭೮೦ತಹ ಜಯಗಳ 

ಪಂಚಪ್ರಾಣವಾಯುಗಳ . 
೫೮೩ 

ಪಂಚಮಹಾಪಾತಕ 
ಪಂಚಮುಖ 
ಪಂಚಾಕ್ಷರಿಯೆಂದಡೆ 
ಪರತರ ಪರಮ 
ಪರದೈವವ 
ಪರಧನ ಪರಸ್ತ್ರೀ 

ಪರಧನವ ಹಿಡಿಯದೆ 
೭೮೨ 


೪೫೫ 


೪೫೪ 


೪೮೧ 


೪೮೦ 
೯೫೬ 
esot 
೮೩೩ 


೪೫೯ 


೬೭೭ 
೩೫೪ 


ನೇ 


೩೧೪ 


ಡ 


೩೩೭ 
೭೪೫ 


o 


೫೪೦ 


೭೮೬ 


೪೭೩ 


೯೦೧ 
) 


೮೬೩ 


೬೦೬ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


೮೭೪ 


೭೩೨ 


೮೩೨ 


ಪರಮನಪ್ಪಣೆಯಿಂದ 

೯೨೪ | ಬಚ್ಚಬರಿಯ ಬಯಲೊಳಗೊಂದು ೭೮೭ 
ಪರಸ್ತ್ರೀಯರ ೪೫೧ ಬಣ್ಣದ ಚರ್ಮದ 

೨೬೧ 
ಪರುಷ ಲೋಹದಂತೆ ೨೮೮ ಬಣ್ಣವಿಲ್ಲದ ಪಕ್ಷಿ 

೭೦೭ 
ಪರಾತ್ಪರವಾದ ೫೦೩ | ಬಯಲಸೀಯಳ 

ទី ៦ 
ಪರಾತ್ರುವಾದ ವಸ್ತುವನೊಡಗೂಡಿದ ೬೯೧ ಬಯಲು ಬಯಲು 

೯೫೨ 
ಪರಿಪಾಕವಾದ ೨೫ ] ಬಲ್ಲರೆ ಬಲ್ಲರೆಂಬೆನು 

೫೫೩ 
ಪವನವೆ ಅಂಗವಾದ 

೬೫೨ ] ಬಲ್ಲವರು ಬೆಸಗೊಂಡಡೆ ៦ 
ಪಶ್ಚಿಮದ ಗಿರಿಯಲ್ಲಿ ೬೯೭ ಬಸವನ ನಾಮವು 

යන් 
ಪಾದತೀರ್ಥವೆಂದಡೆ 

೭೭೭ ಬಸವಣ್ಣನೆ ಗುರು 
ಪಿಂಡದೊಳಗೆ ಪ್ರಾಣ ೬೮೦ ಬಹುಕ್ರಿಯೆಯ 
ಪಿಂಡದೊಳಗೊಂದು 

೭೮೮ ] ಬಳಿಕ ನಿಯಮದ 
ಪುರುಷನಿಲ್ಲದಬಳಿಕ 

೮೦೨ ಬಳಿಕೀ ಪ್ರಕಾರವಾದ ೭೩೯ 
ಪುರುಷನೆಂದು ಕರೆವುತಿರ್ಪುದು ೮೧೫ ಬಾಯೊಳಗೆ ಬಾಯನಿಕ್ಕಿ ೮೩೯ 
ಪ್ರಕೃತಿ ವಿಕೃತಿ ೨೪೭ ಬಾರನೇತಕವ್ವಾ 

೮೨೯ 
ಪ್ರಸಾದಿ ಪ್ರಸಾದಿಗಳೆಂದು ೨೨೭ ಬಾರಯ್ಯ ಬಾರಯ್ಯ 

೩೨೦ 
ಪ್ರಸಾದಿಯಾದಡೆ 

೬೪೨ ] ಬಾರಯ್ಯ ಬಾರಯ್ಯ 
ಪ್ರಸಾದಿಯೊಳಗಣ ೬೪೧ ಬಾರಯ್ಯ ಬಾರಯ್ಯ 

೯೦೯ 
ಪ್ರಾಣನ ಹಸಿವೆದ್ದು ೯೧೩ ಬಾಳೆಯ ಎಲೆಯ 

೪೬೩ 
ಪ್ರಾಣನಾಯಕನ ೮೨೬ ಬೀಜದ ಮರೆಯಲ್ಲಿ 

೨೫೧ 
ಪ್ರಾಣಲಿಂಗ ಸಂಬಂಧಿ ೭೫೭ ] ಬೀಜದಿಂದ ಹುಟ್ಟಿದ 

೨೮೯ 
ಪ್ರಾಣಲಿಂಗ ಪ್ರಾಣಲಿಂಗ ೬೭೮ ಬೀಜದೊಳಗೆ ಅಂಕುರ ೭೮೩ 
ಪ್ರಾಣವು ಲಿಂಗವ 

೪೮೬ ಬುದ್ದಿಗೂಡದು ನಿದ್ರೆ ಬಾರದು ೮೨೦ 
ಪೃಥ್ವಿ ಅಡಗುವುದಕ್ಕೆ ೯೪೯ ] ಬೇಕೆಂಬವನಲ್ಲವಯ್ಯ 

೪೮೮ 
ಪೃಥ್ವಿ ಆಕಾಶಂಗಳಿಲ್ಲದಂದು ೨೪೫ | ಬ್ರಹ್ಮದೇವನಾದಡೆ 

೫೧೬ 
ಪೃಥ್ವಿ ಆಕಾಶಮಧ್ಯ ೫೧೩ ಬ್ರಾಹ್ಮಣನ ದರ್ಶನ 

೩೫೬ 
ಪೃಥ್ವಿ ದೇವರೆಂಬೆನೆ ೫೧೦ ] ಬ್ರಾಹ್ಮಣನಾಗಲಿ 

ឬ១៦ 
ಪೃಥ್ವಿಯಾಕಾಶದೊಳಗೆಲ್ಲ ೬೭೧ ಭಕ್ತನ ನಡೆಶುದ್ದ 

೪೨೬ 
ಪೃಥ್ವಿಯೆಂಬ ಭೂತಾಂಗ ೬೫೫ ಭಕ್ತನಾಗಬೇಕು | 

ပဝဂ 
ಪೃಥ್ವಿಯ ಅಂಗವಾದ ೬೪೯ ಭಕ್ತನಾದಡೆ ಚಿತ್ತ 
ಫಲಪದ ಮುಕ್ತಿಯ 

೬೦೭ಭಕ್ತನಾದಡೆ ನಿರ್ವಂಚಕ ೪೧೭ 
ಫಲಪದವಿಯ ಬಯಸಿ ೪೫೮] ಭಕ್ತನಾದಡೆ ಲಿಂಗ 

22. 
ಭಕ್ತಿಗೆ ಮುಖವಾದಾತ 

೪೧೨ 
ಭಕ್ತಿಯ ಮರ್ಮವ 

೪೧೮ 
ಬಂಧನಕ್ಕೊಳಗಾದ * ಭಕ್ತಿಯ ಸ್ಥಳಕುಳ 

೩೯೭ 


ಬ , ಭ 


೨೬೪ 


ವಚನಗಳ ಅಕಾರಾದಿ 


೬೦೭ 


೮೦೦ 


ಭಯವಿಲ್ಲದ ಪ್ರಸಾದ 
ಭವಕ್ಕೆ ಬೀಜವಾದುದು 
ಭಾವವಿಲ್ಲದ ಬಯಲ 
ಭಾವವಿಲ್ಲದ ಬಯಲು 
ಭಾವವೇ ಬ್ರಹ್ಮವಾದ 
ಭಾಷೆಗಳ್ಳಗೇಕೋ 


೨೪ 
ပုဂ 
೩೨ 
೩೩೨ 
೩೧೧ 
೩೦೩ 


೯೫೭ 


೭೨೧ 
೪೬೦ 


೨೮ 
೭೫೩ 
೭೫೦ 


೩೩೫ 


೩೬ 


೬೭೫ ಮಾತಿನಲ್ಲಿ ಶುದ್ಧವಿಲ್ಲ 
೨೬೮ ಮುಕ್ತಿಗೆ ಸದಾ 
೪೪೮ | ಮುಕ್ತಿಯ ಪಡೆವೆ 
೯೫೯ ಮುನ್ನ ಪಡೆಯದೆ 
೭೭೦ ಮುನ್ನ ಮಹಾನಂದಿನಿ 
೯೧೨ ಮುನ್ನ ವಿಟ ಶೈತನು 

ಮುನ್ನ ಶ್ರೀಗುರುಸ್ವಾಮಿ 
ಮೂರ್ತಿಯಿಲ್ಲದ ಬಯಲು 
ಮೇರುವಿನ ಮಂದಿರ 
ಮೊಟ್ಟೆ ಮೊಟ್ಟೆ ಪತ್ರಿ 

ಯ , ರ, ಲ, ವ 
೩೫೯ ಯೋಗಯೋಗವೆಂದು 
೩೦೯ ರಾಜಯೋಗದಲ್ಲಿ 
೪೬೬ರಾಜಯೋಗಾನುಸಂಧಾನ 
೭೯೫ ರುದ್ರಾಕ್ಷಿಯೆಂದೊಡೆ 
೪೨೯ ಲಿಂಗಕ್ಕೆ ಅರ್ಪಿಸಿದ 
೫೮೬ ಲಿಂಗಕ್ಕೆ ಸಮರ್ಪಿಸಿದ 
೮೯೬ಲಿಂಗ ಘ್ರಾಣದಲ್ಲಿ 
೭೮೫ | ಲಿಂಗಭಿನ್ನ ಭಿನ್ನ 
೫೯೯ ಲಿಂಗ ಜಂಗಮಕ್ಕೆ 
೯೦೮ ] ಲಿಂಗದ ನಡೆಯಂತೆ 
೨೬೯ ] ಲಿಂಗದ ನಡೆ 
೩೭೯ ] ಲಿಂಗದೊಡನೆ 
೩೨೬ ಲಿಂಗಪೂಜಕನಾದಡೆ 
೮೬೪ ಲಿಂಗಪ್ರೇಮವುಳ್ಳ 
೩೬೬ ಲಿಂಗಪ್ರೇಮಿಗಳನಂತ 
೫೪೪ ಲಿಂಗಭಕ್ತನಾದ 
೫೪೨ | ಲಿಂಗವನರಿಯದ 
೬೦೦ ಲಿಂಗಾಂಗ ಸಾಮರಸ್ಯವ 
೪೫೦ | ಲಿಂಗಾರ್ಚನೆಯ 
೪೪೬ ಲಿಂಗಾರ್ಚನೆಯಿಂದ 
೬೪೩ ವಿದ್ಯೆಯ ಬಹಳ 
೪೭೪ | ವಿರಕ್ತಂಗೆ ಕಾಮ 


೬೦೨ 


೬೬೩ 


೮೧೧ 


ಮಡದಿ ಮಕ್ಕಳು 
ಮಡುವಿನಗ್ಗಣಿ 
ಮತ್ತಂ ಶಿರಸ್ಸಿನ 
ಮತಿಗೆಟ್ಟೆನಯ್ಯ 
ಮತ್ತೆ ಕೇಳಿರೋ 
ಮನಕ್ಕೆ ಮನೋಹರ 
ಮನದಲ್ಲಿ ಆಸೆ 
ಮನದಲ್ಲಿ ಒಂದು 
ಮನದಲ್ಲಿ ನಂಬಿಗೆ 
ಮನದೊಡೆಯ 
ಮನ ಮಹಾಘನ 
ಮನವ ನಿಲಿಸಿ 
ಮನವು ಘನವ 
ಮನವೆಂಬ ಒರಳಿಗೆ. 
ಮನವೆಂಬ ಮರ್ಕಟನು 
ಮನೆಗೆ ಬಂದ 
ಮಹದೈಶ್ವರ್ಯ 
ಮಹಾಂತನಕೂಡಿದ 
ಮಹೇಂದ್ರಜಾಲದಂತೆ 
ಮಾಡಬಾರದು 
ಮಾಡಲಾಗದು ಭವಿಯ 
ಮಾಡಿದ ಮಾಟವ 
ಮಾಡುವ ತನುವು 
ಮಾಡುವ ಭಕ್ತ 
ಮಾದಾರ ಚನ್ನಯ್ಯನ 
ಮಾತಿನಲ್ಲಿ ಕರ್ಕಶ 


೩೮೨ 


೭೯೭ 


೬೮೯ 


೯೧೧ 


೩೯೬ 


೩೮೯ 


೩೯೦ 


೫೩೭ 
೬೩೨ 
೮೮೫ 
೩೮೪ 
೩೯೧ 
೩೭೦ 
೮೬೯ 


೬೦೮ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


೩೨೧ 
೩೪೪ 


೪೧೯ 


೪೬೧ 


೩೫೧ 
೮೯೫ 
೫೭೮ 
೪೦೬ 


೩೧೯ 


೫೬೪ 


೫೯೩ 
೬೦೩ 


೩೫೩ 


೮೬೮| ಶಿವಶಿವಾ ಎಂದು 
೫೭೨ ಶಿವಶಿವಾ ಎಂದು 
೩೧೬ ಶಿವಶಿವಾ ಎನ್ನ ಮನ 
೬೯೫ ಶಿವಶಿವಾ ಎನ್ನ ಮನ 
೬೧೯ ಶಿವಶಿವಾ ಎನ್ನಿರೊ 
೨೬೦ ಶಿವಶಿವಾ ಏನೆಂಬೆ 
೫೮೭] ಶಿವಶಿವಾ ನೀ 
೬೮೪ ಶಿವಶಿವಾ ನೀವೆನ್ನ 
೬೮೩ | ಶಿವಶಿವಾ ಪ್ರಸಾದ 
೫೨೩ ಶಿವಶಿವಾ ಮಹಾಪ್ರಸಾದ 
೬೮೨ ಶಿವಶಿವಾ ಮಹಾಪ್ರಸಾದ 
೬೮೧ ಶಿವಶಿವಾ ಮಹಾಪ್ರಸಾದ 
೮೯೮ ಶಿವಶಿವಾ ಮಹಾಪ್ರಸಾದ 

ಶಿವಶಿವಾ ಶಿವಭಕ್ತ 
೮೮೦ ಶೀಲವಂತ ಶೀಲವಂತ 
೮೪೩ ಶೀಲ ಶೀಲವೆಂದು 
೮೪೨ ಶುದ್ದ ಪದ್ಮಾಸನದಲ್ಲಿ 
೮೭೯ ಶುದ್ಧ ಸುಯಿಧಾನ 
೮೫೮ ಶೈವ ಸಿದ್ದಾಂತಿಗಳೆಂಬ 
೯೪೦ ಶ್ರೀಗುರು ಕರುಣಿಸಿ 
೫೧೧ ಶ್ರೀಗುರುವಿನ 
೮೪೬ ಶ್ರೀಗುರುವಿನಿಂದಧಿಕರು 
೮೮೯ ಶ್ರೀಗುರುವೆ ತಂದೆ 
೭೯೯ ಶ್ರೀಗುರುಸ್ವಾಮಿ 
೬೩೮ ಶ್ರೀಗುರುಸ್ವಾಮಿ 
೮೫೭ ಶ್ರೀವಿಭೂತಿಯ 
೬೩೦ ಶ್ರೇಷ್ಠಶ್ರೀಗುರು 

ಷಡೀಂದ್ರಿಯ 
ಷಡುವರ್ಗಗಳ 


೮೫೨ 


ವಿರಕನೆನಿಸುವ 
ವಿರಕ್ತವಿರಕ್ತರೆಂದು 
ವಿಶ್ವತೋಮುಖ 
ವಿಶ್ವದೊಳಗೆಲ್ಲ 
ವಿಶ್ವಾಸನೋಟ ಜಾರಿದಡೆ 
ವಿಷಯವೆಂಬ 
ವೀರಶೈವ ಭಕ್ತ 
ವೇದಂಗಳಿಗಛೇದ್ಯ 
ವೇದಂಗಳು ನಿಮ್ಮ 
ವೇದಂಗಳು ನಿಮ್ಮ 
ವೇದವನೋದಿದ 
ವೇದ ಶಾಸ್ತ್ರ ಆಗಮ 
ವೇದಶಾಸ್ತ್ರಾಗಮ 
ಶ, ಷ 
ಶರಣ ಗಮನಿಯಾದಡೆ 
ಶರಣನ ಕಂಗಳೆ 
ಶರಣನ ಚರಣದಲ್ಲಿ 
ಶರಣನ ತನುವೆ 
ಶರಣನಾದಡೆ ಮುರಿದ 
ಶರಣನಿರ್ದಲ್ಲಿ 
ಶರಣಭರಿತ ಶಿವನು 
ಶರಣರ ಸಂಗದಿಂದ 
ಶರಣಲಿಂಗಕ್ಕೆ 
ಶರಣಸ್ಥಲದ 
ಶಿವಂಗೆ ಐದು 
ಶಿವನ ಕೂಡಿರ್ಪ 
ಶಿವನ ಪ್ರಸಾದವ 
ಶಿವನೇ ಗುರುವೆಂದು 
ಶಿವನೆ ಗುರುವೆಂದು 
ಶಿವ ಪಾದೋದಕವ 
ಶಿವಭಕ್ತನೆನಿಸುವಾತ 
ಶಿವಭಕ್ತಿ ಶಿವಜ್ಞಾನ 
ಶಿವಮಂತ್ರವೆನಗೆ. 
ಶಿವಶಿವಾ ಎಂದು 


೮೫೪ 
೭೧೧ 


೫೦೫ 


esoos 


೮೧೩ 


트위트 


ឬ ១៦ 


೨೯೨ 


೫೩೮ 


೩೨೯ 


೮೦೭ 


೬೧೮ 


೫೦೬ 


೮೫೩ 


೫೭೦ 


೪೦೩ 


ಸಂಗನಬಸವಣ್ಣನಂತೆ 
ಸಂಗಲೇಸು 
ಸಂಚಲಗುಣವಳಿದು 


೩೯೪ 
೫೪೬ 
೩೨೭ 


೩೪೦ 


೩೧೦ | 


ವಚನಗಳ ಅಕಾರಾದಿ 


೬೦೯ 


೬೦ 


೫೫೦ 


೫೧೨ 
೫೧೪ 
೬೯೩ 
೩೭೮ 
೯೦೩ 
೭೨೭ 


೯೫೮ 


೨೭೩ 


ಸಂದೇಹಿ ಸೂತಕಿಯಲ್ಲ . 
ಸಂಸಾರದೊಳಗಿರ್ಧ 
ಸಕಲಗಣಂಗಳು 
ಸಕಲಗಣಂಗಳು 
ಸಕಲ ಮೂರ್ತಿಯಾಗಿ 
ಸಕಲ ವ್ಯಾಪಾರವ 
ಸಕಲ ವಿಸ್ತಾರದ 
ಸಕಲ ವಿಸ್ತಾರದೊಳಗೆಲ್ಲ 
ಸಕಲ ವೇದಶಾಸ್ತ್ರಾಗಮ 
ಸಕಲ ಸಾಧನಂಗಳಿಲ್ಲದೆ 
ಸಕಲೇಂದ್ರಿಯಂಗಳ 
ಸಗುಣನಲ್ಲ ನಿರ್ಗುಣನಲ್ಲ 
ಸಚ್ಚಿದಾನಂದ ನಿತ್ಯ 
ಸಚ್ಚಿದಾನಂದ ಪರಶಿವನ 
ಸಚ್ಚಿದಾನಂದ ಸದ್ಗುರು 
ಸಟೆಯನಾಡದಾತ 
ಸತ್ ಚಿತ್ರಾನಂದ 
ಸತ್ಯದ ಮನೆಯಲ್ಲಿ 
ಸತ್ಯನೆಂದೆನಿಸಯ್ಯ 
ಸತ್ಯ ವಚನವ 
ಸತ್ಯ ವಚನವ 
ಸತ್ಯವ ನುಡಿಯದು 
ಸತ್ಯ ಸದಾಚಾರಿಯಯ್ಯ 
ಸತ್ಕಾಯಕದಿಂದ ತಂದ 
ಸತ್ಯಾಸತ್ಯವೆಂದು 
ಸತ್ತು ಚಿತ್ತು ಆನಂದ 
ಸತ್ತು ಹುಟ್ಟುವನಲ್ಲ 
ಸತ್ತುಹೋಗುವರೆಲ್ಲ 
ಸದ್ಭಕ್ತನಾದಾತನು 
ಸದ್ಭ ಕ್ತರೇ ಎನ್ನ 
ಸದ್ಭಕ್ತರಾದವರು 
ಸದ್ಗುರು ಕಾರುಣ್ಯವ 
ಸದ್ಗುರು ಪ್ರಸಾದ 
ಸಬ್ಬಕನ ಸಹಜ 


೮೮೧ ಸಪ್ತಸಾಗರದಷ್ಟು 
೯೧೭ ಸಲ್ಲರು ಸಲ್ಲರಯ್ಯ 
೮೧೦ ] ಸರ್ವಗತ ಶಿವನೆಂದು 
೮೪೭ ಸರ್ವಜಗದಲ್ಲಿ 
೯೨೫ ] ಸರ್ವಜ್ಞನು ನೀನೆ 
೯೨೩ | ಸರ್ವಲೋಕೋಪಕಾರ 
೬೯೬ ಸರ್ವಾಚಾರ ಸಂಪತ್ಯ 
೨೮೬ ಸಹಸ್ರದಳ ಕಮಲಮಧ್ಯ 
೩೪೧ ಸಾಕಾರವಿಲ್ಲದ ಬಯಲು 
೭೫ ಸಾಕುಮಾಡದು 
೩೦೪ ಸಾಲೋಕ್ಯವಿದೆ 
೮೯೯ಸಾವಯವ ನಿರವಯ 
೨೯೮ ಸಾಸಿರಕಂಬದ 
೩೨೮| ಸಿಂಹದ ಮೊಲೆವಾಲು 
೨೯೦ ಸಿರಿ ಬಂದೊದಗಿತ್ತೆಂದು 
೪೦೨ ಸಿರಿವಂತರೆಂದು 
೩೧೮ ಸುಖ ಬಂದಲ್ಲಿ ನಿಮ್ಮ 
೪೨೨ ಸುಡು ಸುಡು ಈ ದೇಹದ 
೪೦೯ ಸುರಚಾಪದಂತೆ ತೋರಿ 
೪೧೫ ಸೂರಮಂಡಲದಲ್ಲಿ 
೫೫೫ ಸೊಕ್ಕಿದ ಜವ್ವನದ 
೨೭೪ ಸೋಹಂಎಂದಡೆ 
೭೯೬ ಸ್ವರ್ಗಕ್ಕೆ ಏಳು 
೪೧೪ ಸೃಷ್ಟಿ ಸ್ಥಿತಿ ಪ್ರಳಯ 
೮೨ ಸ್ಥಾವರವು ಜಂಗಮವು 
೭೯೨ ಸ್ನೇಹ ಸಮರಸ 


೩೧೭ 
೯೦೦ 
೭೧೭ 
೬ ೨೮ 
೩೬೪ 
೨೭೭ 
៦២ 
೨೬೭ 
೩೬೭ 

೨೬ 
೮೩೪ 


0 


೩೯3 


೧೯೬ 


೩೫ 


೪೩೨ 


೪೨೦ ] 


೨೪೮ 


೩೫೧೫ 


೮೩೧ 


೮೦೧ | 

ಹಗಲಿರುಳಳಿಲ್ಲದಂದು 
೪೨೧ | 

ಹಗಲು ಹನ್ನೆರಡುತಾಸು 

ಹತ್ತು ದಿಕ್ಕಿನ ಒಳಹೊರಗೆ 
೮೦೯ 

ಹರಹರಾ ಎಂದು 
೭೪೨ 

ಹರಹರಾ ಎನ್ನ 


೫೯೮ 


೫೩೯ 


೫೯೪ 


೪೦೫ 


೩೨೩ 


೩೮೦ಹರಿಕುಲದ ವಿಪ್ರರು 


೬೧೦ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


೯೪೧ 


೩೨೩ 
೪೨ 
೩೨೨ 
೨೭೫ 
೪೫೨ 


೫೬೨ 


೪೩೪ 
೫೬೩ 
೯೧೬ 
೪೩೩ 
೨೨ 


ಎ, ಕ 


ಹರಿನಯನವ ಚರಣ 

೩೧೫| ಹಿಂದಣ ಶಂಕೆಯ 
ಹರಿಯ ಹತ್ತು ಭವದಲ್ಲಿ ೨೬೩ ಹಿಂದೆ ಗುರುಭಕ್ತಿ 
ಹರಿವಿರಂಚಿಗಳಿಗೆ 

೬೩೬ ಹಿಡಿದುದ ಬಿಡುವವನಲ್ಲ 
ಹರಿ ಹರಗೆ ಸರಿಯೆಂಬ ೫೧೮ ] ಹೀನಜಾತಿಯಲ್ಲಿ 
ಹಲವು ವೇಷವ 

೮೭೦ ಹುಲಿಯ ಬಾಯಲ್ಲಿ 
ಹಸಿವು ತೃಷೆ 

೨೭೨ ಹುಸಿ ಕಳವು 
ಹಾಡಿದರೆ ಹಾಡುವೆ 

೬೫೮] ಹೊನ್ನಿನಾಸೆ ಉಳ್ಳನ್ನಕ್ಕರು 
ಹಾಡಿದರೆ ಹಾಡುವೆ 

೪೪೨ ಹೊನ್ನಿನಾಸೆಯ ಮಾಡುವ . 
ಹಾಡಿರೋ ಜಿ . ದಣಿಯದೆ ೩೧೨ ಹೊನ್ನು ಬ್ರಹ್ಮನ ಹಂಗು 
ಹಾಡುವೆನಯ್ಯ ನಿಮ್ಮ 

೫೮೨ ಹೊನ್ನೆನ್ನದು ಹೆಣ್ಣೆನ್ನದು 
ಹಾಲ ಹರವಿಯ ಮೇಲೆ ೫೫೬ ಹೊನ್ನೆನ್ನದು ಹೆಣ್ಣೆನ್ನದು 
ಹಿಂದಣ ಜನ್ಮದಲ್ಲಿ 

೩೭೪ ಹೊರಗಣ ಒಂಬತ್ತು 
ಹಿಂದಣ ಜನ್ಮದ 

೪೩೮ ಹೊರಗೆ ಹೊನ್ನ ಬಿಟ್ಟೆ 
ಸಿದ್ಧಮಲ್ಲಪ್ಪನ ವಚನ 

| ಪ, ವ, ಶ , 
ಎಡೆಯ ಲಿಂಗವನ್ನು ಬಿಟ್ಟು ೯೬೭ ಪೂರ್ವವನಳಿದು 
ಕವಿ ಕವಿಗಳೆಂದು 

೯೬೯ | ವೈರಾಗ್ಯ ವೈರಾಗ್ಯ 
ಕವಿ ಕವಿಗಳೆಂದು 

೯೭೦ ] ಶಿವಯೋಗಿಶಿವಯೋಗಿ 
ಜ , ನ 

ಶಿವಯೋಗಿಶಿವಯೋಗಿ 
ಜ್ಞಾನಗುರುವಿನ 
ನಾನಾಜನ್ಮಂಗಳ 

೯೬೫ 
ಹೇಮಗಲ್ಲ ಹಂಪನ ಹೇಮಗಲ್ಲ ಷಟ್‌ಸ್ಥಲ 

ಅಂಧಕ ಅಂಧಕರು 
ಅಂಗಗುಣ ಸಂಸಾರಿಗೆ 

| ಅಕಟಾ ರಾಟಾಳದ 
ಅಂಗದಮೇಲೆ ಲಿಂಗ 

ಅಗಜೇಶ ಅಜಹರಿ 
ಅಂಗದೊಳಗಣ 

ಅಗ್ನಿ ಆಕಾಶವ 
ಅಂಗದೊಳಗಣ 

೧೦೫೫ ಅಗ್ನಿಗೆ ಮೈಯೆಲ್ಲ ಮುಖ 
ಅಂತರಂಗದ 

೧೦೫೯ ಅಗ್ನಿಯೊಳಗಣ ಅಗ್ನಿ 
ಅಂತರಂಗದಲ್ಲಿ 

೧೨೦೩ ಅಜ್ಞಾನ ಕುಕರ್ಮ 
ಅಂದು ಆದಿಯಲ್ಲಿ 

೧೨೬೫ ] ಅತ್ತಿಯ ಹಣ್ಣಿಗಾಗಿ 
ಅಂದು ಸಹಸ್ರಜನ್ಮ 

೧೧೭೧ ಅರ್ಥ ಪ್ರಾಣ ಅಭಿಮಾನ 


೯೬೬ 


೯೬೨ 
೯೬೩ 


EER 


೯೬೮ 


೧೧೬ ೩ . 


೧೨೦೪ 
೧೦೬೨ 


೧೧೩೮ 
೯೭೫ 
೯೮೮ 
೧೦೫೧ 
೯೯೩ 


೧೧೨ 
೧೧೬೪ 


೬೧೧ 


೧೦೪೪ ಇನ್ನೇವೆ ಇನ್ನೇವೆನಯ್ಯ 
೧೦೯೨ ಇರಿವಾಕಳವೆರಡು 
೧೦೪೮ ಇಷ್ಟಲಿಂಗದ ವೀರಶೈವ 
೧೧೦೩ ಇಷ್ಟಲಿಂಗವ ಮರೆದು 


೧೧೩೫ 
೧೧೬೦ 
೧೨೭೩ 
೧೨೧೮ 


೧೦೦೯ | 


ವಚನಗಳ ಅಕಾರಾದಿ 
ಅನ್ನ ಉದಕದದೆಸೆಯಿಂದ 
ಅನ್ನದಗೊಡವಿಲ್ಲದಾತಂಗೆ 
ಅನ್ಯದೇಹಿಯೆಂದು 
ಅನ್ಯವಿಷಯ 
ಅನಾದಿ ಆದಂದು 
ಅನಾದಿ ಪರಶಿವನ 
ಅನಾದಿವಿಡಿದು ಆದಿ 
ಅಪ್ಪು ಆಕಾಶವ 
ಅಪ್ಪುವಿನೊಳಗಣ 
ಅರಣ್ಯದೊಳಗೊಂದು 
ಅರಿಗಳಾರುಮಂದಿ 
ಅರಿಷಡುವರ್ಗವೆಂದೆಂಬ 
ಅರಿಷಡುವರ್ಗವೆಂಬ ( ಸ ) 
ಅಲೆಯ ಮನೆ 
ಅಷ್ಟತನುಕೋಣೆಯ 
ಅಷ್ಟಾವರಣದಲ್ಲಿ 
ಅಹೋ ನಿಲ್ಲಿ ನಿಲ್ಲಿ 


೯೯೪ 


೧೦೦೮ 


೧೦೧೩ 

ಉದಯವಾಯಿತೆಂದು ೧೧೧೨ 
೧೦೦೬ 
ಉರುಬಡತನಕ್ಕೆ ವಾಳಿ 

೧೦೯೪ 
ESE 
ಉಳಿ ಬಾಚಿಂಗೆ 

೧೧೧೧ 
೧೦೨೮ ಎ , ಏ, ಐ 
೧೦೨ ಎಂದಾದರೂ ಸಂಸಾರ 

ဂဂ 
೧೦೭೧ಎನ ಪಿಂಡದೊಳು 

೧೦೧೧ 
೧೦೮೫ | ಎರಡು ಹೆಸರಿನ 

೯೯೭ 
೧೦೩೪ | ಎಲ್ಲಿ ನೋಡಿದರೆನ್ನಯ ೧೧೦೮ 
೧೦೬೦ಏನ ಹೇಳುವೆನಯ್ಯಾ 

೧೧೩೪ 
೧೨೫೭ ಏನು ಸುಕೃತದ 

೧೧೬೯ 
೧೦೮೮ ಏನೆಂದು ಉಪಮಿಸುವೆನಯ್ಯಾ , ೧೨೪೭ 
ಏಳು ವ್ಯಸನಗಳೆಂಬ 

೧೦೮೭ 
ಏಳುಸಮುದ್ರ ಉಕ್ಕಿ 

೧೦೯೩ 

೧೦೦೦ 
ಐದುಮುಖದಂಗನೆಗೆ 
೯೯೧ 
೧೦೦೩ಒ 
೧೦೮೩ ಒಂದೆಸೆಯಲ್ಲಿ ಹುಲಿ 

೧೦೨೭ 
೧೧೫೮ ಒಡಲಾಸೆಗೆ ಅನ್ಯರ 
೧೦೪೧] ಒಡವೆ ವಸ್ತು ಧನ 

೧೦೭೭ 
೧೧೪೧ಒರಟೊನಕಿಯ 

೧೦೨೬ 
೧೧೨೭ 
೧೧೩೩ 
೧೧೨೮ ] ಕಂಡೆನೆನ್ನ ಕರದೊಳು 

೧೨೦೧ 
೧೦೪೦ ಕಂಡೆನೊಂದು ಸ್ವಪನವ ( ಸ್ವ ) ೧೦೧೭ 
೧೧೧೮ 

ಕಣ್ಣಾಣದೆ ಲೋಕ( ಸ್ವ ) ೧೦ರ್೪ 
೧೧೨೦ ] ಕಣ್ಣೆಡಿಸಿತ್ತು ಮಾಯಾ 

೧೦೪೭ 
ಕರಸ್ಥಲದಲಿಂಗ 

೧೨೧೫ 
ಕರಿಗಳ ಹೊಯಿದಾಟ 

೧೦೬೯ 
೧೦೨೫ | ಕರಿಯ ಕಾಲೊಳಗೆ 

೧೦೬೩ 


ಆಕಾರವಿಲ್ಲದಂದು 
ಆಕಾಶದೊಳಗಣ 
ಆದಿ ಇದ್ದಂದು ನೀನೆ 
ಆನೆಯ ನುಂಗಿದ ಹುಲಿ 
ಆನೆಯ ಹೆಣಕ್ಕೆ 
ಆರೆ ನೀನಾರೆ ( ಸ್ವ ) 
ಆಸತ್ತೆ ಸಂಸಾರ 
ಆಸೆಬದ್ದವು ಬಿಡದು ( ಸ್ವ ) 
ಆಸೆಮಾಡದಿರು 
ಆಸೆಮಾಡದಿರು ( ಸ್ವ ) 
ಆಸೆಯಾಗಿ ನಿಂದು 
ಆಸೆಯಾಮಿಷವೆಂಬ 
ಆಸೆಯೆಂಬುದು 


೧೧೩೨ 


ಇಂದ್ರನ ಮೈಯ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


೧೨೫೮ 


೧೨೭೦ 


ಕಾಮ ಕ್ರೋಧಲೋಭ 
ಕಾಮಧೇನುವಲ್ಲದೆ 
ಕಾಮನ ಸುಟ್ಟು 
ಕಾಮವಿಲ್ಲದಾತ 
ಕಾಮವು ಲಿಂಗಮುಖ 
ಕಾಮವುಳ್ಳವ ಭಕ್ತನಲ್ಲ 
ಕಾಮವೆಂಬ ಆನೆಯ 
ಕಾಲಸಂಹರ ಕಾಮವಿದೂರ * 
ಕಾಳರಕ್ಕಸಿಯ ಕೈಯೊಳಿಪ್ಪ - 
ಕುಣಪಕೂಗದಕಿಂದ ಮುನ್ನ 
ಕುಲಛಲರೂಪ 
ಕುಲದಲ್ಲಿ ಶಿವಕುಲ 
ಕುಲಮದಕ್ಕೆ ಹೋರಾಡಿ 
ಕೂಪದ ತಡಿಯ ಹುಲ್ಲ 
ಕೆಚ್ಚಲ ಕಚ್ಚಿದ ಉಣ್ಣೆ 
ಕೈಲಾಸವೆಂಬುದು ಬೇರಿಲ್ಲ 
ಕೊಡುವವ ಮಾನವನೆಂದು 
ಕೊಡುವಾತ ಶಿವ 
ಕೋಣನ ಕೊರಳಲ್ಲಿ 
ಕ್ಷೀರವನೊಲ್ಲದೆ ಹಂಸ 
ಗ , ಘ 
ಗಗನದ ತಮವ 
ಗಜಾಸುರ ಸಂಹರ 
ಗಳಿಗೆಯ ಮೇಲೆ ಗಾಳಿ 
ಗುದದಲ್ಲಿ ಆಧಾರಚಕ್ರ 
ಗುರುಕರುಣದ ( ಸ್ವ ) 
ಗುರು ಕರುಣಾಕರ ( ಸ್ವ ) 
ಗುರು ಕರುಣಿಸೆ | 
ಗುರುಕೃಪೆಯಿಲ್ಲದವ | 
ಗುರುದೀಕ್ಷೆಯ ಪಡೆದು 
ಗುರುದೀಕ್ಷೆಯಿಲ್ಲದ 
ಗುರುದೈವದ ಮುಂದೆ 
ಗುರುನರನೆಂದು 


೧೦೭೩ ಗುರುಲಿಂಗಜಂಗಮ 
೧೧೩೧| ಗುರುಲಿಂಗಜಂಗಮ 
೧೨೩೦ ಗುರುಲಿಂಗವಿದ್ದ ಊರು 
೧೦೮ಣಗುರುವ ನರನೆಂದು 
೧೦೮ ಗುರುವಾರಿಯದವನೆಂದು 
೧೦೮೦ ಗುರುವಾಗಿ ಎನ್ನ 
೧೦೭೪ ಗುರುವಾದಾತನು 
೯೭೯ಗುರುವಿನಲ್ಲಿ ಗುಣ ವಿದ್ಯೆ 
೧೧೨೪ ಗುರುವಿನಲ್ಲಿ ಲಿಂಗ 
೧೧೫೪ ಗುರುವೆಂಬೆರಡಕ್ಷರ 
೧೦೬೪ ಗುರುವೆ ಬೇರೆ 
೧೦೬೮ ಗುರುವೆ ಸುರತರುವೆ 
೧೦೬೭ ಗುರು ಶಿಷ್ಯ ಸಂಬಂಧಕ್ಕೆ 
೧೦೨೯ಗುರು ಸಂಸಾರಿ 
೧೧೪೨ | ಗುರು ಸಹಜವಾಗಿರೆ 
೧೨೧೩ ಗುರುಹಸ್ತದಿಂದ 
೧೧೨೯ ಗೂಡಿನೊಳಗಿಪ್ಪ ಪಕ್ಷಿಗೆ | 
೧೨೨೪ ಘಟ್ಟ ಬೆಟ್ಟದ 


೧೧೮೬. 
೧೧೭೪ 
೧೧೮೭ 
೧೨೬೦ 
೧೨೫೯ 
೧೧೮೫ 
೧೨೬೭ 
೧೧೭೫ 
೧೧೭೧ 
೧೧೬೮ 
೧೧೯೦ 
೧೧೮೨ 
೧೧೮೩ 
೧೧೭೯ 
ဂဂဂ 
೧೦೧೫ 


೧೦೩೧ ಚ , ಛ , ಜ 


೯೮೬ 


- ೧೧೩೬ 

ಚತುರ್ವಿಂಶತಿತತ್ವ 
ಚಿನ್ಮಯ ಚಿದ್ರೂಪ 

೯೭೪ 
೧೧೬೬ | ಛಲಮದವೆಂಬುದು 

೧೦೬೬ 
೯೭೮ ಜಗದೊಳಗೆ ಜಗಹುಟ್ಟಿ 

೯೯೮ 
೧೦೩೮ ಜಗವಿದ್ದಂದು ನೀನೆ 

೧೦೦೪ 
೧೨೩] ಜನನ ಭಯದ 

೧೨೩೧ 
೧೨೨೯ ಜಪಿಸಿರೋ ಜಪಿಸಿರೋ 

៦៦ 
೧೧೯೬ಜಯ ಜಯ ನಿತ್ಯ 

೯೨ 
೧೨೦೨ | ಜಯ ಜಯ ಪರಮೇಶ( ಸ ) - ೯೮೧ 
೧೨೬೧ಜಲದ ಮರೆಯಲ್ಲಿಪ್ಪ ೧೦೧೦ 
೧೧೭೮ ಜ್ಯೋತಿಇದ್ದ ಗೃಹಕ್ಕೆ ೧೨೧೪ 
೧೧೮೧ ಜ್ಯೋತಿಯಿಲ್ಲದ 

೧೦೪೬ 
೧೧೯೫ | ಜ್ಞಾನಗುರುವಿಗೆ 

೧೧೯೪ 
೧೧೮೦ 


ವಚನಗಳ ಅಕಾರಾದಿ 


೬೧೩ 


೧೧೪೦ 
೯೮೫ 

១៦ 
೧೦೯೭ 
೧೧೧೪ 
೧೧೯೩ 


೯೮೪ 


ತನುಲಿಂಗವೆಂದೆಂಬ 
ತನುವ್ಯಸನ 
ತನುವ್ಯಸನವೆತ್ತಿದಲ್ಲಿ 
ತನುವಿನ ಹಂಬಲ 
ತನುವೆಂಬ ಹೊಲದೊಳು 
ತೆರಣಿಯ ಹುಳು 
ತ್ರಿಪುಂಡ್ರ ತ್ರಿದೇವರು 
ತ್ರಿಪುರ ಸಂಹರ 
ತ್ರಿವಿಧ ತನುವಿಗೆ 
ದ, ಧ 
ದಶವಾಯುಗಳು 
ದೇವರದೇವ 
ದ್ಯುಮಣಿ ಇಲ್ಲದ 
ಧರಣಿಯನಾಳುವ 
ಧರಿಸಿರಣ್ಣ ಶ್ರೀವಿಭೂತಿ 
ಧರಿಸಿರೋ ಶ್ರೀರುದ್ರಾಕ್ಷಿ ( ಸ್ವ ) 
ಧರೆಯಾಗಿ ನಿಂದು 
ಧ್ಯಾನಕೆಲ್ಲ ಮೂಲ 


೧೨೦೫ ಪಂಕದಲ್ಲಿ ಬಿದ್ದ ಪಶು 
೧೦೮೯ ಪಂಕದೊಳು ಬಿದ್ದ ಪಶು 
೧೦೯೦ ಪಂಚಭೂತಂಗಳೆ 
೧೦೯೧ ಪಂಚಾಕ್ಷರವೆ 
೧೧೨೩ ಪಂಚೇಂದ್ರಿಯೆಂಬ 
೧೧೫೩ ಪಕ್ಕವಿಲ್ಲದ ಹಕ್ಕಿ 
೧೨೩೫ ಪಟ್ಟವ ಕಟ್ಟಿದ 
೯೭೬ ಪರಬ್ರಹ್ಮ ಪರವಸ್ತು 
೧೧೯೮ ಪರಮಾರ್ಥ ಪರಬ್ರಹ್ಮ 

ಪರುಷ ಮನೆಯೊಳಿರುತಿರೆ 

ಪಶುವಿನ ಮುಂದೆ 
೧೦೫೩ 

ಪಿಂಡ ಬ್ರಹ್ಮಾಂಡವ 

ಪಿಂಡವಾಯಿತ್ತು ( ಸ್ವ ) 
೧೧೦೪ | 

ಪಿಂಡಾಂಡ ಕಿರಿದಲ್ಲ 
೧೦೩೨ 

ಪಿಂಡಾಂಡವ ನಿರ್ಮಿಸಿದ 
ឬ១ 

ಪುಣ್ಯ ಫಲಕೆ ಬೀಜ 
೧೨೪೬ 

ಪುರುಷನಿಂದ ಸತಿ 
೧೦೩೦ 

ಪೃಥ್ವಿ ಆಕಾಶವ 


೯೭೩ 
೧೨೧೬ 
೧೦೨೩ 


೯೮೦ 


೧೦೦೧ 
೯೮೩ 
೧೦೦೨ 
೧೨೪೮ 
೧೧೮೪ 
೯೯೦ 


೧೧ರ್೮ಪದಿಯೊಳಗಣ ಪೃಥ್ವಿ 


೯೯೫ 


ಬ , ಭ 


೧೧೫೭ 


6Ć 2 


Č 0 0 


ನಗನೂರ ಠಾಣ್ಯದ 
ನಡೆಯಲಾರದ ಹೆಳವ 
ನಕಾರ ನರಜನ್ಮದ 
ನಿರಾಕಾರ ಪರಬ್ರಹ್ಮ 
ನಿರಾಕಾರಲಿಂಗವಿಡಿದು 
ನೀರ ನೆಳಲ ಮಧ್ಯದಲ್ಲಿ 
ನೀರ ಮಧ್ಯೆ 
ನುಡಿವೆಡೆಯಲ್ಲಿ 
ನೆತ್ತಿಯಲ್ಲಿಶ್ರೀವಿಭೂತಿ 
ನೆನೆವ ಜಿಹ್ನೆಗೆ 
ನೆಲೆಯನರಿಯದ 
ನೊಂದೆನೀ ಮನದಿಂದಲಿ 


- ೧೦೩೫ 

ಬಂಧನ ಸಂಸಾರ ( ಸ್ವ ) 

ಬಡವನೆಡವಿ ಧನಕಂಡಂತೆ 
೧೨೫೧ 

ಬಣ್ಣಿಪರಳವೆ ಶ್ರೀ ಪಂಚಾಕ್ಷರಿ 
ಬರುತ ಬರುತ ಅರಣ್ಯ 

ಬಲೆಯೊಳಗಣ ಅನುಮಿಷ 
೧೧೧೫ 

ಬಲ್ಲೆನೆಂಬುವರ ಭ್ರಾಂತಿ 

ಬಸವಣ್ಣ ಶ್ರುತಿಸಿದ 
೧೦೭೬ 

ಬಸುರಿಲ್ಲದ ಬಯಕೆ 
ಬೀರ ಜಟ್ಟಿ ಮೈಲಾರ 

ಬೆಟ್ಟದಷ್ಟು ಕರ್ಮ 
೧೧೩೭ 

ಬೆಳಗಿನೊಳು ಮಹಾ 
ಬ್ರಹ್ಮ ವಿಷ್ಣು ರುದ್ರ 


೧೦೧೪ 


೧೧೬೫ 
೧೧೯೯ 
೧೨೫೬ 
೧೨೦೬ 
೧೦೨೧ 
೧೧೫೦ 
೧೨೬೮ 
೧೦೬೧ 
೧೧೯೨ 
೧೨೩೩ 
೧೦೧೨ 
೧೦೦೫ 


Č 0 | 


೧೨೩೬ 


೧೦೭೫ 


೧೧೩೭ 


Č C | 


೬೪ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


೧೨೩೯ ಲಿಂಗವ ಧ್ಯಾನಿಸುವನ 
೧೨೭೧ | ಲಿಂಗಾಸಕ್ತಂಗೆ 
೧೨೨೦ ವನದೊಳಿಪ್ಪ ಕಪಿ 
೧೨೩೮ ವಾಯು ಆಕಾಶವ 
೧೨೪೧ ವಾಯು ಮುಖದ ( ಸ್ವ ) 

| ವಾಯುವಿನೊಳಗಣ 

ವಾರಿಯಿಲ್ಲದ ಕೆರೆಗೆ 
೧೨೫೪ 

ವಿಕಾರ ಈ ಜನ್ಮದ 
೧೦೪೫ | 

ವಿಕಾರದೊಳು ವಿಕಾರ 

ವೇದಕ್ಕೆಯೂ ಮುಖ್ಯ 
೧೦೭೦ 

ವೇದವನೋದಿ 

ವೇದ ಶಾಸ್ತ್ರ ಪುರಾಣಾಗಮ 
೧೦೫೭ 

ವೃಥಾ ಸತಿಸುತಪಿತ 


೧೨೧೨ 
೧೧೨೬ 
೧೧೧೩ 
೯೮೭ 
೧೦೫೪ 

೯೯೨ 
೧೧೩೦ 
೧೨೪೦ 
೧೧೦೫ 
೧೨೩೪ 
೧೦೫೮ 
೧೦೫೬ 
೧೦೭೯ 
೧೦೮೬ 


೧೨೦೯ 


ಭಕಾರ ಭವಬಂಧನ 
ಭಕ್ತಿಯಿಲ್ಲದೆ ಗುರು 
ಭವಿ ಭಕ್ತರೆಂಬೆರಡು, 
ಭಸಿತದ ಮೇಲೆ 
ಭಸಿತವಿದು ( ಸ್ವ ) 
ಮ 
ಮಂತ್ರವ ಬಲ್ಲೆವೆಂದು 
ಮರ್ಕಟ ಮದ್ಯಪಾನವ 
ಮಣಿಮಾಡದೊಳಡಗಿಹ 
ಮದ ಎಂಟರೊಳು ( ಸ್ವ ) 
ಮನವಿಕಾರ ಸುಟ್ಟದನು ( ಸ್ವ ) 
ಮನವು ಮಹಾದೇವ| 
ಮನೆ ಮಡದಿ 
ಮಾನಸ ವಾಚಕ 
ಮಾಯದ ಮರಣ 
ಮಾಯದ ಸಂಸಾರ 
ಮಾಯಾತಮಂಧವೆಂಬ 
ಮಾಯಾತಮಂಧವೆಂಬ 
ಮಾಯಾಪಾಶವದಾರನೂ 
ಮಾರಮಥನ 
ಮುಂಡದ ಮೇಲಣ 
ಮುಂಡವ ಹೊಂದದ 
ಮುಂಡೆಗೆ ಮುತ್ತೆದೆ 
ಮುಂದೆ ಮಾಡಿದ 
ಮೂರು ಮುಖದ ಪಕ್ಷಿ 
ಮೇಷನ ದನಿಗೇಳಿ 
ಮೊಲನ ಕಂಡರೆ 


೧೧೫೧ ( ವಸನವೇಳೆಂಬ 


೧೧೧೯ 
೯೯೬ ಶ, ಸ, ಹ 
೧೧೪೩ ಶಕ್ತಿಸಾಧನೆಯ 
೧೦೪೩ ಶರಧಿಯನಾರಾಧಿಸಿದರೆ 
೧೦೪೨ ] ಶಿರದೊಳು ಧರಿಸಲು 
೧೦೨೪ ಶಿಲೆ ಮೌಕಿಕ 
೯೭೭ ಶಿವಂಗೂ ಶಿವಭಕ್ತಂಗೂ 
೧೨೧೧ ] ಶಿವಗುರುವೆಂದು 
೧೦೧೬ ಶಿವ ಪೂಜೆಯ 
೧೧೫೬ ಶಿವಾಚಾರ ಸಂಪನ್ನನಾಗಿ 
೧೨೨೫ | ಶೂಲದ ಮೇಲಣ 
೧೨೨೫ ಶೈವರು ಕಟ್ಟಿದ 
೧೦೯೯ ಶ್ರೀ ಪಂಚಾಕ್ಷರಿಯ 
೧೧೦೦ ಶ್ರೀ ಪಂಚಾಕ್ಷರಿಯುಳ್ಳ 

ಶ್ರೀ ವಿಭೂತಿಯಿಲ್ಲದವನ 

ಶೋತೃ ತ್ವಕ್ಕು ನೇತ್ರ 
೧೧೨೩ 

ಸಂಸಾರ ಸುಖಕ್ಕೆ 
ಸದ್ಯೋಜಾತ ವಾಮದೇವ 
ಸಪವ್ಯಸನವೆಂಬ ( ಸ್ವ ) 

ಸರ್ಪ ಕಡಿದು ಸತ್ಯ 
೧೨೨೧ | 


೧೦೧೯ 
೧೧೯೭ 
೧೨೪೪ 
೧೨೪೫ 
೧೨೬೬ 
೧೨೬೯ 
೧೨೭೨ 
೧೨೧೯ 
೧೦೯೫ 
೧೨೨೩ 
೧೨ರ್೪ 
೧೨೫೦ 
೧೨೩೭ 
೧೦೯೮ 
೧೧೫೦ 
೧೧೭೬ 
೧೦೯೬ 


ಯ , ರ , ಲ, ವ 
ಯತಿಗಳು ಆಸೆ 
ಯೋನಿಯಲ್ಲಿ ಹುಟ್ಟಿ 
ರಕ್ಷಿಗೆ ಒತ್ತೆಯ 
ರಾಜಂಗೆ ಮಂತ್ರಿ 
ಲಿಂಗಕ್ಕೆರಗದೆ 


೧೦೩೬ 


೧೧೦೨ 


ವಚನಗಳ ಅಕಾರಾದಿ 


೬೧೫ 


೧೨೧೭ 
೧೧೫೯ 
೧೧೧೦ 
೧೦೩೭ 
೧೨೬೪ 
೧೧೩೯ 
೧೧೭೦ 


೧೨೦೭ 


ಸರ್ವದೇವ ಪಿತ 
ಸರ್ವರಲ್ಲಿ ಹುಸಿಯ 
ಸಹಸ್ರ ಲಕ್ಷ ದ್ರವ್ಯ 
ಸಾಗರದೊಳಿಪ್ಪ ಊರಿಂಗೆ 
ಸಾಸುವೆಯ ಮೇಲೆ 
ಸೊಂಡಿಲ್ಲದಾನೆ 
ಸ್ಕೂಲದಲ್ಲಿಪ್ಪುದೆನ್ನಯ 
ಹಂಸೆಯ ಪಂಜರವ 
ಹಡಗ ಹರಿಗೋಲ 
ಹತ್ತುವಾಯಿ ಹರಿದಾಡಿ 
ಹರ ತ್ರಿಪುರದಹನದಲ್ಲಿ 
ಹರನಿಂದೆ ಗುರುನಿಂದೆ 
ಹರಲಿಂಗಕೆ ಹರಿ ಅಜಾಸುರ 
ಹರಸ್ರಾವದಲ್ಲಿ ಹುಟ್ಟಿ 
ಹರಿಣ ಪಾದ 
ಹರಿಯ ನಯನ 
ಹರಿ ಸುರ ಬ್ರಹ್ಮರ 
ಹಲವು ಜನ್ಮದ 
ಹಲವು ತರುಗಿರಿ 
ಹಲವು ಹಡಗ 


೧೨೨೭ ಹಸಿಹಂದರದಿ 
೧೧೮೮ ಹಳ್ಳದೊಳುತೇಲಿ 
೧೧೨೨ ಹಳ್ಳ ಮೇರೆದಪ್ಪಿದರೆ 
೧೦೩೯ ಹಾಳೂರೊಳಗಣ 
೧೧೬೧ ಹಿಂಗದೆನ್ನಯ ಮನಸು ( ಸ್ವ ) 
೧೦೮೪ ಹಿಂದಣ ಜನ್ಮದಲ್ಲಿ 
೧೧೦೯ಹಿಂದೇನು ಸುಕೃತವ 
೯೯೯ ] ಹುಟ್ಟದ ಮುನ್ನ 
೧೧೬೭ | ಹುಟ್ಟಿದಂದು ತನುವ 
೧೦೫೦ ಹುಟ್ಟಿದ ಮಾನ್ಯರೆಲ್ಲ 
೧೨೪೩ | ಹುಟ್ಟಿದ ಶಿಶುವಿಗೆ 
೧೧೦೧ ಹುಲಿಯ ಬಾಯೊಳು 
೧೨೨೬ ಹೆಣ್ಣಿನ ಮುದ್ದುಮುಖ 
೧೧೭೭ ಹೆಣ್ಣು ಗಂಡುಕೂಡಿ 
೧೧೪೭ ಹೆಳವನಿದ್ದೆಸೆಗೆ 
೧೨೨೮ ಹೆಳವರ ನಡುವೆ 
೧೦೧೮ ಹೊತ್ತು ಹೋಗಿ 
೧೨೩೨ ಹೊನ್ನಿನಾಸೆ 
೧೧೭೩ ಹೊನ್ನು ಹೆಣ್ಣು 
೧೨೬೩ ( ಹೊಲೆಯೊಳು ಹುಟ್ಟಿ 


೧೨೨೨ 
೧೦೦೨ 
೧೨೦೮ 
೧೦೨೦ 
೧೧೪೮ 
೧೦೩೩ 
೧೨೦೦ 
೧೧೪೫ 
೧೧೫೫ 
೧೧೪೯ 
೧೦೭೮ 
೧೦೬೫ 


ಕಠಿಣ ಪದಕೋಶ 


ಅಪ್ಪು - ನೀರು 
ಅಂಗಜ - ಕಾಮ 

ಅಬ್ಬಿ ಸಮುದ್ರ 
ಅಂಗುಷ್ಠ - ಬೆರಳು 

ಅಭವ - ಶಿವ 
ಅಂಜನಗಿರಿ - ಪಶ್ಚಿಮಾದ್ರಿ 

ಅಭಿಮುಖ - ಎದುರಾಗಿ 
ಅಂಡ - ತ 

ಅಮಲ- ಮಲರಹಿತ, ಶುಭ್ರ 
ಅಂಡಲೆ - ಗೋಳಾಟ , ತೊಂದರೆ ಅವಳಕ - ನೆಲ್ಲಿಕಾಯಿ 
ಅಂಬರ - ಆಕಾಶ 

ಅಮೇಧ್ಯ- ಹೇಸಿಕೆ 
ಅಂಬುಧಿ - ಸಮುದ್ರ 

ಅರತಿರು - ಆರಿರು, ಒಣಗಿರು 
ಅಕಳಂಕ - ಕಲಂಕರಹಿತ 

ಅಲಗು - ಕತ್ತಿ 
ಅಗ - ಪರ್ವತ 

ಅವಿರಳ - ದಟ್ಟ , ಬಿಟ್ಟೂಬಿಡದೆ, ಗಾಢ 
ಅಗಜೆ - ಪಾರ್ವತಿ 

ಅಷ್ಟಮೂರ್ತಿ- ಪೃಥ್ವಿ, ಅಪ್ಪು, ತೇಜ, 
ಅಗಜೇಶ- ಶಿವ 

ವಾಯು, ಆಕಾಶ, ಆತ್ಮ , ಚಂದ್ರ , 
ಅಗಮ್ಮ - ತಿಳುವಳಿಕೆಗೆ ನಿಲುಕದ 

ಸೂರ್ಯ , ಶಿವ | 
ಅಗ್ಗವಣಿ - ಪೂಜೆಯ ನೀರು 

ಅಷ್ಟಾಂಗುಲ- ಎಂಟು ಬೆರಳು 
ಅಘ - ಪಾಪ 

ಅಷ್ಟಾಷಷ್ಠಿ - ಎಂಬತ್ತಾರು 
ಅಜ - ಬ್ರಹ್ಮ 

ಅಸನ - ಅಶನ, ಅನ್ನ 
ಅಜಶಿರಪಾತ್ರ - ಬ್ರಹ್ಮಕಪಾಲ 

ಅಸಿಯ - ಸಣ್ಣ 
ಅಟ್ಟುಳಿ - ತೊಂದರೆ 

ಅಸು - ಜೀವ, ಪ್ರಾಣ 
ಅಡರೇರಿ- ಒತ್ತಿ ಏರಿ , ರಭಸದಿಂದ | 

ಅಳವಡು- ಸಿದ್ದವಾಗು 
ಬಂದು 

ಅಳವು- ಸಾಮರ್ಥ್ಯ 
ಅಡಿಯಿಡು- ಕಾಲಿಡು 

ಅಳಿಯಾಸೆ - ಕೀಳು ಆಸೆ, ಸಣ್ಣ ಆಸೆ 
ಅಡ್ಡ - ಒಂದು ನಾಣ್ಯ ವಿಶೇಷ 
ಅಣಲು - ಬಾಯಿಯ ಒಳಭಾಗ, ದವಡೆ 

ಆಚಮನ- ಅಂಗೈಗುಳಿಯಲ್ಲಿ 
ಅರ್ತಿ - ಪ್ರೀತಿ 

ಶುದ್ಧೋದಕವನ್ನು ಮಂತ್ರ 
ಅರ್ತು - ಅರಿತು , ತಿಳಿದು 

ಪೂರ್ವಕವಾಗಿ ಕುಡಿಯುವುದು 
ಅನಲಾಕ್ಷ - ಉರಿಗಣ್ಣ , ಶಿವ 

ಆಜ್ಞಾಚಕ್ರ - ಹಣೆಯಲ್ಲಿರುವ ಚಕ್ರ 
ಅನಾಹತಚಕ್ರ - ಹೃದಯದಲ್ಲಿರುವ ಚಕ್ರ 

ಆಧಾರಚಕ್ರ - ಗುದದಲ್ಲಿರುವ ಚಕ್ರ 
ಅನಿಮಿಷ - ಎವೆಮುಚ್ಚದೆನೋಡುವ 

ಆಧಿ - ದುಃಖ, ಸಂಕಟ 
ಅನಿಲ - ಗಾಳಿ 

ಆಮ್ಲ - ಹುಳಿ 
ಅನುವು- ಆಸ್ಪದ, ಅವಕಾಶ 

ಆಯಗಾರ - ಪೇಚುಬಲ್ಲವ 
ಅಪಾತ್ರದಾನ - ಶಿವಭಕ್ತರಲ್ಲದವರಿಗೆ 

ಆರೂಢ- ಜ್ಞಾನಿ, ಯೋಗಿ 
ಮಾಡಿದ ದಾನ | 


ಕಠಿಣ ಪದಕೋಶ 


೬೧೭ 


ಆಲಯ - ಮನೆ 

ಊಳಿಗ - ಸೇವೆ 
ಆಲವಟ್ಟ - ಬೀಸಣಿಗೆ 

ಎಕ್ಕಲ- ಹಂದಿ 
ಆಲಿ - ರೆಪ್ಪೆ , ದೃಷ್ಟಿ 

ಎಚ್ಚು - ಹೊಡೆ 
ಆಲೆಯಮನೆ - ಕಬ್ಬಿನಗಾಣ ಆಡುವ ಸ್ಥಾನ. | ಎಡ್ಡ - ಮೂಢ, ಮೂರ್ಖ 
ಆಸನ - ಸ್ಥಾನ 

ಎರಳೆ - ಜಿಂಕೆ 
ಆಸ್ಯ - ಮುಖ 

ಏಣ - ಜಿಂಕೆ 
ಇ, ಈ 

ಏಣಾಂಕ - ಚಂದ್ರ ( ಜಿಂಕೆಯನ್ನು 

ಧರಿಸಿದವನು) 
ಇಮ್ಮನ - ಎರಡುಮನಸ್ಸು , ಚಾಂಚಲ್ಯ 

( ಏಣಾಂಕಧರ - ಶಿವ 
ಈರೇಳು - ಹದಿನಾಲ್ಕು 

ಏರಂಡ- ಔಡಲ 
ಈಳಗಾರ - ಹೆಂಡ ಇಳಿಸುವವ, ಒಂದು 

ಒಕ್ಕುಮಿಕ್ಕ ಉಂಡು ಉಳಿದ 
ಜಾತಿ 

ಒಗುಮಿಗು- ಹೆಚ್ಚೆಚ್ಚಾಗು, 
ಉ , ಊ 

- ತುಂಬಿ ಹೊರಚೆಲ್ಲು 
ಉಚ್ಚಿಷ್ಟ - ಎಂಜಲು 

ಒಡ್ಡವಣೆ - ಸನ್ನಾಹ, ಸಿದ್ಧತೆ 
ಉಡುಪತಿ - ಚಂದ್ರ 

ಒಪ್ಪವಿಡು ಬಣ್ಣವಿಡು, ಸರಿಯಾಗಿ ಇಡು, 
ಉದಕ - ನೀರು 

ಮೆರಗುಗೊಳಿಸು 
ಉದಮದ- ಮದೋನ್ಮತ್ತ , ಏರುಜವ್ವನ 

ಒಬ್ಬುಳಿ- ಗುಂಪು, ಒಟ್ಟಿಗೆ 
ಉದ್ದಂಡ - ಭೀಕರ 

ಒಮ್ಮನ- ಒಂದೇ ಮನಸ್ಸು 
ಉದ್ದಿಜ - ಭೂಮಿಯಲ್ಲಿ ಹುಟ್ಟುವ 

ಒಸಗೆ - ಸಂತೋಷ 
ಜೀವಿಗಳು 

ಒಸರು - ಸೋರು 
ಉನ್ಮನಿ - ಮಾನಸಿಕ ಸ್ತರ, ಬ್ರಹ್ಮರಂಧ್ರ 

| ಕ, ಖ , 
ಪ್ರದೇಶದ ಮೇಲುಭಾಗ 

ಕಂದರ್ಪ - ಕಾಮ 
ಉಪಾಧಿ - ಜಂಜಡ, ಸಂಸಾರ, ತೋರಿಕೆ 

ಕಂಚೆಚ್ಚು - ಬಂಗಾರದ ತಂತಿ ಮಾಡಲು 
ಉಪಾಧಿಕೆ - ವಂಚನೆ 

ಉಪಯೋಗಿಸುವ ಒಂದು 
ಉಭಯಹಸ್ತ - ಎರಡೂ ಕೈ | 

ಸಾಧನ 
ಉವಾಯ ಉತ್ಸಾಹ 

ಕಕ್ಕಸ - ಕರ್ಕಶ , ಕಠಿಣ 
ಉಯ್ಯಾಲೆ ತೂಗುವ ತೊಟ್ಟಿಲು 

ಕಕ್ಕುಲಾತಿ - ಪ್ರೀತಿ 
ಉರ- ಎದೆ 

ಕಕ್ಷೆ - ಕಂಕುಳ 
ಉರಗ - ಹಾವು 

ಕಗ್ಗುಂಬಳಕಾಯಿ - ಉಪಯೋಗಕ್ಕೆ ಬರದ 
ಉರಗಾಭರಣ - ಶಿವ 

ಕುಂಬಳಕಾಯಿ 
ಉಲಿ- ಧ್ವನಿಮಾಡು, ಸದ್ದುಮಾಡು 

ಕಜ್ಜಾಯ - ಭಿಕ್ಷೆ, ರೊಟ್ಟಿ 
ಉಳ್ಳಿಟ್ಟು - ಹರಗಿ , ನೇಗಿಲಹೊಡೆದು 

ಕಟಿ ಸೊಂಟ 
ಊಡು- ಉಣಿಸು 

ಕಟಿಸೂತ್ರ - ಉಡುದಾರ 
ಊರ್ಧ್ವ- ಮೇಲೆ 


೬೧೮ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಕಟು - ಕಹಿ, ವಿಷ 

ಕಿಂಕುರ್ವಾಣ - ನವ್ರಭಾವ 
ಕಣ್ಣುಗೆಟ್ಟಣ್ಣಗಳು - ಮಂದಮತಿಗಳು ಕಿಸುಕುಳ - ತುಪ್ಪ, ಹೇಸಿಕೆ 
ಕದಪು- ಕೆನ್ನೆ 

ಕೀಲು- ರಹಸ್ಯ 
ಕದಳಿ ಬಾಳೆ 

ಕ್ರೀ -ಕ್ರಿಯೆ, ಮಾಟ 
ಕಪಾಲ - ತಲೆಬುರುಡೆ 

ಕುಂಜರ - ಆನೆ 
ಕಪ್ಪಡ- ಅರಿವೆ, ವಸ್ತ್ರ , ಬಟ್ಟೆ . ಕುಂಭ - ಗಡಿಗೆ 
ಕಮಠ - ಆಮೆ 

ಕುಂಭೀಪಾತಕ - ನರಕದ ಒಂದು ಪ್ರಕಾರ 
ಕಮರಿ- ತಗ್ಗು , ಗುಂಡಿ 

ಕುಕ್ಕುಟ -ಕೋಳಿ 
ಕರ - ಕೈ , ಚೆನ್ನಾಗಿ 

ಕುಜನ - ದುರ್ಜನ 
ಕರಂಡ- ಪಾತ್ರೆ , ಬುಟ್ಟಿ 

ಕುಠಾರ -ಕೊಡಲಿ 
ಕರಣಮಥನಕರ್ಕಶ - ಇಂದ್ರಿಯ ಕಠೋರ ಕುಣಪ - ಹೆಣ 
ಕರತಳ - ಅಂಗೈ | 

ಕುಪ್ಪಟಿಗೆ - ಅಕ್ಕಸಾಲಿಗನ ಬೆಂಕಿಯ 
ಕರಿ - ಆನೆ 

ಕೊಪ್ಪರಿಗೆ 
ಕರುಹು - ಒಡ್ಡು , ತಂಬಾಕು ಸೇದುವ ಕುರುಹು- ಗುರುತು 
– ಚಿಲುಮೆ 

ಕೂಪ- ತಗ್ಗು , ಕೊಳ್ಳ, ನೀರಿನ ಮಡು 
ಕವಳ - ತುತ್ತು 

ಕೂಷ್ಮಾಂಡ- ಕುಂಬಳ 
ಕವಳಿಗೆ - ಕಪಾಲ, ವೀಳೆದೆಲೆ ಕಟ್ಟು , ಸಾಲು ಕೆಲಸಾರು - ಪಕ್ಕಕ್ಕೆಸರಿ , ದೂರಸರಿ 
ಕಷಾಯ - ವಿಷ, ಮೂಲಿಕೆಗಳನ್ನು ಕೇಶಭುಂಜಕ -ಕೂದಲು ತಿನ್ನುವವ 

ಭಟ್ಟಿಯಿಳಿಸಿ ತೆಗೆದರಸ ಕೇಶಾಂಬರ - ಉಣ್ಣೆ ಬಟ್ಟೆ 
ಕಷ್ಟಜನ್ಮ - ಹೀನಜನ್ಮ 

ಕೈಯಾನು - ಕೈಯೊಡ್ಡು 
ಕಹಿ - ವಿಷ, 

ಕೊಗ್ಗೆಸರು - ಕೆಟ್ಟ ಕೆಸರು 
ಕಳೆ - ಕತ್ತಲೆ, ಕಪ್ಪು 

ಕೊಟ್ಟ -ಕೊಟ್ಟಿಗೆ, ಕಣಜ, 
ಕಳತ್ರ - ಹೆಂಡತಿ 

ಕೊಟಾರ - ಧಾನ್ಯ ಸಂಗ್ರಹಿಸುವ ಮನೆ 
ಕಾಂಕ್ಷೆ - ಇಚ್ಛೆ 

ಕೋಣ- ಕೊಳ, ಬಾವಿ 
ಕಾಕ - ಕಾಗೆ 

ಕೊತ್ತಳ -ಕೋಟೆಯ ಮೇಲ್ಬಾಗ, ಬುರುಜು 
ಕಾಕವಿಂಡು - ಕಾಗೆಯ ಹಿಂಡು ಕೊನರು - ಚಿಗಿ, ಕುಡಿಯಿಡು 
ಕಾಕು - ಕೆಟ್ಟ 

ಕೊಷ್ಟ- ಕುಷ್ಠರೋಗಿ 
ಕಾಕುಮನುಜ- ಕೆಟ್ಟ ಮನುಷ್ಯ ಕೊಳಗ - ಸೇರು, ಧಾನ್ಯ ಅಳೆಯುವ ಮಾಪು 
ಕಾನನ - ಕಾಡು 

ಕೋಡಿವರಿ - ಹೊರಚೆಲ್ಲು 
ಕಾಲ - ಯಮ 

ಕೌಪ- ಲಂಗೋಟಿ 
ಕಾವಳ - ಕತ್ತಲೆ 

ಕ್ಷಣಿಕ - ವಿದ್ಯುತ್ತು , ಮಿಂಚು 
ಕಾಷ್ಠ - ಕಟ್ಟಿಗೆ 

ಕ್ಷೀರ - ಹಾಲು 
ಕಾಳಕತ್ತಲೆ 

ಕುಧೆ- ಹಸಿವು 
ಕಾಳಗಿಚ್ಚು - ಅಡವಿಯ ಬೆಂಕಿ ಖಂಡೆಯ - ಕತ್ತಿ 


ಕಠಿಣ ಪದಕೋಶ 


೬೧೯ 


ಇತ್ಯಾದಿ. 


ಖಗ- ಪಕ್ಷಿ 

( ಚಿಲುಮೆ - ನೀರ ಒರತೆ 
ಖೇಚರ - ಪಕ್ಷಿ , ಗಂಧರ್ವ 

ಚುನವಾಡು - ಚೇಷ್ಟೆ ಮಾಡು 

ಚುಬಕ - ಗದ್ದ , ಗಲ್ಲ 
ಗ, ಘ 

ಚುಳುಕು - ಅಂಗೈಯ ತಗ್ಗುಭಾಗ, ಸಣ್ಣದು 
ಗಜ - ಆನೆ 

ಚೋದ್ಯ- ಆಶ್ಚರ್ಯ 
ಗಡಣಿಸು - ಗುಂಪುಗೊಳಿಸು, ಸಜ್ಜುಗೊಳಿಸು 

ಚೋಹ- ವೇಷ 
ಗಣಿತವವಾಡು - ಲೆಕ್ಕಹಾಕು 

ಚೌರಾಸಿಲಕ್ಷ ಎಂಬತ್ನಾಲ್ಕು ಲಕ್ಷ 
ಗರಳಧರ - ವಿಷಧರ , ಶಿವ 

ಚೌಷಷ್ಟಿ - ಅರವತ್ತನಾಲ್ಕು 
ಗಾದಬೀಳು- ಸಿಕ್ಕಿಬೀಳು, ಮೋಸಹೋಗು 

ಛತ್ತೀಸ-ಮೂವತ್ತಾರು 
ಗಾರುಡ- ಜಾದೂಗಾರತನ 
ಗಾವಿಲ - ಹಳ್ಳಿಗ ( ಗ್ರಾಮೀಣ) 
ಗಿಂಡಿ - ಸಣ್ಣತಂಬಿಗೆ 

ಜಂಘ - ಕಿರುದೊಡೆ, ಮೊಳಕಾಲ 
ಗಿಳಿಲು- ಸಣ್ಣ ಬಟ್ಟಲು 

ಕೆಳಭಾಗ 
ಗುಂಟಿಗೆ - ಕಮಂಡಲು 

ಜರಾಯುಜ - ಸೂಕ್ಷ್ಮ ಚರ್ಮದ ಹೊದಿಕೆ 
ಗುಂಬ - ಕುಂಭ, ಗಡಿಗೆ 

ಯನ್ನು ಹರಿದು ಹುಟ್ಟಿ 
ಗುಡಿ - ಧ್ವಜ 

ಬರುವ ಮನುಷ್ಯ , ಪಶು 
ಗುಡಿಗಟ್ಟು -ರೋಮಾಂಚನವಳು 
ಗುಡಿಸು - ಅಕ್ಷರದಕೊಂಬು 

ಜವ - ಯಮ 
ಗುರ್ತ - ಗುರುತು, ಕೂನು 

ಜಾನು - ಮೊಣಕಾಲು 
ಗೊಮಗುಸುಕ - ಗುಮ್ಮನಗುಸುಕ , ಜಾಳ - ನಿರುಪಯುಕ್ತ 

ನಯವಂಚಕ ಜಾಳಿಸು - ಸಣ್ಣಿಸು 
ಗೊತ್ತು- ಸ್ಥಾನ 

ಜಾಳುಬೋಳು- ಬೆಲೆಯಿಲ್ಲದ 
ಗೋಪ್ಯ- ರಹಸ್ಯ 

ಟ, ಠ, ಡ 
ಗೋಮಯ - ಆಕಳ ಸಗಣಿ 

ಟೊಣೆ- ಹೊಡೆ, ಸೀಳು, ವಂಚಿಸು 
ಗೋಸುಂಬೆ - ಬಣ್ಣಬದಲಿಸುವ ಓತಿಕಾಟ 
ಗೌರೀನೋಂಪಿ - ಗೌರೀವ್ರತ 

ಠಕ್ಕು - ಮೋಸ, ನೆವ 

ಠೇವಣಿ- ಇಟ್ಟಹಣ, ಒತ್ತೆ 
ಗ್ರಾಸ- ಹುಲ್ಲು 

ಉಳಿಗಾರಿಕೆ - ಮೋಸಗಾರಿಕೆ 
ಘ್ರಾಣ- ಮೂಗು 

ಡಂಭ - ತೋರಿಕೆ 
ತೃತ - ತುಪ್ಪ 

ಡಾಳಿಸು - ಬೀಸು 
ಚ, ಛ 
ಚಂಡ - ಸೂರ್ 

ತಂಟುಕ - ತೊಂದರೆ 
ಚಂಪಕ - ಸಂಪಿಗೆ 

ತಂಡುಲ- ತೊಡು 
ಚಕಮಕಿ - ಉಕ್ಕಿನ ತುಂಡು, ಚಕ್ಕಮುಕ್ಕಿಕಲ್ಲು 
ಚಾಲಿವರಿ - ಚಾರಿವರಿ, ಸುತ್ತುವರಿ 

ತಡಕೆತಟ್ಟೆ -ಕೋಶ 


೨೦ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ತಡಿ - ದಂಡೆ 

ದಂದುಗ - ದುಃಖ , ತೊಂದರೆ 
ತರ್ಜನಿ -ತೋರುಬೆರಳು 

ದಗ್ಗ - ಸುಟ್ಟ 
ತಮಂಧ - ಕತಲೆ 

ದಗ್ಧದ್ರವ್ಯ - ಸುಟ್ಟ ಪದಾರ್ಥ 
ತರಣಿ- ಸೂರ್ 

ದಧಿ - ಮೊಸರು 
ತರಹರವಾಗು - ಸಮಾಧಾನಹೊಂದು ದಳ್ಳುರಿ- ದಟ್ಟವಾದ ಉರಿ 
ತಲ್ಲಣ - ಕಳವಳ 

ದಾರ - ಹೆಂಡತಿ 
ತಳತಂತ್ರ - ಕಾಲ್ಗಳ 

ದಿಂಡೆ - ನಾಚಿಕೆಯಿಲ್ಲದ, ರಾಕ್ಷಸಿ 
ತಳ್ಳಿತಗಾದೆ - ತಂಟೆ | 

ದೀಕ್ಷೆ- ಶುದ್ದಿ ಸಂಸ್ಕಾರ 
ತಾರ್ಕಣ್ಯವಾಗು - ಹೊಂದು ದೀಪ್ತಿ- ಬೆಳಕು , ಪ್ರಕಾಶ 
ತಿಂಥಿಣಿ - ತಿಂತಿಣಿ, ಸಮೂಹ, ಗುಂಪು ದುಮ್ಮಾನ- ದುಃಖ 
ತಿಮಿರ- ಕತ್ತಲೆ 

ದುರಿತ - ಕೆಟ್ಟದಾದ, ನರಕಕಾರಣವಾದ 
ತಿರೋಧಾನ ಅಡಗಿಸುವಿಕೆ , ಮುಚ್ಚುವಿಕೆ , ದೋಹನ - ಬಯಕೆ 

ಅಲ್ಲಗಳೆಯುವಿಕೆ ದೃಕ್ - ದೃಷ್ಟಿ 
ತಿಲ- ಎಳ್ಳು 

ದ್ವಾದಶ - ಹನ್ನೆರಡು 
ತೀಡು- ತಿಕ್ಕು 

ದ್ಯುಮಣಿ- ಸೂರ 
ತೀವಿದ - ತುಂಬಿದ 

ದ್ವಾರವಟ್ಟ - ಬಾಗಿಲು 
ತೀವು- ತುಂಬ 

ಧಾತುಗೆಡಿಸು - ಧೈರ್ಯಗುಂದಿಸು 
ತುರು - ದನ 

ಧಾರುಣಿ- ಭೂಮಿ 
ತೂವರಂ - ಉಗುಳು, ತೂಪಿರಿ ಧೂಳನ - ಲೇಪನ, ಹಚ್ಚುವುದು 
ತೇಜ- ಬೆಳಕು 
ತೊಟ್ಟು - ಹಣ್ಣಿನ ತುಂಬು 

ನಭ - ಆಕಾಶ | 
ತೊಡಕು - ಆತಂಕ, ತೊಂದರೆ 

ನಳಿನ - ಕಮಲ 
ತೊಡೆ- ಲೇಪಿಸು, ಹಚ್ಚು 
ತೊತ್ತು - ಆಳು, ಸೇವಕ 

ನಾಭಿ - ಹೊಕ್ಕಳು 

ನಾಯಿಂದ - ಹಡಪಿಗ, ಕೌರಿಗ 
ತೋಹು- ತೋಪು, ಕಾಡು 

ನಾರಿಕೇಳ- ತೆಂಗು 
ತ್ವಕ್ - ಚರ್ಮ 

ನಾರಿವಾಣ ( ತೆಂಗಿನನಾರಿನಿಂದ ಮಾಡಿದ) 
ತೃಷೆ- ನೀರಡಿಕೆ 

ಮುಗದಾಣ, ಲಗಾಮು 
ತ್ರಿನಯನ - ಮುಕ್ಕಣ್ಣ , ಶಿವ 
ತ್ರಿಪುಂಡ - ಮೂರು ಬೆರಳು 

ನಿಕ್ಷೇಪಸ್ಥಲ - ಹುಗಿದಿಡುವ ಸ್ಥಳ 

ನಿಟಿಲಾಕ್ಷ ಶಿವ, ಹಣೆಗಣ್ಣ 
ತ್ರಿಪುಟಿ - ದೃಕ್ , ದೃಶ್ಯ, ದರ್ಶನ 

ನಿರ್ಮಾಲ್ಯ - ಪೂಜೆಮಾಡಿ ತೆಗೆದ ಹೂ , 
ದ, ಧ 

ಬಾಡಿದುದು. 
ದಂತ - ಹಲ್ಲು 

ನಿರಾಲಂಬ - ಆಧಾರರಹಿತ 
ದಂತಪಂಕ್ತಿ - ಹಲ್ಲಿನಸಾಲು 

ನಿರಾವರಣ - ಆವರಣವಿಲ್ಲದ 


ಕಠಿಣ ಪದಕೋಶ 


೨೧ 


1 


) 


ನಿರಾಳ - ವಿಕಾರಹಿತ ( ನಿರಾವಿಲ) . ಪಾವಗೊರಡು- ಅಳತೆಯ ಕಟ್ಟಿಗೆಯ 
ನಿರುಪಾಧಿಕ - ಜಂಜಾಟವಿಲ್ಲದ 

ಸಾಧನ ( ಪಾವು) 
ನಿಷ್ಪತಿಯಾಗು- ಪೂರ್ಣವಾಗು , ಹುಟ್ಟು ಸಾವುಗೆ - ಪಾದರಕ್ಷೆ , ಹಾವುಗೆ. 
ನೂನ- ಕೊರತೆ 

ಪಾವುಡ ಅರಿವೆ 
ನೂನಕೂನ- ಹೆಚ್ಚು ಕಡಿಮೆ ,ಸಣ್ಣ ಗುರುತು ಪಾಶ - ಸೆರೆ, ಹಗ್ಗ 
ನೆಗವು- ಎತ್ತು , ತೂರು 

ಪಾಷಂಡಿ - ನಾಸಿಕ 
ನೆರವು-ಕೂಡಿಸು 

ಪಾಷಾಣ- ಕಲ್ಲು , 
ನೆರೆ - ಹೊಂದು, ಸೇರು, ಕೂಡು ಪಿಂಡ- ದೇಹ 

ಪಿಕಳಿ - ಸಣ್ಣ 

ಪಿಪಿಲಿಕ - ಇರುವೆ 
ಪಂಕ - ಕೆಸರ 

ಪಿಸುಣ - ಸುಳ್ಳು , ಸುಳ್ಳುಗಾರ 
ಪಂಚಾಂಗುಲ - ಐದುಬೆರಳು 

ಪುತ್ತಳಿ - ಗೊಂಬೆ 
ಪಂಚಾಳ - ಬಡಿಗ . 

ಪೊಡಮಡು- ನಮಸ್ಕರಿಸು 
ಪಗಡೆಯ - ಸೂರ 

ಪೊರವಾರ - ನಿತಂಬ 
ಪಡಿತ್ತು- ಪ್ರತಿತೊತ್ತು, ತೊತ್ತಿನ ತೊತ್ತು 

ಪ್ರಕಾಲಿಸು - ತೊಳೆ 
ಪಡುಗ - ಪಡಿಗ, ಉಗುಳುವ ಪಾತ್ರೆ 

ಪ್ರಭಾತ - ಬೆಳಗಿನ ಜಾವ 
ಪಡೆ - ಸಮೂಹ, ಗುಂಪು 

ಪ್ರಸಂಗಿಸು - ಮಾತನಾಡು, ಚರ್ಚಿಸು 
ಪರ್ಣ - ಎಲೆ 
ಪತಂಗ - ದೀಪದಹುಳು 

ಬ , ಭ, ಮ 
ಪನ್ನಗ - ಸರ್ಪ 

ಬಂಟ - ಆಳು, ಸೇವಕ 
ಪನ್ನಗಭೂಷಣ - ಸರ್ಪಭೂಷಣ, ಶಿವ ಬಟ್ಟೆ - ಹಾದಿ 
ಪರದಾರ - ಪರಸ್ತ್ರೀ , ಪರರ ಹೆಂಡತಿಗೆ ಬಣವೆ - ಒಟ್ಟಿಲು, ಸಮುದಾಯ 
ಎಳಸುವುದು 

ಬತ್ತೀಸ- ಮೂವತ್ತೆರಡು 
ಪರಿಕಾರ - ಗಸ್ತಿಯವ 

ಬದಗ - ಕುಟಿಲತನ , ಮೋಸ 
ಪರಿಣಾಮಜಲ- ಆನಂದ ಭಾಷ್ಪ, ಬರುಕಾಯ - ಹುಸಿದೇಹ, ನಶ್ವರದೇಹ 

ಸಂತೋಷದಿಂದ ಬರುವ ಕಣ್ಣೀರು ಬಲಾತ್ತಾಗಿ - ಒತ್ತಾಯದಿಂದ 
ಪರಿಭವ - ದುಃಖ 

ಬಾಸಣಿಗೆ - ಮುಚ್ಚಳ 
ಪರಿಯಾಣ - ಹರಿವಾಣ, ದೊಡ್ಡತಟ್ಟೆ ಬಿನುಗು - ಕೀಳು, ಕುದ್ರ 
ಪವನ - ಗಾಳಿ 

ಬೀಸರ - ಕುಂದು, ಚ್ಯುತಿ 
ಪಾಕ - ಅಡಿಗೆ, ಅನ್ನ 

ಬೆಕ್ಕನೆ- ಅತ್ಯಂತ 
ಪಾಣಿತಾಣ - ಅಂಗೈ 

ಬೆಚ್ಚಳು - ಹೆಂಡತಿ 
ಪಾತಕ - ಪಾಪ 

ಬೆನವ - ಗಣೇಶ 
ಪಾದಾಂಗುಲಿ - ಕಾಲಬೆರಳು 

( ಬೆಸಗೊಳ್ಳು - ಕೇಳು 
ಪಾವಕ - ಬೆಂಕಿ 

ಬೆಸಸು - ಹೇಳು, ಆಜ್ಞಾಪಿಸು 


೨ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಬೇಟ- ಕಾಮದ ಬಯಕೆ, ಪ್ರೇಮ ಮಸಣ - ಸುಡುಗಾಡು 
ಬೇಹಾರ - ವ್ಯವಹಾರ, ಆಚರಣೆ ಮಸುಳಿಸು- ಕಾಂತಿಗುಂದು, ಮಸುಕಾಗು 
ಬೋದು- ಒಡ್ಡು 

ಮಸ್ತಕ - ತಲೆ 
ಬೋನ- ಅನ್ನ 

ಮಸಿಮಣ್ಣುಮಾಡು - ನಾಶಮಾಡು 
ಬ್ರಹ್ಮಚಕ್ರ - ನೆತ್ತಿಯಲ್ಲಿರುವ ಚಕ್ರ ಮಹ- ಮೋಕ್ಷ 
ಭಲ್ಲೂಕ- ಕರಡಿ 

ಮಾಟ - ಮಾಡುವಿಕೆ,ಕ್ರಿಯೆ 
ಭವ - ಹುಟ್ಟು 

ಮಾಣಿಸು - ತಡೆ , ಬಿಡಿಸು 
ಭವಭಾರಿ - ಹುಟ್ಟು ಸಾವುಗಳುಳ್ಳವ ಮಾರ - ಕಾಮ 
ಭವಿ - ಲಿಂಗವಿಲ್ಲದವ 

ಮಾರಾರಿ - ಕಾಮವೈರಿ, ಶಿವ 
ಭಸಿತ - ವಿಭೂತಿ 

ಮಾರ್ಜಾಲ - ಬೆಕ್ಕು 
ಭಾಂಡ- ಸರಕು , ಸಾಮಗ್ರಿ 

ಮುಂಡ - ರುಂಡರಹಿತ ದೇಹ 
ಭಾಜನ - ತಟ್ಟೆ, ಪಾತ್ರೆ 

ಮುಂಡಿಗೆ - ಪ್ರಶ್ನೆ, ಒಗಟು 
ಭಾನು - ಸೂರ್ 

ಮುಕುರು- ಮುತ್ತು , ಆವರಿಸು 
ಭಾಳ - ಹಣೆ 

ಮುಖಮಜ್ಜನ - ಮುಖತೊಳೆಯುವುದು 
ಭುಂಜಿಸು - ಉಣ್ಣು 

ಮುರಹರ - ಶಿವ 
ಭುಜಗ - ಸರ್ಪ 

ಮುಸುವ - ಕರಿಯಮಂಗ 
ಭೂಪ್ರತಿಷ್ಠೆ - ಸ್ಥಾವರಲಿಂಗ 

ಮೂಷಕ - ಇಲಿ 
ಭೈತ್ರ - ಹಡಗು, ತೆಪ್ಪ 

ಮೆಲ್ - ತಿನ್ನು 
ಭೋಜಿಯ ಕಟ್ಟಿ - ಬುತ್ತಿಕಟ್ಟಿ 

ಮೇಢ- ಪುರುಷ ಜನನೇಂದ್ರಿಯ 
ಮಂಡೆ - ತಲೆ 

ಮೌಕಿಕ - ಮುತ್ತು 
ಮರ್ಕಟ - ಮಂಗ . 

ಮೃತ್ - ಮಣ್ಣು 
ಮಡಿ- ಶುಚಿಗೊಳಿಸಿದ ವಸ್ತ 

ಮೃತ್ತಿಕೆ - ಮಣ್ಣು 
ಮಕ್ಷಕ - ನೊಣ 

ಮೃದ್ಘಾಂಡ- ಮಣ್ಣಿನಗಡಿಗೆ 
ಮಡುಗು - ಇಡು, ಬಚ್ಚಿಡು 

ರ, ಲ 
ಮಣಿಪೂರಕ ಚಕ್ರ - ನಾಭಿಸ್ಥಾನದಲ್ಲಿರುವಚಕ್ರ 

ರಂಬಿಸು - ಸಮಾಧಾನಪಡಿಸು 
ಮಣಿಹ - ಕಾರ , ಸೇವೆ, ಉದ್ದೇಶ 

ರಂಭಾ - ಬಾಳೆ 
ಮರ್ದಿಸು - ಹಣ್ಣುಮಾಡು, ತಿಕ್ಕು , ಶಿಕ್ಷಿಸು 

ರಕ್ಷಿ - ರಾಕ್ಷಸಿ 
ಮಧುರ - ಜೇನು, ಸಿಹಿ 

ರಮಣ- ಗಂಡ 
ಮಥನ - ಕಡೆಯುವಿಕೆ 

ರಮಣಿ- ಹೆಂಡತಿ 
ಮನ್ನೆಯ - ಮಾನ್ಯ 

ರಹಸ್ಯ - ಗೌಪ್ಯ 
ಮರವು- ಸೊಪ್ಪು, ಹಿಂಡಿ, ಮೇವು 

ರಾಟಾಳ - ಚಕ್ರ 
ಮರುಜೇವಣಿ- ಸಂಜೀವಿನಿಕಡ್ಡಿ 

ರಾಕ್ಷಿ - ರಾಕ್ಷಸಿ 
ಮರುತ - ಗಾಳಿ 

ರೊಕ್ಕ- ಹಣ, ದುಡ್ಡು 
ಮಲಹರ - ಶಿವ , ಶುಭ್ರ 


ಕಠಿಣ ಪದಕೋಶ 


ರೊಮ-ಕೂದಲು 
ಲಿ - ಪ್ರೀತಿ 
ಲಾಂಛನ - ಚಿಹ್ನ , ಗುರುತು 
ಲೆಂಕ - ಸೇವಕ 


ವಕ - ಮುಖ 
ವಟಫಲ - ಆಲದಹಣ್ಣು 
ವರ್ಮ - ಗುಟ್ಟು 
ವಲ್ಲಭ - ಪತಿ 
ವಶ್ಯ - ವಶೀಕರಣವಿದ್ಯೆ 
ವಸನ - ಬಟ್ಟೆ 
ವಾಚ - ಮಾತು, 
ವಾಮಹಸ್ತ - ಎಡಗೈ 
ವಾಯಸ - ಕಾಗೆ 
ವಾರಿ - ನೀರು 
ವಾರಿಕಲ್ಲು- ಆಣೆಕಲ್ಲು 
ವಾರಿಜ - ಕಮಲ, ನೀರಲ್ಲಿ ಹುಟ್ಟಿದ್ದು 
ವಾಸರದಯ್ಯ - ವಾರದ ಅಯ್ಯನವರು 
ವಿಗಡ - ಕೆಟ್ಟ 
ವಿಪಿನ - ಕಾಡು 
ವಿರಾಜಿಸು -ಶೋಭಿಸು 
ವಿಶುದ್ದಿಚಕ್ರ - ಕಂಠದಲ್ಲಿರುವ ಚಕ್ರ 
ವಿಹಿಂಗ - ಪಕ್ಷಿ 
ವೃಶ್ಚಿಕ - ಚೇಳು 
ವ್ಯಾಧ - ಬೇಡ 
ವ್ಯಾಧಿ - ಬೇನೆ, ರೋಗ 
ಮೈಮ- ಆಕಾಶ 
ಶ, ಷ , ಸ , 
ಶರಧಿ - ಸಮುದ್ರ 
ಶಾಟಿ- ಬಟ್ಟೆ, ಉಡುಗೆ 
ಶಿಖಾಚಕ್ರ - ಮಸ್ತಕದಲ್ಲಿರುವಚಕ್ರ 
ಶಿಖೆ - ತಲೆ 
ಶಿಲೆ - ಕಲ್ಲು 


ಶುನಿ - ನಾಯಿ 
ಶುಷ್ಕಕಾಷ್ಯ- ಒಣಗಿದ ಕಟ್ಟಿಗೆ 
ಶೂಕರ - ಸೂಕರ, ಹಂದಿ 
ಶೇಷ- ಉಳಿದುದು 
ಶ್ಯಾನ - ನಾಯಿ 
ಷಡಂಗುಲ- ಆರು ಅಂಗುಲ 
ಸಂಕುಳ - ಸಮೂಹ 
ಸಂಗಿಸು -ಕೂಡಿಸು 
ಸಂಚಲಗುಣ - ಚಂಚಲತೆ 
ಸಂಪ್ರೋಕ್ಷಿಸು - ಸಿಂಪಡಿಸು, ಚಿಮುಕಿಸು 
ಸಟೆ - ಸುಳ್ಳು 
ಸಣ್ಣಿಸು - ಸಣ್ಣಮಾಡು 
ಸದನ - ಮನೆ 
ಸದರು - ಎತ್ತರಸ್ಥಾನ 
ಸಮ್ಮೇಳ- ಗುಂಪು 
ಸಯವಾಗು -ಕೂಡು 
ಸರಕಿನಗಂಟು - ವಸುವಿನ ಗಂಟು 
ಸರಳು - ಬಾಣ 
ಸರವೆ - ಹಗ್ಗ 
ಸರಿಮಿಂಡಿ- ಕನೈ , ಮದುವೆಯಾಗದವಳು 
ಸಲಿಲ - ನೀರು 
ಸಲಿಸು - ಸ್ವೀಕರಿಸು , ಉಣ್ಣು 
ಸಾಕಲ್ಯ - ಸಂಪೂರ್ಣತೆ 
ಸಾಕಾರ - ಕಣ್ಣಿಗೆ ಕಾಣಿಸುವ, ಆಕಾರಉಳ್ಳ 
ಸೀತ- ತಂಪು 
ಸುಯಿಧಾನ - ಸಾಮಗ್ರಿ , ಸಾಧ್ಯ , ಎಚ್ಚರಿಕೆ 
ಸುರಚಾಪ - ಕಾಮನಬಿಲ್ಲು 
ಸುರಧೇನು - ಕಾಮಧೇನು 
ಸುರರು - ದೇವತೆಗಳು 
ಸುಲಿಪಲ್ಲ- ಹೊಳೆಯುವ ಹಲ್ಲು , 

ಶುಭ್ರವಾದ ಹಲ್ಲು 
ಸೂಡು- ಧರಿಸು 
ಸೂತಕ - ಮೈಲಿಗೆ 
ಸೊಮ್ಮು- ಆಸ್ತಿ , ಒಡವೆ 


೨೪ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಸೋಗೆ- ಕಬ್ಬಿನ ಗರಿ 

ಹಳಿ - ಕಂಬಿ, ಸಲಾಕೆ 
ಸೋಮ- ಚಂದ್ರ 

ಹುದುಗು - ಲಿಂಗದಬಟ್ಟೆ , ಅಡಗಿಕೊಳ್ಳು 
ಸ್ವಾಧಿಷ್ಠಾನಚಕ್ರ - ಗುಹ್ಯದಲ್ಲಿರುವ ಚಕ್ರ ಹುಮ್ಮಸ- ಉತ್ಸಾಹ 
ಸ್ಪುರಿಸು - ಹೊರಹೊಮ್ಮು 

ಹುಲ್ಲೆ- ಚಿಗುರೆ 
ಹುಸಿ- ಸುಳ್ಳು 

ಹುಳುಗೊಂಡ - ಹುಳುವಿನಕೋಳ, 
ಹಗರಣ - ಸೋಗು, ವ್ಯರ್ಥಾಲಾಪ, 

ಕೊಳೆತ ಗುಂಡಿ, ಒಂದು 
ಇಂದ್ರಜಾಲ 

ವಿಧದ ನರಕ 
ಹಡಕೆ - ಹೇಸಿಗೆ, ಹೊಲಸು 

ಹೊಸಹುಂಡರು - ಸುಳ್ಳು ಹೇಳುವವರು , 
ಹದರ - ಹದಿರು, ಹುಡುಗಾಟಿಕೆ , 

ಡಾಂಭಿಕರು 
ಸರಸಸಲ್ಲಾಪ 

ಹೂಳಿದ - ಮುಚ್ಚಿದ, ಹುಗಿದಿಟ್ಟ 
ಹದುಳ -ಕ್ಷೇಮ, ಸಂತೋಷ 

ಹೆಜ್ಜ - ತೂತು 
ಹರದ - ವ್ಯಾಪಾರಿ 

ಹೆರೆಹಿಂಗು - ಇಲ್ಲದಂತಾಗು, ನಾಶವಾಗು 
ಹರಿಕುಲ- ಕೀಳುಕುಲ 

ಹೇರಂಡಲಗಿಡ - ( ಏರಿಂಡಲ) ಔಡಲಗಿಡ, 
ಹರಿಹಂಚು - ಚೆಲ್ಲಾಪಿಲ್ಲಿಯಾಗು 

ಹರಳುಗಿಡ 
ಹಲಾಯುಧ- ಒಕ್ಕಲಿಗ 

ಹೊತ್ತುಗಲ್ಲು - ಭಾರವಾದಕಲ್ಲು 
ಹಸಾದ - ಆಗಲಿ | 

ಹೋಲಬು - ರೀತಿ, ದಾರಿ 
ಹಸ್ತಾಂಗುಲಿ - ಕೈಬೆರಳು 

ಹೊಲಬುದಪ್ಪು - ದಾರಿತಪ್ಪು 
ಹಸ್ತಾಂಜುಲಿತನಾಗು - ಕೈಮುಗಿ,ಕೈಜೋಡಿಸು 

ಹೋರು- ಕಾದಾಡು 
ಹಸು - ಆಕಳು 

ಹೋರಟೆಗೊಳು - ಕಷ್ಟಪಡು 
ಹಳಚು- ಅಪ್ಪಳಿಸು 


ಆಕರ ಗ್ರಂಥಗಳು 


ಅದೈತಾನಂದ ವಚನಗಳು 

ಸಂ : ಡಾ . ಬಿ . ಆರ್ . ಹಿರೇಮಠ 
ಪ್ರ : ವೀರಶೈವ ಅಧ್ಯಯನ ಸಂಸ್ಥೆ , 
ಜಗದ್ಗುರು ತೋಂಟದಾಯ್ಯಮಠ, ಗದಗ 
೧೯೮೩ (ಪ್ರಥಮ ಆವೃತ್ತಿ .) 


ಚಿದೈಶ್ವರ್ಯ ಚಿದಾಭರಣ- ಗುರುಸಿದ್ಧದೇವ 

ಸಂ : ಪಿ. ಎಂ . ಗಿರಿರಾಜು 
ಪ್ರ : ಶರಣ ಸಂತಾನ ಪ್ರಕಾಶನ ಮೈಸೂರು. 
೧೯೮೫ ( ಪ್ರ . ಆ.) 


ಬ್ರಹ್ಮಾದೈತ ಸಿದ್ದಾಂತ ಷಟ್‌ಸ್ಥಲಾಭರಣ 

ಕರಸ್ಥಲದ ಮಲ್ಲಿಕಾರ್ಜುನ ಒಡೆಯ 
ಸಂ : ಡಾ . ಆರ್ . ಸಿ. ಹಿರೇಮಠ 
ಪ್ರ : ಕನ್ನಡ ಅಧ್ಯಯನಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ , ಧಾರವಾಡ 
೧೯೭೩ ( ಪ್ರ . ಆ.) 


ಭಕ್ಕಾನಂದ ಸುಧಾರ್ಣವ 

ಸಂ : ಡಾ . ವೀರಣ್ಣ ರಾಜೂರ 
ಪ್ರ : ವೀರಶೈವ ಅಧ್ಯಯನಸಂಸ್ಥೆ , ಜಗದ್ಗುರು ತೋಂಟದಾಯ್ಯಮಠ, ಗದಗ 
೧೯೮೫ ( ಪ್ರ . ಆ.) 


ಮಿಶ್ರಸ್ತೋತ್ರದ ವಚನಗಳು - ಎಳಮಲೆಯ ಗುರುಶಾಂತದೇವ 

( ಇದು ಎಳಮಲೆಯ ಗುರುಶಾಂತದೇವನ ವಚನ ಸಂಕಲನಗಳು ಕೃತಿಯ 
ಒಂದು ಭಾಗ) 
ಸಂ : ಡಾ . ವೀರಣ್ಣ ರಾಜೂರ 
ಪ್ರ : ವೀರಶೈವ ಅಧ್ಯಯನ ಸಂಸ್ಥೆ , 
ಜಗದ್ಗುರು ತೋಂಟದಾಯ್ಯಮಠ, ಗದಗ 
೧೯೮೩ ( ಪ್ರ . ಆ.) 


೨೬ 


ಸಂಕೀರ್ಣ ವಚನಸಂಪುಟ : ಒಂಬತ್ತು 


ಮುಕ್ತಕಂಠಾಭರಣ-ಸಿದ್ಧವೀರದೇಶಿಕೇಂದ್ರ * 

ಸಂ : ಡಾ . ಆರ್ . ಸಿ. ಹಿರೇಮಠ 
ಪ್ರ : ಕರ್ನಾಟಕ ವಿಶ್ವವಿದ್ಯಾಲಯ , ಧಾರವಾಡ 

೧೯೭೧ ( ಪ್ರ . ಆ.) 
ಮೆಡೇರಿ ಶಿವಲಿಂಗನ ವಚನಗಳು 

“ ಶಿವಾಮೃತಲೀಲೆ' ಕೆ. ಎ . ೩೨೧. 

ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ , ಮೈಸೂರ ವಿ. ವಿ. ಹಸ್ತಪ್ರತಿ. 
ವೀರಸಂಗಯ್ಯನ ವಚನಗಳು 
- ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು 

ತಾಪ್ರ ನಂ . ೫೦೫. 
ಶರಣ ಚಾರಿತ್ರದ ವಚನಗಳು- ಸಣ್ಣಬರಹದ ಗುರುಬಸವರಾಜದೇವರು 

ಸಂ : ಡಾ . ಬಿ. ವಿ. ಶಿರೂರ 
ಪ್ರ : ವೀರಶೈವ ಅಧ್ಯಯನಸಂಸ್ಥೆ , ಜಗದ್ಗುರು ತೋಂಟದಾಯ್ಯಮಠ, ಗದಗ 

೧೯೮೪ ( ಪ್ರ . ಆ.) 
ಶಿವಯೋಗ ಚಿಂತಾಮಣಿ- ಜಾಳಿಗೆಕಂತೆ ಸಿದ್ದಲಿಂಗ ಶಿವಯೋಗಿ 

ಸಂ : ಡಾ . ಉಮಾದೇವಿ 
ಪ್ರ : ವೀರಶೈವ ಅಧ್ಯಯನಸಂಸ್ಥೆ , ಜಗದ್ಗುರು ತೋಂಟದಾಯ್ಯಮಠ, ಗದಗ 

೧೯೮೭ ( ಪ್ರ . ಆ.) 
ಷಟ್ಟಕಾರ ಸಂಗ್ರಹ- ಶಾಂತದೇವರು 

ಸಂ : ಜಿ. ಎ. ಶಿವಲಿಂಗಯ್ಯ 
ಪ್ರ : ವೀರಶೈವ ಅಧ್ಯಯನಸಂಸ್ಥೆ , ಜಗದ್ಗುರು ತೋಂಟದಾಯ್ಯಮಠ, ಗದಗ 

೧೯೮೭ ( ಪ್ರ . ಆ.) 
ಷಟ್ಟಕಾರ ಸಂಗ್ರಹ- ಶಾಂತದೇವರು 

- ಸಂ : ಪಿ . ಎಂ . ಗಿರಿರಾಜು 
ಪ್ರ : ಶರಣಸಂತಾನ ಪ್ರಕಾಶನ, ಮೈಸೂರು. 

೧೯೮೭ ( ಪ್ರ . ಆ.) 
ಷಣ್ಮುಖ ಶಿವಯೋಗಿಗಳ ಅಖಂಡೇಶ್ವರ ವಚನಗಳು 

ಸಂ : ಡಾ . ವಿ . ಶಿವಾನಂದ 
ಪ್ರ : ಜಗದ್ಗುರು ಮೂರು ಸಾವಿರಮಠ ಹುಬ್ಬಳ್ಳಿ 
೧೯೮೬ ( ಪ್ರ . ಆ .). 


* ಇದನ್ನು ಸಿದ್ಧವೀರದೇಶಿಕೇಂದ್ರನ ವಚನಗಳಿಗೆ ಮಾತ್ರ ಬಳಸಿಕೊಳ್ಳಲಾಗಿದೆ. 


ಆಕರ ಗ್ರಂಥಗಳು 


ಷಣ್ಮುಖ ಶಿವಯೋಗಿಗಳ ಅಖಂಡೇಶ್ವರ ವಚನಮಂಜರಿ 

ಸ : ಡಾ . ವಿ. ಶಿವಾನಂದ 
ಪ್ರ : ಅಖಂಡೇಶ್ವರ ಗ್ರಂಥಮಾಲೆ ಜೇವರಗಿ 

೧೯೭೫ ( ಪ್ರ . ಆ.) 
ಷಣ್ಮುಖಸ್ವಾಮಿ ಕೃತ ಅಖಂಡೇಶ್ವರ ವಚನಗಳು 

ಸಂ : ಶ್ರೀ ಮ . ನಿ. ಪ್ರ . ಸ್ವ . ಪ್ರಭುಸ್ವಾಮಿಗಳು ಸಂಸ್ಥಾನಮಠ, 
ಬೂದಿಹಾಳಸ್ವಾಮಿಮಠ, ಹೊಸಳ್ಳಿ , 
ಪ್ರ : ಮುರುಘಾಮಠ, ಧಾರವಾಡ 
೧೯೮೬ ( ನಾಲ್ಕನೆಯ ಆವೃತ್ತಿ ) 


ಷಣ್ಮುಖಸ್ವಾಮಿಗಳ ವಚನಗಳು 

ಸಂ : ಹ . ನಂ . ವಿಜಯಕುಮಾರ 
ಪ್ರ : ಕಲ್ಯಾಣನಾಡಿನ ವೀರಶೈವ ಪರಿಷತ್ತು , ಹುಮನಾಬಾದ 
೧೯೭೭ ( ಪ್ರ . ಆ.) . 


ಸರ್ವಾಚಾರಸಾರಾಮೃತಸುಧೆ - ಮೂರುಸಾವಿರ ಮುಕ್ತಿಮುನಿ 

ಸಂ : ಡಾ . ಬಿ . ವಿ. ಶಿರೂರ 
ಪ್ರ : ವೀರಶೈವ ಅಧ್ಯಯನಸಂಸ್ಥೆ , ಜಗದ್ಗುರು ತೋಂಟದಾಯ್ಯಮಠ, ಗದಗ 
೧೯೮೯ ( ಪ್ರ : ಆ .) 


ಹೇಮಗಲ್ಲ ಷಟ್‌ಸ್ಥಲ -ಹೇಮಗಲ್ಲ ಹಂಪ 

ಕನ್ನಡ ಅಧ್ಯಯನ ಪೀಠದ ಹಸ್ತಪ್ರತಿ 
ಕಾ . ಪ್ರ . ೯೦ ಮತ್ತು ೩೫೨೭ 


ಸಿದ್ಧಮಲ್ಲಪ್ಪನ ವಚನಗಳು 

ಸಂ : ಪುಟ್ಟಸ್ವಾಮಿ ಬಿಳಿದಾಳೆ , 
ಬಸವಪಥ ೧ - ೬ ( ೧೯೮೦) ಬಸವ ಸಮಿತಿ ಬೆಂಗಳೂರು. 


ಸಮಗ್ರ ವಚನಸಾಹಿತ್ಯ ಪ್ರಕಟನ ಯೋಜನೆ 

'ಸಮಗ್ರ ವಚನಸಾಹಿತ್ಯದ ಪ್ರಕಟನ ಯೋಜನೆ' ಕರ್ನಾಟಕ 
ಸರ್ಕಾರದ ಈವರೆಗಿನ ಸಾಹಿತ್ಯಕ ಸಾಧನೆಗಳಲ್ಲಿ ಒಂದು ಮಹತ್ವದ 
ದಾಖಲೆಯಾಗಿದೆ. ಇದು ಒಂದು ಸಾಹಿತ್ಯಕೃತಿಯ ಪ್ರಕಟನೆಯಲ್ಲ 
ಒಂದು ಸಾಹಿತ್ಯ ಪ್ರಕಾರದ ಪ್ರಕಟನೆ . 

ತತ್ವಕ್ಕೆ ತತ್ವ , ಸಾಹಿತ್ಯಕ್ಕೆ ಸಾಹಿತ್ಯವಾಗಿರುವ ' ವಚನ 
ವಾಯ' ಏಕಕಾಲಕ್ಕೆ ಆತ್ಮಕಲ್ಯಾಣವನ್ನ ಸಮಾಜ 
ಕಲ್ಯಾಣವನ್ನೂ ಪ್ರತಿಪಾದಿಸುವ ಮೂಲಕ ಜಾಗತಿಕ ಮಹತ್ವ 
ಗಳಿಸಿದೆ. ಈ ಮೌಲಿಕ ಸಾಹಿತ್ಯವನ್ನು ಸುಲಭ ಬೆಲೆಯಲ್ಲಿ ಜನತೆಗೆ 
ಒದಗಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ ... 

ಇವತ್ತಿನ ಮಿತಿಗೆ ಸಿಗುವ ಬಸವಯುಗ ಮತ್ತು ಬಸವೋತ್ತರ 
ಯುಗಗಳ ಎಲ್ಲ ಶರಣರ ಎಲ್ಲ ವಚನಗಳನ್ನು ಸಂಗ್ರಹಿಸಿ , ಸಂಸ್ಕರಿಸಿ, 
ಪ್ರಕಟಿಸಿದ ಪ್ರಯತ್ನವಿದು. ಈ ಮೂಲಕ ಬಸವಯುಗದ ಹಲವು 
ಹೊಸ ವಚನಗಳು ಬೆಳಕಿಗೆ ಬರುವುದರೊಂದಿಗೆ, ಬಸವೋತ್ತರ 
ಯುಗದ ಸಮಗ್ರ ವಚನ ಸಂಪತ್ತು ಪ್ರಥಮಸಲ ಹೊರ 
ಬರುತ್ತಿರುವುದು ಈ ಯೋಜನೆಯ ವಿಶೇಷ ಸಾಧನೆಯಾಗಿದೆ . 

೮೦೦ ವರ್ಷಗಳುದ್ದಕ್ಕೂ ಬೆಳೆದುಬಂದ ಈ ಸಾಹಿತ್ಯದ 
ವ್ಯಾಪ್ತಿಯನ್ನು ಪ್ರಥಮಬಾರಿ ಗುರುತಿಸಿಕೊಡುತ್ತಿರುವ ಈ ಸಾಹಸದ 
ಫಲವಾಗಿ , ೨೦ಸಾವಿರ ವಚನಗಳು ಸುಮಾರು ೧೦ಸಾವಿರ ಪುಟ 
ವ್ಯಾಪ್ತಿಯ ೧೫ ಸಂಪುಟಗಳಲ್ಲಿ ( ವಚನ ಪರಿಭಾಷಾಕೋಶ ಸೇರಿ) 
ಬೆಳಕು ಕಾಣುತ್ತಿವೆ . 


- ISBN : 81 -7713- 098-6 


